ಶಿವಾಗಮಗಳು 
ತ್ತು ವಚನ ಸಾಹಿತ್ಯ 


ಶ್ರೀಮದ್‌ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶೀ ಶೀ ಶೀ ೧೦೦೮ 


ಬಾತ (ಹಾಲೆ ಜಟೆ 


ಜಗದ್ಗುರು ಪ್ರಸನ್ನರೇಣುಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ 
ಭಗವತಾದರು ಬಾಳಹೊನ್ನೂರು - ದತ್ತಿ ಪಕಟಣೆ 


ಶಿವಾಗಮಗಳು ಮತ್ತು 
ವಚನ ಸಾಹಿತ್ಯ 


ಡಾ. ಪರಮಬೇಶ್ಪರಿ ಮೃತ್ಯುಂಜಯ ಹಿರೇಮಠ 


ಇರ್‌ 

ಕನ್ನಡ ಸಾಹಿತ್ಯ ಪರಿಷ ತ್ತು 

pd ರಸ್ತೆ, ತ್‌್‌ 
ಬೆಂಗಳೂರು - ೫೬೦೦೧೮ 


SHIVAGAMAGALU MATTHU VACHANA SAAHITYA- a Study 
on Shivagamas and Vachana literature in Kannada by Dr. Parameshwari 
Mruthyunjaya Hiremath & published by Kannada Sahitya Parishattu, 
Pampa Mahakavi Road, Chamarajapete, Bengaluru - 560018 
Pages: 686 + xix :Rs. 400700 : 2015 


ಪ್ರಥಮ ಮುದ್ರಣ : ೨೦೧೫ 

ಪ್ರತಿಗಳು ೧0೧೦ 

ಬೆಲೆ ಶೆ ನಾಲ್ಕುನೂರು ರೂಪಾಯಿಗಳು 
© ಲೇಖಕರು 

ಮುಖಪುಟ ವಿನ್ನಾಸ : ಅಪಾರ 


ಪ್ರಕಟಣಾ ಸಮಿತಿ 


ಅಧ್ಯಕ್ಷರು — ಶ್ರೀ ಪುಂಡಲೀಕ ಹಾಲಂಬಿ 
ಸಮ್ಮೇಳನಾಧ್ಯಕ್ಷರು - ಡಾ. ಸಿದ್ದಲಿಂಗಯ್ಯ 

೮೧ನೇ ಅ.ಭಾ.ಕ.ಸಾ. ಸಮ್ಮೇಳನಾಧ್ಯಕ್ಷರು 
ಸದಸ್ಯರು 
ಶ್ರೀ ಬಿ.ಎಂ. ಸದಾಶಿವಪ್ಪ ಶ್ಯಾಗಲೆ ಶ್ರೀ ಎನ್‌. ನಾರಾಯಣ 
ಶ್ರೀ ನೀಲಾವರ ಸುರೇಂದ್ರ ಅಡಿಗ ಡಾ. ವಸುಂಧರಾ ಭೂಪತಿ 
ಡಾ. ಸೋ.ಮು. ಭಾಸ್ಕರಾಚಾರ್‌ ಡಾ. ರಾಜೇಂದ್ರ ಎಸ್‌. ಗಡಾದ 
ಶ್ರೀ ಎಸ್‌.ಜಿ. ಕೋಟಿ ಡಾ. ಡಿ.ಕೆ. ಚಿತ್ತಯ್ಯ ಪೂಜಾರ್‌ 
ಡಾ. ಮಳಲಿ ವಸಂತಕುಮಾರ್‌ ಡಾ. ಸುಜಾತಾ ಜಂಗಮಶೆಟ್ಟಿ 
ಡಾ. ಮಾನಸ ಶ್ರೀ ಸಿ.ಕೆ. ರಾಮೇಗೌಡ 
ಡಾ. ಎ.ವಿ. ನಾವಡ ಡಾ. ರಾಜಶೇಖರ ಹತಗುಂದಿ 
ಶ್ರೀ ಬಿ.ಎನ್‌. ರಾಮಸ್ವಾಮಿ ಶ್ರೀ ಪಿ. ಮಲ್ಲಿಕಾರ್ಜುನಪ್ಪ 
£:ರ್ವೇಶಕರು ಶ್ರೀ ಜೆ.ಎನ್‌. ಶಾಮರಾ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖ ಚಾಲಕ 
ಮುದ್ರಣ : ಬಿ.ಎಂ.ಶ್ರೀ. ಅಚ್ಚುಕೂಟ ಆಫ್‌ಸೆಟ್‌ ಕನ್ನಡ ಸಾಹಿತ್ಯ ಪರಿಷತ್ತು 


ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ. ಬೆಂಗಳೂರು - ೧೮ 


ಅ ನ್ಯಕ್ಷರ ನುಡಿ 


ಕನ್ನಡ ನಾಡು-ನುಡಿ-ಸಂಸ ನುಶಿ ರಕ್ಷಣೆ ಮತ್ತು ವಿಕಾಸಕ್ಕಾಗಿ ಬದ್ಧ 


ಕಂಕಣವಾಗಿರುವ ಸಂಸ್ಥೆ ಕನ್ನಡ ಸಾಹತ್ಯ ಪರಿಷತ್ತು ತನ್ನ ಶತಮಾನೋತ್ಸವವನ್ನು 
'ಬಹಳ ಅರ್ಥಪೂರ್ಣವಾಗಿ 'ಆಚರಿಸಿಕೊಳ್ಳುತ್ತಿದೆ. ಕನ್ನ ಡಿಗರ ಏಕೈಕ ಪಾ 
ಸಂಸ್ಥೆಯೆಂದು ಮೆಚ್ಚುಗೆಗೆ ಪಾತವಾಗಿರುವ ಪರಿಷ ಷತ್ತು ಕನ್ನಡ ಬದುಕಿನ ಬಹುಮುಖಿ 
ಆಯಾಮಗಳಿಗೆ ಆಲೋಚನೆ- ಅಕ್ಷರ- ಕ್ರಿಯೆಗಳ "ಮೂಲಕ ಸ್ಪಂದಿಸುತ್ತಿದೆ. 
ನಾಡಿನುದ್ದಗಲಕ್ಕೂ ಸಾಹಿತ್ಯ ಸಾಂಸ್ಕೃತಿಕ ತಾಯ. 
ನಿರಂತರವಾಗಿ ನಡೆಸಿಕೊಂಡು ಬರುತಿ ತಿರುವ ಪರಿಷತ್ತು ಕನ್ನಡ ಭಾಷೆ -ಸಂಸ್ಕೃತಿ 
ಬೆಳವಣಿಗೆಗೆ ಶ್ರಮಿಸುತ್ತಾ ಬ೦ದಿದೆ. ಪ ಪುಸ್ತಕ ಪ್ರಕಟಣೆಯು ಪರಿಃ ಹತು ನಿರಂತರವಾಗಿ 
ನಡೆಸಿಕೊಂಡು ಬಂದಿರುವ ಮುಖ್ಯ * ಚಟುವಟಿಕೆಗಳಲ್ಲೊಂದು. ಸೃಜನಶೀಲ 
ಕೃತಿಗಳಲ್ಲದೆ ಸೃಜನೇತರ ವಲಯದ-(ಅಂದರೆ, ವ್ಯಾಕರಣ. ನಿಘಂಟು, ಚರಿತ್ರೆ, 
ಸಮಾಜ. ವಿಜ್ಞಾನ. ಮನೋವಿಜ್ಞಾನ, ಪರಿಶೋಧನೆ, ತತ್ತ .ಬಿಚಾರ, ಶಾಸನಶಾಸ, 
ಮಾಹಿತಿ ತಂತ್ರಜ್ಞಾನ, ವಿಮರ್ಶೆ, ಜಾನಪದ, ಸಂಶೋಔನ, ಪತ್ರಿಕೋದ್ಯಮ. 
ಹೀಗೆ) ಹಲವಾರು ಜ್ಞಾನಕ್ಷೇತ್ರಗಳು ಸಾವಿರಾರು ಕೃತಿಗಳ ರೂಪದಲ್ಲಿ ಕನ್ನಡ 
ಕುಲಕೋಟಿಯನ್ನು ತಲುಪು ತ್ತಲೇ ಇವ. ಎಲ್ಲ ಬಗಯ ಅಭಿವ್ಯಕ್ತಿಗಳಿಗೂ ಕನ್ನಡ 
ಭಾಷೆಯನ್ನು ಸಿದ್ಧಗೊಳಿಸುವುದು ನಮ್ಮ ಪ್ರಮುಖ ಉದ್ದೇಶ. ವ್ರ ಕಾಯ ರ೯ದಲ್ಲಿ 
ದತಿ ಶಿದಾನಿಗಳೂ ಪೆರಿಷಕಿನೊಂದಿಗೆ ಕ್ಕ ಜೋಡಿಸಿದ್ದಾರೆ. | 


ಈ ಕೃತಿಂಶ೨ಯ ಬಾಳೆಹೂನ್ನೂರಿನ ಶ್ರೀಮದ್‌ ರಂಭಾ 
ವೀರಸಿ೦ಹಾಸನಾಧೀಶ್ವರ ಶ್ರೀಶ್ರೀಶ್ರೀ ೧೦೦೮ ಜಗದ್ಗುರು ಪ್ರಸನ್ನರೇಣುಕ 
ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಜಳವತ್ತಾಡರ `ದತಿನಿಧಿ 
ಪ್ರಕಟಣೆಯಾಗಿರುತ್ತದೆ. ಪೂಜ್ಯಶ್ರೀಗಳ ಸಾಹಿತ್ಯ ಸೇವೆಗಾಗಿ ನಾನು ಅವರಿಗೆ 
ಹ ತ್ಲೂರ್ವಕ ಕ್ಕ ತಜ್ಞತೆಗಳನ್ನು ಸಲ್ಪಿಸಬಯಸುತ್ತೇನೆ. 

ಡಾ. ಪರಮೇಶ್ವರಿ ಮೃತ್ಯುಂಜಯ ಹಿರೇಮಠ ಅವರು ತ ಈ ಕೃತಿಯನ್ನು 
ದತ್ತಿ ಪ್ರಕಟಣೆಗೆ ನೀಡಿ "ಉಪಕರಿಸಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಈ ವಿದ್ವತ್‌ 


ಗ್ರರಿಥವನ್ನು ಓದುಗರು ಆದರದಿಂದ ಸ್ವೀಕ ps ನಂಬಿರುತ್ತೇನೆ. 


ಈ ಕೃತಿಯನ್ನು ಅಚ್ಚುಕಟ್ಟಾಗಿ ಮುದ್ರಿಸಿಕೊಟ್ಟಿರುವ ಬಿ.ಎಂ.ಶ್ರೀ. ಆಫ್‌ಸೆಟ್‌ 
ಅಚ್ಚುಕೂಟದ "ಸಿಬಂದಿಗೆ ಹಾಗೂ 5 ಪ್ರಕಟಣಗೆ ಸಹಕರಿಸಿದ ಪ್ರಕಟಣಾ ಸಮಿತಿಯ 
ಎಲ್ಲ ಸದಸ್ಯರಿಗೆ ನನ್ನ ಕೃತಜ್ಞತೆಗಳು. 


ದಿನಾಂಕ : ೦೮-೦೬-೨೦೧೫ ಪುಂಡಲೀಕ ಹಾಲಂಬಿ 
ಅಧ್ಯಕ್ಷರು 


ಜಾ Ue 
ಈ 1% ಇಲಾ 
ಜೆ 
AX 
NAR 
5.೬ 
ತೆ 
ಇ 
ಇ 


Wy AKT PE 


vr 
ಇ 
ಎಹ್‌ y 
ನಾ ಕ್ಯ ನ Je 
ಈಸ 
ಆ. ಸ Py 
ಕ ಗೆ! '& 
ಈ 
"4 
7 
i ಸ್ಕಿ 7 ws 
- v ಧೃತಿ 
Keeler ಕೆ 
ಕೇ | 
pg ಪ 
“ 
pe 
ಇ 
ತ 
ಇ 
ಷಿ 
4s 
| 
| 
ತ್‌ 
ತ ಜ| 
ತಹ ಇು 
t# he 


ಎಳೆ A 


ಕ್ವ 4 ಹತ್ರ 


55oabg 


॥ ಶ್ರೀ ಜಗದ್ಗುರು ರೇಣುಕಾಚಾರ್ಯಃ ಪ್ರಸೀದತು ॥ 
ಶ್ರೀಮದ್‌ ರಂಭಾಪುರಿ ವೀರಸಿ೦ಹಾಸನಾಧೀಶ್ಚರ ಶ್ರೀ ಶ್ರೀ ಶ್ರೀ ೧೦೦೮೦ 
ಜಗದ್ಗುರು ಪ್ರಸನ್ನರೇಣುಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ 
ಶಿವಾಚಾರ್ಯ ಭಗವತ್ಪಾದರು 
ಬಾಳೆಹೊನ್ನೂರು - ೫೭೭ ೧೧೨. 


ಶುಭಾಶೀರ್ವಾದ ಸಂದೇಶ 


ಭಾರತ ಪುಣ್ಯಭೂಮಿ, ಧರ್ಮದರ್ಶನಗಳ ನೆಲೆಬೀಡು. ಧರ್ಮ, ಸಂಸ್ಕ ತಿ 
ಮತ್ತು ಜರ್‌ ಹೆಚ್ಚು ಮಹತ್ವ ಕೊಟ್ಟ ನಾಡಿದು. ಹಲವಾರು ಮತ, ಧರ್ಮ 
ಮತ್ತು ಸಂಪ್ರದಾಯ ಪರಂಪರೆಗಳನ್ನು 
ಇಲ್ಲಿ ಕಾಣಬಹುದು. ವೀರಶೈವ 
ಧರ್ಮ ಅತ್ಯಂತ ಪ್ರಾಚೀನವಾದ 
ಧರ್ಮ. ವೀರಶೈವ ಧರ್ಮದ ಆದರ್ಶ 
| ಮೌಲ್ಯಗಳು ಎಲ್ಲರಿಗೂ ದಾರಿದೀಪ 
ಸಕಲರ ಬಾಳಿಗೂ ಬೆಳಕನ್ನು ತೋರಿದ 
ಕೀರ್ತಿ ವೀರಶೈವ ಧರ್ಮಕ್ಕೆ ಸಲ್ಲುತ್ತದೆ. 


ಪರಶಿವನ ಪಂಚಮುಖಗಳಿಂದ 
ಆವಿರ್ಬಸಿದ ಶ್ರೀ ಜಗದ್ಗುರು 
೪ ಪಂಚಾಚಾರ್ಯರು ವೀರಶೈವ 
| ಧರ್ಮವನ್ನು ಭೂಮಂಡಲದಲ್ಲಿ 

? ಸ್ಥಾಪಿಸಿದರು. “ವಿಶ್ವಬಂಧುತ್ತ ಸಾರಿದ 
| ್ಗ( (0! | ವೀರಶೈವ ಧರ್ಮ ಸಿದ್ದಾಂತವನ್ನು 
ಗದುರು ಜಾಂ ಜ್‌ ಸಲ್ಲುತ್ತದೆ. ಗಂಡು ಹೆಣ್ಣು. 
ಉಚ ನೀಚ ಮತ್ತು ಬಡವ ಬಲ್ಲಿದ ಎನ್ನ ದೇ ಎಲ್ಲರಿಗೂ ಧಾರ್ಮಿಕ ಸಂಸ್ಕಾರ 
ಕಲಿಸಿಕೊಟ್ಟ ಕೀರ್ತಿ ಆಚಾರ್ಯ pee ಸಲ್ಲುತ್ತದೆ. 


ಹ ವೀರಶೈವ ಧರ್ಮದ ಬೇರುಗಳು ಶಿವಾಗಮಗಳಲ್ಲಿವೆ. ಇಪ್ಪತ್ತೆ ತೈ೦ಟು 

ಶಿವಾಗಮಗಳಲ್ಲಿ ವೀರಶೈವ ಧರ್ಮದ ವೈಶಿಷ್ಟ ತೆಯನ್ನು ಕಾಣಬಹುದು. 
ಶಿವಾಗಮಗಳು ವೀರಶೈವ ಫಾರ ನಹ ತತ್ವ ಸಿದ್ದಾಂತಗಳನ್ನು ಸಮಗ್ರವಾಗಿ 
ಪ್ರತಿಪಾದಿಸುವ ಅಮೂಲ್ಯ ಕೃತಿಗಳು. ಶಿವಾಗಮಗಳ" ಉತ್ತರ ಭಾಗದಲಿ ಶಿವಜ್ಞಾನದ 
ಬೆಳಕನ್ನು ಕಾಣಬಹುದು. ನಿ ವಾಗಮಗಳು ವಚನ ಸಾಹಿತ್ಯದ ಮೇಲೆ "ಅಗಾಧವಾದ 
ಪರಿಣಾಮವನ್ನು ಬೀರಿವೆ. ಶಿವಾಗಮಗಳ ಆಳವಾದ ಕ್ತಿ ಸಯನ ಮಾಡಿದವರಿಗೆ 
ವೀರಶೈವ ಧರ್ಮದ ಸಮಗ್ರತೆ ಮತ್ತು ವೈಶಿಷ್ಟ್ಯ ತೆ 1 ಸಾಧ್ಯ. ಹಲವಾರು 
ವಿದ್ವಾಂಸ ಸರು ಶಿವಾಗಮಗಳ ಸಾಹಿತ್ಯದ ಮೀಲೆ ಹೊಸಬೆಳಕು ಮೂಡಿಸಿದ್ದನ್ನು 


ನೋಡಬಹುದು. 


“ಶಿವಾಗಮಗಳು ಮತ್ತು ವಚನ ಸಾಹಿತ್ಯ” ಈ ವಿಷಯದಲ್ಲಿ ಬಾಗಲಕೋಟ 
ಜಿಲ್ಲೆ ಬದಾಮಿ ತಾಲ್ಲೂಕು 'ಗುಳೇದಗುಡ್ಡದ ಸ್ಟಾ ಪರಮೇಶ್ವರಿ. ಮೃತ್ಯುಂಜಯ್ಯ 
ಹಿರೇಮಠ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಾದ 
ಸಂಶೋಧನಾ ಅಧ್ಯಯನ ಮಾಡಿ ಈ ಉತ್ಕಷ್ಟಪ ಪಬಂಧ ರಚಿಸಿದ್ದಾರೆ ಶಿವಾಗಮಗಳು 
ಮತ್ತು ವಚನ ಸಾಹಿತ್ಯದ ಮೇಲೆ ತೌಲನಿಕ ಅಧ್ಯಯನ ಮಾಡಿ ಧಾರ್ಮಿಕ, 
ಸಾಮಾಜಿಕ, ಸೈದ್ಧಾಂತಿಕ ಮತ್ತು ಮಹಿಳಾ. ಪರ ಚಿಂತನಗಳನ್ನು ಈ ಕೃತಿಯಲ್ಲಿ 
ಕಾಣಬಹುದು. ೬೮೦ ಪುಟಗಳ ಸುದೀರ್ಪವಾದ ಪ್ರಬಂಧದಲ್ಲಿ ವೀರಶೈ ದ 
ಧರ್ಮ ಸಂಸ್ತ ತಿಯ ಆದರ್ಶ ಮೌಲ್ಯಗಳ ಬಗೆಗೆ ಬೆಳಕು ಬೀರುವ ಮಹತ್ಕಾರ್ಯ 
ಮಾಡಿದ್ದನ್ನು ಕಂಡು ಅತ್ಯಂತ ಸಂತೋಷವನ್ನು ಉಂಟುಮಾಡುತ್ತದೆ. 


ಈ ಅಪೂರ್ವ ಕೃತಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮತ್ತು 
ಬಾಳೆಹೊನ್ನೂರು ಶ್ರೀ "ಜಗದ್ಗುರು 112101 ವೀರಸಿಂಹಾಸನ ಪೀಠ 
ಕೊಡಮಾಡಿದ. ದತ್ತಿ ನಿಧಿಯಲ್ಲಿ ಪ್ರಕಟಗೊಂಡಿರುವುದು ಅತ [೦ತ ಸ೦ತೋಷವನ್ನು 
ತಂದಿದೆ. ಇದಕ್ಕಾಗಿ ಶ್ರಮಿಸಿದ ಕೃತಿಕಾರರಿಗೂ ಮತ್ತು ಪ್ರಕಾಶಕರಿಗೂ ಶುಭ 
ಹಾರೈ ಕೆಗಳು. 


ಪರಮದಯಾಳು ಶ್ರೀ ಪಾರ್ವತೀ ಪರಮೇಶ್ವರರು ಹಾಗೂ ಶ್ರೀ ಜಗದ್ಗುರು 
ರೇಣುಕಾಚಾರ್ಯರು ಸರ್ವರಿಗೂ ಮಂಗಲಪ ರಂಪರೆಯನ್ನು ಅನುಗ್ರಹಿಸಲಿ, 


ಶುಭಾಶೀರ್ವಾದಗಳೊಂದಿಗೆ, 


Me ಸ 


ಶ್ರೀ ರಂಭಾಪುರೀ ಜಗದ್ಗುರುಗಳು, 
ಬಾಳೆಹೊನ್ನೂರು, 
ಮಲಯಾಚಲ ತಪೋಭೂಮಿ 
ಶ್ರೀ ಜಗದ್ಗುರು ರಂಭಾಪುರೀ 
ವೀರಸಿಂಹಾಸನ ಮಹಾ ಸಂಸ್ಥಾನಪೀಠ. 


ಶ್ರೀಮದ್ವೀರಶೈವ ಸದ್ದೋಧನ ಸಂಸ್ಥೆ, ಬಾಳೆಹೊನ್ನೂರು 
ಅಧ್ಯಕ್ಷರ ನುಡಿ 


ವಿಶ್ವದಲ್ಲಿ ಭಾರತ ಸಾಂಸ್ಕೃತಿಕ ಕ್ಷೇತ್ರದ ಜಗದ್ಗುರು. ಆಧ್ಯಾತ್ಮದ ತೊಟ್ಟಿಲು. 
ಧರ್ಮ-ದರ್ಶನಗಳ ಉಗಮ ಸ್ಥಾನ. ಹಲವು ಧರ್ಮಗಳಿಗೂ, ಅಲ್ಲದೆ, ಮತ- 
ಪಂಥ-ಪಂಗಡ-ಆಚಾರ-ವಿಚಾರವನ್ನು ಪಾಲಿಸುವವರಿಗೂ ಇದು ಆಶ್ರಯ ತಾಣ. : 
ಸರ್ವಸಮಾನತೆಯ ಶಾಂತಿಭೂಮಿ. ಇಲ್ಲಿ ಹಲವು ಪುಣ್ಯ ಪುರುಷರು ಜ್ಞಾನಿಗಳು 
ದಾರ್ಶನಿಕರು ಯಷಿಪುಂಗವರು ಜನ್ಮವೆತ್ತಿ ತಮ್ಮ ಆಧ್ಯಾತ್ಮದ ದಿವ್ಯ ಜ್ಞಾನದ 
ಪ್ರಭೆಯನ್ನು ಧಾರೆಯೆರೆದಿದ್ದಾರೆ. ಅವುಗಳ ಕೊಡೀಕರಣದ ಮಹಾಸಂಪತ್ತೇ 
1 .13 ಇವು ಭಾರತೀಯ ಭವ್ಯ ಪರಂಪರೆಯ ಮೂಲ ಆಕರಗಳು. 
ವೇದಗಳ ಆಧಾರವಾಗಿ ಹಿಂದೂಧರ್ಮ ಬೆಳೆದಿದೆ. ಅದರಂತೆಯೇ ಆಗಮಗಳ 
ಆಧಾರವನ್ನು ಪಡೆದು ಶೈವಧರ್ಮವು ಇಲ್ಲಿ ಪ್ರಗಲ್ಲಗೊಂಡಿದೆ. ಶಿವನನ್ನೆ ಅವರು 
ಆರಾಧ್ಯ ದೈವತನಾಗಿ ತೆ ಆತನ ನಾಮವನ್ನು ಜಪಿಸಿದರು. ಶೈವರಲ್ಲಿ ಕೆಲ 
ಹಗರಿ ಅಂತೆಯೇ, ವೀರಶೈವವು ಅವನನ್ನೇ ಆರಾಧಿಸಲ್ಪಡುವ, ಶೈವ 
ಧರ್ಮದ ಸ್ಪತಂತ್ರ ಶಿಖರವಾಗಿ ಮರದ 'ವಿಶ್ವಮಾನೀಯ. ಧರ್ಮ. ಇಲ್ಲಿ ವಿಶ್ವಮಾನ್ಯ 
ಮೌಲ್ಯಗಳನ್ನು ಗುರುತಿಸಬಹುದು. ಸಾರ್ವತ್ರಿಕ ಧರ್ಮದ ಛಾಯೆಯೂ ಕೂಡಾ 
ಬೆಳಕು ಕಂಡಿದೆ. ಅದು ಸಾಮಾಜೋದಾರ್ಶನಿಕ ಗುಣಗಳನ್ನು ಒಳಗೊಂಡಿದೆ. 
ಆದಾಗ್ಯೂ ತನ್ನದೇ ಆದ ವೈಶಿಷ್ಟ್ಯಗಳನ್ನು ಒಳಗೂಂಡ ನ ಬ ಪ್ರಾಚೀನ 
ಧರ್ಮವಿದು. 


ಶೈವ-ವೀರಶೈವ ಧರ್ಮ-ದರ್ಶನಗಳ ಕುರಿತಾಗಿ ವಿಪುಲವಾದ ಮಾಹಿತಿ 
ನಮಗೆ ಲಭ್ಯವಾಗುವುದು ಶಿವಾಗಮಗಳಲ್ಲಿ. ಇವುಗಳು ಪಠ್ಯಪುಸ್ತಕಗಳಂತ 
ಕಾರ್ಯನಿರ್ವಹಿಸಿ, ಪ್ರೇರಕವಾಗಿ, ಪೋಷಕವಾಗಿ ವೀರಶೈವಕ್ಕೆ ಬೆನ್ನೆಲುಬಾಗಿವೆ. 
ಶೈವ ಸಂಪ್ರದಾಯಕ್ಕೆ ಮೀಸಲಾದ ಗಂಥಗಳಿವು. ತಾಯಿ “ಸರಿನಂತೆ ಕಾರ್ಯ 
RE ೃಶಿಗಳಿವು ಇವುಗಳ ಕುರಿತು ಆಗಾಗ್ಗೆ ಹೊಸ ಹೊಸ ಸಂಶೋಧನೆಗಳು 
`` ಬೆಳಕು ಚೆಲ್ಲಿವೆ, ಚೆಲ್ಲಬೇಕು. ಕಲ ಸಂಶೋಧನೆಗಳು. ನಡೆದಿವೆ ಇನ್ನೂ ನಡೆಯುತ್ತಲೂ 
ಇವೆ. ಶಿವಾಗಮಗಳಲ್ಲಿಯ ವಿಚಾರಗಳನ್ನು ಶೋಧಿಸಿ ಪರಿಷ್ಕರಿಸುವ ಕಲಸ ಆಗಬೇಕು. 
ಅವುಗಳು ಸಾರುವ ಸತ್ಯಗಳು ದೇಶ-ಕಾಲಾತೀತವಾದವುಗಳು. ಹೀಗಾಗಿ ಅವು 
ಸಾರ್ವಕಾಲೀಕ ಸತ್ಯಗಳಾಗಿ ಪರಿಣಮಿಸಿವೆ. ಇಪತ್ತೆಂಟು ಶಿವಾಗಮಗಳು ವೀರಶೈವ 
ಸಂಸ್ತತಿಯ ಅನಾವರಣ ಮಾಡುವ ಜ್ಞಾನ 'ಸಂಪತ್ತುಗಳೆಂಬುದನ್ನು ಸಿದ್ಧಾಂತ 
ಶಿಖಾಮಣಿಯಲ್ಲಿ ಹೀಗೆ ಪ್ರತಿಪಾದಿಸಿದೆ. 


ಸಿದ್ಧಾಂತಾಖ್ಯೇ ಮಹಾತಂತ್ರೇ ಕಾಮಿಕಾದ್ಯೇ ಶಿವೋದಿತೇ। 
ನಿರ್ಧಿಷ್ಟಮುತ್ತರೇ ಭಾಗೇ ವೀರಶೈವಮತಂ ಪರಮ್‌!॥ 


ಶಿವಾಗಮಗಳ ಪೂರ್ವಭಾಗದ (ಮೊದಲರ್ಥ) ವಿಚಾರಗಳು ಶೈವ 
ಸಂಸ್ಕೃತಿಯನ್ನು ಅನಾವರಣಗೊಳಿಸಿದರೆ, ಉತ್ತರಭಾಗವು (ನಂತರದರ್ಧ) ವೀರಶೈವ 
ಮತಕ್ಕೆ ಮೀಸಲಾಗಿದೆ. ಅಲ್ಲದೆ, ವೀರಶೈವ ಸಂಸ್ಕೃತಿಯು ಉಳಿದೆಲ್ಲ ಮತಗಳಿಗಿ೦ತಲೂ 
ಶ್ರೇಷ್ಠವೆಂಬುದನ್ನು ಅದಕ್ಕೆ ಸಾದೃಶವಾದ ಮತ ಲೋಕದಲ್ಲಿ ಇರುವುದಿಲ್ಲವೆಂಬ 
ಉತ್ಪೇಕ್ಷೆಯ ಮಾತನ್ನು ಉ ನಾವ ಪಾರಮೇಶ್ವರ ಆಗಮದಲ್ಲಿ ಕಾಣಬಹುದು. 
ನ ವೀರಶೈವ ಸ ಸದೃ ಶಂ ಮತಮಸ್ತಿ ಜಗತಯೇ! ಸರ್ವಭೋಗಪ್ರದಂ ಪುಣ್ಯಂ 
ಶಿವಸಾಯುಜ್ಯದಾಯಕಂ॥ ಶಿವ ಸಾಯುಜ್ಯವನ್ನು೦ಟು ವರಾಡುವಲ್ಲಿ 


ಸದಾನುಕೂಲವಾಗುವ ಮಾರ್ಗವನ್ನು ಗ್‌ ಬಾ ಸಮರ್ಥಿಸಿಕೊಂಡಿದೆ. 


ಅಂತೆಯೇ “ಆಗಮ' ವೆಂಬ ಶಬ್ದದ ವ್ಯುತ್ಪತ್ತಿಯು ಬಹು ಅರ್ಥಪೂರ್ಣ. 
ಆಗತಂ ಶಿವವಕ್ತೇಭ್ಯೋ ಗತಂ ಚ ಗಿರಿಜಾನನೇ ಮತಂ ಚ ವಾಸುದೇವಸ್ಯ ತಸಾ ದಾಗಮ 
ಉಚ್ಯತೇ ಪರಶಿವನ ಪಚಕಾ ಬಂದುದೇ ಆಗಮ. ಅದು ಶಿವನವಾಣಿ- 
ಶಿವಾಮೃತ. ಆ ಸಂದೇಶವನ್ನು ಪಾರ್ವತಿಗೆ ಉಪದೇಶಿಸಿದನೆಂಬುದು ಕೂಡಾ 
ಅಷ್ಟೇ ಮಹತ್ವದ್ದು ೫... ಅಂತರಂಗದ ಜ್ಞಾನವನ್ನು ನೀಡುವ ಬೆಳಕಿನ 
ಕಿರಣಗಳು ಮತ್ತು" ಜ್ಞಾನ ಅಡಕವಾಗುವ, ಪರಿಸಮಾಪ್ತಗೊಳಿಸುವ ಅಂಶಗಳೆಂಬ 
ಅರ್ಥವನ್ನು ಪಡೆದುಕೊಂಡಿವೆ. ಪ್ರಸ್ತುತ ಸಂಶೋಧನ ಕೃತಿಯಲ್ಲಿ ಆಗಮೋಕ್ತ 
ವೀರಶೈವ "ನಿಲುವುಗಳನ್ನು ವಚನೋಕ್ತ ನಿಲುವುಗಳೊಂದಿಗೆ ತೌಲನಿಕವಾಗಿ 
ವಿಶ್ಲೇಷಿಸುವ ಪ್ರಯತ ವನ್ನು ಗಂಥ ಕರ್ತೃ ಮಾಡಿದ್ದಾರೆ. 


ಹನೆ ರಡನೆಯ ಶತಮಾನದಲ್ಲಿ ಆಗಿಹೋದ ಶಿವಶರಣರು ವೀರಶೈವ ಸಂಸ್ಥ ತಿಗೆ 
ಅ ಕೊಡುಗೆಯನ್ನೆ ನೀಡಿದ್ದಾರೆ. ಅವರು ಜನರಾಡುವ ಕನ್ನಡ ಭಾಷೆಯಲ್ಲಿ 
ಧರ್ಮ-ಆಧ್ಯಾತ್ಮ ದರ್ಶನದ ವಿಚಾರಗಳನು ಲೋಕಕ್ಕೆ ನೀಡಬೇಕೊಬ ಭಾವನೆಯಿಂದ, 
ಸಂಸ್ಕೃತ ಭಾಷೆಯ ಮೇಧಾವಿಗಳಾದ ಕಿಲ ಶರಣರು, ವೇದ-ಆಗಮ ಮುಂತಾದ 
ಗಂಥಗಳನ್ನು ಅವಲೋಕಿಸಿ ವಚನಗಳ ರೂಪದಲ್ಲಿ ಲೋಕಾರ್ಪಣೆ ಮಾಡಿದ್ದು 
ಇತಿಹಾಸ. ಅವುಗಳು ಜನರಾಡುವ ಭಾಷೆಯಲ್ಲಿ ರಚನೆಗೊಂಡ ಕಾರಣ ಶರವೇಗದಲ್ಲಿ 
ಹೆಚ್ಚು ಪ್ರಚಾರವನ್ನು ಪಡೆದವು. ಯಾವುದೇ ವಿಚಾರಗಳು ಜನರ ನುಡಿಮಾಧ್ಯಮದ 
ಮೂಲಕ ರಿದ ಹೊಸ ರೂಪವನ್ನು, ಹಚ್ಚು ಪ್ರಚಾರ-ಪ್ರಸಾರವನ್ನು 
ಪಡಯಲು ಸಾಧ ್ಯೈವಾಗುವದೆಂಬುದಕ್ಕೆ ವಚನಗಳೇ ಸಾಕ್ಷಿ 


ಅಂತೆಯೇ, ಶರಣರ ಗ; ಹೇಗೆ ಶಿವಾಗಮಗಳ ವಿಚಾರಗಳಿಗೆ 
ಹತ್ತಿರವಾಗಿ ದಾರ್ಶನಿಕ, ಧಾರ್ಮಿಕ, ತಾತ್ವಿಕ, ಸಾಮಾಜಿಕ, ಸ್ತ್ರೀಪರ ಚಿ೦ತನೆಗಳನ್ನು 
ಮಾಡಿವೆ ಎಂಬ ಅಧ್ಯಯನವನ್ನು ಘೂ ಗ ಕೃತಿಯಲ್ಲೆ ಡಾ. ಪರಮೇಶ್ವರಿ 
ಮೃತ್ಯುಂಜಯ ಬ ಪೆ ಮಾಡಿದ್ದಾರೆ. ಧಾರವಾಡದ ಕರ್ನಾಟಕ 
ವಿಶ್ವವಿದ್ಯಾ ಲಯಕ್ಕೆ ಅರ್ಪಿಸಿದ ಶಿವಾಗಮಗಳು ಮತ್ತು ವಚನ ಸ ಸಾಹಿತ್ಯವೆಂಬ ತೌಲನಿಕ 
ಅಧ್ಯಯನ ಸಂಶೋಧನ ಮಹಾಪ್ರಬಂಧವನ್ನು ಅರ್ಪಿಸಿ ಪಿಎಚ್‌.ಡಿ. ಪದವಿಯನ್ನು 
ಪಡೆದವರಾಗಿದ್ದಾರೆ. ಅವರು ತುಂಬಾ ಶ್ರಮವಹಿಸಿ ಸುಮಾರು ೬೮೦ ಪುಟಗಳ 


ಸುದೀರ್ಫ ಬಧವಣಿಗೆಯ ಮೂಲಕ, ಬಹುತೇಕ ಎಲ್ಲ ವಿಷಯಗಳನ್ನು 
ಒಳಗೊಳ್ಳುವಂತೆ ತಮ್ಮ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಸಂಶೋಧನೆ ಕಾರ್ಯ 
ಆಲದ ಮರದಂತೆ ಅದಕ್ಕ ಕೊನೆ ನಾ ಇಲ್ಲ. ಹಾಗೇ ಮುಂದೇ ಸಾಗಲೇಬೇಕು. 
ಮತ್ತ ಸಂಶೋಧನ ವ್ಯಾಸಂಗಕ್ಕೆ ತೊಡಗಿದಾಗ ಮತ್ತು ಹೊಸ ವಿಷಯ - 
ಲಭ್ಯವಾಗಬಹುದು. ನೂತ ಉತ್ತಮವಾದ ಕೃತಿ. ವೀರಶೈವ ಧರ್ಮ-ದರ್ಶನಕ್ಕೆ 
ನೀಡಿದ ಎಶಿಷ್ಟ ಕೊಡುಗೆ. ಅವರ ಶ್ರಮ ಷಾನ! ತು ಮಹತ್ಥಾರ್ಯವನ್ನು 
ಗಮನಿಸಿ, ಬಾಳೆಹೊನ್ನೂರಿನ ಶ್ರೀಮದ್ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು, 
ಈ ಕೃತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಾ ಶ್ರೀ ಜಗದ್ಗುರು 
ರಂಭಾಪುರೀ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದಿಂದ ಕೊಡಮಾಡಿದ 
ದತ್ತಿ ನಿಧಿಯಿಂದ ಪ್ರಕಟಗೊಳಿಸಲು ಅಪ್ಪಣೆ ಕೊಡಿಸಿದ್ದು ವಿಶೇಷ. ಇದಕ್ಕಾಗಿ 
ಶ್ರಮಿಸಿದ ಸರ್ವರಿಗೂ ಈ ಕೃತಿಯ ಲೇಖಕರಿಗೂ ಹಾಗೂ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಸರ್ವ ಆಡಳಿತ ಮಂಡಳಿಗೂ ಶುಭವನ್ನು ಕೋರುತ್ತೇವೆ. 


ಡಾ. ಕೊಟ್ಟೂರ ಬಸ ಸವೇಶ್ವರ ಶಿವಾಚಾರ್ಯರು 
| ಜುಕ್ತಿಹಿರೇಮಠ, 


ನಿವೇದನೆ 


ಪ್ರಸ್ತುತ “ಶಿವಾಗಮಗಳು ಮತ್ತು ವಚನ ಸಾಹಿತ್ಯ” ಎಂಬ ಈ ಗ್ರಂಥವು ಡಾಕ್ಟರೇಟ 
ಪದವಿಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅರ್ಪಿಸಿದ ಸಂಶೋಧನಾ ಮಹಾಪ್ರಬಂಧ. 
ಗುರುಹಿರಿಯರ ಕೃಪಾಶೀರ್ವಾದ ಹಾಗೂ ಮಾರ್ಗದರ್ಶನದ ಫಲವಾಗಿ ಮೂಡಿಬಂದ 
ಈ ನನ್ನ ಸಂಶೋಧನಾ ಮಹಾಪ್ರಬಂಧವನ್ನು ನೋಡಿ ತುಂಬಾ ಹರ್ಷಿತರಾದ 
ಬಾಳೆಹೊನೂ ರಿನ ಶ್ರೀಮದ್‌ ರಂಭಾಪುರಿ ವೀರಸಿ೦ಹಾಸನಾಧೀಶ್ವರ ಶ್ರೀಶ್ರೀಶ್ರೀ ೧೦೦೮ 
ಜಗದ್ಗುರು ಪ್ರಸನ್ನ ರೇಣುಕ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು 
ತಮ್ಮ "ದತ್ತಿನಿಧಿಯಿಂದಲೇ ಈ ಗ್ರಂಥವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟನೆ 


ಮಾಡಿಸುವುದರ ಜೊತೆಗೆ ತಮ್ಮ ಕೃಪಾಶೀರ್ವಾದದ ಧುಡಗಳಂದ ಈ ಕೃತಿಗೆ 


ಧನ್ಯತೆಯನ್ನು ತಂದಿತ್ತು ನನ್ನನ್ನು  ಕೃತಾರ್ಥರನ್ನಾಗಿಸಿದ್ದಾರೆ. ನಿರಂತರ ಧರ್ಮಜಾಗೃ ತಿಯ. 


ಸರಕರ ಶೈಕ್ಷಣಿತ, ಜಾಮಾ ಕ್ಷೇತ್ರಗಳಲ್ಲಿ ಪ್ರಗತಿಪರ ಕಾರ್ಯಗಳ ಇಚ್‌! 
ನೇತಾರರೂ, ನೀ ಪೀಠದ ಘನತೆ, ಗೌರವ ಪರಂಪರೆಗಳನ್ನು ನೂರ್ಮಡಿಸಿದ ಶ್ರೀ 
. ಮಹಾಸನ್ನಿ ಧಿಯವರಿಗೆ ನನ್ನ ಅನಂತಾನಂತ ಭಕಿ ಕ್ರಿಪೂರ್ವಕ ಪ್ರಣಾಮಗಳು. 

ಈ To ಪ್ರಕಟನಾ ಕಾರ್ಯದಲ್ಲಿ ಅನೇಕ ಉಪಯುಕ್ತ ಸಲಹೆ ಸೂಚನೆ 
ಹಾಗೂ ಮಾರ್ಗದರ್ಶನಗೆ [ಯುವುದರೊಂದಿಗೆ ತಮ್ಮ ಅಮೂಲ್ಯವಾದ ಅಧ್ಯಕ್ಷೀಯ 
ನುಡಿಗಳ ಮೂಲಕ ಚುಚ ಸಿದ ಶ್ರೀಪೀಠದ ಶ್ರೀಮದ್‌ ವೀರಶೈವ ಸದ್ದೋಧನ 
ಸಂಸ್ಥೆಯ ಅಧ್ಯಕ್ಷರೂ, ಇತ್‌ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ವಿಭಾಗದ 
ಪ್ರಾಧ್ಯಾಪಕರೂ ೧0 ಮುಖ್ಯಸ್ಥರೂ ಆಗಿರುವ ಪರಮಪೂಜ್ಯ ಡ್‌. ಕೊಟ್ಟೂರ 
ಬಸವೇಶ್ವರ ಶಿವಾಚಾರ್ಯರು ಜುಕ್ಕಿಹಿರೇಮಠ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. 

ಕನ್ನಡ ನಾಡುನುಡಿಯ ಸಂರಕ್ಷಣೆಯನ್ನು ತನ್ನ ಮೂಲೋದೇಶವನಾ ಗಿಸಿಕೊ೦ಡು 
ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವದ. ಸುಸಂದರ್ಭದಲ್ಲಿ ಪ್ರಾ 
ನನ RE ಓಟ ಮಹಾಪ್ರಬಂಧವನ್ನು ಗ್ರಂಥರೂಪದಲ್ಲಿ ಪ್ರಕಟಗೊಳಿಸುತ್ತಿರುವ 
ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಸದಾ ಚಿರಯಣಿಯಾಗಿದ್ದೇನೆ. ಕರ್ನಾಟಕದಾದ [ತ 
ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಏರ್ಪಡಿಸುತ್ತಾ ಅನೇಕ ಪುಸ್ತಕಗಳನ್ನು ಪ್ರಕಟನೆಗೈದು 
ಕನ್ನಡ ಸಾಹಿತ್ಯವನ್ನು ನಾಡಿನ ಲಮ ಹಬ್ಬಿಸುತ್ತಿ ತಿರುವ ಕನ್ನಡ ಸಾಹಿತ್ಯ 
ಪರಿಷತ್ತಿನ ಜಾತ್ರ ಸಾಧನೆ ಅವಿಸ್ಮರಣೀಯವಾದುದು. ಕಾರಣ ಕನ್ನಡ ಸ ಸಾಹಿತ್ಯ ಪರಿಷತ್ತಿನ 
ಅಧ್ಯಕ್ಷರಿಗೂ, ಸಮಸ ಕಾರ್ಯನಿರ್ವಾಹಕ ಬಳಗಕ್ಕೂ ನನ್ನ ಕು ಹೃದಯದ 
ವಂದನೆಗಳು. 

ಧಾರ್ಮಿಕ ಮನೋವ ತ್ತಿಯವರೂ, ಧರ್ಮಾಭಿಮಾನಿಗಳೂ ಆದ ನನ್ನ 
ತಂದೆಯವರ ಆಶಯದಂತೆ ವೀರಶೈವ ಧರ್ಮದ ಬಗ್ಗೆಯೇ ಅಧ್ಯ ಯನ 
ಮಾಡಬೇಕೆಂಬುದು ನನ್ನ ಬಯಕೆಯಾಗಿತ್ತು. ಕಾರಣ ಸ್ವಗ್ರಾಮ ಗುಳೇದಗುಡ್ಡದ 
ಅಮರೇಶ್ವರ ಶ್ರೀಮಠಕ್ಕೆ Dp ಶ್ರೀಮದ್‌ಕಾಶಿ ಜ್ಞಾನಸಿಂಹಾಸನಾಧೀಶ್ವರ ಶೀ 
ಶ್ರೀ ಶ್ರೀ ನಂ೦೮ ಜಗದ್ಗುರು ಡಾ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ 
ದರ್ಶನಕ್ಕೆ ಹೋದಾಗ ಅವರಿಗೆ ನನ್ನ ಬಯಕೆಯನ್ನು ಬಿನ್ನಯಿಸಿದೆ. ಅವರು ಆಬಾ 


ಸಂತೋಷಗೊಂಡು ವೀರಶೈವ ಧರ್ಮದ ಹಿನ್ನ! ಲೆಯಲ್ಲಿ “ಶಿವಾಗಮಗಳು ಮತ್ತು 
ವಚನಸಾಹಿತ್ಯದ ತೌಲನಿಕ ಹ ಯನ” ಕೈಕೊಳ್ಳಲು ಸೂಚಿಸಿದರು. ಹೀಗಾಗಿ ಅದೇ 
ವಿಷಯದ ಬಗ್ಗೆ ಜ್‌ ಕ್ರೈ ಕೊಳ್ಳಬೇಕೆಂದು ನಿರ್ಧರಿಸಿ, ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ ಯನ ಪೀಠದ ಮುಖ್ಯಸ್ಥರಾದ ಡಾ. 'ವೀರಣ್ಣ 
CE ಲಘ ಡೆಗೆ ಡಾ. ಬಿ. ವ್ಹಿ. "ಯಕ್ಕುಂಡಿಮಠರವರ 
ಮಾರ್ಗದರ್ಶನದಲ್ಲಿ ಅಧ್ಯಯನವನ್ನು ಪ್ರಾರಂಭಿಸಿ ಕಾರ್ಯಪವ್ಯ 'ತಛಾದೆ. 

ಈ ಅಧ್ಯಯನದ ಅರಂಭದಕದ ಅಂತ್ಯದವರೆಗೂ ಸೂಕ್ತ ಆಹೆ. “ಮಾರ್ಗದರ್ಶನ 
ಹಾಗೂ ಅಧ್ಯಯನಕ್ಕೆ ಪೂರಕವಾದ ಗಂಥಗಳನ್ನು ನೀಡಿ ಪ್ರೋತ್ಸಾಹಿಸಿದ ವಿದ್ಯಾವಾರಿಧಿ 
ಶ್ರೀಮದ್‌ ಕಾಶಿ ಜ್ಞಾನಸಿ೦ಹಾಸನಾಧೀತ್ವರ ಶ್ರಿ ಶ್ರೀ ಶ್ರೀ ಶ್ರೀ ೧೦೦೮ ಜಗದ್ಗುರು ಡಾ. ಚಂದಕೇಖರ 
ಶ್ರಿವಾಚಾರ್ಯ ಮಹಾಸ್ವಾಮಿಗಳಿಗೂ ಹಾಗೂ ಶ್ರೀತೈಲ ಸೂರ್ಯಸಿಂಹಾಸನಾಧೀಶ್ವರ ಶ್ರಿ ಶ್ರೀ 
ಶ್ರೀ ಶ್ರೀ ೧೦೦೮ ಜಗದ್ಗುರು ಡಾ. ಸಿದ್ಧರಾಮ ಶಿವಾಚಾರ್ಯ ಮಹಾಸ್ಥಾಮಿಗಳಿಗೂ ನನ್ನ 
ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಅಧ್ಯಾಯಗಳ ವಿನ್ಯಾಸವನ್ನು ರೂಪಿಸುವಲ್ಲಿ 
ನೆರವಾದ ಕೆರೂರ ಚರಂತಿಮಠದ ಶ್ರೀ ಷ.ಬ್ರಡಾ. pe ಬಾಜ್‌ 
ಮಹಾಸ್ತಾಮಿಗಳಿಗೂ ನನ್ನ ಅನಂತ ವಂದನೆಗಳು. 

ಈ ಸತಾ ಕಾರ್ಯಕ್ಕೆ ಮಾರ್ಗದರ್ಶಕರಾಗಲು ಸಂತೋಷದಿಂದ ಸಮ್ಮತಿಸಿ, 
ಅಧ್ಯಯನ ಪ್ರಗತಿಯಲ್ಲ ಸಂದರ್ಜೋಚಿತವಾಗಿ ಸಲಹೆ, ಸೂಚನೆಗಳನ್ನು ನೀಡಿ 
ಸಹಕರಿಸಿ, ಅಧ್ಯ ಯನದ ಯಶಸಿಗೆ ಕಾರಣೀಭೂತರಾದ ಶಾಂತಿ-ಸೌಜನ್ಯ ಗಳ 
ಗ ಡಾ. ಬಿ. ಪ ಯಕ್ಕುಂಡಿಮಠ ಗುರುಗಳಿಗೆ ನನ್ನ ಹೃತ್ಪೂರ್ವಕ 
ನಮನಗಳು. 

ಸಂಸ್ಕತ ಶ್ಲೋಕಗಳ ಅರ್ಥವನ್ನು ವಿವರಿಸಿ, ಅಧ ್ಯೈಯನದುದ್ದಕ್ಕೂ ಸೂಕ್ತ ಸಲಹೆ 
ನೀಡಿ ಬರೆವಣಿಗೆ ಕಾರ್ಯವನ್ನು ಪಾಜಕ ಕ್ಟ ಕರ್ನಾಟಕ ವಿಶ್ವವಿದ್ಯಾಲಯದ 
ಸಂಸ್ಕೃತ ವಿಭಾಗದ ನಿವೃತ್ತ ಮುಖ್ಯಸ್ಥರೂ, ರಾಷ್ಟ್ರಪ್ರಶಸ್ತಿ ಪುರಸ ಬಃ ಮೈಸೂರು 
ವಿಶ್ವವಿದ್ಯಾಲಯದ ಸಂಸ್ಕೃತ ಅಧ ಯನ ಪೀಠದಿಂದ ಗೌರವ ಡಿ.ಲಿಟ್‌ "ಪದವಿ 
ಪುರಸ KE ಆದ "ಶಿವಕವಿ' ಡಾ. ಮಲ್ಲಿಕಾರ್ಜುನ ಪರಡ್ಡಿಯವರಿಗೆ ಹಾಗೂ ಮಾತೃಪ್ರೀತಿ 
ತೋರಿದ ಅವರ ಧರ್ಮಪತ್ನಿ ಯವರಿಗೂ ನಾನು ಚಿರಯಣಿಯಾಗಿದ್ದೇನೆ. 

ಧಾರವಾಡದ ಉಪನ್ಯಾಸ ಕಾರ್ಯಕ್ರಮವೊಂದರಲ್ಲಿ ದೈವಯೋಗವೆಂಬಂತೆ 
ಭೇಟಿಯಾದ ಶ್ರೀಮದ್‌ ವೀರಶೈವ ಸದ್ಬೋಧನ ಸಂಸ್ಥೆಯ ಪ್ರಸಾರಾಂಗದ 
ನಿರ್ದೇಶಕರಾದ. ಕನ್ನಡ ಭಾಷಾವಿಜ್ಞಾನದಲ್ಲಿ ಅಪ್ರತಿಮ ಪ್ರತಿಭೆಯನ್ನು ಹೊಂದಿದ, 
ರಾಜ್ಯೊ ತವ ಪ್ರಶಸ್ತಿ ೫.3 ಸಾಹಿತ್ಯ, ಸಂಸ್ಕೃತಿ, `ಸ೦ಂಶೋದನೆಯ 1 ಅನೇಕ 
ಪ್ರಶಸ್ತಿಗಳಿ೦ದ ಮರಸ ಸ್ವಲ ಡಾ. 'ಸ೦ಗಮೇಶ ಸವದತ್ತಿಮಠರವರು ಈ ಗ್ರಂಥದ 
ಪಕಟನಾ ಕಾರ್ಯದ ಸಂಪೂರ್ಣ ಹೊಣೆ ಹೊತ್ತು. ಅನೇಕ ಮೌಲಿಕವಾದ 
ಸಲಹೆಗಳನ್ನಿತ್ತು ಸೂಕ್ತ ಮಾರ್ಗದರ್ಶನಗೈದ ಪಿತೃ ಸರೂಪಿಗಳಾದ ಅವರಿಗೆ ಹಾಗೂ 
ಮಾತೃ ಪ್ರೀತಿ. ತೋರದ ಅವರ Es ನನ್ನ ಭಕ್ತಿಪೂರ್ವಕ 
ಜತ ವಂದನೆಗಳು. 


ಗ್ರಹಣ ಹಾಗೂ ಪೂರಕ 
ಗ೦ಥಗಳ ಸಂಗಹಣೆಗಾಗಿ ಬೆರಿಗಳೂರಿನ ವೀರಶೈವ ಅನುಸಂಧಾನ ಸಂಸ್ಥೆ ಹಾಗೂ 
ಜ.ಚ.ನಿ. ಅಧ್ಯಯನ ಪೀಠ ಮತ್ತು es (ರ. ಮೈಸೂರಿನ 
ಪ್ರಾಚ, ಸಂಶೋಧನಾಲಯ ಹಾಗೂ ಪಂಚಾಚಾರ್ಯ ಪ್ರಸ್‌, ಬೆಳಗಾಂವಿಯ 
ರುದಾಕ್ಷಿ ಕ್ಷಿಮಠ, ಪಾಂಡಿಚೇರಿಯ ಫ್ರೆಂಚ್‌ ಇನ್‌ಸ್ಫ್ಯೂಟ್‌ನ "ಫ್ರಾನ್ಸ್‌ ಓರಿಯಂಟಲ್‌ 
ರಿಸರ್ಚ ಸೆಂಟರ್‌” ಹಾಗೂ "ಅರೋವಿಲ್ಲೆ' ಮುಂತಾದ ಸ್ಥಳಗಳಿಗೆ ಸ೦ದರ್ಶನವಿತ್ತಾಗ, 
ಅಲ್ಲಿ ನನಗೆ ಸಹಕಾರವಿತ್ತ ಎಲ್ಲ ಮಹನೀಯರಿಗೂ ಹಾಗೂ ಬೆ೦ಗಳೂರ 
ವಿಶ್ವವಿದ್ಯಾಲಯದ ಸಂಸ್ತತ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾ. ಎಂ. ಶಿವಕುಮಾರ 
ಸ್ವಾಮಿಗಳಿಗೂ, "ಫ್ರಾನ್‌ ಓರಿಯ೦ಟಲ್‌ ರಿಸರ್ಚಸೆಂಟರ್‌ನ ಡಾ. ಟಿ. ಗಣೇಶನ್‌ರವರಿಗೂ 
ನನ್ನ ವಂದನೆಗಳು. 

ಮುಖ್ಯವಾಗಿ ಈ ಸಂಶೋದನಾ ಕಾರ್ಯಕ್ಕೆ ಕಾರಣೀಭೂತರಾದ 
ಆಧಾರಸ್ತಂಭಗಳೆಂದರೆ ನನ್ನ ತಂದೆಯವರಾದ ವೇದಮೂರ್ತಿ ಶ್ರೀ ಮೃತ್ಯುಂಜಯ್ಯಾ 
ಬಸಯ್ಯಾ ಹಿರೇಮಠ ತ್ರಾ ತಾಯಿಯವರಾದ ಶ್ರೀಮತಿ ನೀಲಗ೦ಗವ್ವಾ ಮೃ. 
ಹಿರೇಮಠರವರು. ನನ್ನ ಅಧ್ಯಯನದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು. 
ನನಗೆ ಎದುರಾದ ಹ ಸಮಸ್ಯೆಗಳನ್ನು ಪರಿಹರಿಸಿ, ತುಂಬು ಹೃದಯದ ಪ್ರೀತಿ 
ಹಾಗೂ ಧೈರ್ಯವನ್ನಿತ್ತ ಅವರನ್ನು ಎಷ್ಟು ಸ್ಮರಿಸಿದರೂ ಕಡಿಮೇ: 

ನನ್ನ ಸಂಶೋಧನೆಯ ಎಲ್ಲ ಹರಿತಗಳಲ್ಲಿಯೂ ನನಗೆ ಪ್ರೇರಕಶಕ್ತಿಯಾಗಿ ನಿಂತು, 
ಗಂಥ ಜ್‌ ಕಾರ್ಯದಲ್ಲಿ ಸಹಕರಿಸಿದ. ನನ್ನ ಪತಿಯಾದ ಶ್ರೀ ವೀರಭದ್ರಯ್ಯ 
ಚಂ. ಹೊಸ ಮಠರವರನ್ನು ಪ್ರ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸರಿಸಿಕೊಳ್ಳುತ್ತೇನೆ. 

ಅಧ್ಯಯನ ಕಾರ್ಯಕ್ಕೆ ಜಾ ತೊಂದರೆಗಳನ್ನಿತ್ತ ತರೂ ತಮ್ಮ ಮುಗ್ಧ ನಡೆನುಡಿಯುಂದ 
ಆಯಾಸವನ್ನು ದ ನನ್ನ ಪುಟ್ಟ ಮಕ್ಕಳಾದ ವಿಶ್ವೇಶ್ವರ ಮತ್ತು ವಶ್ರಜಿತ್‌ರನ್ನು 
ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನೆನೆಯುತ್ತೇನೆ. 

ಈ ಸಂಶೋಧನಾ ಕಾರ್ಯಕ್ಕೆ ಅತ್ಯಂತ ಸಹಕಾರ ನೀಡಿದ ಶಿಕ್ಷಕ ಪರ೦ಪರೆಯನ್ನುಳ್ಳ 
ಮನೆತನವಾದ ಮಹಾಲಿಂಗ ದಿ ನನ್ನ ಅತ್ತೆಯವರಾದ ಶ್ರೀಮತಿ 
ಅನ ಪೂರ್ಣದೇವಿಯವರಿಗೂ, ಮಾವನವರಾದ ಶ್ರೀ ಚಂದ್ರಶೇಖರಯ್ಯ ವೀ. 
ಹೊಸಮಠವರಿಗೂ, ಅಜ್ಜಿಯವರಾದ ಶ್ರೀಮತಿ ಭಾಗೀರಧಿಬಾಯಿಯವರಿಗೂ. 
ಕಿರಿಯ ಅತ್ತೆಯವರೂ ಹಾಗೂ ವದ್ಯಾಗುರುಗಳೂ ಆದ ಶ್ರೀಮತಿ ಗಿರಿಜಾದೇವಿ 
ಗಂ. ಹಿರೇಮೆಠರವರಿಗೂ ಹಾಗೂ ಹಿರಿಯ ಅತ್ತೆಯವರಾದ ಶ್ರೀಮತಿ ಶಾಂತಾದೇವಿ 
ಪ. ಹಿರೇಮಠರವರಿಗೂ, ಚಿಕ್ಕಪ್ಪನವರಾದ ಶ್ರೀ ವಿಶ್ವನಾಥಸ್ಥಾಮಿ ಬ. ಹಿರೇಮಠ 
ಹಾಗೂ ಸಹಧರ್ಮಿಣಿ ಶ್ರೀಮತಿ ಅನಸೂಯಾರವೆರಿಗೂ. ಅಣ್ಣನವರಾದ ಶ್ರೀ 
ಮಲಕಯ್ಯಾ ಹಿರೇಮಠ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮಹಾನಂದಾರವರಿಗೂ 
ನನ್ನ ಹೃತೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಗಂಥ ಸಂಗಹಣಾ ಕಾರ್ಯದಲ್ಲಿ 
ಸಹಕರಿಸಿ, 'ಪ್ರೋತ್ಸಾಹವಿತ್ತ ಮೈದುನನಾದ ಶ್ರೀ `ಮಹಾಲಿಂಗಯ್ಯಾ ಚಂ. ಹೊಸ ಮಠ 
ಹಾಗೂ ಅವರ ಧರ್ಮಪತ್ನಿ ಥೀಮತಿ ವಿಜಯಲಕ್ಷಿ Me "ಹೃತೂರ್ವಕವಾಗಿ 
ಸ್ಮರಿಸಿಕೊಳ್ಳುತ್ತೇನೆ. ಅಲ್ಲದೇ. ನನಗೆ ಎದುರಾದ ಅನೇಕ ಸ ಸೈಗಳನ್ನು' ಪರಿಹರಿಸಿ 


ಆಗಮಗಳ ಹಸ್ತಪ್ರತಿ ವೀಕ್ಷಣ ಪ್ರಕಟಿತ ಆಗಮಗಳ ಸಂಗಹಣೆ 


ಸಹಾಯಗೈದು ಪ್ರೋತ್ಸಾಹಿಸಿದ ಶ್ರೀಯುತ ವಿರುಪಾಕ್ಷಯ್ಯನವರು ಗವಯ್ಯಾ ಮಠಪತಿ 
ಸಾಕಬಾಗಲಕೋಟ ಹಾಗೂ ಅವರ ದಧ'ರ್ಮುಪತ್ನಿಯವರಿಗೆ ನಾನು 
ಚಿರಯಣಿಯಾಗಿದ್ದೇನೆ. ಆತ್ಮೀಯವಾಗಿ ಮನೆಯ ಕಾರ್ಯಗಳನ್ನು ನಿರ್ವಹಿಸಿದ ಶ್ರೀಮತಿ 
ಈಶ್ವರಮ್ಮ ಮಂಟೂರವರಿಗೂ ಅನಂತ ಕೃತಜ್ಞತೆಗಳು. 4 

ಸಂಶೋಧನಾ ಕಾರ್ಯವನ್ನು ತುಂಬು ಹೃದಯದಿಂದ ಪ್ರೋತ್ಸಾಹಿಸಿದ 
ಗುಳೇದಗುಡ್ಡದ ಭಂಡಾರಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಎಲ್ಲ 
ಗುರುವೃಂದಕ್ಕೂ, ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ 
ಎಲ್ಲ ಮಹನೀಯರಿಗೂ, ಅಕ್ಕನಬಳಗ ಬಾಗಲಕೋಟದ ಸಮಸ್ತ ಮಂಡಳಿಗೂ, 
ಹಾಗೂ ಶ್ರೀಯುತ ಎ. ಎಸ್‌. ಪಾವಟೆ ಗುರುಗಳಿಗೂ ನನ್ನ ಅನಂತ ಧನ್ಯವಾದಗಳು. 
ಅಧ್ಯಯನ ಕಾರ್ಯಕ್ಕೆ ಸಹಕರಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆಯ 
ಉಪನಿರ್ದೇಶಕರಿಗೂ, ನಾನು ಕಾರ್ಯನಿರ್ವಹಿಸುತ್ತಿರುವ ಸರಕಾರಿ ಪೌಢಶಾಲೆ 
ಸೀಮಿಕೇರಿ (ಪು.ಕೇ)ಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕವೃಂದಕ್ಕೂ, 
ಸಿಬ್ಬಂದಿ ಬಳಗಕ್ಕೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. | 

ಅಧ್ಯಯನ ಕಾರ್ಯಕ್ಕೆ ಪ್ರೋತ್ಸಾಹವನ್ನಿತ್ತ ಗುಳೇದಗುಡ್ಡದ ಶ್ರೀ ಜಗದ್ಗುರು 
ರೇಣುಕಾಚಾರ್ಯ ಮಂದಿರದ ಸಮಸ್ತ ಸದ್ಭಕ್ತರೂ ಗುರುಹಿರಿಯರಿಗೂ ಮತ್ತು 
ಮಹಾಲಿಂಗಪೂರದ ಎಲ್ಲ ಬಂಧುಗಳಿಗೂ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. 

ಮಹಾಪ್ರಬಂಧವನ್ನು ಅಚ್ಚುಕಟ್ಟಾಗಿ ಗಣಕಯಂತ್ರದಲ್ಲಿ ಅಳವಡಿಸಿ, ಬೆರಳಚ್ಚು 
ಕಾರ್ಯವನ್ನು ಅತ್ಯಂತ ಶೀಘ್ರವಾಗಿ ಪೂರೈಸಿ ಕೊಟ್ಟ ಶ್ರೀ ಮುರಿಗೇಶ ಅ. ಶೇಖಾ, 
ವಚನಾ ಗ್ರಾಫಿಕ್ಸ್‌, ಗುಳೇದಗುಡ್ಡ ಹಾಗೂ ಶ್ರೀ ಶಿವಕುಮಾರ ಬ. ಭಾವಿಕಟ್ಟಿಯವರಿಗೂ, 
ಹಾಗೂ ಮುದ್ರಣ ಕಾರ್ಯವನ್ನು ಅಚ್ಚುಕಟ್ಟಾಗಿ ಪೂರೈಸಿಕೊಟ್ಟ ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆ೦ಗಳೂರ ಇವರಿಗೂ ಹಾಗೂ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹಲವು 
ವಿಧದಲ್ಲಿ ಸಹಾಯ ಸಹಕಾರ ನೀಡಿದವರಿಗೆಲ್ಲ ನನ್ನ ವಂದನೆಗಳು. 


ಡಾ. ಪರಮೇಶ್ವರಿ ಮೃತ್ಯುಂಜಯ ಹಿರೇಮಠ 


ಪರಿವಿಡಿ 


ಪುಟ ಸಂಖ್ಯೆ 
ಶುಭಾಶೀರ್ವಾದ ಸಂದೇಶ 
ಅಧ್ಯಕ್ಷ ರ ನುಡಿ 
ನಿವೇದನೆ 
ಅಧ್ಯಾಯ ೧. ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮತ್ತು ಸ್ವರೂಪ ೧-೫ 
ಅಧ್ಯಾಯ ೨. ಶಿವಾಗಮ ವಾಜ್ಮಯ ಪರಿಚಯ : ೬-೧೧೫ 
೨.೧ ಆಗಮದ ಅರ್ಥ, ನಿಷ್ಪತ್ತಿ ಮತ್ತು ವ್ಯಾಖ್ಯೆಗಳು 
೨.೨ ಪ್ರಧಾನ ಶಿವಾಗಮಗಳು, ಉಪಾಗಮಗಳು | 
೨.೩ ಶಿವಾಗಮಗಳು ಗುರು ಪರಂಪರಾಗತವಾಗಿ ನಡೆದು ಬಂದ ಬಗೆ 
೨.೪ ಶಿವಾಗಮಗಳ ರಚನಾ ತಂತ್ರ, ಸ್ವರೂಪ, ವಿಷಯ ವಸ್ತು, 
೨.೫ ಶಿವಾಗಮಗಳ ಉಗಮಕ್ಕೆ ಪ್ರೇರಣೆ, 
೨.೬ ಶಿವಾಗಮಗಳ ರಚನಾ ಕಾಲ, 
೨.೭ ವಿವಿಧ ಶಾಸ್ತ್ರಗ್ರಂಥಗಳ ಮೇಲೆ ಶಿವಾಗಮಗಳ ಪ್ರಭಾವ: 
೨.೭.೧ ಶಿವಾಗಮಗಳು ಮತ್ತು ಉಪನಿಷತ್ತು 
೨.೭.೨ ಶಿವಾಗಮಗಳು ಮತ್ತು ಭಗವದ್ಗೀತೆ 
೨.೭.೩ ಶಿವಾಗಮಗಳು ಮತ್ತು ಸ್ಮೃತಿ 
೨.೭.೪ ಶಿವಾಗಮಗಳು ಮತ್ತು ಪುರಾಣ 
೨.೭.೫ ಶಿವಾಗಮಗಳು ಮತ್ತು ಸಾಂಖ್ಯ 
೨.೮ ಶಿವಾಗಮಗಳ ಅನುಪಲಬ್ಧ ತ್ರದ ವಿಚಾರ 
೨.೯ ಪ್ರಕಟಿತ ಶಿವಾಗಮಗಳ ಮತ್ತು ಉಪಾಗಮಗಳ ಪರಿಚಯ 
ಅಧ್ಯಾಯ ೩.ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ದಾರ್ಶನಿಕ ಚಿಂತನ ೧೧೬-೧೪೧ 
೩.೧ ಸೃಷ್ಟಿಯ ಉಗಮ ೧೧೬-೧೨೭ 
೩.೨ ಪಶು-ಪತಿ-ಪಾಶ ತತ್ವದ ವಿಚಾರ ೧೨೮-೧೪೧ 
ಅಧ್ಯಾಯ ೪, ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ಧಾರ್ಮಿಕ ಚಿಂತನ ೧೪೨-೨೦೫ 
೪.೧ ದೈನಂದಿನ ಆಚರಣೆಗಳು ೧೪೨-೧೫೯ 
೪.೨ ಧಾರ್ಮಿಕ ಸಂಸ್ಕಾರಗಳು ೧೬೦-೨೦೫ 
ಟನ ದೀಕ್ಷಾ ೧೬೦-೧೮೮ 
೪,೨,೨ ಶಿವಮೇಧ ವಿಧಿ (ಅಂತ್ಯೇಷ್ಟಿವಿಧಿ) ೧೮೯-೨೦೫ 
ಅಧ್ಯಾಯ ೫. ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ತಾತ್ವಿಕ ಚಿಂತನ ೨೦೬-೫೦೪ 
೫.೧ ಅಷ್ಟಾವರಣ ೨೦೭-೪೦೩ 


ba a Sd Kn 


೫.೨ 


೫.೩ 


ಅಧ್ಯಾಯ ೬. ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ಸಾಮಾಜಿಕ ಚಿಂತನ 
ಅಧ್ಯಾಯ ೭. ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ಸ್ತ್ರೀ ಪರ ಚಿಂತನೆ 


೫.೧.೧ ಗುರು 
೫೨ ಲಿಂಗ 
೫.೧.೩ ಜಂಗಮ 
೫.೧.೪ ಪಾದೋದಕ 
೫.೧.೫ ಪಸಾದ 
೫.೧.೬ ವಿಭೂತಿ 
೫.೧.೭ ರುದ್ರಾಕ್ಷಿ 
೫.೧.೮ ಮಂತ್ರ 


ಪಂಚಾಚಾರ 

೫.೨.೧ ಲಿಂಗಾಚಾರ 
೫.೨.೨ ಸದಾಚಾರ 

೫.೨.೩ ಶಿವಾಚಾರ 

೫.೨.೪ ಗಣಾಚಾರ 

೫.೨.೫ ಭೃತ್ಯಾಚಾರ 


ಷಟ್‌ಸ್ಥಲ 
೫.೩.೧ ಸ್ಥಲದ ಅರ್ಥ 
೫.೩.೨ ಸ್ಹಲ ವಿಭಾಗ ಕ್ರಮ 
೫.೩.೩ ಭಕ್ತಸ್ಥಲ 
೫.೩.೪ ಮಹೇಶಸ್ಥಲ 

ದ್‌ ಇಗ 
೫.೩.೫ ಪ್ರಸಾದಿಸ್ಥಲ 
೫.೩.೬ ಪ್ರಾಣಲಿಂಗಿಸ್ಟಲ 

a) 
೫.೩.೭ ಶರಣಸ್ಥಲ 
೫.೩.೮ ಐಕ್ಕಸ್ಥಲ 
ಛ 


ಅಧ್ಯಾಯ ೮. ಸಮಾರೋಪ 


ಆಜ ಚಿ. ಚಿ 


ಅನುಬಂಧಗಳು 


ಶಿವಾಗಮಗಳ ಉಕ್ತಿಗಳನ್ನು ಪ್ರಮಾಣಕ್ಕಾಗಿ ಉದ್ದರಿಸಿರುವ ವಚನಗಳು 
ಆಗಮ ಪದದ / ಆಗಮಗಳ ಹೆಸರನ್ನು ಉಲ್ಲೇಖಿಸಿರುವ ವಚನಗಳು 
ಏಕೋತ್ತರ ಶತಸ್ಥಲ ಎಂಬ ಉಲ್ಲೇಖವಿರುವ. ಆಗಮ ಶ್ಲೋಕಗಳು 
ಕೆಲವು ಸಂಖ್ಯಾ ವಿಶಿಷ್ಟ ಪದಗಳ ಅರ್ಥಗಳು 


ಗ್ರಂಥಯಣ 


೨೦೯-೨೩೮ 
೨೩೯-೨೮೯ 
೨೯೦-೩೦೭ 
೩೦೮-೩೨೨ 
೩೨೩-೩೩೯ 
೩೪೦-೩೫೬ 
೩೫೭-೩೬೮ 
೩೬೯-೪೦೩ 


೪೦೪-೪೪೧ 
೪೦೯-೪೧೫ 
೪೧೬-೪೨೦ 
೪೨-೪೨೬ 
೪೨೭-೪೩೫ 
೪೩೬ ೪೪() 


೪೪೨-೫೦೪ 
೪೪೨-೪೪೩ 
೪೪೩-೪೬೨ 
೪೬೩-೪೭೩೩, 
೪೭೪-೪೭೮ 
೪೭೮-೪೮೬ 
೪೮೭-೪೯೩ 


೪೯೪-೪೯೬ 


೪೯೭-೫೦೪ 
೫೦೫-೫೧೭ 
೫೧೮-೫೩೩ 


೫೩೪-೫೫೦ 
೧-೧೩೫ 


a ಐ8್ಕೊ4 ವಿಡಿ NON . 

ತಿಲ ಗಂಡ 08 ಸ ತ್ಯಾ 

ಸಾಸ) - | ಕಲಾಣಮಿಂಲಡ ೪೧೫" ; Ke 
A ಯಿ ತ ಸ ಆ ಬ 80೫K ಎ. ್ಬ 
RE | ಹ WD ೨೧೫ ಗಜ. ] 

ಡಿತ ಕ್‌ ತಿಂದ lew pe 
ಕೀ ; ಹ Nod ೧೩ 


ವ “ಷು y ie a py Np ಗ್‌ 4 
ಸ. (ಕ್ಟ ತ ದ್‌ ಇ ಇತ ಡೆ ದ 


S44 | y ಸ 5 3 | J ಜ್ಯ 
ೆ ಓಜ ಜ್ರ ಆ ತಿ ಯಿ OKK ತ 
ಆ - 
R 1 


ತ ಒನೆ 
» 4 ಮಲ y A 3 
Lid , FLSA ೫೩.0.1. 


ರ pL i p ಇ. ಗ ನ 4 
ಎ ಪ ಫೆ NPDES 3೫೫ 
್‌ೀಿ 


sep} ಜು ಲ ಡ್‌ ಕ 
ಕೊಟಿ ಗ್‌ ವಷ್ಟತ್ತ್ಯ US SAR 
ude ; ಕ ಈ. ` | 
ಹಾಡ ನಿ ರಷ 1೯ 
SON NS | 3 


_ ಶಿವಾಗಮಗಳು ಮತ್ತು 


ವಚನ ಸಾಹಿತ್ಯ 


| 


ಥೆ 


ಟ್‌ 


ಕ್ಷ 
೫ 11% 
3 


_ ಅ: 


A 


ಗ 


b 


ಅಧ್ಯಾಯ-೧ 
ಪ್ರಸ್ತಾವನೆ 


ಎಶ್ವಮಾನ್ಯ ಮೌಲ್ಯಗಳನ್ನು ಹೊಂದಿದ ವೀರಶೈವ ಧರ್ಮ ವು ಅತ್ಯ೦ತ ಪ್ರಾಚೀನ 
ಧರ್ಮವಾಗಿದ್ದು ಜರಾ ೯ಗಳ ಹಿಂದಿನ ಹರಪ ಕಾಳಾ 
ನಾಗರಿಕತೆಯ ಕಾಲದಲ್ಲಿಯೇ ಇಷ್ಟಲಿಂಗಧಾರಣ ಹಾಗೂ "ಶಿವಯೋಗವನ್ನು ನಾವು : 
ಕಾಣಬಹುದು ಎಂದು ಪ್ರಾಚ್ಯ ಸಂಶೋಧಕರಾದ ಸರ್‌ಜಾನ್‌ ಮಾರ್ಶಲ್‌ರವರು, 
ನ್ಯಾಯಮೂರ್ತಿಗಳಾದ ಟಿ.ಎನ್‌. ಮಲ್ಲಪ್ಪನವರು ಐತಿಹಾಸಿಕ ನಿದರ್ಶನಗಳೊಂದಿಗೆ 
ಸಪ್ನಪಡಿಸಿದ್ದಾರೆ. 


ಕ್ರಿ.ಶ. ೧೯೦೪ ರಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ವೀರಶೈವ 
ಮಹಾಸಭೆಯು "ವೀರಶೈವ ಧರ್ಮ'ವು ಅತ್ಯಂತ ಪ್ರಾಚೇನಧರ್ಮವೆಂದು 
ಸರ್ವಾನುಮತದಿಂದ ಒಪ್ಪಿಕೊಂಡಿದೆ. ಈ ಸಂದರ್ಭದಲ್ಲಿ ಸ್ವೀಕರಿಸಲಾದ ಪ್ರಪ್ರಥಮ 
ನಿರ್ಣಯದಂತೆ- “ವೀರಶೈವ ಮತವು ನಿಗಮಾಗಮೋಪನಿಷದ್‌ ಭಾಷ್ಯ ಪ್ರತಿಪಾದಿತ 
ತತ್ವದಿಂದ ಅನಾದಿ ಸಂಸಿದ್ಧವಾಗಿದೆ.” ಎಂದು ಖಂಡಿತವಾಗಿ ಹೇಳಿದೆ. ಈ 
ನಿರ್ಣಯವನ್ನು ಸ್ವೀಕರಿಸುವ ಕಾಲಕ್ಕೆ ಚಿಂತಿಸಿದ ಅನೇಕ ಪಂಡಿತರ ಮಂಡನೆಗಳೂ 
ವೈಚಾರಿಕವಾಗಿವ ಹಾಗೂ ಪ್ರಮಾಣಬದ್ದವಾಗಿವೆ. 


ಶ್ರೀ ತೋಂಟದ ಸಿದ್ದಲಿ೦ಗಯತಿಗಳು ತಮ್ಮ ವಚನದಲ್ಲಿ - “ಅನಾದಿವಿಡಿದು 
ಬ೦ದ ಗುರು, ಅನಾದಿವಿಡಿದು ಬಂದ್ವಲಿಂಗ, ಅನಾದಿವಿಡಿದು ಬಂದ ಜಂಗಮ, 
ಅನಾದಿವಿಡಿದು ಬಂದ ಗುರುಶಿಷ್ಯ ಸಂಬಂಧ, ಅನಾದಿವಿಡಿದು ಬಂದ ಪಾದೋದಕ 
ಪ್ರಸಾದ, ಅನಾದಿವಿಡಿದು ಬಂದ ಭಕ್ತಿ ಜ್ಞಾನ ವೈರಾಗ್ಯ, ಅನಾದಿ ಸಂಸಿದ್ದವಾದ 
ವೀರಶೈ ವಾಚಾರ ಸಂಪತ್ತು ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ.” ಎಂದು 
ವೀರಶೈ ವಾಚಾರ ಸಂಪತ್ತು ಪ್ರಾಚೀನವಾದುದು. ಇದು 'ಅನಾದಿವಿಡಿದು ಬಂದಿದೆ 
ಎಂಬುದನ್ನು ಸ ಸಷ್ಟವಾಗಿ ವಿವರಿಸಿದ್ದಾರೆ. | 


ಸಿದ್ಧಾಂತಾಖ್ಯೇ ಮಹಾತಂತ್ರೇ ಕಾಮಿಕಾದ್ಯೇ ಶಿವೋದಿತೇ। 
ನಿರ್ದಿಷ್ಟಮುತ್ತರೇ ಭಾಗೇ ವೀರಶೈವಮತಂ ಪರಮ್‌। 


ಎಂದು ಶಿವಾಗಮೋತ್ತರ ಭಾಗವೇ ವೀರಶೈವ ಚಾರಿತ್ರಪಥದ ಮೊದಲ 
ಮೈಲುಗಲ್ಲಾಗಿದ್ದು, ಶಿವಾಗಮಗಳೇ ವೀರಶೈವದ ಧಾರ್ಮಿಕ ಮತ್ತು ದಾರ್ಶನಿಕ 
` ತತ್ವಗಳನ್ನು ಅತ್ಯಂತ ಸಮಗ್ರವಾಗಿ ಪ್ರತಿಪಾದಿಸುವ ಮೂಲ ಆಕರಗಳೆಂದು ಸಿದ್ದಾಂತ 
ಶಿಖಾಮಣಿಯು ಉಲ್ಲೇಖಿಸುತ್ತದೆ. | 
ಮೂಲತಃ ಸಯ್ಯದ ಕರೆಯಲಡುವ ಈ ೨೮ ಶಿವಾಗಮಗಳ 


ಉತ್ತರಭಾಗದಲ್ಲಿ ಪರಶಿವನೇ ವೀರಶೈ ವ ಸಿದ್ಧಾಂತವನ್ನು ಉಪದೇಶಿಸಿರುತ್ತಾನೆ. ಶಿವನಿಂದ 
ಉಪದಿಷ್ಟವಾದ ಈ ವೀರಶೈ ವ ಸಿದ್ಧಾಂತವನ್ನೇ ಮೂಲ ಆಧಾರವನ್ನಾಗಿರಿಸಿಕೊಂಡು ' 


೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅನ೦ತರದ ಕಾಲದಲ್ಲಿ ರಚಿತವಾದ ಸಿದ್ದಾಂತ ಶಿಖಾಮಣಿ, ಶ್ರೀಕರಭಾಷ್ವ, ಕ್ರಿಯಾಸಾರ 
ಮುಂತಾದ ಎಲ್ಲ ವೀರಶೈವ ಪರವಾದ ಗಂಥಗಳು ರಚಿಸಲ್ಪಟ್ಟಿವೆ. ಇದಕ್ಕೆ ವಚನ 
ಸಾಹಿತ್ಯವೂ ಹೊರತಾಗಿಲ್ಲ ಎಂದು ಡಾ.ಆರ್‌.ಸಿ.ಹಿರೇಮಠ, ಡಾ. ನಿಮ್‌. ಶಿವಕುಮಾರ 
ಸ್ವಾಮಿಗಳು, ಡಾ.ಮಲ್ಲಿಕಾರ್ಜುನ ಪರಡ್ಡಿಯವರು, ಎದ್ದಾನ್‌ ಕೋ.ರಂ. ಬಸವರಾಜು 
ರವರು ಮುಂತಾದ ಮಹನೀಯರು ವಿಶ್ಲೇಷಿಸಿದ್ದಾರೆ. 


ಶ್ರೀ ಶಿ.ಶಿ. ಬಸವನಾಳರವರು ತಮ್ಮ ವೀರಶೈವ ತತ್ವಪ್ರಕಾಶ ಗಂಥದಲ್ಲಿ, “ಶ್ರೀಮದ್‌ 

ಬಸವಾದಿ ಪ್ರಮಥರ ವಚನ ಸಿದ್ದಾಂತವನ್ನು ಬಗೆಗೊಟ್ಟು ನೋಡಿದರೆ ವಚನಗಳು 

ಕಾಮಿಕಾದ್ಯಾಗಮಗಳ ಜ್ಞಾನಕಾ೦ಡವನ್ನೇ ಮುಂದುವರೆಸುತ್ತಾ ಸಮಗತೆಯನು )೦ಟು 
ಮಾಡಿವೆ. ಸ ಅಭಿಪ್ರಾಯ ಪಟ್ಟಿರುವರು. 


ಶ್ರೀ ತ. ಸು. ಶಾಮರಾಯರು "ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ. “೨೮ 
ಶೈವಾಗಮಗಳು ಸಚ್ಚಿದಾನಂದ ಸ್ವರೂಪಿಯಾದ ಶಿವನನ್ನು ಕುರಿತು ಜ್ಞಾನ, 
ಶಿವಾದ್ವೆ ತವನ್ನು ಬೋಧಿಸುತ್ತವೆ; ಪ ಆಗಮೋಕ್ತವಾದ ಶಿವಾದ್ದೆ ತೆವನ್ನು ಸಾರ 
ಗ TS ಆದ್ದರಿಂದ ವಚನ ವಾಜ್ಯಯವನ್ನು “ಕನ್ನಡದ 


ಶೈವಾಗಮ'ಗಳೆಂದು ಕರೆದು ಗೌರವಿಸಲಾಗಿದೆ” ಎಂದು ಅಭಿಪ್ರಾಯಪಟ್ಟಿದ್ದಾರೆ. 


ಬೆ೦ಗಳೂರಿನ ವೀರಶೈವ ಅನುಸಂಧಾನ ಸಂಸ್ಥೆಯವರು “ವೇದಾಗಮಗಳು 
ಮತ್ತು ಶಿವಶರಣರು' ಸ್ರ ಶೀರ್ಷಿಕಯಡಿಯಲ್ಲಿ “ಎರಡು ಚರ್ಚಾಸತ್ರಗಳನ್ನು 
ಏರ್ಪಡಿಸಿ ಚನ ಸವಣ್ಣನವರ, ಅಲ್ಲಮಪ್ರಭುಗಳ, ಸಿದ್ದರಾಮೇಶ್ವರ, ಚೆನ್ನ ಬಸವಣ್ಣ, 
ಉರಿಲಿಂಗಪೆ ದ್ದಿಗಳು, “ಆದಯ್ಯ ಬಾಲಸಂಗಯ್ಯ ಅಕ್ಕಮೆಹಾದೇವ, ನಾರಿ ಅಪ್ಪಣ್ಣ, 
ಪಸಾದಿ ಭೋಗಣ್ಣ ಜ್‌ ಸಕಳೇಶ ವಾ್‌ ಮಡಿವಾಳ ಮಾಚಿದೇವ, 
ಹಾವಿನಹಾಳ ಕಲ್ಲಯ್ಯ ಮುಂತಾದ ಶಿವಶರಣರ ವಚನಗಳಲ್ಲಿ ಕಂಡುಬರುವ ಸಂಸ್ಕೃತ 
ಸೂಕ್ತಿಗಳನ್ನು ಆಧರಿಸಿ ಡಾ.ಬಸವಲಿಂಗ ಸೊಪ್ಪಿಮಠ, ಡಾ.ಎಸ್‌. ವಿದ್ಯಾಶಂಕರ, 
ಡಾ.ಎಚ್‌. RES ಡಾ.ಎಸ್‌.ಎಮ್‌. ಹಿರೇಮಠ. ಡಾ.ಸಂಗಮೇಶ ಸವದತ್ತಿಮಠ, 
ಪ್ರೊ.ಜಿ.ಎಸ್‌ ಸಿದ್ದಲಿಂಗಯ್ಯ, ವಿದ್ವಾನ್‌ ಕೋ.ರಂ.ಬಸವರಾಜು, ಪ್ರೊ.ಆರ್‌. ರಾಜಪ್ಪ 
ಡಾ.ಸಿ.ಯು. ಉಮಾದೇವಿ, ಡಾ.ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು, 
ಡಾ.ಸಿ. ಶಿವಕುಮಾರಸ್ವಾಮಿಗಳು, ಡಾ.ಎಸ್‌ ಎಮ್‌. ವೃಷಭೇಂದ ಸ್ವಾಮಿಗಳು, 
ಡಾ.ಜುಕ್ತಿಮಠ ಸ್ವಾಮಿಗಳು, ಡಾ.ಬಿ.ಆರ್‌.ಹರೇಮಠ ಒಳ ಹ್‌ ವಿದ್ವಾಂಸ ಸರು 
ಪ್ರಬಂಧವನ್ನು ಮಂಡಿಸಿದ್ದಾರೆ. ಈ ಎರಡು ಚರ್ಚಾಸತ್ರಗಳ ಎಲ್ಲ ವಿದ್ವಾಂಸರ 
ಒಮ್ಮತದ ವಿಚಾರವೇನೆಂದರೆ ೨ ಸಂಸ್ಕತ ಭಾಷಾಬದ್ಧವಾದ ಶಿವಾಗಮಗಳಲ್ಲಿಯ ವೀರಶೈವ 
ಸಿದ್ಧಾಂತವನ್ನು ಅಧ್ಯಯನ ಮಾಡಿದ ಬಸವಾದಿ ಶಿವಶರಣರು 'ವುಗಳಲ್ಲಿಯ 
ಜನಪರವಾದ" ಹಾಗೂ ಸರ್ವರ ಅಭ್ಯುದಯಕ್ಕೆ ಕಾರಣವಾಗುವ ತತ್ವಗಳನ್ನು 
ಗಮನಿಸಿಯೇ ಅವುಗಳನ್ನು ಸ್ವೀಕರಿಸಿ, ಸ್ವಾನುಭವದ ನಾ ಪರಿಶೋಧಿಸಿ, "ಅಂದಿನ 
ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕೆ ಸರಿಯಿನಿಸದ "ಅಂಶವನ್ನು ತೆಗೆದು, ಉತ್ತಮವಾದುದನ್ನು 
ಅಂಗೀಕರಿಸಿ, ತಮ್ಮ "ವಚನಗಳ ಮೂಲಕ ಅತ ್ಯೈ೦ತ ಸತ್ವಯುತವಾಗಿ ಇ ಪ್ರತಿಪಾದಿಸಿದರು 
ಎಂದು ಅಭಿಪಾಯ ಪಟ್ಟಿದ್ದಾರೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ೩ 


ಕಾರಣ ಶಿವಾಗಮೋಕ್ತ ಸಿದ್ದಾಂತವೇ ಶಿವಶರಣರಿಗೆ ಪೇರಣೆಯಾಗಿದೆಯೇ? 
ಶಿವಾಗಮೋಕ್ತ ವೀ ರಶೈ ವಕ್ಕೂ ಮತ್ತು ವಚನೋಕ್ತ ವೀರಶೈವಕ್ಕೂ ಸಾಮ್ಯ 
ವೈಷಮ್ಯಗಳೇನಾದರೂ ಜ್‌ ಶಿವಾಗಮಗಳ ಪ್ರಭಾವ ವಚನಗಳ ಮೇಲೆ 
ಎಷ್ಟರಮಟ್ಟಿಗೆ ಆಗಿದೆ? ಹಾಗೂ ಶಿವಾಗಮಗಳಿಂದ ಪ್ರಭಾವಿತರಾದರೂ ಯಾವ 
ದೃಷ್ಟಿಯಿಂದ ಎಭಿನ್ನರಾಗಿ ವಚನಕಾರರು ಮುನ್ನ! ಡೆದಿದ್ದಾರ? ಎ೦ದು ವಿಸೃತವಾಗಿ 
ಪರಿಶೀಲಿಸುವ ಉದ್ದೇಶದಿಂದ ವೀರಶೈವ ಧರ್ಮದ. ಹಿನ್ನ ನಲೆಯಲ್ಲಿ ಈ ಕಾ 
ಬೃಹತ್‌ ಸಾಹಿತ್ಯಗಳ ಸಂಶೋಧನೆಯನ್ನು ಕೈಕೊಳ್ಳಲಾಗಿದೆ. ಅಲ್ಲದೇಕ ಕನ್ನಡ ಸಾಹಿತ್ಯವು 
ವೈವಿಧ್ಯಮಯವೂ. ವ್ಯಾಪಕವೂ ಆದ "ಸಾಹಿತ್ಯ ಪ್ರಕಾರವಾಗಿದ್ದು ಕನ್ನಡ ಸ ಸಾಹಿತ್ಯ 
ಸಂಶೋಧನೆಯಲ್ಲಿ ಪ್‌ ಕೃತಿಗಳ ಬಗೆಗೆ, ಬಾಷೆಗಳ ಬಗೆಗೆ, ಕಾವ್ಯಸೌಂದರ್ಯದ 
ಬಗೆಗೆ, ಜನಪದ ಸಂಸ್ಕೃತಿಯ ಬಗೆಗೆ ಅಧ್ಯಯನ ನಡೆದಷ್ಟು ಎರಡು ಕೃತಿಗಳ 
ತೌಲನಿಕ ಅಧ್ಯಯನ ನಡೆದಿರುವದು ಬಹಳ ಕಡಿಮೆಯೆಂದೇ ಹೇಳಬಹುದು. 
ಇಂತಹ ತೌಲನಿಕ ಅಧ್ಯಯನಗಳಿಂದ ಒಂದು ಸಾಹಿತ್ಯದಿಂದ ಇನ್ನೊಂದು ಸಾಹಿತ್ಯ 
ಪಡೆದಿರುವ ಪಭಾವ, ಸರಣ ಅನುಕರಣೆ ಅಥವಾ ಬ್‌ ಹೆ ಹೋಲಿಕೆ, ವೈಶಿಷ್ಟ್ಯ. 
ಅದರದೇ ಆದ ಸ್ವಂತಿಕೆ ಹಾಗೂ ಎರಡು ಕವಿಗಳಲ್ಲಿದ್ದ ಕಾವ್ಯ ಕೌಶಲ್ಯ, ಪ್ರತಿಭೆ, 
ಆಯಾ ಪ್ರಾದೇಶಿಕ ಭಾಷೆಯ ಶೈಲಿ ಮುಂತಾದವು ಬೆಳಕಿಗೆ ಬರುತ್ತವೆ. ಇದರಿಂದ 
ಇಂತಹ ಸಂಶೋಧನಾತ್ಮಕ ಅಧ್ಯಯನ ಅಗತ್ಮವೆನಿಸಿತು. 


ಶಿವಾಗಮಗಳನ್ನು ಶೈವಾಗಮಗಳೆಂದೂ, ದಿವ್ಯಾಗಮಗಳಂದೂ, ಸಿದ್ದಾಂತಾಗಮ 
ಗಳಂದೂ ಕರೆಯುವ ಚಾ ಇವು ಕಾಮಿಕಾದಿ ಕ ೨೮ ಆಗಮುಗಳೆಂದು 
ಸುಪ್ರಸಿದ್ದವಾಗಿವೆ. ವೀರಶೈವ ಕೌಸ್ತುಭದಲ್ಲಿ ೨೮ ಶಿವಾಗಮಗಳಿಗೆ ೩೦೮ 
ಉಪಾಗವುಗಳಿರುವುದನ್ನು 5% ಖಿಸಲಾಗಿದೆ. ಇದರಿಂದ ಶಿವಾಗಮ ಸಾಹಿತ್ಯದ ವ್ಯಾಪ್ತಿ 
ಹಾಗೂ ಗಾತ್ರಗಳ ಕಲ್ಪನೆ ಉಂಟಾಗುತ್ತದೆ. ಆದರೆ ಕೆಲವು ಮೂಲ ಶಿವಾಗಮಗಳು ಮತ್ತು 
ಕಲವು ಉಪಾಗಮಗಳು ಮಾತ್ರ ಉಪಲಬ್ದವಾಗಿದ್ದು ಅವು ಕೂಡಾ ಸಮಗ್ರವಾಗಿ 
ದೊರೆಯುವುದಿಲ್ಲ. ಮೂಲಾ ಗಮಗಳಲ್ಲಾಗಲೀ. ಉಪಾಗಮಗಳಲ್ಲಾಗಲೀ ಕ್ರಿಯಾಪಾದ, 
ಚರ್ಕಾಪಾದ, ಯೋಗಪಾದ, ಜ್ಞಾನಪಾದವೆಂದು ನಾಲ್ಕು ನಾಲ್ಕು ಪಾದಗಳಿರುತ್ತವೆ. 
ಉಪಲಬ್ದ ವಾದ ಕೆಲವು ಶಿವಾಗಮಗಳಲ್ಲಿ ನಾಲ್ಕು ಪಾದಗಳು "ದೊರೆಯುವುದಿಲ್ಲ. 
ಇನ್ನೊ ಂದು ವಿಚಾರವೆಂದರೆ ಶಿವಾಗಮಗಳು ಪೂರ್ವ ಮತ್ತು ಉತ್ತರವೆಂದು ಎರಡೆರಡು 
ಭಾಗಗಳನ್ನು ಹೊಂದಿದ್ದು, ಕೆಲವು ಶಿವಾಗಮಗಳ ಪೂರ್ವಭಾಗ. ಮಾತ್ರ ಮತ್ತು ಕೆಲವು 
ಶಿವಾಗಮಗಳ ಉತ್ತರ ಭಾಗ ಮಾತ್ರ ಉಪಲಬ್ದವಾಗಿವೆ. ಆದರೆ ಶಿವಾಗಮಗಳ ಪೂರ್ವ 
ಭಾಗದಲ್ಲಿ ಸೈವಮತವು ಹಾಗೂ ಉತ್ತರ ಭಾಗದಲ್ಲಿ ವೀರಶೈವ ಮತವು ಪ್ರಶಿಪಾ ಸಲ್ಪಟ್ಟಿದೆ. 


ವೀರಶೈವ ಧರ್ಮದ ಹಿನ್ನೆಲೆಯಲ್ಲಿ ಶಿವಾಗವು ಹಾಗೂ ವಚನ ಸಾಹಿತ್ಯವನ್ನು 
ಅಧ್ಯಯನ ಮಾಡುವದು ಪ್ರಬಂಧದ ಉದ್ದೇಶವಾಗಿದ್ದರಿ೦ದ ಉತ್ತರಭಾಗವು 
ಉಪಲಬ್ಧವಾಗಿರುವ ಶಿವಾಗಮಗಳಾದ ಕಾರಣಾಗಮ, ಸೂಕ್ಷ್ಮಾಗವು, ಸುಪ್ರಭೇದಾಗವು, 
ಸ್ವಾಂಯಂಭುವಾಗಮ, ವೀರಾಗಮ, ಮಕುಟಾಗಮ, ಚ೦ದ್ರಜ್ಞಾನಾಗಮ, 


೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಾರಮೇಶ್ವರಾಗಮ, ವಾತುಲಶುದ್ಧಾಗಮ, ದೇವಿಕಾಲೋತ್ತರಾಗಮ, 


ಪಾಶುಪತಾಗಮಗಳನ್ನು ಅಧ್ಯಯನಕ್ಕಾಗಿ ಆಯ್ದುಕೊಂಡಿದ್ದು, ಇವುಗಳನ್ನು ಕರ್ನಾಟಕ 
ಸರ್ಕಾರದ ಕನ್ನಡ ಪುಸ್ತಕ ಪಾಧಿಕಾರ, ಬೆಂಗಳೂರು ಇವರಿಂದ ಪ್ರಕಟಗೊಂಡ ೧೫ 
ಸಮಗ್ರ ವಚನ" ಸಂಪುಟಗಳೊಂದಿಗೆ ತೌಲನಿಕವಾಗಿ ಇಲ್ಲಿ ಅಭ್ಯಸಿಸಲಾಗಿದೆ. 


ಪ್ರಸ್ತುತ "ಶಿವಾಗಮಗಳು ಮತ್ತು ವಚನ ಸಾಹಿತ್ಯ' ಎಂಬ ಕೃತಿಯಲ್ಲಿ ವಿಷಯವನ್ನು 
ಅನುಕೂಲತೆಗಾಗಿ ಎಂಟು ಅಧ್ಯಾಯಗಳಲ್ಲಿ ಸಾಗಸಕ್‌ೌಿದ 

ಅಧ್ಯಾಯ ಒಂದರಲ್ಲಿ ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮ 
ಚರ್ಚಿಸಲಾಗಿದೆ. 


Wy 
LP 
9 
el 
ತ್ರ 


"ಶಿವಾಗಮ ಎ ವಾಜ್ಮಿಯ ಪರಿಚಯ' ಎ೦ಬ ಎರಡನೆಯ ಅಧಾ ಯದಲ್ಲಿ ಆಗಮದ 
ಅರ್ಥ, ಪ್ರಧಾನ ಶಿವಾಗಮಗಳು, ಉಪಾಗಮಗಳು, CE SE ರಚನಾ ತಂತ್ರ, 
ಸ್ವರೂಪ, ವಿಷಯ ವಸ್ತು ವಿವಿಧ ಶಾಸ್ತಗ್ರಂಥಗಳ ಮೇಲೆ ಶಿವಾಗಮಗಳ ಪ್ರಭಾವ, 
ಹಾಗೂ ಪ್ರಕಟಿತಗೊಂಡ ಶಿವಾಗಮಗಳ ಮತ್ತು ಉಪಾಗಮಗಳ ಪರಿಚಯವನ್ನು 


ಸಂಕ್ಷಿಪ್ತವಾಗಿ ಮಾಡಿಕೊಡಲಾಗಿದೆ. 


ಶಿವಾಗಮ ಮತ್ತು ವಚನಸಾಹಿತ್ಯದ ತೌಲನಿಕ ಅಧ್ಯಯನ ನವನ್ನು ದಾರ್ಶನಿಕ 
ಚೆ೦ತನ, ಧಾರ್ಮಿಕ ೭ ಚಿಂತನ, ತಾತ್ತಿಕ ಟೆ ಸಾಮಾಜಿಕ ಚಿಂತನ, ಹಾಗೂ ಸ್ಟೀಪರ 
ಚಿಂತನೆ ಎಂದು ವಿಭಾಗಿಸಲಾ ಗಿದ್ದು ಒಂದೂಂದು ಅಧ್ಯಾಯದಲ್ಲಿ ಹಲವು 
ಉಪವಿಭಾಗಗಳ: ಳನ್ನಾಗಿ ಮಾಡಿ ಅವುಗಳ ಕುರಿತು ಚರ್ಚಿಸಲಾಗಿದೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ : ದಾರ್ಶನಿಕ ಚಿಂತನದಲ್ಲಿ ಸೃಷ್ಟಿಯ 


ಉಗಮ, ಪತಿ-ಪಶು-ಪಾಶ ಶತತ್ವದ ಬಗ್ಗೆ ಶಿವಾಗಮಗಳು ಮತ್ತು ವಚನ ಸಾಹಿತ್ಯದಲ್ಲಿ 
ಪ್ರತಿಪಾದಿತವಾದ ವಿಚಾರವನ್ನು ತೌಲನಿಕವಾಗಿ ಚರ್ಚಿ ಸಲಾಗಿದೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ : ಧಾರ್ಮಿಕ ಚಿಂತನದಲ್ಲಿ ವೀರಶೈ ವರ 
ದೈನಂದಿನ ಆಚರಣೆಗಳು ಹಾಗೂ ವೀರಶೈ ತ ಧಾರ್ಮಿಕ ಸಂಸ್ಕಾರಗಳಾದ ದೀಕ್ಷೆ 
ಶಿವಮೇಧ ವಿಧಿ (ಅ೦ತ್ಯೇಷ್ಟಿವಿಧಿ)ಗಳ ಸ ತೌಲನಿಕವಾಗಿ ಸಮೀಕರಿಸಲಾಗಿದೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ : ತಾತ್ವಿಕ ಚಿಂತನ ದಲ್ಲಿ ವೀ €ರಶೈವ ಸಿದ್ಧಾಂತದ 
ಪ್ರಮುಖ ತತ್ವತ್ರಯಗಳಾದ ಅಷ್ಟಾವರಣ, = ಮತ್ತು ಷಟಸ್ಥಲಗಳನ್ನು 
ಶಿವಾಗಮಗಳು ಮತ್ತು ವಚನ ಸಾಹಿತ್ಯದ ಹಿನೆ ನೆಲೆಯಲ್ಲಿ £ ನಿರೂಪಿಸಲಾಗಿದೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: ಸಾಮಾಜಿಕ ಚಿಂತನದಲ್ಲಿ ಸಾಮಾಜಿಕ 
ಮೌಲ್ಯಗಳಾದ ಜಾತಿಭೇದ "ನಿರಾಕರಣೆ, ಸಗ ಗೌರವ, ಭ್ರಾತೃತ್ವ ಮನೋಭಾವ, 
ರ ಸಹಬಾಳ್ವೆ, ದಾನ, ದಾಸೋಹ, ಕಾಯಕ, ಅತಿಥಿ ಸತ್ಯಾರ, ಅನಾಥರ 
ಪೋಷಣೆ, ಚಾ, ಕಾರ್ಯ, ಅಹಿಂಸೆ, ಸಾರ್ಥಕ ಬದುಕು ಮುಂತಾದವುಗಳ 
ಕುರಿತು ಶಿವಾಗಮಗಳು ಮತ್ತು ವಚನಸಾಹಿತ್ಯದಲ್ಲಿ ನಿರೂಪಿಸಲಾದ ವಿಚಾರಗಳ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ೫ 


ಬಗ್ಗೆ ತೌಲನಿಕವಾಗಿ ಸಮೀಕರಿಸಲಾಗಿದೆ. 


ಶಿವಾಗಮಗಳು ಮತ್ತು ವಚನ ಸಾ ಸಾಹಿತ್ಯ: ಸ್ತ್ರೀಪರ ಚಿಂತನ ಅಧ್ಯಾಯದಲ್ಲಿ 
ಶಿವಾಗಮಗಳಲ್ಲಿಯ ಮಹಿಳಾಪರವಾದ ಸಕಾರಾತ್ಮಕ ಚೆ೦ತನೆಯನ್ನು ಹಾಗೂ 
ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮಹಿಳೆಗೆ ನೀಡಿದ ಪ್ರಾಧಾನ್ಯತೆಯನ್ನು 
ಚರ್ಚಿಸಲಾಗಿದ್ದು, ಶಿವಾಗಮಗಳ ಈ ಸ್ತ್ರೀಪರವಾದ ವೈಚಾರಿಕ RR 


ವಚನಕಾರರ ಮಹಿಳಾ ಸಮಾನತಾಂದೋಲನ ಕ್ಸ ಕ ಬಗ್ಗೆ ನಿರೂಪಿಸಲಾಗಿದೆ 
ಸಮಾರೋಪದಲ್ಲಿ ಎಲ್ಲ ವಿಷಯಗಳನ್ನು ಸಮೀಕರಿಸಿ ಸಂಕ್ಷೇಪಗೊಳಿಸಲಾಗಿದೆ. 


ಅನುಬಂಧ ೧ ರಲ್ಲಿ ಶಿವಾಗಮಗಳ ಉಕ್ತಿಗಳನ್ನು ಪ್ರಮಾಣಕ್ಕಾಗಿ ಉದ್ದರಿಸಿರುವ 
ವಚನಗಳು, ಅನುಬಂಧ ೨ ರಲ್ಲಿ ಆಗಮ ಪದದ, / ೫1 ಹೆಸ ಸರನ್ನು ಉಲ್ಲೇಖಿಸಿರುವ 
ವಚನಗಳು, ಅನುಬಂಧ ೩ ರಲ್ಲಿ ಏಕೋತ್ತರ ಶತಸ್ಥಲ ಎ೦ಬ ಉಲ್ಲೇಖವಿರುವ 
ಆಗಮ ಶ್ಲೋಕಗಳು, ಅನುಬಂಧ ೪ ರಲ್ಲಿ ಕೆಲವು ಸಂಖ್ಯಾ ಎಶಿಷ್ಟ ಪದಗಳ ಅರ್ಥಗಳು, 
ಅನುಬಂಧ ೫ ರಲ್ಲ ಗ್ರಂಥಯಣವನ್ನು ಕೈಕೊಳ್ಳಲಾಗಿದೆ. 


ಅಧ್ಯಾಯ- ಪಿ 


ಶಿವಾಗಮ ವಾಜ್ಮಯ ಪರಿಚಯ 


ಆಗಮದ ಅರ್ಥ. ನಿಷತ್ತಿ ಮತ್ತು ವ್ಯಾಖ್ಯೆಗಳು 

ಪ್ರಧಾನ ಶಿವಾಗಮಗಳು, ಉಪಾಗಮಗಳು 
ಶಿವಾಗಮಗಳು ಗುರು ಪರಂಪರಾಗತವಾಗಿ ನಡೆದು 
ಬಂದ ಬಗೆ 

ಶಿವಾಗಮಗಳ ರಚನಾ ತಂತ, ಸ್ವರೂಪ, ವಿಷಯ ವಸ್ತು 
ಶಿವಾಗಮಗಳ ಉಗಮಕ್ಕೆ ಪ್ರೇರಣೆ, 

ಶಿವಾಗಮಗಳ ರಚನಾ ಕಾಲ, 

ಏವಿಧ ಶಾಸ್ತಗಂಥಗಳ ಮೇಲೆ ಶಿವಾಗಮಗಳ ಪ್ರಭಾವ: 
4 ಶಿವಾಗಮಗಳು ಮತ್ತು ಉಪನಿಷತ್ತು 

4 ಶಿವಾಗಮಗಳು ಮತ್ತು ಭಗವದ್ಗೀತೆ 

$¢ ಶಿವಾಗಮಗಳು ಮತ್ತು ಸ್ಮೃತಿ 

೪ ಶಿವಾಗಮಗಳು ಮತ್ತು ಪುರಾಣ 

$ ಶಿವಾಗಮಗಳು ಮತ್ತು ಸಾಂಖ್ಯ 
ಶಿವಾಗಮಗಳ ಅನುಪಲಬ್ಬತ್ವದ ವಿಚಾರ 


ಪ್ರಕಟಿತ ಶಿವಾಗಮಗಳ ಮತ್ತು ಉಪಾಗಮಗಳ 
ಪರಿಚಯ 


ಅಧ್ಯಾಯ- ಸನಿ 
ಶಿವಾಗಮ ವಾಜ್ಮಯ ಪರಿಚಯ 


ಭಾರತವು ವಿಶ್ವವ್ಯಾಪಕ ಕೀರ್ತಿ ಡಿದ ತನ್ನಲ್ಲಿಯ ಆಧ್ಯಾತ್ಮಿಕ ಸ ೦ಸ್ಕೃತಿ ತಿಯ 
ಪ್ರಭಾವದಿಂದಲೇ! ಜ್‌ ಮೊದಲಿನಿಂದಲೂ ಜಾ ತಿಕ ಕೃಷಿಯೊಡನೆ ಆಧಾ hl 
ಕೃಷಿಯಲ್ಲಿ ತೊಡಗಿಕೊಂಡವರಾಗಿದ್ದವರು. ಭಾರತದ ಹೆಸರೇ ಸೂಚಿಸುವಂತೆ 
“ಭಾಯಾಂ ರತಃ ಭಾರತಃ”” ಅರ್ಥಾತ್‌ "ಭಾ' ಎಂದರೆ "ಜ್ಞಾನ', “ರತ' ಎಂದರೆ 
'ಆಸಕ್ತವಾಗಿರುವದು' ಎಂದು ಅರ್ಥಪೂರ್ಣ ಮಾಡಿಕೊಂಡಿರುವದು. ಇಂಥ 
ಅಮೂಲ್ಯವಾದ ಭಾರತೀಯ ಸಂಸ್ಥತಿ ಮತ್ತು ತತ್ವಶಾಸ್ತ್ರ ಸದ ಮಹತ್ವಪೂರ್ಣ ಅಂ; ಗವಾದ 
ಶಿವಾಗಮ ಸಾಹಿತ್ಯವು ಅತ್ಯಂತ ಪ್ರಗತಿಪರ ಸಾಹಿತ್ಯವಾಗಿದ್ದು ತನ್ನ ಸತ್ವಪೂರ್ಣವಾದ 


ಣೌ 


ಮಾಲಿಕ ಬಜ್‌ ಶತಶತಮಾನ ಗಳಿಂದ. ಜ್‌ ಬಂದಿದೆ. 


1 


ಪ್ರಸ್ತುತ ಇಲ್ಲಿ ಆಗಮ ಎಂದಾಗ ಶಿವಾಗಮ(ಶೈವಾಗಮ)ಗಳಂದೇ ಅರ್ಥ 
ಯಾಕೆಂದರೆ ಆಗಮ ಶಬ್ದದ ಅರ್ಥ ವ್ಯಾಪ್ತಿಯಲ್ಲಿ ವೈಷ್ಟವಾಗಮಗಳು. ಶಾಕ್ತಾಗಮಗಳು, 
ಬೌದ್ಧಾಗಮಗಳು, ಜೈನಾಗಮಗಳಪಷ್ಪ ಅಲ್ಲದೇ ವೇದ ಸಾಹಿತ್ಯವೂ” ಆಗಮ ಶಬ್ದದ 
ಅರ್ಥ ವ್ಯಾಪ್ತಿಯಲ್ಲಿ ಸೇರಿಕೊಳ್ಳುತ್ತವೆ. ಆದ್ದರಿ೦ದ ಇಲ್ಲಿ es ಎಂದರೆ 
ಶಿವಾಗಮಗಳು ಎಂದು ಸೀಮಿತಾರ್ಥದಲ್ಲಿ ಬಳಸಲಾಗಿದೆ. ಶಿವಾಗಮ 
(ಶೈ ವಾಗಮ)ಗಳನ್ನು ದಿವ್ಯಾಗಮಗಳಂದೂ, ಸಿದ್ದಾಂತಾಗಮಗಳೆಂದೂ ಕರೆಯುವ 
ಜಸ್‌ ಇವು ಬ್‌ ವಾತುಲಾಂತ ೨೮ ತಗಮಗಳೆಂದು ಸುಪಸಿದ್ದವಾಗಿವೆ. 
ಹಾಗಾದರೆ ಆಗಮವೆ೦ದರೇನು? ಆಗಮಗಳ ಉತ್ತತ್ತಿ ಹೇಗಾಯಿತು? ಎಂಬುದರ 
ಸಂಕ್ಷಿಪ್ತ ವಿವರ ಇಂತಿದೆ. 


೨.೧ ಆಗಮದ ಅರ್ಥ ಮತ್ತು ಪದ ನಿಷ್ಪತ್ತಿ 


"ಆಜ' ಉಪಸರ್ಗ ಪೂರ್ವಕವಾದ "ಗಮ್‌ಲ್ಕ-ಗತೌ” ಧಾತುವಿನಿಂದ "ಆಗಮ 
ಶಬ್ದವು ನಿಷನ್ನವಾಗಿದೆ.” “ಅಜ' ಉಪಸರ್ಗವು 'ಪರಂಪರೆ' ಎ೦ಬ ಅರ್ಥವನ್ನು 
ಕೊಡುತ್ತದೆ. "ಯೇ ಗತ್ಕರ್ಥಾಃ ಧಾತವಃ ತೇ ಜ್ಞಾನಾರ್ಥಾಃ' ಎಂಬ ಸಂಸ್ಕೃತ 
ವ್ಯಾಕರಣದ ನಿಯಮದಂತೆ ಎಲ್ಲಾ ಗತ್ಯರ್ಥಕ ಧಾತುಗಳೂ ಜ್ಞಾನದ ಅರ್ಥವನ್ನು 
ನೀಡುವುದರಿಂದ "ಗಮಲ್ಯ' ಧಾತು ತುವಿಗೂ ಜ್ಞಾನದ ಅರ್ಥವು ಸಿದ್ಧಿಸುತ್ತದೆ. 


೦ ರ 


ಹೀಗೆ "ಆಗಮ' ವೆಂದರೆ “ಪರಂಪರಾಗತವಾದ ಜ್ಞಾನ'. ಪರಂಪರೆಯಿಂದ 


೧.  ವಿಶ್ವಪುಬೆ, ಸಂಪುಟ ೩, ಸಂ - ಜಿ. ಎಚ್‌. ಹನ್ನೆರಡುಮಠ, ೧೯೯೧, ಪುಟ ೩೦೯ 

೨. ವೇದ ಸಾಹಿತ್ಯಕ್ಕೂ ಸಹಿತ ಆಗಮವೆಂದು ಹೇಳುವದನ್ನು ದಿವಾಕರ ರಂಗರಾಯರು ವಚನ 
ಶಾಸ್ತ್ರ ರಹಸ್ಯ 'ಗಂಥದಲ್ಲಿ ಬರೆದಿದ್ದಾರೆ. 

೩ ಚೆಂದ್ರಜ್ಞಾವಾಗನು., ಸ೦- ಎಂ. ತ ೨೦೦೨ - ಮುನು ಡಿ ಪುಟ-24 


೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


i ಬ೦ದ ಜ್ಞಾನ, ಅಂತಹ ಜ್ಞಾನವು ಸಂಗ್ರಹಿಸಲ್ಪಟ್ಟಿರುವ ಗಂಥರಾಶಿ 
ಕೂಡಾ "ಆಗಮ' ಎ೦ಬ ಹೆಸರಿನಿಂದ ಪ ಸಿದ್ದವಾಗಿದೆ." 


"ಆಗತಂ ಗತಂ ಮತಂ ಚ ಆಗಮ? -ಎಂಬ "ಆಗಮ ಶಬ್ದದ ಅಕ್ಷರ 
ನಿರ್ವಚನದಂತೆ "ಆ' ಎ೦ದರೆ "ಆಗತಂ' -ಬಂದದ್ದು, "ಗ' ಎಂದರೆ "ಗತಂ'- ತಲುಪಿದ್ದು 
“ಮ' ಎಂದರೆ “ಮತಂ'-ಸಮ್ಮತವಾದದ್ದು ಎಂದರ್ಥ. ಆಗಮಗಳು ಆಪ್ತವಾಕ್ಕಗಳು: 
ಪರಮ ಆಪ್ಪನಾದ ಶಿವನ ವಾಕ್ಯಗಳು : ಗಿರಜಗಾಗಿ ಉಕ್ತವಾದವುಗಳು: ಭಾಸ 
ಆಚರಿತವಾದವುಗಳು. 


ಆಗತಂ ಪಂಚವಕ್ಕಾತ್ತು ಗತಂ ಚ ಗಿರಿಜಾನನೇ 
ಮತಂ ಚ ವಾಸುದೇ ವಸ್ಯ ತಸ್ಮಾದಾ ನಗಮ ಉಚ್ಯತೇ" 


ಈ ನಿರ್ವಚನದಂತೆ ಶಿವನ ಪಂಚಮುಖಗಳಿಂದ ಆಗತ (ಬ೦ದದ್ದು) 
ಗಿರಿಜಿಯಲ್ಲಿ “ಗತ' (ಸ್ವೀಕರಿಸಲ್ಪಟ್ಟಿದ್ದು) “ಮ' ಕಾರವು ವಾಸುದೇವನಿಗೆ ಸಮ್ಮತವಾದದ್ದೆಂದು 
ಸೂಚಿಸುತ್ತದೆ. ಹೀಗೆ ಪರಮಾತ್ಮನಿಂದ ಪ್ರಣೀತವಾಗಿ ಪಾರ್ವತಿಗೆ ಉಪದೇಶಿಸಲ್ಪಟ್ಟು 
ಪರಂಪರೆಯಿಂದ ಪರಿಷ್ಟ ತವಾಗಿ ಪ್ರಾಪ್ತವಾದುದು ಆಗಮವೆಂಬ ಶಾಸ್ತ್ರ 


ಸಾಮಾನ್ಯವಾಗಿ ಶೈವ ಶಾಸ್ತ್ರಕ್ಕೆ "ಆಗಮ' ಎಂದೂ, ಶಾಕ್ತ ಶಾಸ್ತ್ರಕ್ಕೆ 'ತಂತ್ರ' 
ಎಂಬ ಪ್ರಯೋಗ ಕೆ ಬರುತ್ತದೆ. ಆದರೆ ಆಗಮಗಳು ಸಮಸ್ತ ವಿಷಯವನ್ನು 
ವ್ಯಾಪಕವಾಗಿ ಮತ್ತು ಕ್ರಮಬದ್ಧವಾಗಿ ನಿರೂಪಿಸುವ ತಾತ್ವಿಕ ಗಂಥಗಳಾಗಿದ್ದುದರಿಂದ 
| ಇವುಗಳನ್ನು ತಂತ್ರ ತೆಗಳೆಂದೂ' ಕಲವೆಡೆ ಸಂಬೋಧಿಸಲಾಗಿದೆ. "ಎಷ್ಟು ಸಂಹಿತೆ” 
ಯಲ್ಲಿ ಸ್ರ “ಎಲ್ಲ ಜನರನ್ನು ಭಯದಿಂದ ರಕ್ಷಿಸುವದು ಮತ್ತು ಸಕಲಾರ್ಥವನ್ನು 
ಪೂರೈಸುತ್ತದೆಂಬ” ಕಾರಣಕ್ಕಾಗಿ ಇವನ್ನು "ತಂತ ಎಂದು ಹೇ ನಛಲಾಗಿದೆ. ಜ್‌ 
ಸೂಕ್ಷಾ ಮಕ್ಕೆ 'ಸೂಕ್ಷ ತಂತ” ಫ್‌ ಅಜಿತಾಗಮಕ್ಕೆ 'ಆಜಿತ ತಂತ್ರ' ವೆಂದೂ 
ಸಹ ಕರೆಯುತ್ತಾರೆ. 


ಡೆ 


ಒಟ್ಟಾರೆ ಆಗಮಗಳು ಪರಂಪರೆಯಿಂದ ಪರಿಷ್ಠತವಾಗಿ ಸಾಗಿಬಂದ 
ಜ್ಞಾನರಾಶಿಗಳಾಗಿದ್ದು, ಭಾರತೀಯ ಸಂಸ್ಕೃತಿ ಮತ್ತು ಆತ್ಮಜ್ಞಾನದ ಎಶ್ವಕೋಶಗಳಾಗಿವೆ. 


C 


ಶೈವಾಗಮಗಳಲ್ಲಿ ವೀರಶೈವ, ಸಂ-- ಎಂ. ಶಿವಕುಮಾರಸ್ವಾಮಿಗಳು, - ೨೦೦೨ 

ಮುನ್ನುಡಿ ಪುಟ-॥ 

೫. ತಂತ್ರ ಸಮುಚ್ಛಯ ಭಾಗ-೧ ಪೀಠಿಕೆ, ಪುಟ-೨ Trivendrum Sanskrit Series 
No-151. Trivendrum 

೬  ಸರ್ವೇತರ್ಥಾ ಯೇನ ತನ್ಯಂತೇ ಅತ್ರ್ಯಂತೇ ಚ ಭಯಾಜ್ಞನಾ: ಇತಿ ತ೦ತ್ರಸ್ಥ ತ೦ತ್ರತ್ವಂತ೦ತ್ರಜ್ಞಾ 

ಪರಿಚಕ್ಷತೇ | ವಿಷ್ಣುಸಂಹಿತೆ 1 10 Ed.by ‘Maha Mahopadhyaya ಸಸ 

Ganapatisastri, Pub. by Trivendrum Sanskrit Series-Lxxx. 


ಶಿವಾಗಮ ವಾಜ್ಮಯ ಪರಿಚಯ ಘ್‌ 


ವ್ಯಾಖ್ಯೆಗಳು 

ಆಗಮಗಳ ಉತ್ತತ್ತಿ, ಅವು ಬೆಳೆದು ಬಂದ ಬಗೆ ಮತ್ತು ಅವುಗಳು ಒಳಗೊಂಡ 
ವಿಷಯ ವಸ್ತುವನ್ನು ಕುರಿತು ಅನೇಕ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹಾಗೂ ಸ್ವತಃ 
ಆಗಮಗಳಲ್ಲಿಯೇ ಉಲ್ಲೇಖ ದೊರಕುತ್ತದೆ. 


ಆಗಮಗಳ ಉತ್ತತ್ತಿ ಕುರಿತು : 


೧... “ಆಗತಂ ಶಿವವಕ್ತಾತ್ತು ಗತಂ ಚ ಗಿರಿಜಾಮುಖೇ 
ಮತಂ ಶ್ರೀ ವಾಸುದೇವಸ್ಯ ಆಗಮಸ್ತೇನ ಕೀರ್ತಿತಃ”- ಭಾಸ್ಕರೀ” 


ಅರ್ಥಾತ್‌ - ಶಿವನ ಮುಖಾರವಿಂದದಿಂದ ಹೊರಬಂದು ಪಾರ್ವತಿಗೆ 
ಹೇಳಲಟ್ಟಿದ್ದು ಮತ್ತು ವಾಸುದೇವನಿಗೆ ಸಮ್ಮತವಾದದ್ದು ಆಗಮವೆಂದು ಕರೆಯಲಡುವದು. 


ತಾತ್ತರ್ಯ- ಶಿವನಿಂದ ಪಾರ್ವತಿಗೆ ಬೋಧಿಸಲ್ಪಟ್ಟ ಜ್ಞಾನರಾಶಿಯೇ ಆಗಮಗಳು. 


ಪ “ಸೃಷ್ಟಿ ಕಾಲೇ ಮಹೇಶಾನಃ ಪುರುಷಾರ್ಥ ಪ್ರಸಿದ್ಧಯೇ। 
ವಿಧತ್ತೇ ವಿಮಲಂ ಜ್ಞಾನಂ ಪಂಚಸ್ರೂತೋ5 ಭಿಲಕ್ಷಿ ತಮ್‌!” 
ಆ ಮೃಗೇಂದ್ರಾ ಮ 


ಅರ್ಥಾತ್‌ - ಸೃಷ್ಟಿಯ ಆರಂಭದಲ್ಲಿ ಪರಮೇಶ್ವರನು ಭುಕ್ತಿ ಮುಕ್ತಾ ತಕ 
ಪುರುಷಾರ್ಥ ಸಂಪತ್ತಿಗೋಸ್ಟರ ತನ್ನ ಮುಖಗಳಾದ ಸದ್ಯೋಜಾತಾದಿ ಪಂಚಮಂತ್ರ 


ಪ್ರವಾಹಗಳಿ೦ದ ವಿಮಲ ಜ್ಞಾನವನ್ನು ದಿವ್ಯಾಗಮರೂಪವಾದುದನ್ನಾಗಿ ಮಾಡುತ್ತಾನೆ. 


ತಾತ್ಪರ್ಯ- ಪರಶಿವನು ತನ್ನಲ್ಲಿ ನಿತ್ಯಸಿದ್ದವಾದ ವಿಮಲ ಜ್ಞಾನವನ್ನು ಸೃಷ್ಟಿಯ 
ಮೂಲಾರಂಭದಲ್ಲಿ ನಾದರೂಪದಿಂದ ಪ್ರಕಾಶಗೊಳಿಸಿ ಬಳಿಕ ಅಧಿಕಾರಾವಸ್ಥೆಯನ್ನು 
ತಳೆದು ಅದನ್ನೇ ಸದಾಶಿವಾದಿ ಸ್ವರೂಪದಲ್ಲಿ ಶಬ್ದರೂಪದಿಂದ ಅಭಿವ್ಯಕ್ತಿಗೊಳಿಸಿದುದೇ 
ಆಗಮ. 


ಹ. "ಆಗಮಗಳು ಪರಮಾತ್ಮನ ವಾಣಿ ಆದಕಾರಣ ಅವುಗಳಿಗೆ ನಿತ್ಯವಾದ ಅಸ್ತಿತ್ವವಿದೆ. 
ಕೆ.ಸಿ. ಪಾಂಡೆ" 


. ೭.  ಭಾಸ್ಕರಾಚಾರ್ಯರಿಂದ ರಚಿತವಾದ ಭಾಸ್ಕರಿ ಎಂಬ ಗ್ರಂಥದ ಎರಡನೆಯ ಭಾಗ ಪುಟ ೮೫ 

೮. ಮೃಗೇಂದ್ರಾಗಮ ಉಪೋದ್ರಾತ ಪ್ರಕರಣ ಪದ್ಯ ೨೧ ಪುಟ ೪೭ Ed.by Vidwan N. 
Krishna Shastri and Vyakaran Siromani K.M. Balasubramanya 
Shastri. Pub. by. Saivagama Shiddanata Paripalana Sangha 
Devakottai Madras 1928. 


೯. ಶಿವಾಗಮ ಸೌರಭ, ಸಂ-ಖ. G. ನಂಜುಂಡಾರಾಧ್ಯ, ಮಟ ೧೪, ೧೯೮೬ 


ಆಗಮ. 

ತಾತ್ಪರ್ಯ- ಆಗಮಗಳು ಪರಶಿವನ ಮುಖದಿಂದ ಹೊರಟ ಸ್ಪಷ್ಟವಾಣಿಗಳಾಗಿದ್ದು 
ಸರ್ವಜೀವರಿಗೂ ಎಮಲಜ್ಜಾನವನ್ನು ಒದಗಿಸುವುದರ ಮೂಲಕ ಸರ್ವವಿಷಯಗಳ 
ಸ್ನರೂಪವನರುಹುವವು. ಇಲ್ಲಿ ಯಾವುದೇ ಅರ್ಥ ನಿರ್ಣಯದ ಸಂದೇಹಕ್ಕಡೆಯೇ 
ಇಲ್ಲ. ಇವು ಧರ್ಮದ ಸಾಧನಾ ಪ್ರಮಾಣಗಳಾಗಿದ್ದು ದಿವ್ಯಚ್ಛಾನವನ್ನೊಳಗೊಂಡ 
ಬದುಕಿನ ಎಧಾನವನ್ನು ಅರಹುತ್ತವೆ. 
ಆಗಮಗಳು ಬೆಳೆದು ಬಂದ ಬಗೆ : 
೫. “ಆಗಮೋ ನಾಮ ಆ ಮಹೇಶ್ವರಾತ್‌ ಗುರು ಪಾರಂ ಪರ್ಯಾಗತಂ ಶಾಸ್ತ್ರಂ”- 

ಪಾಶುಪತಸೂತ್ರ”” 

ಅರ್ಥಾತ್‌ - ಆಗಮಗಳು ಶಿವನಿಂದ ಪ ಪ್ರಾಪ್ತವಾಗಿ ಅನಂತರ ಗುರು ಶಿಷ್ಯ 

ಪರಂಪರೆಯ ಮೂಲಕ ಬಂದ ಶಾಸ್ತ್ರಗಳಾಗಿವೆ. 


ತಾತ್ಪರ್ಯ- ಈಶ್ವರನಿಂದ ಮನುಷ್ಠರವರೆಗೆ ಬೋಧಕಬೋಧ್ಯ ಪರ೦ಪರಾಪದ್ಧತಿ 
ಯಿಂದ ಬಂದವುಗಳಾಗಿರುವುದರಿಂದ ಇವುಗಳಿಗೆ ಆಗಮಗಳೆಂದು ಕರೆಯುವರು. 


೬. “ಶಿವಂ ಶಿವಜ್ಞಾನಾತ್ಮಕಮ ುವಬೋಧರೂಪಂ ಪರವಶಿವೇ ವಿದ್ಯತೆ 
ಶಾಬ್ದರೂಪಂತು ಶಬ್ದರೂಪಾತ್ಮಮೇವ ಪರಮಾತ್ಮ ಕಾರಣಕಃ `ಔರಮೇಶ್ವರ _ 
ಸೃಷ್ಠಿ ಸಿಕಾಲೇಸಾತನಿ ವಿದ ಮಾನಮ ವ ಬೋಧರೂಪವೆ ಮೇವ ಶಬ್ಧರೂಪ ೦ ಕೃತ್ವಾ 


ನಕ 


ಸರ್ವಾನು ನುಜಿಫೃಕ್ಷಯಾ' ಗುರು ಪರಂಪರಯಾ ಯೋಗ್ಯೇಷು "ಪ್ರವರ್ತಯರ್ಶಿಣ 
- ಶಿವಯೋಗ ವರ್ಣನ. 


ಅರ್ಥಾತ್‌-ಸೃಷ್ಟಿಯ ಸಮಯದಲ್ಲಿ ಶಿವನು ಈ ಅತ್ಯುತ್ತಮ ಜ್ಞಾನವನ್ನು 
ಪ ಜಿ  ಉದ್ಭೋಧಗೊಳಿಸುತ್ತಾನೆ. ಅವರಿಗೆ ಶಿವನಿಂದ ಪ್ರಾಪ್ತವಾದ 


ಜ್ಞಾನವು ನ೦ತರ ಗುರು ಶಿಷ್ಯ ಪರಂಪರೆಯ ಮೂಲಕ ಸಾಗಿ ಬಂದ ಶಾಸ್ತ್ರವೇ 

(2೦. ಆಗಮ ಪರಿಜ್ಞಾನ ಅಥವಾ ಪ್ರಭುತಿಲಕ ಪುಟ ೯೭ By Sambhulinga Sivacharya 
pub. By Pandit Kashinatha Shastri Mysore 1930. 

೧೧. ಪಾಶುಪತ ಸೂ ತ್ರ ಕೌಂಡಿನ್ಯ ಭಾಷ್ಯ ಸಹಿತ (ಕರ್ನಾಟಕ ಕಲಾಕುಲಕ್ತೆ ವರ ಇತಿಹಾಸ ಗಂಥದಲ್ಲಿ 
ಉದ್ದ ತ ಪುಟ ೭ By Kapatarala Krushnaraya, Pub. By Kannada Re- 
1 Institute Karnaaka Univerisity Dharwad. 


೧೨. ಶಿವಯೋಗವರ್ಣನ ಪುಟ ೧ Manuscript No. R. 16809 Government Ori- 
ental Manusript Library Madras 


shane a ಒಕ ಕ 


ಶಿವಾಗಮ ಮಾಜ್ಜುಯ ಪರಿಚಯ ೧೧ 


ಥಿ “ಶೈವಾಗಮಗಳು ದೈವೇಚ್ಛೆಗೆ ಅನುಗುಣವಾಗಿ ವ್ಯಕ್ತವಾಗುತ್ತವೆ ಅಥವಾ 
ಪುನರ್ವ್ಯಕ್ತವಾಗುತ್ತವೆ.” - ತ್ರಿಕಸಿದ್ದಾಂತ. 


೮. “ಆಗಮ ಸಿದ್ದಕೃತಃ” - ಚಕ್ರಧರನ ಸೂತ್ರಪಾಠ 
ಅರ್ಥಾತ್‌ - ಆಗಮಗಳು ಸಿದ್ದರಿ೦ದ ರಚಿಸಲ್ಪಟ್ಟವುಗಳು. 


ತಾತ್ರರ್ಯ- ಗುರುಶಿಷ್ಟ ಪ ಪರಂಪರೆಯ ಮೂಲಕ ವಾಜ್ಜಯರೂಪ ದಲ್ಲಿ ಪ್ರವಹಿಸಿದ 
ದಿವ್ಯಜ್ಞಾನವನ್ನು ಕಾಲಾನಂತರ ಸಿದ್ದಪುರುಷರು ಗಾಂಧಿಕ ರೂಪದಲ್ಲಿ "ರಚಿಸಿದರು. 
ಐತಿಹಾಸಿಕ ದೃಷ್ಟಿಯಿ೦ದಲೂ ಈ "ಮಾತು ನಿಜ. ಸಿದ್ದ ಪುರುಷರ. ಸಂಖ್ಯೆಯು 
ಇಷಿತ್ರೆಂದು ಹ ಹೇಗೆ ಅಸಾಧ್ಯವೋ ಹಾಗೆಯೇ ಆಗಮಗಳು 3 
ಕಾಲದಲ್ಲೇ ರಚಿಸಲಟ್ಟವುಗಳಂದು ಹೇಳುವದೂ ಕಪ್ಪ 


ಈ ಮೇಲಿನ ಎಲ್ಲಾ ವ್ಯಾಖ್ಯೆಗಳನ್ನು ಅನುಲಕ್ಷಿಸಲಾಗಿ ಆಗಮಗಳೆಂದರೆ ಶಿವನಿಂದ 
ಪಾರ್ವತಿಗೆ ಬೋಧಿಸಲ್ಪಟ್ಟ ದಿವ್ಯಜ್ಞಾನ ಸರಾಶಿಗಳಾಗಿವೆ. ಸೃಷ್ಟಿಯ ಉಗಮಕಾಲದಲ್ಲಿ 
ಶಿವನು ಸದಾಶಿವಾದಿ ಸ್ವರೂಪದಲ್ಲಿ. ಈ ಅತ್ಯುತ್ತಮ ಜ್ಞಾನವನ್ನು ಪಡೆಯಲರ್ಹ 
ರಾದವರನ್ನು ಉದ್ಧೋಧಗೊಳಿಸಿ ಅವರಿಗೆ ತನ್ನ ಸದ್ಯೋಜಾತಾದಿ ಪಂಚಮುಖಗಳಿಂದ 
ಶಬ್ದರೂಪದಿಂದ ಈ ದಿವ್ಯಜ್ಞಾನವನ್ನು ಬೋಧಿಸುತ್ತಾನೆ. ಹೀಗೆ ಶಿವನಿಂದ ಈ 
ದಿವೃಜ್ಞಾನವನ್ನು ಪಡೆದ ಜ್ಞಾನಿಗಳು ಅದನ್ನು ತಮ್ಮ ಶಿಷ್ಯರಿಗೆ ಬೋಧಿಸಿದರು. 
8 ಶು ಜೋಧ್ಯರೇ ಬೋಧಕರಾಗಿ ತಮ್ಮ ಶಿಷ್ಯರಿಗೆ ಈ ದಿವ್ಯಜ್ಞಾನವನ್ನು 
ಬೋಧಿಸಿದರು. ಹೀಗೆ ಗುರುಶಿಷ್ಯ ಪರಂಪರೆಯ. ಮೂಲಕ ವಾಜ್ಮಯ ರೂಪದಲ್ಲಿ 
ಪ್ರವಹಿಸಿದ ಈ ಜ್ಞಾನವನ್ನು ಕಾಲಾನಂತರ ಸಿದ್ದಪುರುಷರು ಗ್ರಾಂಧಿಕ ರೂಪದಲ್ಲಿ 
ರಚಿಸಿದರು. ಹೀಗೆ ಪರಂಪರೆಯಿಂದ ಪರಿಷ್ಕೃತವಾಗಿ ಬಂದ ಜ್ಞಾನ ಹಾಗೂ ಅಂತ 

ಜ್ಞಾನವು ಸಂಗ್ರಹಿಸಲ್ಪಟ್ಟಿರುವ ಗಂಥರಾಶಿಯು ಕೂಡಾ “ಆಗಮ' ಎಂಬ ಇ! 
ಪ್ರಸಿದ್ಧವಾಗಿದೆ. 


ಆಗಮಗಳು ಒಳಗೊಂಡ ವಿಷಯ ವಸ್ತು : 


೯. "ಆಗಚ್ಛೆಂತಿ ಬುದ್ದಿಮಾರೋಹನ್ತಿ ಯಸ್ಮಾದಭ್ಯುದಯ 
 ನಿಃಶ್ರೇಯಸೋ ಪಾಯಃ ಸ ಅಗಮಸ - ತತ್ವವೈಶಾರದೀ. 


೧೩. ಅಭಿನವಗುಪ್ತ An 111510110೩! & Philosophical Study ಪುಟ ೬೯-೭೦ by Dr. 
ಏ.ಅ.ಪಾಂಡೆ M.A., Ph.D. M.O.L. Shastri, Pub by. Chowkhamba Sanskrit 
Series Benaras City 1935. 

೧೪. ತತ್ವ ವೈಶಾರದೀ ೧-೭ By Vacaspati Misra (ಶಿವಾಗಮ ಸೌರಭ ಸಂಪಾದಕ 
ಆಸ್ಥಾನ ವಿದ್ವಾನ್‌ ಎಮ್‌. ಜಿ. ನಂಜುಂಡಾರಾಧ್ಯ ಅಗಮ ಶಬ್ದದ ನಿರ್ವಚನ-ಲೇಖನದ 

ಪುಟ ೧೩ ರಲ್ಲಿ ಉದ್ದತ Pub. By Sri Nidumaridi ಗ Mahaphita 
Parakashan Bangalore 1986 Feb, 16. 


೧೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅರ್ಥಾತ್‌ - ಆಗಮಗಳು ಅಭ್ಯುದಯದ ಮಾರ್ಗವನ್ನು ನಿಃಶ್ರೇಯಸ್ಸಿನ 
ಮಾರ್ಗವನ್ನೂ ಉಪದೇಶಿಸುತ್ತವೆ. 

ತಾತ್ಪರ್ಯ- ಅಭ್ಯುದಯವೆ೦ದರೆ ಐಹಿಕ ಸುಖದ ಉತ್ಕರ್ಷ ಮತ್ತು ನಿಃಶ್ರೇಯಸ್ಸು 
ಎಂದರ ಆತ್ಮಿಕ ಉನ್ನತಿ ಎಂದರ್ಥ. ಆಗಮಗಳಲ್ಲಿ ಆದಿ ಭೌತಿಕ ಸುಖವನ್ನು ಪ್ರಾಪ್ತಿ 
ಮಾಡಿಕೊಳ್ಳುವುದರೊಂದಿಗೆ ಆತ್ಮಿಕಾನಂದವನ್ನು ಪಡೆಯುವ ಮಾರ್ಗವು 
ಬೋಧಿಸಲಟಿದೆ. ಕಾರಣ ಯಾವ ಶಾಸ್ತ್ರದಿಂದ ಗ ಭೋಗ ಮತ್ತು 
ಮೋಕ್ಷದ ಉಪಾಯಗಳು ಬುದ್ದಿಯಲ್ಲಿ ಬರುತ್ತವೆಯೋ ಅದು ಆಗಮಶಾಸ್ತ 


೧೦. “ಏತತ್ತೇ ಶಿವ ಸ ಸದ್ಭಾವ: ಶಿವವಕ್ತಾದ್ವಿನಿ:ಸೃತಃ। ಗುಹ್ಯಾದ್‌ ಗುಹ್ಯತರಂ 
ಗುಹ್ಯಂ ಗ್ರಹೀತವ್ಯಂ ಪ್ರಯತ್ನತಃ "ಕಾಲೋತ್ತರಾಗಮ 


ಅರ್ಥಾತ್‌ - ಶಿವಭಾವವನ್ನು ಅನುಗ್ರಹಿಸುವ ಶಿವನ ಮುಖಗಳಿಂದ 
ಹೊರಹೊಮ್ಮಿದ ಅತ್ಯಂತ ಗೂಢವಾದ ಈ ಜ್ಞಾನವನ್ನು ಪ್ರಯತ್ನ ಪೂರ್ವಕವಾಗಿ 
ಗ್ರಹಿಸಬೇಕು. 

ತಾತ್ರರ್ಯ- ಆಗಮಗಳು ಗೂಢತತ್ವಗಳನ್ನು, ಗರ್ಭಿತಾರ್ಥವನ್ನು, ಗೌಪ್ಯ 
ವೈಭವವನ್ನು ತತ್ತಾರ್ಥಗಳ ಬೆಡಗನ್ನು ಜಬ ಬಿತ್ತರಿಸುತ್ತವೆ. ಆಗಮಗಳಲ್ಲಿ 
ಗರ್ಭಿತಭಾವಿಗಳದ್ದೇ ಒಂದು ವೈಭವ. ಸೃದ್ಧಾಂತಿಕ ಅರ್ಥಗೌರವವಂತೂ ಅತ್ಯಂತ 
ಮನೋಜ್ಞವಾಗಿ be ಸ್‌! 


೧೧. “ಅಥಾತ್ಮ ಮಲ ಸಂತಾನ ಪಶುತ್ವ ಎನಿವೃತ್ತಯೇ | 
ವ್ಯಕ್ತಯೇ ಚ ಶಿವತ್ವಸ್ಯ ಶಿವಜ್ಞಾನಂ ಪ್ರವರ್ತತೇ॥?* - ಸ್ವಾಯಂಭುವಾಗವು 


ಅರ್ಥಾತ್‌ - ಆತ್ಮ ಮಲದ ಸಂತಾನವೆಂಬ ಪಶುತ್ವವನ್ನು ನಿವಾರಿಸಲು ಮತ್ತು 
ಶಿವತ್ನವನ್ನು ಬೋಧಿಸಲು ಈ ಶಿವಜ್ಞಾನ ಪ್ರವರ್ತವಾಗಿದೆ. 


ತಾತ್ರರ್ಯ- ಆತ್ಮರ ಆಣವಾದಿ ಮಲತ್ರಯವು ತೊಲಗಿ ಪಶುತ್ವ (ಜೀವಭಾವ) 


ನಿವೃತ್ತಿಯೂ ಶಿವತ್ತಾಭಿವೃಕ್ತಿಯೂ ಸಿದ್ದಿಸಲೋಸುಗವೇ ಶಿವಜ್ಞಾನವು ಆಗಮವಾಗಿ 
ಪ್ರವರ್ತಿತವಾಗಿದೆ. 


೧೨.” ಕಾಮಿಕಾದೀನಿ ತಂತ್ರಾಣಿ ಸಿದ್ದಾನ್ರ ಇತಿ ಕೀರ್ತಿತ 29೭ - ಕಾರಣಾಗಮ 


೧೫. ಕಾಲೋತ್ತರಾಗವು ಪುಟ ೨೯ Manuscript No. 14444 Government Oriental 
Manuscript Library Madras. 

೧೬. ಸ್ವಯಂಭುವಾಗಮವು (ಆಗಮ ಪರಿಜ್ಞಾನ ಅಥವಾ ಪ್ರಭಾತಿಲಕದಲ್ಲಿ ಉದ್ಗತ, ಶಂಭುಲಿಂಗ 
ಶಿವಾಚಾರ್ಯ ವಿರಚಿತ ಪುಟ ೩೮ ಪ್ರ ಃ ಪಂಡಿತ ಕಾಶಿನಾಥ ಶಾಸ್ತ್ರೀ ಮೈಸೂರ ೧೯೩೦) 

೧೭. ಕಾರಣಾಗಮ ಭಾಗ -೧ ಷಟಲ ೨೬ ಪದ್ಯ ೬೦ Ed. by ನ Sundara 
Mudaliyar Madras (Two parts) 1900- 1902 


ಶಿವಾಗದು ವಾಜ್ಮಯ ಪರಿಚಯ ೧೩ 
ಅರ್ಥಾತ್‌ - ಕಾಮಿಕ ಮುಂತಾದ ತಂತ್ರಗಳನ್ನು ಸಿದ್ದಾಂತವೆಂದು ಹೇಳಲಾಗಿದೆ. 


ತಾತ್ತರ್ಯ- ದಿವ್ಯಾಗಮ ವಾಜ್ಮಯದಲ್ಲಿ ಜ್ಞಾನ, ಜ್ಞೇಯ, ಸಾಧನ, ಸಾಧ್ಯಾದಿ 
ವಿಷಯಗಳು ಸಕ್ರಮವಾಗಿಯೂ, ನಿರ್ಣಿತವಾಗರ್ಥರೂಪವಾಗಿಯೂ ಅತ್ಯಂತ 
ಸ್ಪುಟವಾಗಿಯೂ ವಿವರಿಸಲಡುವುದರಿಂದ ಅವು ಸಿದ್ದಾಂತವೆಂಬ ಅನ್ವರ್ಥನಾಮ 
ಹೊಂದಿವೆ. 


೧೩. “ಆಗಮಾ ಬಹುಧಾ ಪ್ರೋಕ್ತಾಃ ಸಮಸ್ತಾರ್ಥಾವಬೋಧಕಾಃ 1 
ಪ ಸೂಕ್ಷಾ ಗಮ 


ಅರ್ಥಾತ್‌- ಆಗಮಗಳು ಎಲ್ಲಾ ಅರ್ಥವನ್ನೂ ಭ್‌ ಆಧ್ಯಾತ್ಮ 
ತತ್ವವನ್ನು ಬೋಧಿಸುತ್ತ 

ತಾತ್ರರ್ಯ- ಅಪಾರವಾದ ಆಗಮರಾಶಿಯಲ್ಲಿ ವಿವರಿಸದೇ ಇರುವ 
ವಿಷಯಗಳೇ ಇಲ್ಲ ಇಹ ಮತ್ತು ಪರಕ್ಕೆ ಬೇಕಾದ ಹಿತೋಕ್ತಿಗಳು, ಧರ್ಮ ದರ್ಶನಗಳು, 
ಮಂತ್ರ ತಂತ್ರಗಳು, ತ್ಯಾಗ-ಭೋಗ ಯೋಗಗಳು, ಶಿಲ್ಪ, ಚಿತ್ರ, ಸಂಗೀತ, ಜ್ಯೋತಿಷ್ಯ, 
ಕೃಷಿ... ಒಟ್ಟಾರೆ ಆಗಮಗಳು ಭಾರತೀಯ ಆತ್ಮಜ್ಞಾನದ ಎಶ್ಚಕೋಶಗಳಾಗಿವೆ. 


ಈ ಮೇಲಿನ ಎಲ್ಲಾ ವ್ಯಾಖ್ಯೆಗಳನ್ನು ಅನುಲಕ್ಷಿಸಲಾಗಿ ಆಗಮಗಳು 
ವಿಮಲಜ್ಞಾನವನ್ನು ಹಾಗೂ ಗುಹ್ಯಾದ್‌ ಗುಹ್ಯತರವಾದ ಶಿವಜ್ಞಾನವನ್ನೊಳಗೊಂಡ 
ಶಾಸ್ತ್ರಗಳಾಗಿದ್ದು, ಇವು ಮಾನವನಿಗೆ ಅಭ್ಯುದಯದ ಮಾರ್ಗವನ್ನು ಬೋಧಿಸುವ 
ಹಾಗೂ ನಿಃಶ್ರೇಯಸ್ಸಿನ ಪ್ರಾಪ್ತಿಯನ್ನುರುಹುವ ಸಿದ್ಧಾಂತಗಳಾಗಿವೆ ಎಂಬುದು 
ವೇದ್ಯವಾಗುತ್ತದೆ. 


೨.೨ ಪ್ರಧಾನ ಶಿವಾಗಮಗಳು 

ಕಾಮಿಕಂ ಯೋಗಜಂ ಚೈವ ಕಾರಣಂ ಅಜಿತಂ ತಥಾ 
ದೀಪ್ತಂ ಸೂಕ್ಷ್ಮಂ ಸಹಸ್ತಂ ಚ ಅಂಶುಮಾನ್‌ ಸುಪ್ರಭೇದಕಂ 
ವಿಜಯಂ ಬೈವ ನಿಃಶ್ವಾಸ೦ ಸ್ವಯಂಭುವಮಥಾನಲಂ 
ವೀರಂ ಚ ರೌರವಂ ಚೈವ ಮಕುಟಂ ವಿಮಲಂ ತಥಾ 
ಚ೦ದ್ರಜ್ಞಾನಂ ಚ ಬಿಂಬ೦ ಚ ಪ್ರೋದ್ಲೀತಂ ಲಲಿತಂ ತಥಾ। 
ಸಿದ್ದಂ ಸಂತಾನ ಸರ್ವೋಕ್ತಂ ಪಾರಮೇಶ್ವರ ಮೇವಚ | 
ಕರಣಂ ವಾತುಲಂ ಚೈವ ಅಷ್ಟಾವಿಂಶತಿ ವರಾ 


೧೮. ಸೂಕ್ಷ್ಮಾಗವು ಕ್ರಿಯಾಪಾದ ಪ್ರಥಮ ಷಟಲ ಶ್ಲೋಕ ೧೨ ಪುಟ ೩ (Edited by M. 
Shivakumar Swami Pub. by Veerashaiva Anusandhana Samsthan 
Bangalore, 2001) 

೧೯. ಸುಪ್ರಜೇದಾಗಮ ತಂತ್ರಾವತಾರ ಪಟಲ (೩ ರಿಂದ ೬) 


೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


~ 


ಶಿವಾಗಮಗಳು ಕಾಮಿಕಾದಿ ವಾತುಲ ಪರ್ಕ ೦ತ ೨೮ ಎಂದು ಪ ಪ್ರಸಿದ್ಧವಾಗಿವೆ. 
ಇವುಗಳಿಗೆ ಶೈವ ಸಿದ್ಧಾಂತ ಸಂಹಿತೆಗಳೆಂಬ ಜ.1. ಉಂಟು. ಕಾರಣಾಗಮ. 
ಇದ ವಿವೇಕ ಚಿ೦ತಾಮಣಿ, ಶಿವತತ್ವ ರತ್ನಾಕರ ಗ್ರಂಥಗಳಲ್ಲಿ ಪ್ರಧಾನ 
ಶಿವಾಗಮಗಳ ಹೆಸರು ಹೀಗೆ ಉಕ್ತವಾಗಿವೆ. 


೧. ಕಾಮಿಕ ೧೧. ವಿಜಯ ೨೧. ಲಲಿತ 

೨. ಯೋಗಜ ()೨. ನಿಶ್ವಾಸ ೨೨. ಪ್ರೋದ್ಲೀತ 

೩ ಅಚಿಂತ್ಯ ೧೩. ಸ್ವಾಯಂಭುವ ೨೩. ಸಿದ್ದ 

೪. ಕಾರಣ ಡಿ ಎಗ್‌ ೨೪. ಸಂತಾನ 

೫. ಅಜಿತ ೧೫. ವೀರ ೨೫. ಸರ್ವೋತ್ತರ 
೬. ದೀಪ್ತ ೧೬. ರೌರವ ೨೬. ಪಾರಮೇಶ್ವ್ಟರ 
ps ಸೂಕ್ಷ್ಮ ೧೭. ಮಕುಟ ೨೭. ಕಿರಣ 

೮. ಸಹಸ್ರ ೧೮. ವಿಮಲ ೨೮. ವಾತುಲ 

೯ 


ಅಂಶುಮಾನ್‌ ೧೯. ಚ೦ದ್ರಜ್ಞಾನ 

೧೦. ಸುಪ್ರಭೇದ ೨೦. ಬಿಂಬ 

ನಿಷ್ಠಲ ಪರಶಿವನು ಪಂಚ ಮಂತ್ರಾತ್ಮಕ ಸದಾಶಿವರೂಪ ಸ್ವೀಕರಿಸಿ, ಜಗತ್‌ 
ಸೃಜಿಸಿ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಎಂಬ 
ಪಂಚಮುಖ ತಳದು, ಈ ಪಂಚ ಮುಖಗಳಿಂದ ವಿಮಲಜ್ಞಾನವನ್ನು ಪವಹಿಸಿದನು. 
ಹೇಗೆಂದರೆ - 

ಕಾಮಿಕಾಧ್ಯಾಜಿತಾನ್ತಾಶ್ಚ ಸದ್ಯೋಜಾತ ಮುಖೋದ್ಧವಾಃ। 

ದೀಪ್ತಾದಿ ಸುಪಭೇದಾಖ್ಯಾ ವಾಮದೇವ ಮಿಹಿರ 

ವಿಜಯಾದ್ಯಾಸ್ತು ವೀರಾನ್ತಾ ಪಂಚೈತೇ ಘೋರವಕ್ತ ಜಾಃ। 

ರೌರವಾದ್ದಾಸ್ತು. ಬಿಂಬಾನಾಃ ಪುರುಷಾಖ್ಯಾನನ್ನೋಪ್ಠವಾಃ 

ಪೋದ್ಲೀತಾದೈಷ್ಟತನ್ವಾಸ್ತು 'ಚೈಶಾನಾನಸಂಭವಾಃ* 


ಎಂಬುದಾಗಿ ಕಾಮಿಕ- ಯೋಗಜ-ಚಿಂತ್ಯ-ಕಾ ಾರಣ-ಅಜಿತ ಎಂಬೈದು 
ಆಗಮಗಳು ಸದ್ಯೋಜಾತ ಮುಖದಿಂದಲೂ, ದೀಪ್ತ-ಸೂಕ್ಷ ಸಹಸ್ತ- ಅಂಶುಮಾನ್‌- 
ಸುಪಭೇದ ಎಂಬೈ ದು ಆಗಮಗಳು ವಾಮದೇವ ಮುಖದಿಂದಲೂ, ವಿಜಯ- 
AE ಶ್ರಾಸ- -ಸಾಯಂಭುವ- ಅನಲ-ವೀರ ಎ೦ಬೈ ದು ಆಗಮಗಳು ಅಘೋರ 
ಹಕ ರೌರವ-ಮಕುಟ-ವಿಮಲ- -ಚಂದ್ರಜ್ಞಾನ- -ಬಿಂಬ ಎ೦ಬೈದು 
ಆಗಮಗಳು ತತ್ಪುರುಷ ಮುಖದಿಂದಲೂ, ಪ್ರೋದ್ಲೀತ- ಲಲಿತ-ಸಿದ್ಧ-ಸಂತಾನ- 
ಸರ್ವೋತ್ತರ- ಪಾರಮೇಶ್ವರ- ಕಿರಣ-ವಾತುಲ ಎಂಬ. ಎಂಟಾಗಮಗಳು ಈಶಾನ 
ಮುಖದಿಂದಲೂ ಪ್ರಕಟವಾದವು. 


೨೦. ಶ್ರೀಶಂಭುಲಿಂಗ ಶಿವಾಚಾರ್ಯರ ಆಗಮಪರಿಜ್ಞಾನ ಗಂಥದ ಪುಟ ೨೬ ಪ್ರಕಟನೆ ೧೯೩೮ 


ಹಾ ಚ್‌ ah i ್‌ ~~ 


ಶಿವಾಗದು ವಾಜ್ಮಯ ಪರಿಚಯ ೧೫ 
ಉಪಾಗಮಗಳು 


ಶಿವಾಗವು ಸಾಹಿತ್ಯ ಭಾರತೀಯ ಸಾಹಿತ್ಯದಲ್ಲಿ ಮಾತ್ರವಲ್ಲ ವಿಶ್ವಸಾಹಿ ತ್ಯದಲ್ಲಿಯ 
ಅತ್ಯಂತ ಬೃಹತ್ತಾದ ಸಾಹಿತ್ಯ ಕಾಮಿಕಾದಿ ಸುಪ್ರಭೇದಾಂತಗಳಾದ ಹತ್ತು ಸಂಹಿತೆಗಳು 
ಶಿವಸಂಹಿತೆಗಳೆಂದು, ವಿಜಯಾದಿವಾತುಲಾ೦ತಗಳಾದ ಹದಿನೆಂಟು ಸಂಹಿತೆಗಳು 
ರುದ್ರಸಂಹಿತೆಗಳೆಂದು ಪ್ರಸಿದ್ಧವಾಗಿದೆ. 


ವೀರಶೈವ ಕೌಸ್ತುಭದಲ್ಲಿ ೧೦ ಶಿವಾಗಮಗಳಿಗೆ ೧೫೮ ಉಪಾ ಪಾಗಮಗಳು 
ಮತ್ತು ೧೮ ಆ ೧೫೦ ಉಪಾಗಮಗಳಿರುವುದನ್ನು ಉಲ್ಲೇಖಿಸಲಾಗಿದೆ. 
ಅಲ್ಲದೇ ೨೮ ಶಿವಾಗಮಗಳಲ್ಲಿನ ಶ್ಲೋಕಗಳ ಒಟ್ಟು ಸಂಖ್ಯೆಯನ್ನು ಇದೇ ಗಂಥದಲ್ಲ 
ಹೀಗೆ ಹೇಳಲಾಗಿದೆ. 


ದಶಶತ ಸಹಸ್ರಾಯುತ ಲಕ್ಷಪ್ರಯುತ ಕೋಟಯಃ ಕ್ರಮಶಃ। 

ಅರ್ಬುದ ವೃಂದ ಖರ್ವೋ ನಿಖರ್ದ ಮಹಾಪದ್ಮ ಕಂಬವಸೆ ಸ್ಪೇತಸ್ಥಾತ್‌। 
ಜಲಾಧಿಶ್ಲಾಂತ್ಯಂ ಮಧ್ಯಂ ಪರಾರ್ದಮಿತಿ ವ ಗುಣೋ ತರಂ ಸಂಜ್ಞಾ 
ಸಂಖ್ಯಾ ಯಾಸ್ಥಾನಾನಾ೦ ವ್ಯವಹಾರಾರ್ಗ್ನಂ ಕೃತಾಃ ಪೂರ್ವೈರಿತಿ ಸ ಸ್ಮೃತಂ!” 


ಎಂದು ಶಿವಾಗಮಗಳ ಶ್ಲೋಕ ಸಂಖ್ಯೆಯನ್ನು ಅರುಹಿದ್ದಾರೆ. 


ನಿಜಗುಣರು ೨೮ ಶಿವಾಗಮಗಳ ಶ್ಲೋಕ ಸಂಖ್ಯೆಯನ್ನು ಒಟ್ಟುಗೂಡಿಸಿ ೨ 
ಶಂಖ, ೧ ಪದ್ಮ ೧ ಅರ್ಬುದ, ೧೯ ಕೋಟಿ, ೩೮ ಲಕ್ಷ, ೪೪ ಸಾವಿರ ಶ್ಲೋಕಗಳು 
(೨೦,೧೦,೦೦,೧೦,೧೯,೩೮,೪೪,೦೦೦) ಇವೆ ಎಂದು ತಿಳಿಸಿದ್ದಾರೆ.” ಇನ್ನು 
ಉಪಾಂಗಗಳ(೨೦೮) ಶ್ಲೋಕಗಳು ಅವೆಷ್ಟೋ! ಅವು ಅಳತೆಗೋಲಿಗೆ ಸಿಕ್ಕುವಂತಿಲ್ಲ! 


ಮಹಾಯಾತ್ರೆಯಲ್ಲಿ ೧೯೮ ಉಪಾಗಮಗಳನ್ನು ಪಟ್ಟ ಮಾಡಿದೆ. ಆದರ 
ವೀರಶೈವ ಕೌಸ್ತುಭವು ೩೦೮ ಉಪಾಗಮಗಳೆಂದು ಹೇಳಿರುವುದುಂಟು. ಇದರಿಂದ 
ಆಗಮಸಾಹಿತ್ಯದ ವ್ಯಾಪ್ತಿ ಹಾಗೂ ಗಾತ್ರಗಳ ಕಲ್ಪನ ಉಂಟಾಗುತ್ತದೆ. 


ಪ್ರಧಾನ ಶಿವಾಗಮಗಳು, ಅದರಲ್ಲಿಯ ಶ್ಲೋಕ ಸಂಖ್ಯೆ ಮತ್ತು ಉಪಾಗಮಗಳನ್ನು 
ಕೆಳಗಿನಂತೆ ಪಟ್ಟಿಮಾಡಬಹುದು.** 


೨೧. ಶಿವಾಗಮಸೌರಭ.(೧೯೮೬) ಭಾಗ ೧, ಪುಟ ೧೦ 

೨೨. ವಿವೇಕ ಚಿಂತಾಮಣಿಯ ಎರಡನೆಯ ಪ್ರಕರಣ 

೨೩. ಡಾ. ಆರ್‌.ಸಿ. ಹಿರೇಮಠರವರ ಮಹಾಯಾಾತ್ರೆ ಪುಟ ೨೮-೩೪ ಮತು 
ಶಿವಾಗಮಸೌರಭ,(೧೯೮೬) ಭಾಗ ೧, ಪುಟ ೮. ೯. ಸ 


೧೬ 


ಶಿವಾಗಮಗಳು 


ಒ೦ದು ಪದ್ಮ 
ಒಂದು 


ಶಂಖ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಉಪಾಗಮಗಳು 


ಪಾಪನಾಶಕ, ಕರೋದ್ಗವ, ಅಮೃತ 


ಅಭಿತೈಜಸಾಗಮ, 


ಆನಂದಾಗಮ, 


ಅಪ್ರೇಯಾಗಮ, 
ಜ್ಯೋತಿರ್ಭವ, ಪ್ರಬುದ್ಧ, ವಿಬುದ್ಧ, 
ಹಸ್ತಾಗಮ, ಅಲಂಕಾರಾಗಮ, 
ಶುಭೋದಯಾಗಮ 
ನೀಲಲೋಹಿತ, 
ಆತ್ಮಾಲಂಕಾರ, 
ಗೌತಮಾಗಮ, 
ವಶಿಷ್ಠಾಗಮ, 
ಈಶಾನ್ಯೋತ್ತರಾಗವು, 
ಪ್ರವರಣಾಗಮ 
ಖಜಯತಂತ್ರ, ಉದ್ಧವ ತ್ರ 
ಸೌಮ್ಯ ತಂತ್ರ, ಅಘೋರ ತಂತ್ರ 
ಮೃತ್ಯುನಾಶಕ ತಂತ್ರ, ಕುಬೇರ 
ತಂತ್ರ, ವಿಮಲ ತಂತ್ರ, 
ಮಹಾಘೋರ ತಂತ್ರ 


ಹ ಫ್‌ ್‌್‌ ಮಾ ಡಾ. 


ಶಿವಾಗಮ ವಾಜ್ಮಯ ಪರಿಚಯ ೧೭ 


೧೧. | ಸುಪಭೀಧ ಮೂರು ಸುಜೋಧಾಗಮ, ಪ್ರಬೋಧಾಗಮ, 
ಕೋಟಿ ಬೋಧನಾಗಮ 


ಪದ್ಮತಂತ್ರ 
ಪೂರ್ವ ನಿಶ್ವಾಸ, 
ನಿಶ್ವಾಸ ಮುಖೋದಯ, ನಿಶ್ಲಾಸ 
ನಯನ, ನಿಃಶ್ಲಾಸ ಕಾರಕ, ಘೋರ 
ಸಂಹಿತೆ, ಸುಸಾಂಖ್ಯ ಗುಹ್ಯ 


ಸ್ವಾಯಂಭುವ | ಮೂರುವರೆ ಸ್ನೆಯಂಭೂತ, ಪ್ರಜಾಪತಿಮತ, 


ಸಾರ ತಂತ್ರ 


sb 
pX 
G 


ಸುರ ತಂತ್ರ, 
ತಂತ, ಬೋಧಕ 


b 


(£1 ( 
ಹ 

ಎ 

ಈ 

೮೬ 


ತಂತ್ರ, ಬೋಧಾ ತಂತ್ರ, ಅಮೋಹ 
ತಂತ್ರ ಮೋಹಸಮಯ ತಂತ್ರ, 
ಶಕಟ ತಂತ್ರ ಶಾಕಟ (ಸಕಲ) 
ತಂತ್ರ ಹಲ (ಹಲಿ) ತಂತ್ರ 


ವಿಲೇಖನ ತಂತ್ರ, ಭದ್ರತಂತ್ರ, ವೀರ 
(ವಿರಾಟ ತಂತ್ರ) | 
ಕಾಲದಹನಾಗಮ, 
ರೌರವೋತ್ತರಾಗಮ, 

ಕೌಮಾರಾಗಮ, ಕಾಲಾಗಮ, 
ಮಹಾಕಾಲಾಗಮ, ಇಂದ್ರಾಗಮ 


೧೭. | ಮಕುಟಾಗಮ ಒ೦ದುಲಕ್ಷ ಮಕುಟಾಗಮ, 
| ಮಕುಟೋತ್ತರಾಗಮ 


ಭೋಗಾಗಮ, ಅತಿ 
ಕ್ರಾಂತಾಗಮ, ಹೃದ್ಹ್ದಾಮಾಗವು, 
ಅವಿಕೃತಾಗಮ, ಉದ್ದ್ಧೂತಾಗಮ 
(ವಿಭೂತಾಗಮ), ಮಾರಣ ತಂತ್ರ, 
ಅಲಂಕ್ಸೃತ, ಭೀರು, ರೌದ್ರ 
೯ತ, ೈಷಪಿ೦ಗ, ಸುದತ್ತ, 


ದಕ, ಆಕ್ರಾಂತ, ಆರೇವ 


ರಸಂ ವ್ಯ 


ಮಹತ್‌ ಸಂಹಿತೆ, ನಂದಿ ಸಂಹಿತೆ, 
ಏಕಪಾದಪುರಾಣ, ಶ೦ಕರಾಗಮ, 


೧೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಶಾಸನಾಗಮ,ಶ್ರೀಮುಖಾಗ 
ಮ, ಕಾಲಭೇದಾಗಮ, 

ಶಿವಭದ್ರಾಗಮ 
ಚತುರ್ಮುಖ 


೨೦ | ಬಿಂಬ ತಂತ್ರ ಮಲಯ 


ಲಂ 


ತಂತ್ರ ಮಹಾಯೋಗತಂತ್ರ, 
ಸಂಸ್ತೋಭಾಗಮ, 
ಪ್ರತಿಬಿ೦ಬಾಗಮ, 
ಆರ್ಥಾಲಂಕಾರಾಗಮ., 


ವಾಯವ್ಯ ತಂತ್ರ, ಕೌಟತಂತ್ರ, 
ತೃಟ ನೀಲಾಕಾರ, ತುಲಾವೃತ, 
ತುಲಾಯೋಗ, ಕುಟ್ಟಿಯ ತಂತ್ರ, 


ಸರ್ವಶೇಖರ, ಮಹಾವಿದ್ಯೆ 
ಮಹಾಸಾರಾಗಮ 


ರ ೦ರ ಗುರಿಟಿಲಿ 
ಕವಚಾಗಮ, ವರಾಹತಂತ್ರ 
ಹಖಿ೦ಗಳಮತ, ಪಶುಬಂಧ, 
ದಂಡಧರತಂತ್ರ, ಕುಶತಂತ್ರ, 
ಧನುರ್ಧಾರಣತಂತ್ರ, ಶಿವಜ್ಞಾನ 
ತಂತ್ರ, ವಿಜ್ಞಾನ ತಂತ್ರ, 
ತಿಕಾಲಜ್ಞಾನತಂತ್ರ, 
ಆಯುರ್ವೇದ, ಧನುರ್ವೇದ, 
ಸರ್ಪದಂಷ್ಟಾವಿಬೇದ, ಸಂಗೀತ 
ತಂತ್ರ, ಭರಿತೆ ತಂತ್ರ , 
ಅತೋದ್ಯ ತಂತ್ರ, 
ಎ೦ಟುಲಕ್ಷ ಲಲತ, ಲಲಿತೋತ್ತರಾಗಮ, 
ಕೌಮಾರ, ವಿಘ್ನೇಶ್ವರ, 


ಮೂರುಲಕ್ಷ 


sis dda & de ನು 


ಶಿವಾಗಮ ವಾಜ್ಮಯ ಪರಿಚಯ ೧೯ 


ವಿಷಯೋತ್ತರಾಗಮು, 
ಸೌಮ್ಯ, ದೇವಿಪ್ರಣುತೆ 
ಮತಂಗತಂತ್ರ, 
ಯಕ್ಷಣೀತಂತ್ರ, ಪದ್ಮಾಗಮ 
ತಂತ್ರ ಪಾಷ್ಠರ ತಂತ್ರ, 
ಸುಪ್ರಯೋಗ ತಂತ್ರ, 
ಹಂಸಾಗಮ, 
ಸಾಮಾನ್ಯಾಗಮ, 
ಗರುಡಾಗಮ, ನ್ನರುತ್ಯಾಗಮ, 
ನೀಲ ತಂತ್ರ, 
ರುದ್ರಾಕ್ಷಾಗವು, ಭವಾಗಮ. 
ವೈಕ್ರಮಾಗವು, ಬುದ್ಧಾಗಮ, 
ಪ್ರಭುದ್ಧಾಗಮ, ಕಾಲತರಿತ್ರ, 
ಒ೦ದುಲಕ್ಷ 
ಎ ಜ್‌ 


ಸರ್ವೇಷ್ಟಾಗವು, 

ಶ್ರೇಷ್ಠಾಗಮ, ಶಿವದ್ದಂದ್ವ, 
ಶರ್ವಾತ್ಮಕ, 63123 
ಮಹಾಮುಖ, ಶುದ್ಧಾ ಗಮ 


ವೈದಿಕ ಸಾಹಿತ್ಯವನ್ನು ಸಹಸ್ರಾರು ವರ್ಷಗಳಿಂದ ಮೌಖಿಕವಾಗಿ ಕಾಪಾಡಿಕೊಂಡು 
ಬಂದು ಕೊನೆಗೆ or ಸಲ್ಲವ್ರಯಾದುಃ ಮೇಲೆ ಅವನ್ನು ಬರೆದು ಆ ಗಂಥವನ್ನು 


ಜನರ ಧರ್ಮಗಳಾದ ಜತ ಆರ್ಯ ಸೆ ಇವುಗಳ ಕಡೆಗೆ ಗಮನ 
ಹರಿಸಿದಂತೆ ಕಾಣಲಿಲ್ಲ. ಆರಧರ್ಮವು ಆಗಮಗಳ ಸಾರಸತ ಕವನ ಲ್ಲ ತನ್ನಲ್ಲಿ 
ಹೀರಿಕೊಂಡರೂ ಅವುಗಳ ಸುರಕ್ಷತೆಗೆ ಗಮನ ಹ ರಿಸದಿರುವುದು ಶೋಚನೀಯ. 
ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಸ್ರ ಪಡೆದ ಶಿಲ್ಪ ಮೊದಲಾದ 
ಕಲೆಗಳ ಉಗಮಸ್ಥಾನವೆಂದರ ಶಿವಾಗಮಗಳೇ. ಜನನ, ಬಾಲ್ಯ, ವಿವಾಹ, ದೀಕ್ಷೆ, 
ಮರಣ ಮುಂತಾದ 'ಸ೦ಸ್ಕಾರಗಳ ವಿಧಿ ವಿಧಾನ ಕ್ರಮಗಳಿಗೆಲ್ಲ ಕೇಂದ್ರಸ್ಥಾನ ಆಗಮಗಳೇ. 
ಮಂತ್ರ ತಂತ್ರಗಳ ಮೂಲಸ್ಥಾನ ಆಗಮಗಳೇ. ಹೀಗಾಗಿ ಆಗಮಗಳು ಒಂದು ಕಾಲದಲ್ಲಿ 
ಅಖಂಡ ಭಾರತವನ್ನೆಲ್ಲ ವ್ಯಾಪಿಸಿದ್ದವು. ಅಂತೆಯೇ ಉತ್ತರದಿಂದ ದಕ್ಷಿಣದವರೆಗೂ, 


ಪೂರ್ವದಿಂದ ಪಶ್ಚಿಮದವರೆಗೂ "ಆಗಮಪ್ರತಿಗಳು ಉಪಲಬ್ಲವಾಗುತ್ತವೆ. 


೨೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎ 


೨.೩ ಗುರು ಪರಂಪರಾಗತ ಕ್ರಮದಲ್ಲಿ ಶಿವಾಗಮಗಳು ನಡೆದು ಬಂದ ಬಗೆ 


ನಾದರೂಪತಯಾ ಪೂರ್ವಂ ಶಿವೇನಾವಿಷ ಸ ಪುನಃ 
ಸದಾಶಿವಾದಿರೂಪೇಣ ತೇನೈವಾಸೌ ಪೃಥಕ್‌ ಪ ಪೃಥಕ್‌ 
ಕಾಮಿಕಾದಿಪ್ರಭೇದೇನ ಶಿಷ್ಕೇಭ್ಯಃ ಸಂಪಕಾಶಿತಃ | 


ಪರಶಿವನು ತನ್ಮಲ್ಲಿ ನಿತ್ಯಸಿದ್ದವಾದ ವಏಮಲಜ್ಞಾನವನ್ನು ಸೃಷ್ಟಿಯ 
ಮೂಲಾರಂಭದಲ್ಲಿ ನಾದರೂಪದಿಂದ ಪ್ರಕಾಶಗೊಳಿಸಿ, ಅದನ್ನೇ ಸಡಾ 
ರೂಪದಿಂದ ದಶಶಿವರನ್ನೂ ಸೃಜಿಸಿ ಅಷಾದಶರುದ್ರರನ್ನೂ ಉದ್ದೇಶಿಸಿ ಬೇರೆ ಬೇರೆಯಾಗಿ 
ಬೋಧಿಸಿದನು. ಹ ುದಿ ಸುಪ್ರಭೇದಾಂತಗಳಾದ ಹತ್ತು ಸಂಹಿತೆಗಳಿಗೆ 
ಶಿವಸಂಹಿತೆಗಳೆಂದು, ವಿಜಯಾದಿ ವಾತುಲಾಂತಗಳಾದ ಹದಿನೆಂಟು ಸಂಹಿತೆಗಳು 
ಹದಿನೆಂಟು ಜನ ರುದರಿಗೆ ಬೋ ಸಲ್ಪಟ್ಟುದರಿ೦ದ ಅವು ರುದಸಂಹಿತೆಗಳೆಂದು 


ಸಿದವಾಗಿದೆ. 
ಧ 


ಈ ಹತ್ತು ಶಿವಭೇದದ ಶಿವಾಗಮಗಳಲ್ಲಿ ಪ್ರತಿಯೊಂದಕ್ಕೂ ಮೂರರಂತೆ 
ಮೂವತ್ತು ಜನರು. ಹದಿನೆಂಟು ರುದ್ರಾಗಮಗಳಲ್ಲಿ ಪ್ರತಿಯೊಂದಕ್ಕೆ ಇಬ್ಬರಂತೆ 
ಒಟ್ಟು ಮೂವತ್ತಾರು ಜನ ಬೋಧಾರರಿರುವರು. ಈ ಹೆಸರುಗಳು ಬ್‌ 
ವಾಗಿವೆ. ಇವರನ್ನು ಶ್ರೋತಾರರೆಂದು ಹೇಳಲಾಗಿದೆ.*೫ ಅವರು- 


(| 


ಶಿವಾಗಮಗಳು ಶ್ರೋತಾರರು 
© 1 
(2. ಕಾಮಿಕಕ್ಕೆ - ಮಹೇಶ್ವರ ಇ ತ್ರಿಶಲ ೨ ಹರ 

£9) ಚೆ೦ತ್ಯಾಗಮಕ್ಕೆ - ದೀಪ್ತ - ಗೋಪತಿ ಅಂಬಿಕೆ 

೩. ಯೋಗಜಾಗಮಕ್ಕೆ — ಶುದ್ದ ದಾ ಭಸ್ಮ - ವಿಭೂತಿ 

ಲ ಕಾರಣಾಗಮಕ್ಕೆ ದ ಶರ್ವ ರುದ — ಪ್ರಜಾಪತಿ 

೫. ಅಜಿತಾಗಮಕ್ಕೆ - ಸುಶಿವ ಶಿವ ಅಚ್ಯುತ 

ಕ್ತಿ. ದೀಪ್ತಾಗಮಕ್ಕೆ - ಈಶ ೨ ತ್ರಿಮೂರ್ತಿ ks ಹುತಾಶನ 
೭. ಸೂಕ್ಷಾಗಮಕ್ಕೆ - ವೈಶ್ರವಣ- ಸೂಕ ಕತಂತ್ರಜ್ಞಾಪ್ರಭಂಜನ 
೮. ಸಹಸ್ರಾಗಮಕ್ಕೆ - ಕಾಲ ಇ ಭೀಮ = ಧರ್ಮ 

೯ ಅ೦ಶುಮಾನಾಗಮಕ್ಕೆ - ಅಂಶು - ಉಗ್ರ ಇ ರವಿ 


೧೦. ಸುಪ್ರಭೇದಾಗಮಕ್ಕೆ - ಇಂದ್ರ ೨ ಗಣಪತಿ ೨ ಚಂದ್ರ 
ಹೀಗೆ ಮೂವತ್ತು ಜನರು, ಇನು ) ರುದ್ರಾಗಮಗಳಲ್ಲಿ 

೧೧. ವಿಜಯಾಗಮಕ್ಕೆ — ಅನಾದಿ ದಾ ಪರಮೇಶ್ವರ 

ಕಡೆ ನಿಶ್ವಾಸಾಗಮಕ್ಕೆ -  ದಶಾರ್ಣ > ಗಿರಿಜೆ 


೨೪. ಶ್ರೀ ಶಂಭುಲಿಂಗ ಶಿವಾಚಾರ್ಯರ ಆಗಮ ಪರಿಜ್ಞಾನ ಕೃತಿಯಲ್ಲಿನ ಪುಟ ೨೨ 
೨೫. ಶಿವಾಗಮ ಸೌರಭ, ಭಾಗ ೧ ಪುಟ ೭ 


ಶಿವಾಗಮ ವಾಜ್ಮಯ ಪರಿಚಯ ೨೧ 


೧೩. ಸ್ವಯಂಭುವಾಗಮಕ್ಕೆ - ನಿಧನ > ಪದೋದುತ 


೧೪. ಆಗ್ನೇಯಾಗಮಕ್ಕೆ ಈ ವ್ಯೋಮ ದ ಆಗ್ನಿ ಸ 
೧೫. ವೀರಾಗಮಕ್ಕೆ - ವೀರ - ತಂತ್ರಜ್ಞ 

೧೬. ರೌರವಾಗಮಕ್ಕ - ನಂದಿ - ಮಹೇಶ್ವರ 

೧೭. ಮಕುಟಾಗಮಕ್ಕೆ - ಶಿವ - ಮಹಾದೇವ 

೧೮. ವಿಮಲಾಗಮಕ್ಕೆಿ - ಸರ್ವಾತ್ಮದೇವ - ವೀರಭದ್ರ 
೧೯. ಚಂದ್ರಜ್ಞಾನಾಗಮಕ್ಕೆ- ವಸಂತ -» ಬೃಹಸ್ಪತಿ 

೨೦. ಬಿಂಬಾಗಮಕ್ಕ  - ಪ್ರಶಾಂತ - ದಧೀಚಿ 

೨೧. ಪ್ರೋದ್ಲೀತಾಗಮಕ್ಕೆ - ಶೂಲಿ - ಕವಚ 

೨೨. ಲಲಿತಾಗಮಕ್ಕೆ - ಲಯಾಖ್ಯ = ರುದ್ರಬೈರವ 
೨೩. ಸಿದ್ಧಾಗಮಕ್ಕ - ವೀರಭದ್ರ - ಚಂಡೀಶ್ವರ 
೨೪. ಸಂತಾನಾಗಮಕ್ಕ - ಶಿವನಿಷ್ಠ - ಸನಾತನರು 
೨೫. ಶರ್ರಾಗಮಕ್ಕೆ - ಸಾಮವೇದ - ನೃಸಿಂಹ 
೨೬. ಪಾರಮೇಶ್ವರಕ್ಕ - ಶ್ರೀದೇವಿ - ಬೋಧನೆಯರು 
೨೭. ಕಿರಣಾಗಮಕ್ಕೆ - ದೇವಪೇತ - ಸಂವರ್ಧನ 
೨೮. ವಾತುಳಾಗಮಕ್ಕ - ಶಿವ - ಮಹಾಕಾಳ 


ಹೀಗೆ ಶಿವಭೇದದ ಹತ್ತು ಆಗಮಗಳನ್ನು ಹತ್ತುಮಂದಿ ಶಿವರು ಮತ್ತೆ ಹತ್ತು 
ಮಂದಿಗೆ ಉಪದೇಶಿಸುತ್ತಾರೆ ಅವರೂ ಕೂಡಾ ಇತರ ಹತ್ತು ಜನರಿಗೆ ಉಪದೇಶಿಸುತ್ತಾರೆ 
ಎಂಬುದು ಗುರು ಪರಂಪರೆಯ ಕ್ರಮ. ಹೀಗೆ ಶಿವಭೇದದಲ್ಲಿ ಮೂವರು ಶ್ರೋತೃಗಳು. 
ಕಾಮಿಕವನ್ನು ಸದಾಶಿವನು ಪ್ರಣವನಿಗೆ, ಪ್ರಣವನು ತಿಕಾಲನಿಗೆ, ತ್ರಿಕಾಲನು ಹರನಿಗೆ 
ಉಪದೇಶಿಸುತ್ತಾನೆ. ಹೀಗೆ ಹದಿನೆಂಟು ರುದ್ರಾಗಮಗಳನ್ನು ಇಬ್ಬಿಬ್ಬರು ಶ್ರೋತೃಗಳಿಗೆ 
ಉಪದೇಶಿಸುತ್ತಾನೆ. ಇವರು ಮತ್ತೆ ದೇವತೆಗಳಿಗೆ, ಆ ದೇವತೆಗಳು ಖಷಿಗಳಿಗೆ, 
ಯಷಿಗಳು ಮಾನವರಿಗೆ ಪರಂಪರೆಯಿಂದ ಬೋಧಿಸುತ್ತಾ ಬಂದದ್ದೇ ಈ ಆಗಮ 
ಗಂಥರಾಶಿ. 


೨.೪ ಶಿವಾಗಮಗಳ ರಚನಾ ತಂತ್ರ” 


ಆಗಮಗಳನ್ನು ಸಂವಾದಾತ್ಮಕ ತಂತ್ರದಲ್ಲಿ ರಚಿಸಲಾಗಿದೆ. ಈ ತಂತ್ರವು 
ಓದುಗರಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ. ಆಗಮಗಳಲ್ಲಿ ಶಿವನನ್ನೇ 
ಉಪದೇಶಕನನ್ನಾಗಿ ಮಾಡಿ ಪಾರ್ವತಿ ಸ್ಮ೦ದರು ಇಲ್ಲಿ ಶ್ರೋತೃಗಳಾಗಿದ್ದಾರೆ. ವೇದ, 
ಉಪನಿಷತ್ತು ಭಗವದ್ಗೀತೆ, ಭಾಗವತ, ಸಿದ್ದಾಂತ ಶಿಖಾಮಣಿ, ಯೋಗಮಾಶಿಷ್ಟ 
ಮೊದಲಾದ ಪವಿತ್ರ ಗ್ರಂಥಗಳಲ್ಲಿ ಈ ಸಂವಾದಾತ್ಮಕ ತಂತ್ರದ ಬಳಕೆಯನ್ನು 


೨೬. ಶಿವಾಗಮಗಳಲ್ಲಿ ವೀರಶೈವ ಧರ್ಮ ಮತ್ತು ಸಂಸ್ಕೃತಿ - ಶ್ರೀ ಷೇಬ್ಮಖಯ್ಯ ಅಕ್ಕೂರಮಠ, 
pea pea © ಕ್‌ ಇಗ © ಇ A 
ಪುಟ ೯, ಪ್ರ-ಶ್ರೀಮದ್ವೀರಶೃವ ಸದ್ಬೋಧನಾ ಸಂಸ್ಥ 


೨೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಾಣಬಹುದಾಗಿದೆ. 


ಆಗಮ ಸಾಹಿತ್ಯವು ಸಮೂಹ ಸೃಷ್ಟಿ ಆಗಮಕಾರರು ಅನಾಮಧೇಯರು. 
ಹೆಸರನ್ನು ಬಯಸದ, ಕೀರ್ತಿಯನ್ನು ಆಶಿಸದ ನಿರ್ಲಿಪ್ತರು. ಜಗತ್ತಿಗೆ ಜ್ಞಾನದ 
ಭಂಡಾರವನ್ನೇ ನೀಡಿದ ಅಜ್ಞಾತ ದಾರ್ಶನಿಕ ಶಿವಾಚಾರ್ಯರು. ಭಾರತದ ಎಲ್ಲ 
po ಆಗಮಗಳಿವೆ. ಆದರೆ ಅವುಗಳನ್ನು ರಚಿಸಿದವರ ಹೆಸರು 
ಮಾತ್ರ ಅಜ್ಞಾತವಾಗಿದೆ. ಎಲ್ಲಿಯೂ ತಮ್ಮ ಹೆಸರನ್ನು ಉಲ್ಲೇಖಿಸದೇ ಇವು ಶಿವನ 
ಉಪದೇಶವೆ೦ದು ಭಾವಿಸಿ ಸುಮ್ಮನಾದರು. ಇವು ವರ ದೈವೀ ಶ್ರದ್ಧೆಯ ಸಂಕೇತ 
ಹಾಗೂ ಅರ್ಪಿತ ಮನೋಭಾವಕ್ಕೆ ಸಾಕ್ಷಿ ಎಂದು ಶ್‌; 


ಆಗಮಗಳಲ್ಲಿ ಬರುವ ಶಿವನು ಪಾರ್ವತಿಗೆ, ಕುಮಾರನಿಗೆ ಬೋಧಿಸಿದ 
ವಿಚಾರವನ್ನು ತಾತ್ವಿಕ ಸಂಕೇತವೆಂದು ಭಾವಿಸಬೇಕು. ಆಗಮಗಳಲ್ಲಿ ಇಂಥ ಅನೇಕ 
ಸಂಕೇತಗಳಿವೆ. ಅವುಗಳಿಗೆ ಎಶಿಷ್ಟವಾದ ಅರ್ಥಗಳಿವೆ. ಸಾಧಕರ ಸರ್ವಲೋಕ 
ಹಿತಾರ್ಥವೇ ಇವುಗಳ ಗುರಿಯಾಗಿದೆ. 
ಶಿವಾಗಮಗಳ ಸ್ವರೂಪ 

ಜ್‌ ತೆ ಸ್ವರೂಪವನ್ನು ಕೆಳದಿಯ ಅರಸ ಬಸವರಾಜರು ಶಿವತತ್ತರತ್ಪಾ ಕರ 
ಎ೦ಬ ಗ್ರಂಥದಲ್ಲಿ 

“ಅಯಂ ಜ್ಞಾನಕ್ರಿಯಾಯೋಗಚರ್ಯಾಭಿಃ ಸ್ಯಾತ್‌ ಚತುಷ್ಪದಂ'*₹ 

ಶಿವಾಗಮವು ಜ್ಞಾನ, ಕ್ರಿಯಾ, ಯೋಗ, ಚರ್ಯೆ. ಎ೦ಬ ನಾಲ್ಕು 
ಪಾದಗಳನೊ ಳಗೂಂಡು ಚತುಷ್ಪದವಾಗಿದೆ ಎಂದು ನಿರೂಪಿಸಿರುವರು. 
ಪಾರಮೇಶ್ವರಾಗಮದಲ್ಲಿ ಇವುಗಳ ವಿವರಣೆ ಈ ರೀತಿಯಾಗಿದೆ. 

ಜ್ಞಾನಂ ಕ್ರಿ ಕಿಯಾ ಚ ಚರ್ಯಾ ಚ ಯೋಗಶ್ಲೇತಿ ನಗಾತ್ಮಜೇ | 

ಚತುಷ್ಪಥಃ ಸಮಾಖ್ಯಾತಃ ಶಿವಧರ್ಮಃ ಸನಾತನಃ 

ಪಶುಪಾಶಪತಿಜ್ಞಾನ೦ ಜ್ಞಾನಮಿತ್ಯಭಿಧೀಯತೇ ॥ 

ಷಡದ್ದಶುದ್ದಿವಿಧಿನಾ ಜೋಯಾ“ ಕ್ರಿಯೋಚ್ಯತೇ। 

ವೀರಶೆ ೈವಪ್ರಯುಕ್ತಸ್ಯ ಶಿವೇನ ವಿಹಿ ಹಿತಸ್ಯ ಚ॥ 

ಜಾ ಸ್ವಧರ್ಮಸ್ಯ ದ ಸು, ಕಥ್ಯತೇ 

ತದುಕ್ತೇನೈವ ಮಾರ್ಗೇಣ ಶಿವಸುಸ್ಥಿತಚೇತಸಃ 

ವೃತ್ತ ್ಛ(೦ತರನಿರೋಧೋ*%ಯಂ ಸ ಯೋಗ ch ಕಥ್ಯತೇ! 


ಸನಾತನವಾದ ಶಿವಧರ್ಮವು ಜ್ಞಾನಪಾದ, ಕ್ರಿಯಾಪಾದ, ಚರ್ಯಾಪಾದ 
ಮತ್ತು ಯೋಗಪಾದವೆಂದು ನಾಲ್ಕು ಮಾರ್ಗಗಳುಳ್ಳದ್ದೆಂದು ಹೇಳಲ್ಪಟ್ಟಿದೆ. ಘು 
ನಾಲ್ಕು ಪಾದಗಳ ವಿವರಣೆಯನ್ನು ಪಾರಮೇಶ್ವರಾಗಮದಲ್ಲಿ ವಿಕಲ್ಪ. ರೀತಿಯಲ್ಲಿ 


೨೭. ಡಾ॥ ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಪುಟ ಸಂಖ್ಯೆ ೭೪ 
೨೮. ಪಾರಮೇಶ್ವರಾಗವು, ೧೨ ನೇ ಪಟಲ,೪೬-೪೯ ನೇ ಶ್ಲೋಕ 


ಶಿವಾಗಮ ವಾಜ್ಮಯ ಪರಿಚಯ ವಿಕಿ 


ಹೇಳಲಾಗಿದೆ. ಮೊದಲು ಜ್ಞಾನಪಾದದ ಎವರಣೆ ಬರುತ್ತದೆ. ಪಶು, ಪಾಶ ಮತ್ತು 
ಪತಿ ತತ್ತ್ವಗಳ ಜ್ಞಾನವೇ ಜ್ಞಾನಪಾದವೆಂದು ಕರೆಯಲಡುತ್ತದೆ. ಗುರೂಪದೇಶದ 

ಪ್ರಯುಕ್ತ ಮಾಡಲಡುವ ಷಡದ್ದ ಶುದ್ದಿಯ ವಿಚಾರವೇ” ಕ್ರಿಯಾಪಾದವೆಂದು 
ಹೇಳಲ್ಪಡುತ್ತದೆ. ವೀರಶೈ ವನಿಗಾಗಿ ಹೇಳದರಿತೆಹ ಲಿಂಗಾರ್ಚನರೂಪವಾದ ಸಧರ್ಮದ 
ಆಚರಣೆಯು ವದು ಕರೆಯಲಡುತ್ತದೆ. ಮನಸಿನ ಇತರ ಪ್ರವೃ ತ್ರಿಗಳನ್ನು 
ನಿಯಂತಿಸಿ ಶಿವನಲ್ಲಿ ಮನಸನ್ನು ನೆಲೆಗೊಳಿಸುವುದೇ ಯೋಗವೆಂದು ಹೇಳಲಾಗಿದೆ. 


ಹೀಗೆ ಆಗಮಗಳಲ್ಲಿಯ ವಿಷಯ ವಿಭಾಗವು ಕ್ರಿ ಕಿಯಾಪಾದ, ಚರ್ಯಾಪಾದ, 
ಯೋಗಪಾದ ಮತ್ತು ಜ್ಞಾನಪಾದವೆಂಬ ವ್ಯವಸ್ಥೆ ಯನ್ನು ಆಧರಿಸಿದೆ. 


ಕ್ರಿಯಾಪಾದ : ಕ್ರಿಯಾಪಾದದ ದನದ ದೇವಾಲಯಗಳ, 
ಪಾಸ್ಕಮೂರ್ತಿಗಳ ಮತ್ತು ಉಪಾಸನಾ ಸಾಧನಗಳ ನಿರ್ಮಾಣ, ಪ್ರತಿಷ್ಠಾಪನೆಗಳ 
ತ ಣೆಯಿರುತ್ತದೆ. 


ದೇವಾಲಯ ನಿರ್ಮಾಣಕ್ಕೆ ಯೋಗ್ಯ ಭೂಮಿಯನ್ನು ನಿರ್ಧರಿಸಲು ಅನೇಕ 
ಭೂಪರೀಕ್ಷಾ ವಿಧಾನಗಳನ್ನು ತರ್‌ ಹೇಳುತ್ತವೆ. ಭಜ ಮಂಡಿಯ 
ಮಟ್ಟ ಅಗಿದು, ಗುಂಡಿ ಜನತ ಅದರಲ್ಲಿ ಸೂರ್ಯಾಸವಾದ ಮೇಲೆ ನೀರು 
ತುಂಬಿಸಬೇಕು. ಬೆಳಿಗ್ಗೆ ಎದ್ದು ನೋಡಿದಾಗ ನೀರು ಇನ್ನೂ ಇದ್ದರೆ ಉತ್ತಮ 
ಭೂಮಿ, ಬರೀ ಕೆಸ ರಿದ್ದರೆ ಮಧ್ಯಮ ಮತ್ತು ಒಣಗಿದ್ದರೆ ಭ್ರ ಅಥವಾ 
ಗುಂಡಿಗೆ ಮಣ್ಣನ್ನು ತುಂಬಿ ನೀರೆರೆದು ಪುಷವೊಂದನ್ನು ಮೇಲ್ಮುಖವಾಗಿ ನಿಲ್ಲಿಸಬೇಕು. 
ಬೆಳಗ್ಗೆ ಪ ಹೂವು ಬಲಗಡೆ ಹೊರಳಿದರೆ ಉತ್ತಮ, ಅಧೋಮುಖವಾಗಿದ್ದರೆ 
ಪ್ರಶಸ್ತವಲ್ಲ. ಅಥವಾ ಗುಂಡಿಯಲ್ಲಿ ಮಣ್ಣು ಕುಂಬಿ, ಎಳ್ಳು ಅಥವಾ ಉದ್ದನ್ನು ಬಿತ್ತಿ 
ನೀರುಣಿಸಬೇಕು. ಮೂರು ರಾತ್ರಿಗಳಲ್ಲಿ ಮೊಳಕೆಗಳು ಬಂದರೆ ಆ ಭೂಮಿ ಉತ್ತಮ, 
ಐದು ರಾತ್ರಿಗಳಲ್ಲಿ ಮೊಳಕೆಗಳು ಬಂದರೆ ಮಧ್ಯಮ, ಏಳು ರಾತ್ರಿಗಳಲ್ಲಿ ಹಾಗಾದರೆ 
ಅಧಮ. 


ಅನಂತರ ಕರ್ಷಣವಿಧಿ ಮತ್ತು ಶಂಕುಸ್ಕಾ ಪನೆ. ಅದಕ್ಕೆ ಉತ್ತರಾಯಣ ಶ್ರೇಷ್ಟ. 
`` ವ್ಯವಧಾನವಿಲ್ಲದಿದ್ದರೆ ದಕ್ಷಿಣಾಯಣದಲ್ಲೂ ಆಗಬಹುದು. ಶುಕ್ರ ಪಕ್ಷದ ಶುಭದಿವಸದಲ್ಲಿ, 
ಒಳ್ಳೆ ಲಕ್ಷಣಗಳುಳ್ಳ "ಬಿಳಿಯ ತರುಣ ಹೋರಿಗಳನ್ನು ಬೆಲ್ಲ-ಹಾಲಿನಿಂದ ಸಂತ್ಯ ಪ್ರಗೊಳಿಸಿ, 
ಅವುಗಳ ಮೂಲಕ ನೇಗಿಲಿನಿಂದ ಆ ಭೂಮಿಯನ್ನು ಊಳಿಸಬೇಕು. ಸರಿಸಿದ 
ಭೂಮಿಯಲ್ಲಿ ಎಳ್ಳು, ಉದ್ದು, ಅವರೆ ಬೀಜಗಳನ್ನು ಬಿತಿಸಬೇಕು. ಮೊಳಕೆಯೊಡೆದು 
ಸ್ವಲ್ಪ ಬೆಳೆದ ಸಸ ಗಳನ್ನು “ಗೋಸಮೂಹ ಮೇಯು ತೃಪ್ತವಾಗಿ ಗೋಮಯ- 
ಸೋಮೂತ್ತವನ್ನು 'ಎಸಟಾಗಡಾಗ ಭೂಮಿಯು ಶುದ್ಧವಾಗುತ್ತದೆ. ಆ ಭೂಮಿಯಲ್ಲಿ 
ಶಂಕುಸ್ಥಾಪನೆಯನ್ನು ಮಾಡಬೇಕೆಂಬ ಪದ್ಧ ತಿಯು ದಿವರವಾಗಿ ಬರುತ್ತದೆ. 


ದೇವಾಲಯಗಳನ್ನು ಮತ್ತು ಪ್ರತಿಮೆಗಳನ್ನು ರಚಿಸಲು ಬೇಕಾದ ಶಿಲೆಯ 


೨೪ ಶಿವಾಗಮಗಳು ಮತು ವಚನ ಸಾಹಿತ್ಯ 


ಎವಿ 


ಲಕ್ಷಣಗಳನ್ನು ಶಿವಾಗಮಗಳು ವರ್ಣಿಸುತ್ತವೆ. ಶಿಲೆಗಳಲ್ಲಿ ಸ್ಕೀ, ಪು೦, ನಪುಂಸಕವೆಂದು 
ಮೂರು ವಿದ. ಸ್ತ್ರೀ ಶಿಲೆಯು ತಾಳದ ನಾದದಂತಹ ಧ್ವನಿಯುಳ್ಳದ್ದು, ಸ್ತೀ ಪ್ರತಿಮೆಗಳಿಗೆ 
ಅದನ್ನು ಬಳಸಬೇಕು. ಘಂಟೆಯ ನಾದದಂತೆ ಧ್ವನಿಯುಳ್ಳದ್ದು ಮಂಶಿಲೆ. ಧ್ಹನಿ 
ಟಾ ಬ. ನಪಂಸಕಶಿಲೆ. ಇವುಗಳಲ್ಲಿ 'ಪುಂಶಿಲೆಯಿಂದ ಲಿಂಗ ಮತ್ತು 
ಪುರುಷ ದೇವತಾಪ್ರತಿಮೆಗಳನ್ನು ರಚಿಸಬೇಕು. ಲಿಂಗದ ಹೀಠವನ್ನು ಮತ್ತು ಸ್ತ್ರೀದೇವತಾ 
ಮೂರ್ತಿಗಳನ್ನು ಸ್ವೀಶಿಲೆಯಿಂದ ಮಾಡಬೇಕು. ಪ್ರಾಸಾದ ಮುಂತಾದೆವುಗಳನ್ನು 
ನಪ ನಿಂಸಕಶಿಲೆಯಿಯ ಮಾಡಬೇಕು. ಈ ನಿಯಮಗಳ ಳನ್ನು ಮೀರಿ ಮಾಡಿದ ಕಾ 
ಮತ್ತು ಇತರ ಪ್ರತಿಮೆಗಳಲ್ಲಿ ದೇವತಾಕಲೆ ನೆಲೆಗೊಳ್ಳುವುದಿಲ್ಲ... ಕಲೆಯಿಲ್ಲದ ಪ್ರತಿಮೆಯು 
ಪೂಜೆಗೆ ಅರ್ಹವಲ್ಲ. 


ಮೂರ್ತಿಗಳು ಧ್ಯಾನ ಮತ್ತು ಮೊಕಕಕ್ಕೆ ಸಾಧಕಗಳೆಂದು ವಿವರಿಸಿ, ಅಂತಹ 
ಮೂರ್ತಿಗಳನ್ನು ಹೇಗೆ ನಿರಿಸಬೇಕೆಂಬುದರ ' ಬಗ್ಗೆ ಉಲ್ಲೇಖವಿದೆ. ಮೂರ್ತಿಗಳನ್ನು 
ಚಲ, ಅಚಲ, ಚಲಾಚಲವೆಂದು ಮೂರು ಪ್ರಕಾರವಾಗಿ ಹೇಳಲಾಗಿದೆ. ಮೂರ್ತಿಗಳು 
ಸಕಲವೆಂದೂ, ಲಿಂಗವು ನಿಷ್ಠಲವೆಂದೂ ಪರಿಗಣಿಸಲ್ಪಟವೆ. ಲಿಂಗಪೀಠದ ಮೇಲೆ 
ವೃತ್ತಾಕಾರ ಅಥವಾ ಗೋಳಕಾಕಾರವಾಗಿರುವ ಮೇಲ್ಭಾಗವು ಹೊಂದಿಸಲ್ಪಟ್ಟರುತ್ತದೆ. 
ದ್ರಾವಿಡ ಮತ್ತು ವೇಸರ ಎಂಬುದಾಗಿ ಪೀಠವು "ಮೂರು ಪ್ರಕಾರವಾಗಿರುತ್ತದೆ. 
ಈಶ್ವರನ ಪಂಚವಿಂಶಶಿಲೀಲೆಗೆ ಸಂಬಂಧಿಸಿದ ಸಪ್ರತ್ವೊದು ಮೂರ್ತಿಗಳ ಬಗೆಗೆ 
ಮತ್ತು ಅವುಗಳನ್ನು ಯಾವ ಭಂಗಿಯಲ್ಲಿ ಎಷ್ಟೆ ಷ್ಟು ಪ್ರಮಾಣಗಳನ್ನಿಟ್ಟು 

ಚಿಸಬೇಕೆಂಬುದರ ಬಗೆಗೆ ವಿವರಣೆಯಿದೆ. ಲಿಂಗಗಳನ್ನು ಕೂಡ ವ್ಯಕ್ತ, ಅವ್ಯಕ್ತ 
ಕೆ ವ್ಯಕ್ತಾವ್ಯಕ್ತ ಎಂದು ಮೂರು ಭಾಗ ಮಾಡಿದ್ದಾರೆ. ಮೂತಿ 3 ಎಷ್ಟೇ 
ಸುಂದರವಾಗಿದ್ದರೂ ಪ್ರತಿಷ್ಠಾ ಎಧಿಯನ್ನು ನೆರವೇರಿಸಿದ ನಂತರವೇ ಅವು 
ಪೂಜಾರ್ಹವಾಗುವವು. ಪ್ರಧಾನದೇವತೆ ಮತ್ತು ಪರಿವಾರದೇವತೆಗಳನ್ನು 
ದೇವಾಲಯದ ಯಾವ ಯಾವ ಭಾಗದಲ್ಲಿ ಪ್ರತಿಷ್ಠಾಪಿಸಬೇಕೆಂಬುದರ ಬಗೆಗೂ 5 
ಪಾದದಲ್ಲಿ ವಿವರಣೆ ಕಂಡುಬರುವುದು. 


ಶಿವಾಗಮಗಳ ಪೂರ್ವಭಾಗಗಳಲ್ಲಿ ಲಿಂಗ ಮುಂತಾದ ಮೂರ್ತಿಗಳ 
ಪ್ರತಿಷ್ಠಾಪನೆಯ ವಿಷಯವಲ್ಲದೆ ಅವುಗಳ ಐಏಧ ಉಪಚಾರ, ಪೂಜೆ ಮತ್ತು 
ಉತ್ಸವಗಳ ವಿವರಗಳು ಬರುತ್ತವೆ. ಪ್ರಸ್ತುತ ಅವುಗಳನ್ನು ಕೇವಲ ಹೆಸರಿಸಲಾಗಿದೆ: 


ವಿವಿಧೋಪಚಾರ ಪೂಜೆ : ಪಂಚಾಮ )ತಾಭಿಷೇಕ, ತೈಲಾಭ್ಯಂಗ, ಜಲಧಾರಾ, 
ಉಷ್ಣೋದಕ, ಸಹಸ್ರಧಾರಾಭಿಷೇಕ, ಧನುರ್ಮಾಸ-ಶಿವರಾತ್ರಿ-ನವರಾತ್ರಿ-ಗಹಣಾದಿಗಳ 
ವಿಶೇಷ ಪೂಜೆ, ಶಾಂತ್ಯಾದಿ ಹೋಮಗಳು, ಅಂಕುರಾರ್ಪಣಾದಿಗಳು. 
೨೯. ಕಾರಣಾಗಮ, ಭಾಗ.೧, ಪಟಲ ಮಿ 
೩೦. ಸುಪ್ರಭೇದಾಗಮ, ಭಾಗ. ೨, ಪಟಲ ೨೩-೩೨ 
೩೧. ಕಾಮಿಕಾಗಮ ಭಾಗ ೨, ಪಟಲ ೪೩-೪೬ 
೩೨. ಕಾರಣಾಗಮ ಭಾಗ ೧, ಪಟಲ ೫೭-೧೦೧ 


ಶಿವಾಗವು ವಾಜ್ಕಯ ಪರಿಚಯ ೨೫ 


ಉತ್ಸವಗಳು : ರಥೋತ್ಸವ, ದೋಲೋತವ, ವಸಂತೋತ್ಸವ, ವಿಶೇಷೋತವ, 
ವಿವಾಹೋತ್ಸವ, ಶಕ್ತು ಸ್ಸ ಇತ್ಯಾದಿಗಳು. 


ಶಿವಾಗಮಗಳ ಉತ್ತರ ಭಾಗದಲ್ಲಿಯ ಕ್ರಿಯಾಪಾ ದದಲ್ಲಿ ಶೈವಭೇದಗಳು, ಅವುಗಳ 
ಲಕ್ಷಣಗಳು, ಭೂತಿ, ಭಸಿತ, ಭಸ್ಮ , ಕ್ಷಾರ, ರಕ್ಷ ಎಂಬ ಇಸು ಭೇದಗಳು, ' 
ವಿಭೂತಿಧಾರಣಾ ಸ್ಥಳಗಳು, ಹರ ಕ್ರಮ, ರುದ್ರಾಕ್ಷಧಾರಣಯ ಕ್ರಮ, 
ಫಲ ಮತ್ತು ಮಂತ್ರವಿಷಯ, ಸಿದ್ಧಾದಿಚಕ್ರವಿಷಯ, ಮಂತ್ರಾದಿ ಸಾಧನಗಳು, 
ಮಂತ್ರಪ ಲವ ನ್ಯಾಸಾದಿಗಳು, ಮಂತ್ರಸ ೦ಸ್ಕಾರಗಳು, ಪ್ರಣವವಿಚಾರ, ಮಂತ್ರಾನುಷ್ಠಾನ, 
ಮಂತ್ರೋನ್ಯಾಸಗಳು, ಜಪಮಂತ್ರಯೋಗ, ವಪ ೦ಚಾಕ್ಷರಿ ಜಪ, ತರ್ಪಣಾದಿ ಸಂಖ್ಯೆ 


ಇ) 


ಅ೦ಗನ್ಯಾಸ ಮತ್ತು ಕರನ್ಯಾಸ ಬೇದಗಳು, ಜಪಕಾಲ, ಜಪಮಾಲಿಕಾ ಲಕ್ಷಣ, ಅಕ್ಷಮಾಲಾ 
ಫಲತಾರತಮ್ಯ ಮಣಿಪ ರಿಮಾಣಾಧಿಗಳು. ಮಾಲಿಕಾರಚನಾದಿ ಮಂ ತ್ರಗಳು, ಜಪಾದಿಗಳ 
ಸ್ಥಾನಾದಿಗಳು, ಆಸನಬಂಧ ಭೇದಗಳು, ಪಾಣಾಯಾಮಯೋಗ, ಮಂತಾಂಗಗಳು, 
ನವಾವರಣಗಳು, ಧ್ಯಾನ ಲಕ್ಷಣ, ಧ್ಯಾನಕ್ರಮ, ಫಲಾಧಿಗಳು, ಶಿವಪೂಜಾ ವಿಷಯ, 
ಶಿವಲಿಂಗ ಸ್ಪರೂಪ, “ಶಿವಲಿಂಗ ಭೇದಗಳು, ಶಿವಪೂಜಾ ಸಾಮಗಿ, ಉಪಚಾರ 
ಸು ಅಂತರಂಗ ಶಿವಾರ್ಚನ, ವೀರಶೈವ ಲಕ್ಷಣ, ವೀರಶೈವ ಭೇದಗಳು, ದೀಕ್ಷಾ 
ಕ್ರಮ, ಸಪ್ಪವಿಧ ದೀಕ್ಷೆಗಳು, ವೀರಶೈವ ಸಜಜ ಕರ್ಮಾನುಷ್ಠಾನ, ವೀರಶೈವ 
ಸರವ ವೀರಶೈವ ಕಲಾನ್ಯಾಸ "ಮತ್ತು ಷಡ೦ಗನ್ಯಾಸ, ಮಾತೃ ಕಾಕ್ಟರಾದಿನ್ಯಾಸ, 

ಷಟಸ್ಥಲ ವಿಷಯ, ಹ ತ್ರಿವಿಧ ಗುರುಲಿಂಗ, ತಿವಿಧ ಶಿವಲಿಂಗ, ತ್ರಿವಿಧ 
ಜಂಗಮಲಿಂಗ ಹಾಗೂ ತ್ರಿವಿಧ ಮಹಾಲಿಂಗಗಳ ವಿವರಣೆ ಮತ್ತು ಆಯಾ ಸ್ಥಲಗಳ 
ಷಡಕರು, ನಿರಾಬಾರಿ ವೀರಶೈವ ವಿಚಾರ ಮುಂತಾದವುಗಳು. ಕ್ರಿಯಾಪಾದದಲ್ಲಿ 
ವ್ಯಕ್ತವಾಗಿರುವವು. 

ಚರ್ಯಾಪಾದ : ಶಿವಾಗಮಗಳಲ್ಲಿಯ ಚರ್ಯಾಪಾದದ ಸ್ವರೂಪವನ್ನು 
ಕೆಳದಿಯ ಅರಸ ಬಸವರಾಜರು ಶಿವತತ್ವರತ್ನಾಕರ ಎಂಬ ಗಂಥದಲ್ಲಿ ಹೀಗೆ 
ನಿರೂಪಿಸಿರುವರು. 

ಚರ್ಯಾಪಾ ಪಾದೇ ತು ಸರ್ವತ್ರ ಪವಿತ್ರಾರೋಪಣಂ ತಥಾ 

ಪ್ರತಿಷ್ಠಾ ಚೈವ ದೇವಾನಾಂ ವ್ಯಕ್ತಾನಿ ಲಕ್ಷಣಾನಿ ಚ 

ಫ್ರಾಯಕಿತ್ರಕ್ರಿಯಾ ಚಾಪಿ ಸಂಧಸಂಧ್ಯಾದಿಲಕ್ಷ್ಮ ಚ 

ಲಕ್ಷ ೫೦ "ಜಪಮಾಲಾನಾಮಂತ್ಯೇಷ್ಟ್ಯಾ ದ ಕಮಾ ಅಪಿ 

ಏವಂ ಚತುರ್ಷು ಪಾದೇಷು ಪ್ರತಿಪಾದ್ಯಾರ್ಥ ಈರಿತಂ(” 


| ಚರ್ಯಾಪಾದದಲ್ಲಿ ಎಲ್ಲಡೆ ಪವಿತಾರೋಪಣ ಕಂಡು ಬರುತ್ತದೆ. ದೇವತೆಗಳ 

ವಿಗ್ರಹಲಕ್ಷಣ ಹಾಗೂ ಅವುಗಳ ಪ್ರತಿಷ್ಠಾಪನೆ, ಪ್ರಾಯಶ್ಚಿತ್ತ ಕ್ರಿಯೆ” ಸ್ಮಂದಸ ೦ಧ್ಯಾದಿ 
ವಿಷಯಗಳು ಜಪಮಾಲೆಯ ಲಕ್ಷಣ, ಅಂತ್ಯೆ ಷ್ಟಿಗಳ ಕಮ ಇವೆಲ್ಲ ಚರ್ಯಾಪಾದದಲ್ಲಿ 
ಉಕ್ತವಾಗಿವೆ ಎಂದು ನಿರೂಪಿಸಿರುವರು. 


ರ 
೩೩ ಡಾ| ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಪುಟ ಸಂಖ್ಯೆ ೭೫ 


೨೬ ಶಿವಾಗಮಗಳು ಮತು ವಚನ ಸಾಹಿತ. 


ಚರ್ಯಾಪಾದದ ಪೂರ್ವಭಾಗದಲ್ಲಿ ನಿತ್ಯೋತ್ಸವ, ಮಹೋತ್ಸವಾದಿಗಳು, 
ಸಕಲಾಶ್ರಮಲಕ್ಷಣಗಳು ಪ್ರತಿಪಾದಿತವಾಗಿವೆ. ಮಾನವನ. ಜೀವನವನ್ನು ಬ್ರಹ್ಮಚರ್ಯ, 
ಗೃಹಸ್ಥ, ವಾನಪುಸ್ಥ ಸ ಮತ್ತು ಸನ್ಯಾಸ ಎಂಬುದಾಗಿ ನಾಲ್ಕು ವಿಭಾಗಗಳನ್ನಾಗಿ ನಿರೂಪಿಸಿ, 
ಪ್ರತಿಯೊಂದು ಅವಸ್ಥೆಯಲ್ಲಿ ಮಾಡಬೇಕಾದ ಅವಶ್ಶ ಕರ್ತವ್ಯಗಳ ಬಗೆಗೆ ವಿವರಣೆಯಿರುವುದಷ್ಪೇ 
ಅಲ್ಲದೆ ಗೋತಾ ತ್ರಾದಿಗಳ ಬಗೆಗೂ ವಿವರಣೆಯಿದೆ. ಅಲ್ಲದೆ ಅಗ್ನಿಕಾರ್ಯ, ಅರ್ಚನಾಂಗ - 
ನಿತ್ಯೋತ್ಸವ, ನೈಮಿತ್ತಿಕ ಮಹೋತ್ತವಗಳು ಮತ್ತು. ಸ್ನಪನ, ವಿಶೇಷ ಪೂಜೆ, ವತ 
ಮುಂತಾದವುಗಳ ವರ್ಣನೆಗಳು ಬರುತ್ತವೆ. ಮಾನವನು ಪ್ರತಿದಿವಸ ಮಾಡಬೇಕಾದ 
ಕ್ರಿಯಗಳನ್ನು ವಿವರಿಸಲಾಗಿದೆ. ದೇವತೆಗಳನ್ನು ಪತಿದಿವಸ ಅರ್ಚಿಸುವ ಏಧಾನವನ್ನೂ, 
ವಿಶೇಷ ಸಂದರ್ಭಗಳಲ್ಲಿ ಪೂಜಿಸುವ ಜಾ ಸ ನಿತ್ಯೋತ್ಸವ ಮತ್ತು 
ಮಹೋತ್ಸವಾದಿಗಳನ್ನೂ . ಶಿವಾಗಮಗಳು ಪೂರ್ಣವಾಗಿ ವಿವರಿಸುವವು 


ಚರ್ಯಾಪಾದದ ಉತ್ತರಭಾಗದಲ್ಲಿ ನಿತ್ಯ ನೈಮಿತ್ತಕವಾದ ಆಚರಣೆಗಳು ಅಂದರೆ 

ಶೌಚ - ಆಚವಮನಾದಿ ನಿತ್ಯ ಕರ್ಮಗಳು, ಭಿಮ ಸಾಧನವಾದ ಶಿವಾರ್ಚನೆಗಳು 
ವರ೯ಸಲ್ಪಟ್ಟವೆ ಶಿವಾಗಮಗಳು ಬಾಹ್ಮ ಮತ್ತು ಆಂತರಿಹುದ್ದಿ ಹೊಂದುವ ವಿಧಾನವನ್ನು 
ಛಿಸುತವೆ. ಬಾಹ ಶುದ್ಧಿಯನ್ನು ಸ್ನಾನಾ ನಾದಿಗಳಿಲಿದ ಹೊಂದಬಹುದು 

ನ ಇಕಾ ವಾರುಣ, ಆಗ್ನೇಯ, ಮಂತ್ರ ಮಾನಸ, ವಾಯವ್ಯ ಮತ್ತು ಮಹೇಂದ್ರ 
ಹೀಗೆ ಆರು ತೆರನಾದ ಸ್ಥಾನಗಳನ್ನೂ ಆಯಾ ಸ್ಥಾನಗಳನ್ನು ಮಾಡುವ ಕಾಲದಲ್ಲಿ ಉಚ್ರುಸಬೇಕಾದ 
ಮಂತ್ರಗಳನ್ನೂ, ಚೇಹ ವಿವಿಧ ಭಾಗಗಳಿಗೆ ಮಂತ್ರೋಚ್ಞಾರಣೆಯೊಡನೆ” ಮಾಡುವ 
ವಿಭೂತಿಧಾರಣೆಯನ್ನೂ ವಿವರಿಸುತ್ತದೆ. ಬೇರೆ ಬೇರೆ ದೇವತೆಗಳು ಉಕ್ತವಾಗಿದ್ದರೂ ಶಿವನೇ 
ಪಧಾನ ದೇವತೆ, ಪಂಚಾಕ್ಷರ ಮಹಾಮಂತ್ರವೇ ಎಲ್ಲ ಮಂತ್ರಗಳಿಗಿಂತಲೂ ಮಿಗಿಲಾದುದು. 


ವೈದಿಕ ವ್ರತಾಚರಣೆಗಳಲ್ಲಿ ಕಾಷ್ಠ (ಅರಣಿ)ಗಳನ್ನು ಮಧಿಸಿ, ಅಗ್ನಿಯನ್ನು 
ಹೊಂದುವಂತೆಯೇ, ಶಿವಾಗಮಗಳಲ್ಲೂ ಅಗ್ನಿಯನ್ನು ಜ್‌ ಕ 
ಶಿವಾಗಮಗಳು ಅಗ್ನಿಯನ್ನು ವೈದಿಕಾಗ್ನಿ, ಮಿಶ್ರಾಗ್ನಿ "ಮತ್ತು ಶೈವಾಗ್ನಿ*೫* ಎಂದು 
ಮೂರು ಬಗೆಯಾಗಿ ವಂ೦ಗಡಿಸುವವು. 


ಶಿವಾಗಮಗಳು ಸ೦ಸ್ಕಾರಗಳನ್ನು ಪ್ರತಿಪಾದಿಸುವವು. ಸುಪ್ರಭೇದಾಗಮವು 
Fr ಸಂಸ್ಕಾರಗಳನ್ನು ನಿರೂಪಿಸುವುದು. ಇಲ್ಲಿ ಪ್ರತಿಪಾದಿತವಾದ ಸ೦ಸ್ಥಾರಗಳು 
ಹ್ಯಸೂತ್ರಗಳಲ್ಲಿ ಉಕ್ತವಾದ ಸಂಸ್ವಾರಗಳಿಗೆಸ೬ ಕೆಲ ಅಂಶಗಳಲ್ಲಿ ಸಮಾನವಾಗಿ 
ಆ. ಇ. ಇಲ್ಲಿಯ ಪ್ರಧಾನದೇವತೆಯು ಶಿವನೆಂಬುದನ್ನೂ, ಈ ಸಂದರ್ಭಗಳಲ್ಲಿ 
ಉಪಯೋಗಿಸುವ ಮಂತ್ರವು ಶಿವಮಂತ್ರವೆಂಬುದನ್ನೂ ಮರೆಯಲಾಗದು. 


ಇರರು ಎಜೆ ಚ 3್‌' 
೩೪, ಕಾಮಿಕಾಗಮ ಭಾಗ ೧, ಪಟಲ ೩ 
೩೫. ಕಾಮಿಕಾಗಮ ಭಾಗ ೧, ಪಟಲ ೮ 
at. Hindu Samskara “By Dr. R. B. Pandey es 


'ಶಿವಾಗಮ ವಾಜ್ಕಯ ಪರಿಚಯ ವಿ೭ 


ಉಪನಯನ" ಮತ್ತು ದೀಕ್ಷೆಗಳು** ಸಮಾನವೆ೦ಬ೦ತೆ ತೋರಿದರೂ ಅವುಗಳಿಗೆ 
ಅಂತರವಿದೆ. ಶಕ್ತಿವಿಶಿಷ್ಟಾದೆ. ತದಂತೆ ಜೀವಿಗೆ ಮತ್ತು ಶಿವನಿಗೆ ಭೇದವನ್ನುಂಟು 
ಮಾಡುವುದೇ ೫. 11. ಮಲತ್ರಯಗಳಿಂದ ಪರಿವೃತನಾದ ಮಾನವನನ್ನು 
ಶುದ್ಧನನ್ನಾಗಿ ಮಾಡಿ ಆತನಿಗೆ ಆಧ್ಯಾತ್ಮ ಸ್ವಾತಂತ್ರ್ಯವನ್ನಿತ್ತು ಶಿವಾದ್ವೈತ ಸಾಹಿತ್ಯವನ್ನು 
ಅಭ್ಯಸಿಸುವುದಕ್ಕೆ ದೀಕ್ಷೆಯು* ಅನುವು ಮಾಡಿಕೊಡುವುದು. ಕಾಮಿಕಾಗಮ*5 
ಮತ್ತು ಸುಪ್ರಭೇದಾಗಮಗಳು"್‌ ಸಮಯದೀಕ್ಷೆ ಮತ್ತು ನಿರ್ವಾಣದೀಕ್ಷೆಯನ್ನು 
ವಿಶದವಾಗಿ ವಿವರಿಸುವವು. ಗುರುವನ್ನು ಅರಸಿಕೊಂಡು ಬರುವಂಥ "ಉತ್ತಮ 
ಶಿಷ್ಠನನ್ನು ಗುರುವು ಸ್ವೀಕರಿಸಿ, ಸೆಟ ಅರ್ಚನೆಗಳೊಡನೆ ಶಿಷ್ಯನ 
ಮಸ್ತಕದ ಮೇಲೆ ತನ | ಹಸ್ತವನಿಟ್ಟು, ಆತನ ಮಲತ್ರಯಗಳು ಅಳಿಯುವಂತೆ ಅನುಗಹಿಸಿ, 
ಪ್ರಣವ ಪಂಚಾಕ್ಷರಿಯನ್ನು ಆತನ ಕರ್ಣದಲ್ಲಿ ಉಪದೇಶಿಸುವನು. ಅನಂತರವೇ 
ಶಿಷ್ಯನು ದೇವರನ್ನು ಅರ್ಚಿಸಲು ಮತ್ತು ಶೈವಧರ್ಮ ಸಾಹಿತ್ಯವನ್ನು ಅಭ್ಯಸಿಸಲು 
ಅರ್ಹನಾಗುವನು. ಇದೇ ಸಮಯದೀಕ್ವ. ಈ "ದೀಕ್ಷೆಯನ್ನು ಸ್ತೀಯರು ಮೊದಲ್ಗೊಂಡು 
ಎಲ್ಲರಿಗೂ ಅನುಗಹಿಸಬಹುದೆಂದು ಕೆಲಿವು ಗಂಥಗಳು* ಪ್ರ ಪೌಪಾದಿಸಿವೆ. ಮಾನವನು 
ಸಮಯದೀಕ್ಷಯಿಂದ ಪರಿಶುದ್ಧನಾಗಿ ಆಧ್ಯಾತ್ಮ ಪಥದಲ್ಲಿ ಪ್ರಗತಿ ಪಡೆದಾಗ 
ನಿರ್ವಾಣದೀಕ್ಷೆಯನ್ನು ಪಡೆಯಲು ಅರ್ಹನಾಗುವನು. ಭವಬಂಧನಗಳ ಮುಕ್ತಿಯೇ 
ನಿರ್ವಾಣದೀಕ್ಷೆಯ ಗುರಿ. ಈ ದೀಕ್ಷಯು ಆಧ್ವ ಮತ್ತು ಮಲಗಳಿಂದ ಮಾನವನನ್ನು 
ಪೂರ್ಣವಾಗಿ ಮುಕ್ತನನ್ನು ಮಾಡಿ ಆತನ ನಿಜಸ್ವರೂಪವನ್ನರಿಯಲು 
ಸಹಾಯಮಾಡುವುದು. ಶಿವಾಗಮಗಳಲ್ಲಿ ಮಹತ್ವಪೂರ್ಣವಾದ ದೀಕ್ಷೆಯ ಬಗೆಗೆ 
ಕೆಲವು ವ್ಯತ್ಯಾಸಗಳು ಕಂಡುಬಂದರೂ ಮುಖ್ಯ ಭಾಗಗಳಲ್ಲಿ ವ್ಯತ್ಯಾಸವಿಲ್ಲದೆ ಒಂದೇ 
ಅಭಿಪ್ರಾಯವನೊ ುಳಗೊ೦ಡಿರುವವು. ಇರಾ ಪರ್ಯಂತ ಎಂಟು ಸಮಯಗಳನ್ನು 
ಆಚರಣೆಯಲ್ಲಿ ಅನುಷ್ಠಾನಕ್ಕೆ ತರಬೇಕೆಂದು ಶೈವಾಗಮಗಳು ವಿಧಿಸುತ್ತವೆ. 


ಅಗ್ನಿಚಯನ, ಅಷ್ಟಕ, ಸಂಸ್ಕಾರ, ಸಪಿಂಡೀಕರಣ ಈ ಕ್ರಿಯೆಗಳಲ್ಲಿ ಸೂತ್ರ, 
ಸ್ಮತಿಶಾಸ್ತ್ರ ಸಗಳಿಗೆ ಮತ್ತು ಶಿವಾಗಮಗಳಿಗೆ ಸಮಾನವಾಗಿರುವ ಅಂಶಗಳು. ಹಲವು 
ಕಂಡುಬಿಂದರೂ, ಅನೇಕ ಕ್ರಿಯೆಗಳಲ್ಲಿ ಭಿನ್ನತೆಯನ್ನು ಕೂಡ ಕಾಣಬಹುದು. 
ಮಾನವನು ಮೃತನಾದಾಗ ES ಸಜನ ಸುಡಬಹುದು ಎಂದು 


a೭. Upanayana Samskara and its Significance according to Parashara 
Grhya Sutras Journal of Karnataka University, Humanities, Vol. IV. 

June 1960 by. H.P. Malledevaru. 

೩೮. “ದೀಕ್ಷೆ” H.P. Malledevaru 

೩೯ ತನುತ್ತಯೀಣ ನಿರ್ದಗ್ಹ್ವಾ ಲಿಂಗತ್ರೆಯಮುಪಾದಿಶೇತ್‌। ದೀಕ್ಷಾತ್ರಯೇಣ ನಿರ್ದಗ್ಹ್ವಾ ಲಿಂಗತ್ತಯ 
ಮುಪಾದೀಶೇತ್‌ 

೪೦. ಕಾಮಿಕಾಗಮ ಭಾಗ. ೨, ಪಟಲಗಳು ೨೦-೨೩ 

೪೧. ಸುಪ್ರಭೇದಾಗಮ ಚರ್ಯಾಪಾದ, ಪಟಲ ೪ 

೪೨. “ಈಶಾನ ಶಿವಗುರುದೇವ ಪದ್ಧತಿ' ಬಾ. ೩-೧೪೭ 


೨೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಾಗಮಗಳು ಹೇಳಿವೆ. ಆದರೆ ಲಿಂಗಧಾರಿಯಾದವರು ಲಿಂಗೈಕ್ಕರಾದಾಗ 
ಸುಡಬಾರದೆಂದೂ, ಸಮಾಧಿಮಾಡಬೇಕೆಂದೂ ಆಗಮಗಳು ಪ್ರತಿಪಾದಿಸಿವೆ.** 


ಯೋಗಪಾದ : ಯೋಗಪಾದೇ ತು ಫಟ್‌ ತ್ರಿಂಶಹ್ಟ್‌ ತತ್ತ್ವಾನಿ ಚ ತದೀಶ್ಪರಾಃ 
ಇಚ್ಛತಾಮೈ ಹಿಕೀ೦ ಸಿದ್ಧಿಮಣಿಮಾದೇಶ್ಚ ಸಂಭವಃ ಜ್‌ "ಶಿವತತ್ವರತ್ಯಾ ತರ 


ಯೋಗಪಾದದಲ್ಲಿ ೩೬ ತತ್ತ ಗಳ, ಅವುಗಳ ಅಧಿದೇವತೆಗಳ ಹಾಗೂ ಐಹಿಕ 
ಸಿದ್ಧಿಯನ್ನು ಪೂರೈಸುವ ಅಣಿಮಾದಿಗಳ ವಿವರಣೆ ಬಂದಿದೆ. ಮೂಲಾಧಾರ 
ಮೊದಲಾದ ಚಕ್ರಸ್ಥಾನಗಳನ್ನು ಅವುಗಳ ಅವಸ್ಥೆಗಳನ್ನು ಇಲ್ಲಿ ವಿವರಿಸಲಾಗಿದೆ. 


ಯೋಗಪಾದದಲ್ಲಿ ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಮುಂತಾದ 
ಯೋಗ ಸಾಧನೆಯ ವಿವರಣೆ ಬರುತ್ತದೆ. ಯೋಗದ ಎಷಯನ್ನು ನಿರೂಪಿಸುವುದಕ್ಕಾಗಿ 
ಶಿವಾಗಮಗಳಲ್ಲಲ್ಲ ಪ್ರತ್ಯೇಕ ಪಾದವಿದ್ದರೂ, ಲಭ್ಯವಿರುವ ಅನೇಕ ಶಿವಾಗಮಗಳಲ್ಲಿ 
ಈ ಪಾದವು ಲುಪ್ತವಾಗಿರುವದು. ಆದರೆ ಸುಪ್ರಭೇದಾಗಮ,** ಮೃಗ್ಕೆ೦ದ್ರಾಗಮ* 
ಮೊದಲಾದ ಕೆಲವು ಆಗಮಗಳಲ್ಲಿ ಯೋಗದ ಬಗೆಗೆ ವಿವರಣೆಯಿದೆ. ಜೀವಾತ್ಮ 
ಮತ್ತು ಪರಮಾತ್ಮ ಇವರ ಐಕ್ಕವೇ ಯೋಗಶಾಸ್ತ್ರದ ಗುರಿ. ಯೋಗದಲ್ಲಿ ದಿ 
ಹೊಂದಬೇಕಾದರೆ ತನುಮನಗಳ ಮೇಲೆ ಮಾನವನಿಗೆ ಸಂಪೂರ್ಣ ಪ್ರಭುತ್ತವಿರಬೇಕು. 
ಶರೀರ ಮತ್ತು ಇಂದ್ರಿಯಗಳನ್ನು ಇಡಾ, ಪಿಂಗಳಾ ಮತ್ತು ಸುಷುಮ್ನಾ. ನಾಡಿಗಳ 
ಮೂಲಕ ಪರಿಶುದ್ಧಗೊಳಿಸ ಬೇಕು. ಅಶ್ವತ್ಥ ವೃಕ್ಷದ ಎಲೆಯಲ್ಲಿ ಅಸಂಖ್ಯಾತ ಗೆರೆಗಳು 
ಹೇಗೆ ಪಸರಿಸಿರುವುವೋ ಅಂತೆಯೇ ತನವ ಶರೀರದಲ್ಲೂ ಜಾ. ೭೨.೦೦೦ 
ನಾಡಿಗಳಿರುವುವು.”” ಪ್ರಧಾನವಾದ ಮೂರು ನಾಡಿಗಳು, ಅಷ್ಟು ಪ್ರಧಾನವಲ್ಲದ 
ಹತ್ತು ನಾಡಿಗಳು, ದಶವಾಯುಗಳು ಶರೀರದ ಯಾವ ಯಾವ ಭಾಗಗಳಲ್ಲಿದ್ದು 
ಏನು ಕಾರ್ಯ ಮಾಡುತ್ತವೆಂಬುದರ ಬಗೆಗೂ ವಿವರಣೆಯಿದೆ. 


ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ ಮತ್ತು ಆಜ್ಞಾ ಈ 
ಆರು ಚಕ್ರಗಳ್‌್‌ ಬಗೆಗೂ ಸಂಪೂರ್ಣ ನಿರೂಪಣೆಯನ್ನಿತ್ತು ಯೋಗಸಾಧನೆಯಲ್ಲಿ 
ಸಿದ್ದಿಗಳು ತಾವಾಗಿ ಕರಗತವಾದಾಗ ಸಾಧಕನು ಸಿದ್ಧಿಗಳನ್ನು ತ್ಯಜಿಸಿ ಶಿವನೊಡನೆ 


೪೩. ಶಿವಲಿಂಗಧರೋ ವಿಪ್ರೋ ಪಿಪನ್ನಸ್ತಂನ ದಾಹಯೇತ್‌ । ಯದಿ ವಾ ದಾಹಯೇತ್ಯಸ್ಕ ಬ್ರಹ್ಮಹತ್ಯಾ 
ಸದಾ ಭವೇತ್‌। ಗೃಹೀ ವಾ8ಥ ಯತಿರ್ವಾಪಿ ಲಿಂಗಧಾರೀ ತನುಂ ತ್ಯಜೇತ್‌। ನ ದಹೇತ್ಯಸ್ಯ 
ದೇಹಂ ತು ಸ ಗೋಪಯೇತ್‌ ಸದಾ -ಚ೦ದ್ರಜ್ಞಾನಾಗವು, ಚರ್ಕಾಪಾದ, ಪ ಪಟಲ ೧, 
ಶ್ಲೊಕ ೯-೧೨ 

೪೪, ಡಾ| ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಪುಟ ಸಂಖ್ಯೆ ೭೫ 

೪೫. ಸುಪ್ರಭೇದಾಗಮ, ಯೋಗಪಾದ, ಪಟಲ, ೧ 

೪೬ ಮೃಗೇಂದ್ರಾಗಮ, ಯೋಗಪಾದ, ಪಟಲ ೨ 

೪೭. ಸುಪ್ರಭೇದಾಗಮ, ಯೋಗಪಾದ, ಪಟಲ ೧, ಶ್ಲೋ. ೨. 

೪೮. ಸುಪ್ರಭೇದಾಗವು, ಯೋಗಪಾದ, ಪಟಲ ೧, ಶ್ರೋ. ೨೯-೫೦ 


ಶಿವಾಗಮ ವಾಜ್ಮಯ ಪರಿಚಯ ಕ ಗ 


ಐಕ್ಯ ಹೊಂದಬೇಕೆಂದೂ ಶಿವಾಗಮಗಳು ನಿರ್ದೇಶಿಸಿವೆ... ಯಮ, ನಿಯಮ, 
ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳ ಬಗೆಗೂ 
ದೀರ್ಫ ವಿವರಣೆಯಿದೆ... ಯೋಗನಿರತನಾದ ಸಾಧಕನಿಗೆ ಭೇರೀನಾದ ಮತ್ತು 
ಶಂಖನಾದ ಮೊದಲಾದ ನಾದಗಳು ಆಂತರಿಕವಾಗಿ ಕೇಳಿಬರುವವೆಂದೂ ಇವು 
ಪ್ರಗತಿಯ ಚಿಹ್ನೆಯೆಂದೂ ತಿಳಿಸಿವೆ. 


ವಾತುಲಾಗಮ, ಸೂಕಾ ಗಮ, ಪಾರಮೇಶ್ವರಾಗವು ಮೊದಲಾದ ಶಿವಾಗಮಗಳು 
ಲಂಗವನ್ನು ಪೂಜಿಸಿ, ಲಿಂಗದಲ್ಲಿ ನಿರ್ನಿಮೇಷ ದೃಷ್ಟಿಯಿಟ್ಟು ಧ್ಯಾನಮಗ್ನನಾಗುವುದೇ 
ಶಿವಯೋಗವೆಂದು, ಈ ಯೋಗವು ಬೇರೆ ಯೋಗಗಳಿಗಿಂತ ಪ್ರಶಸ್ತವೆಂದೂ 
ಪ್ರಶಿಪಾದಿಸಿವೆ. 


ಜಾನಪಾದ : ಶಿವಾಗಮಗಳಲ್ಲಿಯ ಜ್ಞಾನಪಾದದ ಸ್ವರೂಪವನ್ನು ಕೆಳದಿಯ 
ಅರಸ ಬಸವರಾಜರು ಶಿವತತ್ನರತ್ನಾ ಕರ ಎಂಬ ಗ್ರಂಥದಲ್ಲಿ ಬೀಗೆ SSE 


ಜ್ಞಾನಪಾದೇ ಮಹೇಶ್ವರಸ್ಯ ಸ್ವರೂಪಂ ಪ್ರತಿಪಾದ್ಯತೇ 
ವಿಜ್ಞಾನ ಕಲ ನಾಮ್ಲಶ್ಚ ಪ್ರಲಯಾಕಲಕಸ್ಯ ಚ 
ಸಕಲಾಕಲನಾಮೃಶ್ಚ ಸ್ವರೂಪಾಣ್ಯಾತ್ಮನಾಮಪಿ 
ಪಾಶಾನಾಮಪಿ ಇಹ ಸ್ವರೂಪಮಪಿ ವಿಸ್ತರಾತ್‌ 
ಸೃಷ್ಟೇಃ ಪ್ರಕಾರ ಶಕ್ತೇಶ್ಚ ಸ್ವರೂಪಮಪಿ ವಿಸುಟಮ್‌ 
ಪರಮೇಶ್ರರಮಾರಭ್ದ ಡಾನಾ ಪೃಥಕ್‌ ಪೃಥಕ್‌ 
ಇಯಂತೇ ಪಾರ್‌ ನಾನೀತಿ ಸಾಸರ್‌ ಕ್ರಮಸ್ತಥಾ 
ಭುವನಾನಾಂ ತದೀಶಾನಾಂ ರೂಪಮಪ್ಯವಿಶೇಷತಃ 
ತತ್‌ತತ್‌ಪ್ರಲಯತಃ ಪಶ್ಚಾತ್‌ ಸೃಷ್ಟೇಶ್ವಾಪಿ' ಪ್ರವರ್ತನಂ 
ಮಹಾವತಾದಿ ಶಾಸ್ತ್ರಾಣಾಂ ಪ್ರಮೇಯನಿಯಮಸ್ತಥಾ 
ಏವಮಾದ್ಯಾನಿ ಬಹುಧಾ ಪ್ರತಿಪಾದ್ಯಾನಿ ತತ್ರ ಹಿ 


“ 


ಜ್ಞಾನಪಾದದಲ್ಲಿ ಮಹೇಶ್ವರನ ಸ್ವರೂಪವು ನಿರೂಪಿತವಾಗಿದೆ. ವಿಜ್ಞಾನಕಲ, 
ಪ್ರಲಯಾಕಲ ಮತ್ತು ಸಕಲಾಕಲವೆಂಬ ಹೆಸರುಳ್ಳ ಆತ್ಮ ಸ್ವರೂಪಗಳು ಹಾಗೂ ಪಂಚ 
ಪಾಶಗಳ ಸ್ವರೂಪವು ವಿಸ್ತಾರವಾಗಿ ನಿರೂಪಿತವಾಗಿದೆ. ಸೃಷ್ಟಿಯ ವ್ರತತ್ತಿಗೆ ಕಾರಣವಾದ 
ಶಕ್ತಿಯ ಸರೂಪ ವೂ ಇಲ್ಲಿ ಸ್ಫುಟಗೊಂಡಿದೆ. ಪರಮೇಶ್ವರನನ್ನು ಮೊದಲು 
ಮಾಡಿಕೊಂಡು ಎಲ್ಲ ಭುವನಗಳ ಅಳತೆಗಳನ್ನು REE ಭುವನಗಳ 
ಹಾಗೂ ಅವುಗಳೊಡೆಯನಾದ ಈಶ್ವರನ ವಿಶಿಷ್ಟ ರೂಪಗಳನ್ನೂ ಅವುಗಳ ಪಲಯದ 
ನಂತರ ಸೃಷ್ಟಿಪ ಪ್ರವರ್ತನವಾಗುವುದನ್ನೂ ವಿವರಿಸಲಾಗಿದೆ. ಮಹಾವತ ಮುಂತಾದ 
ಶಾಸ್ತ್ರಗಳ ಪ್ರ ಪ್ರಮೇಯ ಹಾಗೂ ನಿಯಮ ಮೊದಲಾದವುಗಳನ್ನು ಇಲ್ಲ ಪ್ರತಿಪಾದಿಸಲಾಗಿದೆ. 


೪೯. ಡಾ| ಆರ್‌. ಸಿ. ಹರೇಮಠರವರ ಮಹಾಯಾತ್ರೆ ಪುಟ ಸಂಖ್ಯೆ ೭೪ 


೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜ್ಞಾನಪಾದದಲ್ಲಿ ಶೈವದರ್ಶನದ ತತ್ವಶಾಸ್ತ್ರವು ಪ್ರತಿಪಾದಿತವಾಗಿದೆ. ಶೈವ 
ತತ್ತಶಾಸದಲ್ಲಿ ಪ್ರಧಾನವಾಗಿ ವಿವೇಚಿಸಬೇಕಾದ ಸಂಗತಿಗಳೆಂದರೆ ಪಶು, ಪತಿ, ಪಾಶ 


ವ ೬೨೨) ಸ 
ಮತ್ತು ಸೃಷ್ಟಿ ಸ್ವರೂಪ ವಿಷಯಗಳು. ಪತಿ* ಎಂದರೆ ಪ್ರಭು, ಪರಮಾತ್ಮ ಪತಿಯು 


ನಿಷ್ಠಲ. ಶಿವಾಗಮಗಳು ಅವನನ್ನು ಈಶ್ವರ, ಸದಾಶಿವ, ಶಿವ, ಲಿಂಗ ಎಂದೂ 
ವರ್ಣಿಸಿವೆ. ಆತನಲ್ಲಿ ಶಕ್ತಿಯು ಅವಿನಾಭಾವ ಸಂಬಂಧದಿಂದ ಯಾವಾಗಲೂ 
ಇರುತ್ತದೆ. ಶಿವ-ಶಕ್ತಿಯರೇ ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ ಮತ್ತು ಅನುಗ್ರಹ ಈ 
ಪಂಚಕೃತ್ಯಗಳಿಗೆ ಕಾರಣರು. ಪಶುಗಳೆಂದರೆ ಆತ್ಮರುಗಳು.*” ಶಿವನಿಂದ ಭಿನ್ನರಾದ 
ಇವರು ಚೈತನ್ಯಯುಕ್ತರಾಗಿದ್ದರೂ ಅವರ ಚೈತನ್ಯವು ಮಲತ್ರಯ(ಪಾಶ)ದಿಂದ 
ಆವೃತವಾಗಿರುವುದು. ಮಲತ್ರಯದಿ೦ದ ಬದ್ಧರಾದ ಈ ಆತ್ಮರು ತಮ್ಮ ನಿಜಸ್ಥಿತಿಯನ್ನು 
ಮರೆತಿರುತ್ತಾರೆ. ಶ್ರೀಗುರುವಿನ ಅನುಗ್ರಹ ಪಡೆದು ದೀಕ್ಷೆ ಹೊಂದಿ, ಲಿಂಗಾಂಗ 
ಸಾಮರಸ್ಯದ ಮೂಲಕ ಮುಕ್ತಿ ಪಡೆಯಬಹುದೆಂದು ಶಿವಾಗಮಗಳು ಪ್ರಶಿಪಾದಿಸಿವೆ. 


ಶಿವಾಗಮಗಳ ವಿಷಯ ವಸ್ತು 


'ಆಗಮಾ ಬಹುಧಾ ಪ್ರೋಕ್ತಾಃ ಸಮಸ್ತಾರ್ಥಾವಬೋಧಕಾಃ' ಎಂಬ 
ಸೂಕ್ಷ್ಮಾಗಮದ ಉಕ್ತಿಯಂತೆ ಆಗಮಗಳು ಅಖಿಲವಿದ್ಯೆಗಳಿಗೆ ಆಗರವಾಗಿವೆ. 
ಸಕಲಕಲೆಗಳಿಗೆ ಕೇಂದ್ರಗಳಾಗಿವೆ. ಅಪಾರವಾದ ಆಗಮ ರಾಶಿಯಲ್ಲಿ ವಿವರಿಸದೆ 
ಇರುವ ಆಧ್ಯಾತ್ಮ ದರ್ಶನದ ವಿಷಯವೇ ಇಲ್ಲ. ಭಾರತೀಯ ಎಲ್ಲ ಭಕ್ತಿಪಂಥಗಳಿಗೆ 
ಆಧಾರವಾದ ಉದಾರ ತತ್ವಗಳನ್ನೊಳಗೊ೦ಡ ಆಗಮಗಳನ್ನು ಭಾರತೀಯ ತತ್ವಜ್ಞಾನದ 
ಎಶ್ವಕೋಶಗಳಂದೇ ಕರೆಯಬಹುದು. 


ವಿವೇಕಚಿ೦ತಾಮಣಿ ಮೊದಲಾದ ಆರು ಶಾಸ್ತ್ರ ಗಂಥಗಳನ್ನು ಬರೆದು ಪ್ರಸಿದ್ಧರಾದ 
ಶ್ರೀ ನಿಜಗುಣ ಶಿವಯೋಗಿಗಳು ಶಿವಾಗಮಗಳ ವಿಷಯದಲ್ಲಿ ಹೀಗೆ 
ಅಭಿಪ್ರಾಯಪಟ್ಟಿರುವರು - 

“ನೂರತೊಂಬತ್ತೆಂಟು ಭೇದಗಳುಳ್ಳ ಶಿವರುದ್ರಾಗಮಗಳೇ ಸದಾಶಿವನ ಪಂಚ 
ಮುಖಗಳಿಂದುದಯಿಸಿದವಾಗಿ “ಈಶಾನಸ್ಪರ್ವವಿದ್ಯಾನಾಮೀಶ್ವರಃ” ಎಂಬ ಶ್ರುತ್ಕರ್ಥದ 
ಅನುಸಾರವಾಗಿ ಅಷ್ಟಾದಶ ಮಹಾವಿದ್ಯೆಗಳು೦ ಅಷ್ಟಾದಶ ಉಪವಿದ್ಯೆಗಳುಂ, ಚತುಷಪ್ಟಷ್ಟಿ 
ತಂತ್ರಗಳಂ, ಚತುಷ್ನಷ್ಠಿ ಉಪತಂತ್ರಗಳುಂ, ಇಹಪರ ತತ್ವಾರ್ಥ ಸರ್ವಸ್ಪಮುಂ ಸಕಲ 
ಮತ, ಕುಲ, ಕರ್ಮ, ಧರ್ಮ, ಶಿಲ್ಪ, ವ್ಯಾಪಾರ ರಹಸ್ಯಮುಂ, ಶಿವಾಗಮದಿಂದಲೇ 
ಉಪದಿಷ್ಟಮಾಗಿ ಅನುಭವಿಸಿದ್ದಮಪ್ಪುದರಿಂ ಪ್ರಪಂಚವೆಲ್ಲಮುಂ ಶಿವಾಗಮಜ್ಜೇಯಮಾಗಿ 


[ಎಷು] ಇಲ್‌ 


ಜೀವಕೋಟಿಯೆಲ್ಲಮುಂ ಶೈವಮಕ್ಕುಂ।*” 
ಅರ್ಥಾತ್‌ ಹದಿನೆಂಟು ಮಹಾವಿದ್ಯೆಗಳು, ಹದಿನೆಂಟು ಉಪವಿದ್ಯೆಗಳು, 


೫೦. ಚಂದ್ರಜ್ಞಾನಾಗಮ ಪಟಲ ೧ ಶ್ಲೋ. ೧೦-೧೧ 
೫೧. ಶೈವಾಗಮ (Mss. No. 66684 Adyar Library Madras) 
೫೨. ವಿವೇಕಚಿಂತಾಮಣಿ ಆಗಮಪಾದ ಪ್ರಕರಣ ೨ 


ಶಿವಾಗಮ ವಾಜ್ಮಯ ಪರಿಚಯ ೩೧ 


ಅರವತ್ನಾಲ್ಕು ವಿದ್ಯಾಕಲೆಗಳು, ಅರವತ್ನಾಲ್ಕು ತಂತ್ರಗಳು, ಉಪತಂತ್ರಗಳು ಆಗಮ 
ಗರ್ಭದಿಂದ. ಬಂದವುಗಳು. ಇಹಪರ ತತ್ತ್ವಾರ್ಥಗಳು ಶಿಲ್ಪವಾಣಿಜ್ಯಾದಿಗಳು 
ಆಗಮದಿಂದಲೇ ಉಗಮವಾಗಿದೆ. 


ವಾರಾಹಿತಂತ್ರವು ಆಗಮದ ಲಕ್ಷಣಗಳನ್ನು ಈ ಕೆಳಗಿನಂತೆ ಹೇಳಿದೆ.” 
ಸೃಷ್ಟಿಶ್ಹ ಪ್ರಲಯಶ್ಚೈವ ದೇವತಾನಾಂ ಯಥಾರ್ಚನಂ। 
ಸಾಧನಂ ಚೈವ ಸರ್ವೇಷಾಂ ಪುರಶ್ಚರಣಮೇವಚ। 
ಷಟ್‌ಕರ್ಮ ಸಾಧನಂ ಚೈವ ಧ್ಯಾನಯೋಗಶ್ಚತುರ್ವಿಧಃ 
ಸಪ್ತಭಿರ್ಲಕ್ಷಣೈರ್ಯುಕ್ತಮಾಗಮಂ ತದ್ದಿದುರ್ಬಧಃ॥ 


ಸೃಷ್ಟಿ, ಪ್ರಲಯ, ದೇವತಾರ್ಚನ, ಸರ್ವಸಾಧನ ಪುರಶ್ಚರಣವಿಧಿ, 
ಷಟ್‌ಕರ್ಮ(ಅಂದರೆ ಶಾಂತಿ ವಶೀಕರಣ, ಸ್ತಂಭನ, ಎದ್ದೇಷಣ, ಉಚ್ಚಾಟಣ, ಮಾರಣ 
ಇವು ಷಟ್‌ಕರ್ಮಗಳು) ಧ್ಯಾನ, ಯೋಗ ಇವೆಲ್ಲವುಗಳು ಆಗಮಶಾಸ್ತ್ರದ ಲಕ್ಷಣಗಳು. 
ಆಗಮ ಶಾಸ್ತ್ರಗಳು ಮುಖ್ಯವಾಗಿ ಉಪಾಸನೆಗಾಗಿ ಹುಟ್ಟಿ ಬೆಳೆದಿದ್ದಕೊ, ಅವುಗಳಲ್ಲಿ 
ಅನೇಕ ವಿಷೆಯಗಳ ಪ್ರತಿಪಾದನೆ ಇರುವುದು. ಜ್ಞಾನ, ಕ್ರಿಯಾ, “ಚರ್ಯಾ ಮತ್ತು 
ಯೋಗವೆಂದು ನಾಲ್ಕು ಪಾದಗಳಿಂದ ಕೂಡಿರುವುದಂತೂ ಪ್ರಸಿದ್ಧವಿದೆ ಎಂದು 
ವಾರಾಹಿತಂತ್ರವು 12.1 ಲಕ್ಷಣಗಳನ್ನು ವಿವರಿಸಿದೆ. 


ಹೊಂಬಳದ ಶಾಸನದಲ್ಲಿಯ ಉಲ್ಲೇಖದಂತೆ ** 
ವ್ರತ ದೀಕ್ಷಾವಿಧಿ ಕುಂಡಮಂಡಳ ವಿಧಾನಂ ಲಿಂಗ ಪೀಠಕ್ರಮಂ। 
ಪ್ರತಿಮಾದೂಷಣ ಶೋಷಣ ಭುವನಕೋಶಂ ವಾಸ್ತು ಭೂದೇವಸಂ। 
ಸೃತಿ ಭೂಭೇದಪರೀಕ್ಷೆ ದೇವನಿವಹ ಪ್ರಾಸಾದವೆಂಬಾಗವ। 
ಸ್ಥಿತವಿದ್ಯಾವಳಿವಾಮಶಕ್ತಿಮುನಿಯಿಂ ಎಖ್ಯಾತಮಾಯ್ತರ್ವ್ವಿಯೊಳ್‌ 
— ಇವೆಲ್ಲ ಆಗಮವಿದ್ಯೆಗಳು ಎಂದು ಅರುಹುತ್ತದೆ. 


ಒಟ್ಟಿನಲ್ಲಿ ಆಗಮಶಾಸ ಸ್ತಗಳನ್ನು ಅಖಂಡ ಜ್ಞಾನಕೋಶವೆಂದು ಕರೆದರೆ 
ಅತಿಶಯೋಕ್ತಿಯಾಗಲಾರದು. ನಶು-ಪ ನವನ ಕಾಂಕ್ಟೆ, ಕುಂಡಲಿನಿ, ಮಾಯೆ ಎಂಬ 
ಶ್ರ ಪದಾರ್ಥಗಳ ಪ್ರತಿಪಾದನೆ ಆಗಮಗಳಲ್ಲಿ ಉಂಟು. ಆತ್ಮನ ಪಶುತ್ವವನ್ನು ಕ್ಷಯಿಸಿ 
. ಆತನಲ್ಲಿ ಪರಶಿವತತ್ವವನ್ನು ಅಭಿವ್ಯಕ್ತಗೊಳಿಸುವ ಕ್ರಿಯೆ ಆಗಮದಲ್ಲಿದೆ. ಮೋಕ್ಷಕ್ಕೆ ಅನುವಾಗುವ 
.ಮಂತ್ರಾನುಷ್ಠಾನವು ಇಲ್ಲಿದೆ. ಇದನ್ನು ಸಾಧಿಸಲು ಅಗತ್ಯವಾದ ಯೋಗ ಎಷಯವನ್ನು 
ಶಿವಾಗಮಗಳು ಸವಿಸ್ತಾರವಾಗಿ ಪ್ರತಿಪಾದಿಸುತ್ತವೆ. ಎಲ್ಲಕ್ಕೂ ಮಿಗಿಲಾಗಿ ಶಿವಾಗಮಗಳೇ 


೫೩. ಪರಮಸಂಹಿತಾ, ಪೀಠಿಕೆ, ಮಟ ೨೯, Edited and Tr. by 5. Krishnaswamy 
Ayyanavar. Pub. by Gaekwad’s Oriental series vol.No LXXXVI 
Baroda 1940 

೫೪. ಕರ್ನಾಟಕ ಲಾಕುಳಶೈವರ ಇತಿಹಾಸ, ೨ ನೇ ಪ್ರಕರಣ, ಪುಟ ೭ 


೩೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಭಕ್ತಿಯ ಕೇಂದ್ರಗಳಾಗಿವೆ. ಈ ಭಕ್ತಿಯೇ ವಾಸ್ತು, ಸಂಗೀತ, ನೃತ್ಯ ಸಾಹಿತ್ಯಗಳಿಗೆ ಕೇಂದ್ರ 


ವಾಗಿರುವುದನ್ನು ಆಗಮಗಳಲ್ಲಿ ಕ೦ಡುಕೊಳ್ಳುತ್ತೇವೆ. ಇದರಲ್ಲಿ ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟ 
ವಿಷಯಗಳಲ್ಲದ ಶೈವ, ವೀರಶೈವರ ಿತ್ಯನೈಮಿತ್ತಕಾಚರಣೆಯ, ದೀಕ್ಷೆ ಮುಂತಾದ 
ವಿಷಯಗಳು, ರ್‌ 1... ಜ್ಯೋತಿಷ್ಯ, ನೃತ್ಯ, ವಾದ್ಯ, ಸಂಗೀತ ಮುಂತಾದ 
ಅನೇಕ ವಿಷಯಗಳನ್ನು ಸಂಗಹಿಸಲಾಗಿದೆ. "ಮಂತತಂ ತ್ರಗಳಂತೂ ಸರಿಯೇ. ಆಗಮಿಕ 
ಯೋಗವಂತೂ ಎಲ್ಲ ತಂತ್ರಗಳ ತಳಹದಿ; ಅದುವೆ ಕುಂಡಲಿನೀಯೋಗವು. ದೇಹದಲ್ಲಿಯ 
ಷಟ್‌ಚಕ್ರಗಳು, ಇಡಾ-ಪಿ೦ಗಳಾ-ಸುಷಮ್ನಾದಿ ನಾಡಿಗಳು, ಈ ನಾಡಿ ಮತ್ತು ಚಕ್ರಗಳಲ್ಲಿ 
ಅಕ್ಷರಗಳ ವರ್ಗೀಕರಣ, ಪರಮಾತ್ಮನ ಧ್ಯೇಯರೂಪಗಳು, ಧ್ಯಾನಧಾರಣಾ ಸಮಾಧಿ 
ಮುಂತಾದ ವಿಷಯಗಳು ಎಲ್ಲವೂ ಆಗಮ ಗಂಥಗಳಲ್ಲಿಯ ಸಾಮಾನ್ಯವಾದ ವಿಷಯಗಳು. 
ಕ್ರಿಯ, ಜ್ಞಾನ, ಚರ್ಕೆ ಮತ್ತು ಯೋಗಗಳನ್ನು ಪಾದ ಪಾದವಾಗಿ ಪ್ರತಿಪಾದಿಸಿದ ಪರಿಣತೆ 
ಶಿವಾಗವು ಸಿದ್ದಾಂತದ್ದು ಕ್ರಿಯೆ-ಜ್ಜಾನಗಳಿಗೂ; ಆಚಾರ-ವಿಚಾರಗಳಿಗೂ, ಯೋಗ- 
ಶಿವಯೋ ಗಗಳಿಗೂ ತತ್ರ ತ್ವ-ಸಿದ್ದಾಂತಗಳಿಗೂ; ಮಂತ್ರ-ತಂತ್ರಗಳಿಗೂ ಆಗಮಗಳು ಪ್ರಮಾಣಗಳು. 
ಅರ್ಥಾತ್‌ ಶಿವಾಗಮೆಗಳು ಭಾರತೀಯ ಧರ್ಮ, ಸಾಹಿತ್ಯ ಕಲೆ, ಸಂಸ್ಕೃತಿಯ ಜ್ಞಾನ 
ಕೋಶಗಳಾಗಿವೆ. 


ಶಿವಾಗಮ ಸಾಹಿತ್ಯವು 'ಶೈವ- ವೀರಶೈ ವೆ ಸ ಸಂಸ್ಕೃತಿಯ ಗಂಗೋತ್ರಿ, ಶಿವಾಗಮಗಳು 
ಧರ್ಮಶಾಸ್ತ್ರಗಳಾಗಿದ್ದು. ಶೈ ವ-ವೀರಶೈ ಹ ಜ್ಞಾನಕೋಶಗಳು ಎನ್ನುವ ಹೆಗ್ಗಳಿಕೆಗೆ 
ಪಾತ್ರವಾಗಿದೆ. 


ಯದಿಹಾಸ್ತಿ ತದನ್ಯತ್ತ ಯನ್ನೇಹಾಸ್ತಿ ನ ತತ್‌ ಕೃಚಿತ್‌ 


ಎಂದು ಮಹಾಭಾರತವನ್ನು ಕುರಿತು ಹೇಳುವ ಮಾತು ಆಗಮ ಸಾಹಿತ ಕ್ಕೂ 
ಅನ ನ್ಹಯಿಸಬಹುದು. 


ಶಿವಾಗಮಗಳಲ್ಲಿ ಶೈವ, ವೀರಶೈವ ಎರಡೂ ತತ್ವಗಳಿವೆ. ಶಿವಾಗಮಗಳಲ್ಲಿ 


ಎರಡು ಸಂಸ್ಕ ತಿಗಳ ವಿಚಾರಧಾರೆಯನ್ನು ಕಾಣುತ್ತೇವೆ. ಪೂರ್ವಭಾಗದಲ್ಲಿ 
Pe ವ ತಿ, ಉತ್ತರ ಭಾಗದಲ್ಲಿ ಇಷ್ಟಲಿಂಗ ಸ ಪವ ತಿಯನ್ನು ಕಾಣುತ್ತೇವೆ. 


ದೇಹೋ ದೇವಾಲಯಃ ಪ್ರೋಕ್ತಃ ಜೀವೋ ದೇವಃ ಸನಾತನಃ 
ತ್ಯಜೀದ ಜ್ಞಾನ — ನಿರ್ಮಾಲ್ಕಂ ಸೋಹಂ ಭಾವೇನ ಪೂಜಯೇತ್‌ 


ಎಂದು ಆಗಮವು ಜೀವವೇ ದೇವನು, ದೇಹವೇ ದೇವಾಲಯವೆಂದು ಸಾರುತ್ತದೆ. 
ಸಾಂಸ್ಕೃತಿಕ ಕೇಂದ್ರಗಳಾದ ದೇವಾಲಯಗಳ ಗುರಿ ಸಮಾಜ ಕಲ್ಯಾಣವಾಗಿದ್ದು ಮೂರ್ತಿ 
ಪೂಜೆಯು ದೈವೀಶಕ್ತಿಯ ಪ್ರಚಾರಕ್ಕಾಗಿ ಎ೦ಬ ಭಾವನೆ ಅಲ್ಲಿದೆ. "ಸ್ಥಾವರ ಲಿಂಗಪೂಜೆ 
ಸಾಮಾಜಿಕ ಸೂಜೆಯಾಗಿದ್ದು ಅದು ದೈವೀಶಕ್ತಿ ಪ್ರಚಾರಕ್ಕಷ್ಟೆ ಸಾಧನೆಯಾಗುತ್ತದೆ. 
ಅದರಿಂದ ಆತ್ಯೊದ್ಧಾರವಾಗಲೆ, ಮನಸಿನ ವಿಕಾಗತೆಯಾಗಲಿ. ಸಿದ್ದಿಯಾಗಲು ಸ ಸಾಧ್ಯವಿಲ್ಲ 


೫೫. ಸೂಕ್ಷ್ಮಾಗವು, ಕ್ರಿಯಾಪಾದ, ಅಷ್ಟಮ ಪಟಲ ಶ್ಲೋಕ ಸಂಖ್ಯೆ ೨೭ 


ಹ್‌ ತ್‌ ಗ್‌ ಟ್‌, ತ 


ಶಿವಾಗಮ ವಾಜ್ಮಯ ಪರಿಚಯ ೩೩ 


ಕಾರಣ ಆತ್ಮನ ಕುರುಹಾಗಿ, ಅನಿಷ್ಟ ನಿವಾರಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಅವನವನ 
ಇಷ್ಟಾನುಸಾರವಾಗಿ ಇಷ್ಟಲಿಂಗವನ್ನು ಪೂಜೆಗೈಯಲು ತಿಳಿಸಲಾಗಿದೆ. ಇದನ್ನು 
ಆಗಮಕಾರರು ಜಂಗಮಲಿಂಗವಂದು ಕರೆಯುತ್ತಾರೆ. ಕಾರಣ ಆಗಮಗಳು 
ಪೂರ್ವಭಾಗದಲ್ಲಿ ಸಮಾಜಮುಖಿಯಾಗಿ ಚಿಂತನೆಗೈಯ್ದಿದ್ದರೆ, ಉತ್ತರಭಾಗದಲ್ಲಿ ವೈಯಕ್ತಿಕ 


ಆತ್ಮೋನ್ನತಿಯ ಮಾರ್ಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿವೆ. 
ಶೈವ ಪ್ರಭೇದಗಳು 


ವಸ್ತುತಃ ಆಗಮಗಳ ಉತ್ತರ ಭಾಗದಲ್ಲಿ ಅನೇಕ ಪ್ರಕಾರದ ಶೈವ ಪ್ರಭೇದಗಳು 
ಹೇಳಲ್ಪಟ್ಟಿವೆ. ಪ್ರ ಶೈವಪ್ರಭೇದಗಳ ವಿಷಯದಲ್ಲಿ ಆಗಮಗಳು ಒಮ್ಮತಾಭಿಪಾಯವನ್ನು 
ಹೊಂದಿಲ್ಲ. pe ಇವು ಶೈವಭೇದಗಳನ್ನು ಸಕ್ರಮವಾಗಿ ವಿವರಿಸ ದೆ 
ಸಂದರ್ಭಸೂಚ್ಯವಾಗಿ ಹೇಳಿವೆ. ಪಾರಮೇಶ್ವರಾಗಮದಲ್ಲಿ ವೀರ-ಅನಾದಿ-ಆದಿ- 
ಅನು-ಮಹಾ-ಯೋಗ- ಜ್ಞಾನ ಎ೦ದು ಸಪ್ತವಿಧ ಶೈವಗಳು, ಚ೦ದ್ರಜ್ಞಾನಾಗಮದಲ್ಲಿ 
ಅನಾದಿ-ಆದಿ-ಪೂರ್ವ- ಮಿಶ್ರ ಶುದ್ದ -ಮಾರ್ಗ- "ಸಾಮಾನ್ಯ -ವೀರ ಎಂಬುದಾಗಿ 
ಎ೦ಟು ಪ್ರಕಾರದ ಶೈವ ಪ್ರಭೇದಗಳು, ಸ ಸೂಕ್ಷಾ ಗಮದಲ್ಲಿ ಅನಾಜಲತಬ್‌ಮೆಯಾ- 
ಅನು-ಪ್ರವರ- -ಅಂತ್ಯ-ಸಾಮಾನ್ಯ- -ಮಿಶ್ರ-ಶುದ್ಧ “ನೀರ ಎಂಬುದಾಗಿ ಹತ್ತು ಪ್ರಕಾರದ 
ಶೈವಪ್ರಭೇದಗಳು" ಹೇಳಲ್ಪಟ್ಟಿವೆ. ವಾತುಲ ಶುದ್ಧಾಗಮದಲ್ಲಿ* ಸಾಮಾನ್ಯ -ಮಿಶ್ರ- 
ಶುದ್ಧ-ವೀರ ಎ೦ಬ ನಾಲ್ಕು "ಪ್ರಕಾರದ ಶೈವಪ್ರಭೇದಗಳು 'ಹೇಳಲ್ಲಟ್ಟಿವೆ. 'ಇದಲ್ಲದೆ 
ವೀರಾಗಮದಲ್ಲಿ ವಜಾ ಸಂಖ್ಯೆ ಇನ್ನಷ್ಟು ಬೆಳೆದು ಶುದ್ಧ-ಕ್ರಿಯಾ- ರೂಪ- 
ಮಿಶ್ರಮಾರ್ಗಣ-ಮಾರ್ದವ-ತಾಂತ್ರ ಉತ್ರ ತ-ಸ್ವರ- ಗುಣ- ಬಿಂಬ ಭಕ್ತ-ಕರ್ಮಕ್ತಿಯಾ 
ಮಠ-ಆತಿಥ್ಯ-ಲಾಕ್ಷಣಿಕ- -ವತ- ಪಾಕಕಿಯಾ- -ಅನುಕೂಲ-ಪ್ರಠಿಕೂಲ-ಕರ-ವಿಭೂ ಶ್ರಿ 
ದೀಕ್ಷಾ- ಮಂತ್ರ-ಆಚಾರ-ಜಾತಿ-ಕ್ರಿಯೋಪಾಧಿ-ಭೊಗ- ಮಹಾತ್ಮ ಎಂಬ ಇಪತ್ತೆಂಟು 
ಬಗೆಯ ಶೈವ ಪ್ರಭೇದಗಳು ಹೇಳಲ್ಪಟ್ಟಿವೆ. ಈ ಎಲ್ಲ ಕೈವಗಳಲ್ಲಿ ವೀರಶೈಃ ವವೇ 
ಅತ್ಯಂತ ಶ್ರೇಷ್ಠವಾದುದು ಎಂಬ ಪ್ರತಿಪಾದನೆ ಆಗಮಗಳಲ್ಲಿದೆ..” 


ವೀರಶೈವ ಪ್ರಭೇದಗಳು 


ಸಾಮಾನ್ಯವಾಗಿ ಎಲ್ಲ ಶಿವಾಗಮಗಳಲ್ಲೂ ವೀರಶೈವದ ಮೂರು ಭೇದಗಳು 
ಉಕ್ತವಾಗಿರುವುದು ಕ೦ಡುಬರುತ್ತದೆ. ಅಲ್ಲದೆ ಸಗ ಲಕ್ಷಣಗಳು ಸಹ ಒಂದೇ 


೫೬. ಪಾ. ಆ. ಪಟಲ ೧, ಶ್ಲೋಕ ೧೪-೧೭ 

` ೫೭. ಚಂ. ಆ. ಕ್ರಿಯಾಪಾದ ಪಟಲ ೧೦ ಶ್ಲೋಕ ೬-೩೪ 

೫೮. ಸೂ. ಆ. ಕ್ರಿಯಾಪಾದ ೭, ಶ್ಲೋಕ ೪-೩೦ 

೫೯. ವಾತುಲ ಶುದ್ಧಾಗಮ ಮಂತ್ರಕೀಲ ಪಟಲ (೧೦ ನೇ ಪಟಲ) 
೬೦. ವೀರಾಗಮ ಉತ್ತರಭಾಗ ಶೈವ ಪಟಲ 

೬೧. ಪಾರಮೇಶ್ವರಾಗಮ ಪಟಲ ೧೫, ಶ್ಲೋಕ ೨೯-೩೦ 


೩೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಿಧವಾಗಿವೆ. ಚ೦ದ್ರಜ್ಞಾನಾಗಮ, ಸೂಕ್ಷ್ಮಾಗವು ಮತ್ತು ವಾತುಲಾಗಮಗಳಲ್ಲಿ ಕ್ರಮವಾಗಿ 
ವೀರಶೈವ ಭೇದಗಳು ಹೇಳಲ್ಪಟ್ಟಿವೆ. ಆದರ ಪಾರಮೇಶ್ವರಾಗಮದಲ್ಲಿ ಇವುಗಳ ಕ್ರಮಾಗತ 
ವಿವೇಕ ಇಲ್ಲ. ಆದರೆ ನಿರಾಭಾರಿ ವೀರಶೈವ ಶಿವಯೋಗಿಯ ವರ್ಣನೆಯಿದೆ. 
ವೀರಶೈವದಲ್ಲಿ ಮೂರು ಪ್ರಭೇದಗಳನ್ನು ಗಳಲ ಹೇಳಲಾಗಿದ್ದು ಅವು 
೧. ಸಾಮಾನ್ಯ ವೀರಶೈವ ೨. ವಿಶೇಷ ವೀರಶೈವ ಹಾಗೂ ೩. ನಿರಾಭಾರಿ ವೀರಶೈವ. 
ಅವುಗಳ ಲಕ್ಷಣಗಳು ಹೀಗಿವೆ. 


೧. ಸಾಮಾನ [ವೀರಶೈವ 


ಇಷ್ಟಾದಿಲಿಂಗತ್ರಿತಯಸ್ಕೆ ಕೇಭಾವೇನ ಚಾರ್ಚನಮ್‌ ॥ 
ಗುರೌ ಮಾಹೇಶ್ವರೇ ಸ್ವೇಷ್ಟಲಿಂಗೇ ಚ ಸಮಭಾವನಾ ॥ 
ತ್ರಿಕಾಲಂ ಲಿಂಗಪೂಜಾ ಚ ಸಂಭವದ್ಧಿಃ ಪದಾರ್ಥಕ್ಕೆಃ 


೬೨ 


ಸಾಮಾನ್ಯವೀರಶೈವಸ್ಯ ಇಸ್‌ ಬ? 


ಇಷ್ಟ-ಪ್ರಾಣ-ಭಾವಲಿಂಗಗಳನ್ನು ಏಕೋ ಭಾವದಿಂದ ಅರ್ಚಿಸಿ ಗುರು, ಲಿಂಗ, 
ಜ೦ಗಮರಲ್ಲಿ ಸಮಭಾವ ಹೊಂದಿ ತ್ರಿಕಾಲ ಶಿವಪೂಜೆಯನ್ನು ದೊರೆತಷ್ಟು ಹೂ- 
ಪತ್ರೆ ಮೊದಲಾದ ಪೂಜಾಪರಿಕರಗಳಿ೦ದ ಪೂಜಿಸಿ, ಸ೦ತುಪ್ಪನಾಗಿರುವವನು ಸಾಮಾನ್ಯ 
ವೀರಶೈವ. 


೨. ವಿಶೇಷ ವೀರಶೈವ 
ವಿಶೇಷಧರ್ಮಾನುಷಾ ನಾದ್‌ ಎಶೇಷಶ್ಚ ಸ ಏವ ಹಿ ॥ 
ಏಕಂ ಮಾಹೇಶ್ವರಂ ರಿ ದ್ವಾವಾ "ತೀನ್‌ ಪ್ರತಿವಾಸರಮ್‌। 
ಭೊಜಯಿತ್ವಾ ತೆಜಿ ಶೇಷಂ ಭು೦ಜೀಯಾದಪ್ರಮಾದತಃ॥ 
ಷಟ್‌ಕಾಲಂ ಚ ನಿಯತೈಸ್ತು ಪದಾರ್ಥಕ್ಷೆಃ ॥ 
ದ್ರೋಣಪುಷ್ನಂ ಬಿಲ್ಲಪತ್ರಂ ಕರವೀರಮಥಾಪಿ ವಾ। 
ಮಲ್ಲಿಕೋತಲಪುನ್ನಾ, ಿಗಜಾತ್ಯಾದಿಕುಸುಮಾನಿ ವಾ ॥ 
ಏಷ್ಟೇಕಂ ತ್ರೀಣಿ ದೌ ವಾಪಿ 'ಹೃರ್ಪಯೇನಿ ಸಿಯಮಾನ್ವಿತಃ 
ಜ್‌ ಚರಿಷ್ಕೇ ನಿಯಮಾನಹಮಾಪ್ರಾಣಸಂಚರಾತ್‌ | 
ನಾನ್ಯಥಾ ಬಿಭ್ಭಯಾಂ ಪ್ರಾಣಾನಿತಿ ಯೋ ನಿಯಮಃ ಸ ತ್ನ 
ಇತ್ಯಾದಿ ನಿಯಮೈರ್ಯುಕ್ತೋ ವಿಶೇಷ ಇತಿ ಕಥ್ಯತೇ ॥ . 


ವಿಶೇಷ ವೀರಶೆ ವನ ಧರ್ಮಾಚರಣೆ ವಿಶಿಷ್ಟವಾದುದು. ಪ್ರತಿದಿನ ಇಷ್ಟಲಿಂಗ 
ಪೂಜೆಯ ನಂತರ 'ಓಬ್ಬರು-ಇಬ್ಬರು ಇಲ್ಲವೆ ರ್‌ ಜಂಗಮರಿಗೆ ತಪ್ಪದೆ 


೬೨. ಚಂ೦ದ್ರಜ್ಞಾನಾಗವು ಕ್ರಿಯಾಪಾದ ೧೦, ಶ್ಲೋಕ ಸಂಖ್ಯೆ ೩೬-೩೭ 
೬೩. ಚಂದ್ರಜ್ಞಾನಾಗಮ ಕ್ರಿಯಾಪಾದ ೧೦, ಶ್ಲೋಕ ಸಂಖ್ಯೆ ೩೭-೪೧ 


ಶಿವಾಗಮ ವಾಜ್ಮಯ ಪರಿಚಯ ೩೫ 


ಪ್ರಸಾದ ಮಾಡಿಸಿ, ಶೇಷಪ್ರಸಾದವನ್ನು ಸೇವಿಸುವುದು ಮತ್ತು ಪ್ರತಿದಿನ ತಪ್ಪದೆ ದಿನಕ್ಕೆ 
ಆರು ವೇಳೆಯಲ್ಲಿ ಇಷ್ಟಲಿಂಗವನ್ನು ಪೂಜಿಸುವುದು, ಬಿಲ್ಪಪತ್ರ, ಕರವೀರ, ಮಲ್ಲಿಕಾ, 
ಉತ್ಪಲ, ಪುನ್ನಾಗ ಮೊದಲಾದ ವಿವಿಧ ಪುಷ್ಪಗಳಲ್ಲಿ ಒಂದು, ಎರಡು ಅಥವಾ 
ಮೂರು ಪುಷ್ಪಗಳನ್ನು ನಿಯಮದಂತೆ ಅರ್ಪಿಸಿ ಪೂಜಿಸಬೇಕು. ಜೀವನಪರ್ಯಂತ 
ನಿತ್ಯ ನಿಯಮಗಳನ್ನು ಪಾಲನೆ ಮಾಡಬೇಕು. ವ್ರತ ಲೋಪವಾದರೆ ಪ್ರಾಣತ್ಯಾಗ 
ಮಾಡಲು ಸಿದ್ದನಾಗಬೇಕು. ಇವನೇ ವಿಶೇಷ ವೀರಶೈವ. 


೩. ನಿರಾಭಾರಿ ವೀರಶೈವ 


ಸರ್ವ ಸಂಸಾರ ಸೌಖ್ಯಾಣಿ ತ್ಯಕ್ವ್ವಾ ಚಿತ್ತಂ ಶಿವೇ ಲಯೇಶ್‌। 
ದಂಡ ಕೌಪೀನ ಕಾಷಾಯ ಜಟಾ ವಲ್ಪಲ ಧಾರಕಃ 
ಮುಂಡೀ ವಾ ಶಿವಚಿಹ್ನಾನಿ ಧಾರಯೇದಜಿನಾದಿಕಂ 
ಭಿಕ್ಷಾಶೀ ನಿಯತಾಹಾರಃ ಸುಖ ಸಂಸಾರವರ್ದಿತಃ 
ನಿರಾಭಾರೀತಿ ವಿಜ್ಞೇಯಃ ಸ ಏವ ಪರಮಃ ಶಿವಃ ॥* 


ನಿರಾಭಾರಿ ವೀರಶೈವನು ತುರಿಯಾಶ್ರಮಸೇರಿ ಹುಟ್ಟಿನಿಂದ ಬಂದ ಚಾತುರ್ವಣದ 
ಕಟ್ಟನ್ನು ಮೀರಿದವನು. ಈತನು ಚಂದನ ವನಿತಾದಿ ವಿಷಯ ಸುಖಗಳನ್ನು ತಿರಸ್ಕರಿಸಿ, 
ಪರಶಿವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಸರ್ವಸಂಗ ಪರಿತ್ಕಾಗಿಯಾಗಿರುತ್ತಾನೆ. ದಂಡ, 
ಕೌಪೀನ, ಕಾವಿಬಟ್ಟೆ ಜಡೆ, ಯೋಗದಂಡ, ಕಮಂಡಲಗಳನ್ನು ಧರಿಸಿ ದಿಗಂಬರನಾಗಿ, 
ತಾನಾಗಿ ಬಂದ ಆಹಾರವನ್ನು ಸೇವಿಸುತ್ತಾ ನಿರ್ಜನ ಪ್ರದೇಶದಲ್ಲಿ ವಾಸಿಸುತ್ತಾ 
ಪಟ್ಟಣದಲ್ಲಿ ಐದುರಾತ್ರಿ, ಗ್ರಾಮದಲ್ಲಿ ಮೂರುರಾತ್ರಿ, ಹಳ್ಳಿಯಲ್ಲಿ ಒಂದು ರಾತ್ರಿ 
ವಾಸಮಾಡುತ್ತಾ, ಜಗತ್ತನ್ನು ಹುಲ್ಲಿಗೆ ಸಮವೆಂದು ಭಾವಿಸಿ ಲೌಕಿಕಾಚಾರವನ್ನು 
ತ್ಯಜಿಸಿರುತ್ತಾನೆ. ಈತನಿಗೆ ಪ್ರವರ ಗೋತ್ರಗಳ ಹಂಗಿಲ್ಲ. ಸೂತ್ರ ವರ್ಣಗಳ ಗೋಜಿಲ್ಲ. 
ಸಹಜ ಲೀಲೆಯಿಂದ ತಾನೇ ಬಹನೆಂದು ಭಾವಿಸಿ, ಅಹಂಕಾರ ಮಮಕಾರ 
ವರ್ಜಿತನಾಗಿರುತ್ತಾನೆ. ಪೂರ್ವಾಶ್ರಮದ ತಾಯಿ-ತಂದೆ, ಬಂಧು-ಬಳಗಗಳನ್ನು 
ತ್ಯಜಿಸಿರುತ್ತಾನೆ. ಕಾರಣರಹಿತನೂ, ಕಳ೦ಕವಿಲ್ಲದವನೂ, ವಿಕಲ್ಪವಿಲ್ಲದವನೂ, ರಾಗ 
ದ್ವೇಷಾದಿಗಳಿಲ್ಲದವನೂ ಆಗಿರುತ್ತಾನೆ. ಕರ್ಮಕಾಂಡಿಗಳಾದ ಗೃಹಸ್ಥರ ಮನೆಗಳಲ್ಲಿ 
ಶುಭಾಶುಭ ಕಾರ್ಯಗಳಲ್ಲಿ ಮತ್ತು ಶವಸ೦ಸ್ಕಾರ ಸಮಯದಲ್ಲಿ ಬಂದು, ಒಂದುದಿನ 
" ಮಾತ್ರವಿದ್ದು ಮೂರು ಮನೆ ಭಿಕ್ಷೆ ಬೇಡಿ ಸೇವಿಸಬೇಕು. ಪಲ್ಲಕ್ಕಿ, ಕುದುರೆ, ಮೊದಲಾದ 
ವಾಹನಗಳನ್ನೇರದೇ ಪಾದಾಚಾರಿಯಾಗಿ ಸಂಚರಿಸಬೇಕು. ಒಪ್ಪತ್ತು ಭೋಜನ ಮಾಡುತ್ತಾ 
ವೈರಾಗ್ಯ ಶೀಲನಾಗಿರಬೇಕು. 


ಅವನಿಗೆ ಎದ್ಕೆಯೇ ಸತಿ, ಸಂತೋಷವೇ ಮಗ, ವೈರಾಗ್ಯವೇ ಬಂಧು, ಕ್ಷಮಯೇ 
ಸೇವಕರು, ಶಾಂತಿಯೇ ಮಿತ್ರ, ಭಕ್ತಿಯೇ ತಾಯಿ, ಸದಾಚಾರವೇ ತಂದೆ, ಸತ್ಯವೇ 


೬೪. ವಾತುಲಶುದ್ಧಾಗವು ಮಂತ್ರಕೀಲ ಪಟಲ ಶ್ಲೋಕ ಸಂಖ್ಯೆ ೪೬-೪೮ 


೩೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಗಳು, ಶದ್ದೆಯೇ ಸೆ ಸೊಸೆ, ಮೈತ್ರಿ- ಕರುಣಾ-ಉಪೇಕ್ಷೆ ಎ೦ಬ ಸದ್ಗುಣಗಳೇ ಮೊಮ್ಮಕ್ಕಳು, 
ಜ್ಞಾನವೇ ಶರೀರ, ಸ ಕ್ಷೇತ್ರ, ಅಹಿ೦ಸೆ ಸೆಯೇ ದಾಸಿ, ನಂಬುಗೆಯೇ LE 
ತಗ ವಾಹನ, ಆಚಾರವೇ : ಧರ್ಮ, ಮುಕ್ತಿಯೇ ಗಮ್ಯಸ್ಥಾನವೆಂಬ ವಿಚಾರವು 
ಅವನಿಗೆ ದೃಢಪಟ್ಟರುತ್ತದೆ. ಅಂತರಂಗದಲ್ಲಿ ಸಮತೆಯೇ ಜೋಗ; ಶಿವಜ್ಞಾನವೇ 
ದಂಡ, ದಯೆಯೇ ಕಮಂಡಲು. ವೈರಾಗ್ಯವೇ ಭಿಕ್ತಾಪಾತ್ರೆ, ಕ್ಷಮೆಯೇ ಭಸ್ಮದಗಟ್ಟಿ 

ಈ ವಿರಕ್ತನು ಲೌಕಿಕ ವಿಷಯಗಳನ್ನು 'ತ್ರಜಿಸಿರಬೇಕು. ಇಂಥ `ವಿರಕನು ಇತರರಿಂದ 
ಪೂಜಿಸಲ್ಪಟ್ಟರೂ ಹೆಮ್ಮ ಪಡದೇ, ನಿಂದಿಸಿದರೂ ಖನ್ನನಾಗದೇ ಸಮಸಿ ಸ್ಥಿತಿಯಲ್ಲಿರಬೇಕು. 


ಪಂಚಾಚಾರ್ಕರನ್ನು ಪಿತೃಭಾವದಿಂದ ಜಾಕ್‌ ಜ್ಯೋತಿ ಮುಟ್ಟಿದ ಪ್ರಣತೆ ' 


ಜ್ಯೋತಿಯೇ ಸಷ ಸೋಹಂ ಭಾವದಿಂದ ಲಿಂಗವನ್ನೆ ತಜಿ 
Ee ಅತ್ಯಾಶ್ರಮಿಗಳಲ್ಲಿ ಶ್ರೇಷ್ಠನೆನಿಸುತ್ತಾನೆ. ೫ 


ಹೀಗೆ ಪಾಶುಪತಾಗಮ ಹಾಗೂ ಪಾರಮೇಶ್ವರಾಗಮ ಮತ್ತು ಇತರ 
ಶೈವಾಗಮಗಳಲ್ಲಿ ವೀರಶೈವದ ಭೇದಗಳನ್ನು ವರ್ಣಿಸಲಾಗಿದೆ. 


೨.೫ ಆಗಮಗಳ ಉಗಮಕ್ಕೆ ಪ್ರೇರಣೆ 

ಆಗಮಗಳ ಉಗಮದ ಬಗೆಗೆ ಕೆಲವು ಊಹೆಗಳು ಪ್ರತಿಪಾದಿತವಾಗಿವೆ. 
ಅವುಗಳಲ್ಲಿ ಪ್ರಮುಖವಾದವುಗಳು ಮೂರು. ಆಗಮಗಳು ವೇದಜನ್ಯವಾದವು. 
ಅರಣ್ಯಕಗಳಿ೦ದ ಉದ್ಭವಿಸಿ ಮುಂದೆ ಅಭಿವೃದ್ಧಿ ಪಡೆದಿವೆ ಎಂಬುದು ವ 
ಆಗಮಗಳು ಉಪನಿಷತ್ತುಗಳನ್ನು ಅಥೈ ೯ಸಿ ಅವುಗಳ 
ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತವೆ ಎಂಬುದು ಎರಡನೇ ಪ್‌ ಮೂರನೇ 
ಅಭಿಪ್ರಾಯದಂತೆ ಆಗಮಗಳು ಇಂದು ಉಪಲಬ್ಧವಿಲ್ಲದ ತಮಿಳಿನ ನಾಯನ್ವಾರ್‌ 
ಸಾಹಿತ್ಯದ ಸಂಸ್ಕೃತಾನುವಾದ ಎಂಬುದಾಗಿದೆ. ಈ ಊಹೆಗಳ ಸತ್ಯಾ ಸತ್ಯತೆಯನ್ನು 
ತುಟ್ಟ ಅದರ ವಿವೇಚನೆ ಇಂತಿದೆ - 


ಮೊದಲನೆಯ ಅಭಿಪ್ರಾಯದಂತೆ ಆಗಮಗಳು ವೇದದ ಉದ್ದೇಶವನ್ನು ಸಾಧಿಸಲು 
ಪರಂಪರೆಯಲ್ಲಿ ಮೂಡಿಬಂದಿವೆ. ವೇದಗಳಲ್ಲಿ ಬಂದಿರುವ ಮಂತ್ರಗಳಿಗೆ ಯಷಿ, 
ದೇವತೆ, ಛಂದಸ್ಸು ಪಲ್ಲವ ಮುಂತಾದವುಗಳನ್ನು ಸೂಚಿಸಿ ಆಗಮಗಳು ಆಯಾ 
ಮಂತ್ರಗಳ ಅನುಷ್ಠಾನವನ್ನು ಬೋಧಿಸುತ್ತವೆ. ವೇದಗಳಲ್ಲಿ ಸಂಕ್ಷೇಪವಾಗಿ, 
ಸೂತ್ರರೂಪವಾಗಿ ಬಂದದ್ದನ್ನೂ ಬ!) ವಿಸ್ತರಿಸಿ ವಿವರಿಸುತ್ತವೆ. ವೇದ "ಮಂತ ತ್ರಗಳು 
ಫಲಪ್ರದವಾಗಬೇಕಾದರೆ ಅನುಷ್ಠಾನ ಬೇಕು. ಆಗಮಗಳು ಈ ಮಂತ ತ್ರಗಳ ಅನುಷ್ಠಾನ 
ವಿಧಾನವನ್ನು ನಿರೂಪಿಸುತ್ತವೆ. ವೇದಮಂತ್ರಗಳು ಸತ್ತಲವನ್ನು ನೀಡಬೇಕಾದರೆ 
ಅವು ಸ್ಥಾಧೀನವಾಗಬೇಕು. "ಅವು ಸ್ವಾಧೀನವಾಗಲು ಪುನಶ್ಚರಣವಿಧಿಯು ಅವಶ್ಯಕ. 
ಪುನಶ್ಚರಣದಲ್ಲಿ ಜಪ, ಹೋಮ, ತರ್ಪಣ, ಅಭಿಷೇಕ ಮತ್ತು ಹೃದಯವೆಂಬ 
ಪಂಚಾಂಗೋಪಾಸನೆ ಬರುತ್ತವೆ. ಪ್ರತಿ ಮಂತ್ರಕ್ಕೂ ನಮಃ-ಸ್ವಾಹಾ-- ವೌಷಟ್‌- 


೬೫. ಪಾಶುಪತಾಗಮ ಪ್ರಥಮ ಪಟಲ ಶ್ಲೋಕ ಸಂ. ೧೩೭-೧೪೫, ೧೫೮-೧೫೯ 


ಶಿವಾಗವು ವಾಜ್ಮಯ ಪರಿಚಯ ೩೭ 


ಹುಂ ಫಟ್‌ ಎ೦ಬ ಪಲ್ಲವಗಳು, ಅಂಗನ್ಯಾಸ, ಕರನ್ಯಾಸ, ದಿಗ್ಬಂಧನ ಮುಂತಾದವು 
ಬೇಕು. ಈ ಎಲ್ಲಾ ವಿಚಾರಗಳು ಆಗಮಗಳಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿರುವುದರಿ೦ದ 
ವೇದ ಮಂತ್ರಗಳ ಅನುಷ್ಠಾನವು ಸಾಧ್ಯವಾಗಿದೆ. ಕಾರಣ ಅವು ವೇದ ಜನ್ಯ ಎ೦ಬ 
ಅಭಿಪ್ರಾಯ ವ್ಯಕ್ತಪಡಿಸಿರುವರು. 

ಕೆಲವು ಆಗಮಗಳಂತೂ ತಾವು ಪ್ರತಿಪಾದಿಸಿರುವ ಸಿದ್ದಾಂತಗಳು ವೇದಸಾರ 
ವೆಂದು ಕ೦ಠೋಕ್ತವಾಗಿ ಸಾರಿರುವುದೂ ಉಂಟು. ಉದಾಹರಣೆಗೆಂದು ಒಂದರಡನ್ನು 
ಇಲ್ಲಿ ಉಲ್ಲೇಖಿಸಬಹುದು. 

'ಸಿದ್ದಾಂತೋ ವೇದಸಾರತ್ವಾತ್‌' -ಸುಪ್ರಭೇದಾಗಮ 

"ವೇದಾಂತಾರ್ಥಮಿದಂ ಶಾಸ್ತ್ರಂ ಸಿದ್ದಾಂತಂ ಪರಮಂಮತಂ' - ಮಕುಟಾಗಮ 


ಆದರೆ ಹೀಗೆ ಉಲ್ಲೇಖಿತವಾಗಿದ್ದರೂ ಆಗಮಗಳ ಉಗಮವನ್ನು ಕುರಿತು ಇಷ್ಟು 
ಸುಲಭವಾಗಿ ಅವು ವೇದ ಜನ್ಯವೆಂದು ಹೇಳಿಬಿಡುವಂತಿಲ್ಲ. 


ಏಕೆಂದರೆ ವೇದಾಗಮಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿ ಪುಣ್ಯ ಪ್ರಾಪ್ತಿಯು 
ವೇದ ಮಾರ್ಗ ಹಾಗೂ ಆಗಮ ಪಥ ಎರಡಕ್ಕೆ ಒ೦ದೇ ಉದ್ದೇಶವಾದರೂ ಅವು 
ಹಿಡಿದ ಹಾದಿ ಬೇರೆ ಬೇರೆ ಎ೦ಬುದು ವೇದ್ಯವಾಗುವದು. 


ವೈದಿಕ ಧರ್ಮದ ಮೂಲ ಕರ್ಮಕಾಂಡದಲ್ಲಿದೆ. ಆದರೆ ಆಗಮಿಕ ಧರ್ಮದ 
ಸೆಲೆನೆಲೆ ಇರುವುದು ಭಕ್ತಿ-ಕ್ರಿಯೆ-ಯೋಗದಲ್ಲಿ ಇದೆ. ವೈದಿಕ ಧರ್ಮವು ಯಜ್ಞ 
ಸಂಸ್ಕೃತಿಯಾಗಿದ್ದು, ಯಜ್ಞ. ಯಾಗಾದಿಗಳಿಗೆ ಪ್ರಾಧಾನ್ಯವಿತ್ತಿದೆ.. ಆದರೆ ಆಗಮಿಕ 
ಧರ್ಮವು ಶಿವಸ೦ಸ್ಕೃತಿಯಾಗಿದ್ದು, ಮೂರ್ತಿ ಹಾಗೂ ಇಷ್ಟಲಿಂಗ ಪೂಜೆಗೆ 
ಪ್ರಾಧಾನ್ಯತೆಯನ್ನಿತ್ತಿದೆ. ವೈದಿಕ ದೇವತೆಗಳು ಪ್ರಕೃತಿಯ ಅನಂತ ಶಕ್ತಿಗಳು. ಆ 
ಶಕ್ತಿಗಳಿಗೆ ವಿಗ್ರಹ ರೂಪವೇ ಇಲ್ಲ. ಆದರೆ ಆಗಮಿಕ ದೇವತೆಗಳಲ್ಲ ಸಗುಣ ದೇವತೆಗಳು. 
ಅವಕ್ಕೆ ವಿಗ್ರಹ ರೂಪಗಳು೦ಟು. ವೈದಿಕ ಯಜ್ಞ ಯಾಗಾದಿಗಳು ನದಿಯ ದಡದಲ್ಲಿ 
ಇಲ್ಲವೇ ವನಾ೦ತರ ಪ್ರದೇಶದಲ್ಲಿ ನಡೆಯುತ್ತಿದ್ದವು. ಆದರೆ ಆಗಮ ಧರ್ಮದಂತೆ 
ದೇವ ಪೂಜೆಯು ದೇವ ಮಂದಿರದಲ್ಲಿ ನಡೆಯುತ್ತದೆ. ವೈದಿಕ ಧರ್ಮದಂತೆ ದೇವತೆಗಳಿಗೆ 
ಹವಿಸ್ಸು ಅಗ್ನಿಯ ಮುಖಾಂತರವೇ ಸಮರ್ಪಿತವಾಗುತ್ತದೆ. ಆದರೆ ಆಗಮಧರ್ಮದಲ್ಲಿ 
ಸಗುಣ ದೇವತಾ ಪೂಜೆಯು ಆರಾಧ್ಯ, ಆರಾಧಕರ ನಡುವೆ ನೇರ ನಡೆಯುತ್ತದೆ. 
ವೈದಿಕ ಧರ್ಮವು ಬಹುದೇವತಾರಾಧನೆಯನ್ನು ಪ್ರತಿಪಾದಿಸುತ್ತದೆ. ಇಲ್ಲಿನ ಪ್ರತಿದೇವತೆ 
` ವಿಭಿನ್ನಕಾರ್ಯ ವೈಖರಿ ಹೊಂದಿದ್ದು ಪ್ರತಿಯೊಂದು ದೇವತೆಯನ್ನು ವಿಶಿಷ್ಟ ಉದ್ದೇಶಕ್ಕಾಗಿ 
ಪ್ರಾರ್ಥಿಸಲಾಗುತ್ತದೆ. ಆದರೆ ಶಿವಾಗಮಿಕ ಧರ್ಮ ಏಕದೇವತಾರಾಧನೆಯನ್ನು 
ಪ್ರತಿನಿಧಿಸುತ್ತಿದ್ದು ಸರ್ವ ಇಷ್ಟಾರ್ಥ ಸಿದ್ದಿಗಾಗಿ ಒಂದೇ ದೇವತೆಯಲ್ಲಿ ಪ್ರಾರ್ಥಿಸಲಾಗುವುದು. 
ವೈದಿಕ ಸಂಪ್ರದಾಯವು ಕೇವಲ ಯಾಗದಲ್ಲಿ ಹವಿಸ್ಸನ್ನು ಸಮರ್ಪಿಸುವ ಒಂದೇ 


೬೬ ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೭೬ ರಲ್ಲಿ 


೩೮ ಶಿವಾಗಮಗಳು ಮತು ವಚನ ಸಾಹಿತ್ಯ 


ಎದಿ 


ವಿಧವಾದ ಪೂಜಾಕ್ರಮವನ್ನು ಹೊಂದಿದೆ. ಆದರೆ ಆಗಮಿಕ ಸಂಪ್ರದಾಯವು ದೇವರ 


ಅಭಿಷೇಕ, ಅಲಂಕಾರ, ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿಯಂತಹ ಆಗಮೋಕ್ತ 


ಪೂಜಾವಿಧಿಯನ್ನು ಅನುಸರಿಸುತ್ತದೆ. ವೇದಗಳಲ್ಲಿ ಧಾರ್ಮಿಕ ಸಂಸ್ಥಾರಗಳಾದ ಉಪನಯನ 
ಮುಂತಾದವು ತ್ರಿವರ್ಣಿಯರೆನಿಸುವ ಬ್ರಾಹ್ಮಣ, ಕ್ಷತ್ರೀಯ, ಮತ್ತು ವೈಶ್ಯರಿಗೆ ಮಾತ್ರ 
ಮೀಸಲಾಗಿದ್ದವು. ಮಿಕ್ಕವರಿಗೆ ವೈದಿಕ ಧರ್ಮದ ಬಾಗಿಲು ಮುಚ್ಚಿಬಿಟ್ಟಿದ್ದಿತು. ಆದರೆ 
ಆಗಮಧರ್ಮವು ಅತೀವರ್ಣಾಶ್ರಮ ತತ್ವವನ್ನು ಪ್ರತಿಪಾದಿಸುತ್ತಾ ದೀಕ್ಷೆಯ ಮೂಲಕ 
ಎಲ್ಲ ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಕೇಂದ ಆಡ ಬಾಗಿಲು ತೆರೆದಿಟ್ಟಿತು. ವೈದಿಕ 
ಸಂಪ್ರದಾಯದ ಆಚರಣೆಗಳಿಂದ ಸೀ ಯರನ್ನು ಹೊರಗಿಡಲಾಗಿದೆ. ಆದರೆ ತ 
ಧರ್ಮದಲ್ಲಿ ಸ್ತ್ರೀಯರಿಗೂ ಸಮಾನ ಪ್ರಾಶಸ್ತ್ಯ ಸ ಅಲ್ಲದೇ ವೈದಿಕ ಧರ್ಮದಲ್ಲಿ 
ಯೋ ಗದ ಪೆ ಪ್ರಸ್ತಾಪವೇ ಇಲ್ಲ. ಆದರೆ ಆಗಮಗಳಲ್ಲಿ ಯೋಗದ ಘೂ ತತ್ತ 
ವಿವೇಚನೆ ವಿಫುಲವಾಗಿ ಬರುತ್ತದೆ. 


ಈ ವಿಹಂಗಮ ನೋಟದಿಂದ ಇವೆರಡೂ ಪರಂಪರೆಗಳು ಬೇರೆ ಬೇರೆ ಹಾದಿಯಲ್ಲಿ 
ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಕಂಡುಬರುತ್ತದೆ. ಶಿವಾಗಮ ಸೌರಭ ಗಂಥದ 
ಮುನ್ನುಡಿಯಲ್ಲಿ ಪತಿಪಾದಿಸಿದಂತೆ ವೈದಿಕ ವಾಜ್ಯಯದ ಮೊದಲ ಹಂತದಲ್ಲೇ ಆ 
ಕಾಲಕ್ಕೆ ಮೊದಲೇ ಆಗಮವೆಂದು (ತಂತವೆಂದು) ನಿರ್ದೇಶಿಸಬಹುದಾದ ಮನೋಧರ್ಮವೂ. 
ಪ್ರಯೋಗವೂ, ಅನುಷ್ಠಾನ ಪಕಾರಗಳೂ ಇದ್ದವು ಎಂಬುದು ತಿಳಿದು ಬರುತ್ತದೆ. “ವಾತರಶನ” 

ಮುನಿಗಳೂ, ಅರುಣರೂ, ಕೇಶಿಗಳೂ, ವಾಲಖಿಲ್ಯರೂ, ವೈಖಾನಸ ರೂ. ಆ ಕಾಲಕ್ಕಾಗಲೇ 
ಇದ್ದರು. ಇವರ ಉಲ್ಲೇಖಗಳು ಸಷವಾಗಿವೆ. ಇಟ್ಟ ಹ ಮೆಚ್ಚಿಕೊಂಡು ಹಿಡಿದ 
ಸಂಪ್ರದಾಯವನ್ನೇ ಇಂದು ಆಗಮಮಾರ್ಗ ಅಥವಾ ತಾಂತಿಕ ಮಾರ್ಗ ಎಂದು 
ಬಟ ಅಭಿಪ್ರಾಯ ಪಟ್ಟಿರುವರು. ಕಾರಣ ದ್‌್‌ ವೇದ ಜನ್ಮ ವೆಂಬ 
ಅಭಿಪ್ರಾಯವನ್ನು ನಿಃಸಂಧಿಗ್ನವಾಗಿ 'ಪುರಸ್ಕರಿಸ ಲಾಗದು. 


ಇನ್ನು ET A ವೇದ ಮಂತ್ರಗಳನ್ನು ಅನ್ವಯ ಮಾಡಿಕೊಂಡು 
ಸಿದ್ಧವಾದವು ಬ್ರಾಹ್ಮಣಗಳೆಂಬ ಭಾಗಗಳು ಈ ಬ್ರಾಹ್ಮಣಗಳ ಕಾಲಾನುಕ್ರಮ 
CN ಆಗಮಗಳೆಂದು ತೋರುತ್ತದೆ" ಎಂಬ ಪ್ರೋ ಎಸ್‌. ಕೆ. 
ರಾಮಚಂದ್ರರಾವ್‌ ಅವರ ಅಭಿಮತ. ಈ ಅಭಿಪ್ರಾಯವನ್ನು ಪರಿಶೀಲಿಸಲಾಗಿ” 


ಯಜ್ಞಯಾಗಾದಿಗಳ ಕರ್ಮಗಳನ್ನು ಪೂರ್ರೆ ಸುವ ವಿಧಿವಿಧಾ: ನಗಳನ್ನು ಸೂಕ ಕ್ಷವಾಗಿ 
ಪರಿಶೀಲಿಸುವುದೇ ಬ್ರಾಹ್ಮಣಗಳ ಉದ್ದೇಶವಾಗಿದೆ. ಆದರೆ ಶಿ ವಧರ್ಮನಿರೂಪಣಿಯೇ 
ಶಿವಾಗಮ ವಾಜ್ಯಯದ ಮುಖ್ಯಗುರಿ. ಸ್ವಾನುಭೂತಿಯುಳ್ಳ ಸರ್ವೂತ್ಮೃಷ್ಟ 
ಶಿವಧರ್ಮವನ್ನು ಸಿದ್ಧಾಂತಿಕರಿಸುವುದೇ ee ದಿವ್ಯ ಧ್ವೇಯವಾಗಿದೆ. ಇನ್ನು 
ಬ್ರಾಹ್ಮಣಗಳ ಕರ್ಮಕಾಂಡದಲ್ಲಿ ಹಿಂಸೆಯೇ ಅಧಿಕ. ತ್ತಿ" ಆಗಮಗಳು ಚ 
ಹಿಂಸೆಯ ಕರ್ಮಗಳನ್ನು ಅಲ್ಲಗಳೆದು ಜೀವಕಲ್ಯಾಣ ಕ್ರಿಯೆಗಳನ್ನು ಎತ್ತಿಹಿಡಿದು 


೬೭. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಮಟ ೭೬ ರಲ್ಲಿ 


ಶಿವಾಗಮ ವಾಜ್ಕಯ ಪರಿಚಯ ೩೯ 


ಬಿತ್ತರಿಸಿದ ಸಾಹಿತ್ಯವಾಗಿದೆ. ಬ್ರಾಹ್ಮಣಗಳಲ್ಲಿ ಯಜ್ಞಯಾಗಾ ಇದಿಗಳ ವಿಧಿವಿಧಾನಗಳನ್ನು 
ವಿದ್ಯುಕ್ತವಾಗಿ ಆಚರಿಸಿದರೆ ಫಲಪ್ರಾಪಿ; "'ವಿಧಿತಪ್ಪಿದರೆ ಫಲಂನಾಸ್ತಿ: ಪ ಚತತ: 
ನಾರ ಎಧಿವಿಧಾನಗಳನ್ನು ನಿರ್ದೇಶಿಸುತಿದ್ದ ಪುರೋಹಿತನಿಗೆ ಆಗ್ರಸ್ಥಾನ ನೀಡಿವೆ. 
ಆದರೆ ಆಗಮಗಳು ಪ್ರತಿಯೊಬ್ಬರು ಅ೦ಗ ಲಿಂಗಗಳ ಮುಖಾಂತರ ತಂತಮ್ಮ 
ಅರ್ಚನಾದಿ ಸಾಧನಗಳನ್ನು ಸ್ವತಂತ್ರವಾಗಿ ಮಾಡಿಕೊಂಡು ತಂತಮ್ಮ ಅಭ್ಯುದಯ 
ಶ್ರೇಯಗಳನ್ನು ಸಾಧಿಸುವ ಮಾರ್ಗವನ್ನು ಶಿವಾಗಮಗಳು ಬೋದಿಸುತ್ತದೆ. ಇಲ್ಲಿ 
ಪ್ರತಿ ವ್ಯಕ್ತಿಗೂ ಅಗ್ರಸ್ಥಾನ. 


ಕಾರಣ ಆಗಮಗಳಲ್ಲಿ ಏಕದೇವತಾರಾಧನೆಯೇ ಪ್ರಮುಖವಾಗಿದ್ದು ಆಂತರಿಕ 
ಪೂಜೆಗೆ ಪ್ರಾಶಸ್ತ್ಯವಿರುವುದರಿಂದ ಇವು ಬ್ರಾಹ್ಮಣಗಳ ಕಾಲಾನುಕ್ರಮ ಪರಿವರ್ತನೆ 
ಎ೦ಬ ವಾದವನ್ನು ಪರೀಕ್ಷೆಗೊಳಪಡಿಸಬೇಕು. 


ಬ್ರಾಹಣ, ಆರಣ್ಯಕ, ಸೂತ್ರಗಳಂತೆ ಆಗಮಗಳು ವೇದಗಳ ಅಂಗಗಳೇ ಆಗಿದ್ದರ 
ಅವಕ್ಕೆ ಠಃ ಎಶಿಷ್ಟಸ್ಥಾನ ಹೇಗೆ ಮತ್ತು ಏಕೆ ಪ್ರಾಪ್ತವಾಗುತ್ತಿದ್ದೀತು? ವೇದದೊಡನೆ 
ಆಗಮ ಶಬ್ದವು ಇಷ್ಟು ಸರಳವಾಗಿ ಸಹಜವಾಗಿ ನಾಡು ನುಡಿಯಲ್ಲಿ ಜನಿಸಿ ಬಳದು 
ಬ೦ದಿರುವುದೇಕೆ? ಆದುದರಿಂದ ಮೊದಲು ಆಗಮ ಮತ್ತು ವೇದಗಳು ಎರಡು 
ಸ್ವತಂತ್ರ ಸಮಾನಾಂತರ ಪ್ರಣಾಳಿಕೆಗಳು ಅಸ್ಥಿತ್ರದಲ್ಲಿದ್ದರಬೇಕು ಎಂದು ತೀರ್ಮಾನಿಸಲು 
ಅವಕಾಶವಿದೆ. 


ಎರಡನೆಯ ಊಹೆಯ ಪಾರ: ಆಗಮಗಳು ಉಪನಿಷತ್ತುಗಳನ್ನು ಅರ್ಥೈಯಿಸಿ ಅವುಗಳ 
ಸಿದ್ದಾಂತವನ್ನು ಪ್ರತಿಪಾದಿಸುತ್ತವೆ. ಎ೦ಬ ಅಭಿಪ್ರಾಯವನ್ನು ಪರಿಶೀಲಿಸಲಾಗಿ - 


ಕರ್ಮಕಾಂಡದ ತಾಂಡವದಲ್ಲಿ ದೇವತೆಗಳು ಕಣ್ಮರೆಯಾಗುತ್ತಿರುವಾಗ ಈ 
ಬ್ರಾಹ್ಮಣಗಳ ಮಧ್ಯದಲ್ಲಿಯೇ ಉಪನಿಷತ್ತುಗಳು ಉದಯವಾದವು.  ಯಷಿಗಳು 
ಅರಣ್ಯದಲ್ಲಿ ಧ್ಯಾನಾಸಕ್ತರಾಗಿ ಸೃಷ್ಟಿಯ ರಹಸ್ಯವನ್ನು ಕಂಡುಹಿಡಿಯಲು 
ಧ್ಯಾನಮಗ್ನರಾಗಿರುವಾಗ ಕೆಲವು ದರ್ಶನಗಳನ್ನು ಕಂಡರು. ಅವೇ ಉಪನಿಷತ್ತುಗಳು. 


ಒಂದು ಕಡೆಗೆ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸುವ ಉಪನಿಷತ್ತುಗಳ 
ಉದಯವಾದರೆ ಇನ್ನೊಂದು ಕಡೆಗೆ ಕ್ರಿಯಾಜ್ಞಾನ ಸಮುಚ್ಚಯವನ್ನು ಬೋಧಿಸುವ 
ಆಗಮಗಳು ಉದಯವಾದವು. ಉಪನಿಷತ್ತುಗಳ ಸ್ನಿಗ್ಬ ಗ೦ಭೀರೋಕ್ತಿಗಳನು 
ವಿಶದಪಡಿಸಲು ಆಗಮಗಳು ಜನಿಸಿದವೆಂದು ಕಲವರ ತರ್ಕ. ಇದು ಸತ್ಯಕ್ಕೆ 
'ದೂರವಾದುದೆನಿಸುತ್ತದೆ. ಉಪನಿಷತ್‌ ಕಾಲದಲ್ಲಿ ಕೆಲವು ಆಗಮಗಳು ಹುಟ್ಟಿರಬಹುದು. 
ಆದರೆ ಉಪನಿಷದರ್ಥವನ್ನು ವಿಶದೀಕರಣಕ್ಕಾಗಿ ಅಲ್ಲ. ಆಗಮಗಳ ಪರಿವಿಡಿಯೇ 
ಇದಕ್ಕೆ ಆಧಾರವಾಗಬಲ್ಲದು. 


ಏಕೆಂದರೆ ಉಪನಿಷತ್ತು ಪರಬ್ರಹ್ಮದ ನಿರಾಕಾರ ಸ್ಟರೂಪಕ್ಕ ಪ್ರಾಧಾನ್ಯವಿತ್ತಿದೆ. 
ಆದರೆ ಆಗಮಗಳು ಪರಬ್ರಹ್ಮದ ನಿರಾಕಾರದೊಡನೆ ಸಾಕಾರ ಸ್ವರೂಪವನ್ನೂ 


೪೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಒಪ್ಪಿಕೊಂಡಿವೆ. ಏಕೆಂದರೆ ಭಕ್ತಿ ಮಾರ್ಗಕ್ಕೆ ಸಾಕಾರರೂಪ ಅವಶ್ಯವೆನಿಸಿದೆ. ಇನ್ನು 


ಉಪನಿಷತ್ತುಗಳು ಪ್ರಾಪಂಚಿಕ ಜೀವನಕ್ಕಿಂತಲೂ ಪಾರಮಾರ್ಥಿಕವಾದ ಅಂತರಂಗದ 
ಅರಿವಿನ ಬಗೆಗೆ ಹಚ್ಚಿನ ಮಹತ್ತವನ್ನಿ ತವೆ. ಆದರೆ ಆಗಮಗಳು ಪಾರಮಾರ್ಥ ಮತ್ತು 
ಬೌತಿಕ ಪ ಪ್ರಪಂಚವನ್ನು ಸಮನ್ವಯತೆ "ಹಾಗೂ ಆನಂದಮಯ ದೃಷ್ಟಿಯಿಂದ ಕಂಡು 


ಅದನ್ನೂ ಪರಮಾನಂದ ಸಾಗರವನ್ನಾಗಿ ಪರಿವರ್ತಿಸಿವೆ. ಉಪನಿಷತ್ತುಗಳು ಜಗತ್ತು 


ಮಿಥ್ಯ ಎ೦ಬ ಪರಿಕಲ್ಪನೆಯನ್ನು ಹೆಚ್ಚಾಗಿ ಪ್ರತಿಪಾದಿಸುತ್ತವೆ. ಆದರೆ ಆಗಮಗಳಲ್ಲಿ 
ಜಗತ್ತು ಪರಶಿವಶಕ್ತಿ ಸ್ವರೂಪವೇ ಆಗಿರುವದರಿಂದ ಅದು ಸತ್ಯ ಎ೦ದು ಪ್ರತಿಪಾದಿಸಲಾಗಿದೆ. 
ಉಪನಿಷತ್ತುಗಳಲ್ಲಿ ಅಹಂ ಬ್ರಹ್ಮಾಸ್ಥಿ ತತ್ತ್ವಪ್ರತಿಪಾದನೆ ಹಚ್ಚಾಗಿ ಕಂಡುಬರುತ್ತದೆ. ಆದರೆ 
ಆಗಮದಲ್ಲಿ ದ್ದೆ ತೆ. ದ್ವೈತಾದ್ವೈ ತ ಹಾಗೂ ಶಕ್ತಿವಿಶಿಷ್ಟಾದ್ದೆ ತ ತತ್ತ ಪ್ರತಿಪಾದನೆ 
ಕಂಡುಬರುತ್ತದೆ. “ಪನಿಷತುಗಳಲ್ಲಿ ಮಾಯೆ ಎಂಬುದು ಭವ ಅಕೆ ಮುಂತಾದ 
ಅರ್ಥಗಳಲ್ಲಿ. ಇದೆ. ಆದರೆ ಆಗಮಗಳಲ್ಲಿ ಮಾಯೆ ಎಂದರೆ ಪರಬಹ್ಮ ಶಕ ಅದರಿಂದಲೇ 

ಸೃಷ್ಟಿಯ ಉತ್ತತ್ತಿ ಅಂತೆಯೇ ಸೃಷ್ಟಿ ಸತ್ಯವಾದುದು ಎಂದು ಪ್ರ ಪ್ರಶಿಪಾದಿಸಿಷೆ. ಉಪನಿಷ ಷತ್ತುಗಳು 
ಮೋಕ್ಷ ಸಾದನೆಗಾಗಿ ಕರ್ಮಸನ್ಯಾಸವನ್ನು ಒಪ್ಪಿಕೊಂಡಿದ್ದು, ಇದಕ್ಕೆ ಅಗತ್ಯವಾದ 
ಜ್ಞಾನವನ್ನು ತಪಸಿನ ಮೂಲಕ ಸಾಧಿಸುವುದನ್ನು ವಿವರಿಸಿವೆ. ಕಾರಣ ಉಪನಿಷತ್ತುಗಳಲ್ಲಿ 
ಧಾರ್ಮಿಕ ಆಚರಣೆಗಳು ಕಡಿಮೆ. ಆದರೆ ಆಗಮಗಳು ಮೋಕ್ಷ ಸಾಧನೆಗಾಗಿ ಭಕ್ತಿ 
ಮಾರ್ಗವನ್ನು ಬೋಧಿಸಿದ್ದು, ಈ ಭಕ್ತಿ ಮಾರ್ಗದಲ್ಲಿ ಭಕ್ತನು ತನ್ನ ದೆಲ್ಲವನ್ನೂ ದೇವರಿಗೆ 
ಅರ್ಪಿಸುವ "ವಿಧಾನ ವು ಅಡಗಿದೆ ಕಾರಣ ದಾರ್ಮಿಕ ಆಚರಣಿಸದಿ ಹೆಚ್ಚಾಗಿ 
ಕ೦ಡುಬರುತ್ತವೆ. ಉಪನಿಷತ್ತುಗಳ ಜ್ಞಾನಮಾರ್ಗವು ಕಷ್ಟದಾಯಕವೂ ಮತ್ತು ಸಾಮಾನ್ಯ 

ಜನಗಳ ಬುದ್ಧಿಯ ಮಿತಿಗೆ " ನಿಲುಕುವಂತಹುದಲ್ಲ. ಆದರೆ ಆಗಮಗಳ 'ಭಕ್ತಿಮಾರ್ಗ 
ಎಲ್ಲರಿಗೂ ಸುಲಭ ಸಾಧ್ಯವಾದುದು. 


ಈ ವಿಹಂಗಮ ನೋಟದಿಂದ ಆಗಮಗಳು ಉಪನಿಷತ್ತುಗಳನ್ನು ಅರ್ಥೈಸಿ 
ಅವುಗಳ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತವೆ ಎಂಬ ಅಭಿಪ್ರಾಯವನ್ನು ಜಲ್ರಗಳಿಯ 
ಬಹುದು. 


ಮೂರನೆಯ ವಾದ ಕೇವಲ ಊಹೆಯಂದು ಅದನ್ನು ನೇರವಾಗಿ ತಿರಸ್ಕರಿಸಿ 
ಬಿಡಬಹುದು. ಇಂತಹ ಅನೇಕ ಊಹೆಗಳು ತಮಿಳುನಾಡಿನಲ್ಲಿ ಉದ್ಭವಿಸಿವೆ. ಎಲ 
ಭಾರತೀಯ ಭಾಷೆಗಳಿಗೆ ತಮಿಳೇ ಮೂಲ. ತಮಿಳು ಸಾಹಿತ್ಯ ಆನೇಕ ಸಹಸ್ರ 
ವರ್ಷಗಳ ಪರ೦ಪರೆಯುಳ್ಳದ್ದು. ಇಂತಹ ಕಲನಾತೀತವಾದ ಆರಗ; ಅನೈ ತಿಹಾಸಿಕ 
ಊಹೆಗಳನ್ನು ನಂಬುವುದು ಕಷ್ಟ ಕಾರಣ ಮೂರನೆಯ ವಾದವನು  ಕೈಬಿಡಬಹುದು. 


ಹಾಗಾದರೆ ಆಗಮಗಳ ಉಗಮಕ್ಕೆ ಪ್ರೇರಣೆ ಏನು? ಎಂಬುದನ್ನು ಕುರಿತು 
ಶಿವಾಗಮ ಸೌರಭ ಗಂಥದ ಪೀಠಿಕಾಭಾಗದಲ್ಲಿ ಪ್ರತಿಪಾದಿಸಿದಂತೆ ಕಿಸಹೂರ್ವ 
೨೦೦೦ ವರ್ಷಗಳಷ್ಟು ಹಿಂದಿನ ಮೊಹೆಂಜೋದಾರೋ - ಹರಪ್ಪಾ ಉತ್ಪನನದಲ್ಲಿ 
ದೊರೆತ ಪಳೆಯುಳಿಕೆಗಳು ಬಹು ಮಹತ್ವದ್ದಾದವು. 


ಶಿವಾಗಮ ವಾಜ್ಮಯ ಪರಿಚಯ ೪೧ 


ಸರ್‌ ಜಾನ್‌ ಮಾರ್ಷಲ್‌ ಮೊಹೆಂಜೊದಾರೋ ಸಂಸ್ಕೃತಿಯ ಹಾಗೂ ಅಲ್ಲಿನವರ 
ಉಪಾಸನಾ ಪದ್ದತಿ ಕುರಿತು ಅಧ್ಯಯನ ಕೈಕೊ೦ಡಿದ್ದು. ಅಂದಿನ ಸಂಸ್ಕೃತಿಯು 
ಇಂದಿನ ಲಿಂಗಾಯತ ಸಂಸ್ಕೃತಿಯ ಕುರುಹುಗಳನ್ನು ಹೋಲುವುದಾಗಿ ಅಭಿಪ್ರಾಯ 
ತಳೆದಿದ್ದಾರೆ. ಮೊಹೆಂಜೋದಾರೋ ಹರಪ್ಪಾ ಉತ್ಸ ಶನನಗಳಲ್ಲಿ ಕೆಲವು ಲಿಂಗಗಳು 
ದೊರೆತಿವೆ. ಅವುಗಳಲ್ಲಿ ಕೆಲವು ಗಾತ್ರದಲ್ಲಿ 'ದೊಡ್ಡವಾಗಿ ಸ್ಥಾವರಲಿಂಗಗಳನ್ನೂ, 
ಕೆಲವು ಚಿಕ್ಕದಾಗಿ ದೇಹದಲ್ಲಿ ಧಾರಣಮಾಡುವ ಲಿಂಗಗಳನ್ನೂ ಹೋಲುತ್ತಿವೆ ಎಂದು 
" ತಿಳಿಸಿರುವರು. ಹಿರಿಯ ಲಿಂಗಗಳು ಸ್ಥಾವರಲಿಂಗಗಳಾಗಿ. ಪೂಜೆಗೊಳ್ಳುತ್ತಿರಬೇಕು. 
ಕಿರಿಯ ಲಿಂಗಗಳನ್ನು ಈಗಿನ ಲಿಂಗಾಯತರಂತೆ ಆಗಿನ ಶೈವರು ತಮ್ಮ ಅಂಗದ 
ಮೇಲೆ ಧರಿಸುತ್ತಿರಬೇಕೆಂದು ಅವರು ಅಭಿಮತವಿತ್ತಿರುವರು. ಆ ಶೈವರು 
ಲಿಂಗಾಯತರೇ ಎಂದು ಮಾರ್ಶಲ್‌ ಅವರು ಅದೇ ಗಂಥದ ೬೧ ನೆಯ ಮಟದ 
ಅಡಿ ಟಿಪ್ಪಣಿಯಲ್ಲಿ ಸಷ್ಟಪಡಿಸಿರುವರು. ಇದರಿಂದ ಶೈವಧರ್ಮ ಹಾಗೂ 
ಲಿಂಗಧಾರಣೆಯ ಪ್ರಾಚೀನತೆ ಸ್ಪಷ್ಟವಾಗುತ್ತದೆ. 


ಆಗಮಗಳಲ್ಲಿ ಶಿವಯೋಗಕ್ಕೆ ಹೆಚ್ಚಿನ ಮಹತ್ವವಿತ್ತಿದ್ದಾರೆ. ಇದನ್ನು ಸಿಂಧೂ 
ಸಂಸ್ಕೃತಿ ಸಭ್ಯತೆಗಳಲ್ಲಿ ಮೊದಲಿಗೆ ಕಾಣುತ್ತೇವೆ. "ಅಲೆಸಾ' ಮತ್ತು “ಆ ಸಾವಿಸಾ' 
ಎ೦ಬ ಲೇಖಕರು 36010 ಡಿ ಗ್ರಂಥದಲ್ಲಿ; “ನಾಸಿಕಾಗ್ರದಲ್ಲಿ ಲಕ್ಷ್ಯವಿಟ್ಟ 
ಧ್ಯಾನಾಸಕ್ತಯೋಗಿ ಅಥವಾ ಯೋಗೀಶ್ವರ ಸಿಂಧೂ ಜನಾಂಗದವರ ಆರಾಧ್ಯ ದೈವ 
ಉಪಾಸನಾ ಮೂರ್ತಿ” ಯೆಂದು ಹೇಳಿರುವುದು ಗಮನಾರ್ಹವಾಗಿದೆ. ಇದೇ 
ಅಭಿಪ್ರಾಯ “"ಪ್ರೋ' ಅವರದೂ ಆಗಿದೆ. (Indian Culture) 

ಮುಖ್ಯವಾಗಿ ತ್ರಿಣೇತ್ರ, ತ್ರಿಶೂಲ, ಪಶುಪತಿ, ಮಹಾಯೋಗಿ, ಯೋಗಿಶ್ಚರ, 
ಊರ್ದ್ವಕೇತು, ಅರ್ಧನಾರೀಶ್ವರ-ಇವೇ ಮುಂತಾದ ಸಂಕೇತಗಳ ವಿಗ್ರಹಗಳನ್ನು 
ಫಾದರ್‌ ಹೆರಾಸ್‌ರು “The joined life of the three great Gods the 
devine Triad” ಎಂಬ ಬರಹದಲ್ಲಿ ವಿಶ್ಲೇಷಿಸಿದ್ದಾರ. ಈ ವಿಗ್ರಹಗಳು 
ಯೋಗಾರೂಢನಾದ ಶಿವನ ಪ್ರತಿಮೆಯನ್ನು ಹೋಲುವುದರಿಂದ ಯೋಗ, 
ಬ್ರಹ್ಮಚರ್ಯಗಳ ಕಲ್ಪನೆ ಆ ಕಾಲದಲ್ಲಿ ರೂಢವಾಗಿದ್ದಿತೆಂದು ಊಹಿಸಿರುವರು. 

ಆಗಮಗಳಲ್ಲಿ ಪ್ರತಿಪಾದನೆಗೊಂಡ ಷಟ್‌ಸ್ಥಲಗಳಿಗೆ ಮೂಲ ಷಟ್‌ಚಕ್ರಗಳು, 

ನವಚಕ್ರಗಳು ನವಲಿಂಗ ಸಕೀಲ ಎಲ್ಲದಕ್ಕೂ ಶಿವಯೋಗವೇ ತಳಹದಿಯಾಗಿರುವ 
- ಮೂಲವನ್ನು ಮೊಹೆಂಜೊದಾರೊ ಸಂಸ್ಥ ತಿ ಯಲ್ಲಿ ಕಾಣುತ್ತೇವೆ. ಇಲ್ಲಿನ ಪೂಜೆ 
ತಗಳ ದ್ರಾವಿಡ ಸಂಸ್ಕೃತಿಯ ಕುರುಹುಗಳಾಗಿವೆ. ದ್ರಾವಿಡರು ಆರ್ಯರಂತೆ 
ಹೊರಗಿನ ನೈಸರ್ಗಿಕ ವಸ್ತುಗಳನ್ನು ಆರಾಧಿಸದೆ, ಹಚ್ಚಾಗಿ ಅ೦ತರ್ಮುಖಿಗಳಾಗಿ 
ಪೂಜೆಗೈಯ್ಯುತ್ತಿದ್ದುದು ಕಂಡು ಬರುತ್ತದೆ. “ದರ್ಶನ” (5೮೦11) “ಮನನ' (thinking) 
ಹಾಗೂ "ಧ್ಯಾನ" (Meditation) ಇವು ದ್ರಾವಿಡರ ಉಪಾಸನಾ ವೈಶಿಷ್ಟ ಗಳಾಗಿವೆ. 
೬೮. ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೨೪ ರಲ್ಲಿ 
೬೯. ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೨೪ ರಲ್ಲಿ 


೪೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಾರಣ ಶೈವಧರ್ಮದ ಇತಿಹಾಸವು ಮೊಹೆಂಜೋದಾರೋ - ಹರಪ್ಪಾ 


ಸಂಸ್ಥ ಶಿಯ EE ಅಥವಾ ಅದಕ್ಕೂ ಪೂರ್ವದವರೆಗೆ ಹೋಗುತ್ತದೆಯೆಂದು 
ಸರ್‌ಜಾನ್‌ ಮಾರ್ಶಲ್‌ ಅವರು ಅಭಿಪ್ರಾಯವಿತ್ತಿರುವುದು ಬಹು ಮಹತ್ವವಾದುದು. 
ಜಗತ್ತಿನಲ್ಲಿ ಇದುವರೆಗೂ ಜೀವಂತವಾಗಿರುವ ಪ್ರಾಚೀನ ಧರ್ಮಗಳಲ್ಲಿ ಶೈವಧರ್ಮವು 
ಅತ್ಯಂತ ಪ್ರಾಚೀೇನತಮವಾದುದೆಂಬ ಅಭಿಪ್ರಾಯವನ್ನು ಇತ್ತಿರುವರು. ಕೀಫ್‌ ಮತ್ತು 
ಪ್ರೀಲ್ಕರವರು ಲಿಂಗ ಪೂಜಾ ಪದ್ದತಿಗಳು sd ಸಂಸ್ಕೃತಿಯ ಗಡಿಗಳನ್ನು 
ಬೋಸ ಇರಾ ) ದಾಟಿ, ಮೆಡಿಟರೇನಿಯನ್‌ದವರೆಗೂ ಪ ಪ್ರಸಾರಗೊಂಡಿದ್ದವು ಎ 
ಹೇಳುತ್ತಾರೆ. ಬಹುಶಃ ವ್ಯಾಪಾರ- ವಣಿಕ ಸಂಬಂಧಗಳು, ಪರಸ್ಪರ ಸಂಸ್ಕೃತಿಗಳ 
ಪ್ರಸಾರ-ಪ್ರಭಾವಕ್ಕೆ ER ಇಂದ ಈ ವ್ಯಾಪ್ತಿ ಅಸಂಭವವೇನೂ ಆಗಿ 
ತೋರುವುದಿಲ್ಲ. ಯಗ್ವೇದದಲ್ಲಿನ “ಫಣಿಗಣರು' ದ್ರಾವಿಡ ಜನಾಂಗದವರ 
ಸೂಚಕರಾಗಿದ್ದು, ಇವರು ವಣಿಕ ಜನರಾಗಿದ್ದು, ಲಿಂಗಾಯತ ಸಂಸ ತಿಯ ಪ್ರಸರಣಕ್ಕೆ 
ಕಾರಣರಾಗಿರಲೂಬಹುದು. 


ಹರಪ್ಪ ಮೆಹೆಂಜೊದಾರೋ ಕಣಿವೆಯಲ್ಲಿ ದೊರೆತಿರುವ ಹಲವು ಬಗೆಯ 
ಶಿವಲಿಂಗಗಳ ಚಿತ್ರಗಳನ್ನು ಶಿವಾ೦ಕ (ಪು. ೪೫೨) ದಲ್ಲ ಪ್ರಕಟಿಸಲಾಗಿದೆ. ಅಂಥ 
ಶಿವಲಿಂಗಗಳು, ಪಶುಪತಿ ಮುಂತಾದ ಮೂತಿ ೯ಗಳನ್ನು ಸಿದ್ಧಪಡಿಸ ಸಬೇಕಾದರೆ 
ಶಿಲ್ಪಶಾಸ ಸ್ತೃವು ಇದ್ದಿರಬೇಕು. ಅಷ್ಟೇ ಅಲ್ಲದೆ ಶಾ ಮೂರ್ತಿಗಳಿಗೆ 
ಪ್ರಾಣಪಕಿಷ್ಣು ಸ್ಯಾಪನಾದಿಗಳನ್ನು ಮಾಡಿ ಅವುಗಳನ್ನು ಪೂಜಾಯೋಗ್ಯಗಳನ್ನಾಗಿ ಮಾಡುವ 


ಆಗಮ ಶಾಸ ಸಗಳನ್ನು ಮತು ಅವನ್ನು ಸಾಸ ಆಗಮಿಕಾಚಾರ್ಯರ ಅಸ್ತಿತ್ರವನ್ನು 
ಬೇರೆ pn 


೧ 


ಎರಡನೆಯದಾಗಿ ಸೈಂಧವ ಮನೆಗಳಲ್ಲಿ ಪೀಠಗಳ ಮೇಲಿಟ್ಟು ಅರ್ಜಿಸುವ 
ಸ್ಥಾವರಲಿಂಗಗಳೂ, ನಜ ಮೇಲೆ ಧಾರಣಮಾಡಿಕೊಳ್ಳುವ ಇಷ್ಟಲಿಂಗಗಳೂ 


ಇದ್ದುದರಿಂದ ಶೈವ ಮತ್ತು ವೀರಶೈವ ಸಂಸ್ಕೃತಿ ಬಳಕೆಯಲ್ಲಿದ್ದವೆಂಬುದು' ಅನುಮಾನ 
ಪ್ರಮಾಣದಿಂದ "ಸಿದ್ಧವಾಗುತ್ತದೆ. 


ಆದರೆ ಸೈಂಧವ ಸಂಸ್ಕೃತಿ ತಿಯ ವಿಶಾಲವಾದ ಅಂದಿನ ನಗರಗಳಲ್ಲಿ ಸಾರ್ವಜನಿಕ 
ದೇವಾಲಯವಿದ್ದುದರ ಒ೦ದಾದರೂ ಸುಳಿವು ಇಲ್ಲವೆಂದು ಹೇಳಿರುವುದರಿಂದ ಅಂದಿನ 
ಜನರ ದೇವತಾರಾಧನೆ ಪದ ಸತಿಯು ಕೇವಲ ವೈಯಕ್ತಿಕವೂ, ಮನೆಗಳಿಗೆ ಮಾತ್ರ ಸೀಮಿತವೂ 
ಆಗಿದ್ದಿತೆಂದು ಸ್ಪಷ್ಟವಾಗುತ್ತದೆ. ಮೇಲಾಗಿ ಇಂದು ಭಾರತದಾದ್ಯಂತ ವ್ಯಾಪಿಸಿರುವ 
ಸ್ವಯಂಭುಲಿಂಗ ಮತ್ತು ಜ್ಯೋತಿ ರ್ಲಿಂಗ ಮುಂತಾದ 2 ಇ ಚಹಾ 
2 ಅನಂತರ ಕಾಲಗಳಲ್ಲಿ ಆರಂಭವಾಗಿ, ತತ್ರಂಬ೦ಧವಾದ ಆಗಮಶಾಸ್ತ್ರಗಳೂ 
ಸಿದ್ಧವಾಗಿರಬೇಕೆಂದು ಊಹಿಸಿದರೆ ತಪ್ಪಾಗದು. ೭ 


ಭಾರತದ ಮೂಲ ನಿವಾಸಿಗಳಲ್ಲಿ ಮುಖ್ಯರಾದವರು ವ್ರಾತ್ಯರು. ಈ ವ್ರಾತ್ಯರ 
೭೦. ಶಿವಾಗಮ ಸೌರಭ ಪೀಠಿಕಾ ಭಾಗದ ೧೨ ನೇ ಪುಟ 


ಶಿವಾಗಮ ವಾಜ್ಮಯ ಪರಿಚಯ ೪೩ 


ಕುರಿತು ಮಾನ್ಯ ಚೌಧರಿಯವರು ಪ್ರಬ೦ಧವನ್ನು ಪ್ರಕಟಿಸಿದ್ದು ಅದರಲ್ಲಿ ಉಲ್ಲೇಖಗಳು 
ಈ ರೀತಿಯಾಗಿವೆ. 

ಮೊದಲನೆಯದಾಗಿ ಅವರು ಮಾಡಿರುವ ವ್ರಾತ್ಯಪದ ನಿರ್ವಚನವು "ವ್ರಾತ್ಯ' 
ಮತ್ತು “ಪಶುಪತಿ” ಎಂಬ ಪದಗಳಿಗಿರುವ ಅರ್ಥಸಾಮ್ಯವನ್ನು ದೃಢಪಡಿಸಿದೆ. 


ವ್ರಾತ್ಯ ಎಂದರೆ ಸ೦ಸ್ಕಾರವಿಲ್ಲದವರು ಎಂಬುದಕ್ಕೆ ಶ್ರೀಶ೦ಕರರು ನೀಡಿರುವ 
“ಅವರು ಪ್ರಕೃತಿಯಿಂದಲೇ ಶುದ್ಧರಾದವರು” ಎ೦ಬ ವಿವರಣೆ ತುಂಬಾ ಮಹತ್ವದ್ದಾಗಿದೆ. 
“ವ್ರಾತ್ಯರು ಬ್ರಾಹ್ಮಣೇತರರು, ಪ್ರಾಚೀನ ಶಿವೋಪಾಸಕರು, ಯೋಗಿಗಳ ಸಂಪ್ರದಾಯಕ್ಕೆ 
ಸೇರಿದವರು. ಕರ್ಮ ಮಾಡದವರು, ಯಾಗ ಮಾಡದವರು, ಲಿಂಗಪೂಜಾಸಕ್ಷರು 
ಮತ್ತು ಅನ್ಯವತಧಾರಿಗಳು” ಎ೦ದು ಅವರಿಗಿರುವ ವಿಶೇಷಣಗಳು ವ್ರಾತ್ಯ ಪಾಶುಪತರಲ್ಲಿದ್ದ 
ವಿಶಿಷ್ಟ ಗುಣಗಳನ್ನೇ ಸಮರ್ಥಿಸುತ್ತವೆ ಎಂದರೆ ವ್ರಾತ್ಮರಿಗೆ ಪಾಶುಪತ ವ್ರತವೇ 
ಮುಖ್ಯ ಅವರು ಆರ್ಯರಂತೆ ಅಸ್ಥಿರವಾದ ಸ್ಪರ್ಗಸ್ಪರಾಜ್ಯಸಾಧಕವಾದ ಪಶುಹಿಂಸಾತ್ಮಕ 
ಯಜ್ಞಯಾಗಾದಿ ಕರ್ಮಗಳನ್ನು ಮಾಡತಕ್ಕವರಲ್ಲ. ಬದಲಾಗಿ ಅವರು ಲಿಂಗಯೋಗ 
ನಿರತರಾಗಿ ಶಿವ ಸಾಮರಸ್ಕರೂಪವಾದ ಶಾಶ್ವತ ಮುಕ್ತಿಯನ್ನು ಬಯಸುವವರು. 


ಇನ್ನು ವ್ರಾತ್ಯರ ಬಗೆಗೆ ಹೇಳಿರುವ ಮತ್ತೊಂದು ಮುಖ್ಯ ವಿಷಯವು ಅವರ 
ಭಾಷೆ ಕಲೆ, ವಿಜ್ಞಾನ ಮುಂತಾದವುಗಳಿಗೆ ಸಂಬಂಧಿಸಿದ್ದು, ಆರ್ಯರು ಸಿಂಧೂ 
ಕಣಿವೆ ಕಾಲಿಡುವ ಮುನ್ನ ಅಲ್ಲಿ ನೆಲೆಸಿದ್ದ ಆದಿ ನಿವಾಸಿಗಳು ಸುಸಂಸ್ಕೃತರಾಗಿದ್ದರು. 


ಅವರ ಮತಾಚರಣೆಗಳು, ತತ್ವಜ್ಞಾನ, ವಾಸ್ತುಶಿಲ್ಪ, ಕಲೆ, ನಾಟ್ಯ, ಸಂಗೀತ ಮತ್ತು 


ಪ್ರತಿಬಿಂಬಿಸುವ ಆಗಮಗಳಲ್ಲಿ ಅಭಿವ್ಯಕ್ತವಾಗಿವೆ. ಮೇಲಾಗಿ ವ್ರಾತ್ಮರಲ್ಲಿ ಜಾತಿ 
ಪದ್ಧತಿ ಇರಲಲ್ಲ. ಅವರು ಸಮಾಜದಲ್ಲಿ ಹಿಂದುಳಿದಿದ್ದ ಆದಿ ಜನಾಂಗಗಳನ್ನು 
ಸಂಸ್ಕರಿಸಿ ತಮ್ಮಲ್ಲಿ ಸೇರಿಸಿಕೊಂಡು ಒಂದು "ಸಾಂಸ್ಕೃತಿಕ ಗಣರಾಜ್ಯ”ವನ್ನೇ ಸ್ಥಾಪಿಸಿದ್ದರು. 
“ಇದರಿಂದ ಶೈವಮತವು ಒಂದು ಜನಪ್ರಿಯ ಮತವಾಯಿತು.” ಎಂಬ ಮಾತುಗಳು 
ಸಿಂಧೂ ನಿವಾಸಿಗಳ ಸಾಂಸ್ಕೃತಿಕ ಪ್ರಗತಿಗೆ ನಿದರ್ಶನ ಎಂದು ಉಲ್ಲೇಖಿಸಿದ್ದಾರೆ. 


ಒಟ್ಟಿನಲ್ಲಿ ಶೈವಧರ್ಮದ ಪ್ರಾಚೀನತೆ ಸರ್‌ಜಾನ್‌ ಮಾರ್ಷಲ್‌ರವರ 
ಅಭಿಮತದಂತೆ ಹರಪ್ಪ ಮೋಹೆ೦ಜೋದಾರೋ ಕಾಲದವರೆಗೆ (ಕ್ರಿ. ಪೂ. ೩೦೦೦) 
ಹೋಗುತ್ತದೆ. ಸೈಂಧವ ಸಂಸ್ಕೃತಿಯಲ್ಲಿ ಕಂಡು ಬರುವ ಶೈವ ಮತ್ತು ವೀರಶೈವದ 
ಕುರುಹುಗಳು, ಮೂರ್ತಿಪೂಜೆ, ಉಪಾಸನಾ ವಿಧಿಗಳು, ಪಶುಪತಿ ಹಾಗೂ ಶಿವ- 
ಶಕ್ತಿಗಳ ಪರಿಕಲ್ಪನೆ, ಇಷ್ಟಲಿಂಗ ಪೂಜೆ, ಶಿವಯೋಗ ಹಾಗೂ ಮೂಲ ನಿವಾಸಿಗಳಾದ 
ವ್ರಾತರ ವಿವರಣೆ ಮುಂತಾದವು ಆಗಮಗಳಲ್ಲಿ ಪ್ರತಿಪಾದಿತವಾದ ವಿಷಯಗಳಿಗೆ 
ಪೂರಕವಾಗಿವೆ. ಕಾರಣ ಸೈಂಧವ ಸಂಸ್ಕೃತಿಯೇ ಆಗಮಿಕ ಸಂಸ್ಕೃತಿಯಾಗಿದ್ದು 
ಇದೇ ಆಗಮಗಳ ಉಗಮಕ್ಕೆ ಪ್ರೇರಣೆಯಾಗಿರಬಹುದು. 


೭೧. ಶಿವಾಗಮ ಸೌರಭ ಪೀಠಿಕಾ ಭಾಗದ ೨೯ ನೇ ಪುಟ 


೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
೨.೬ ಶಿವಾಗಮಗಳ ರಚನಾ ಕಾಲ 
ಆಗಮಗಳ ಕಾಲನಿರ್ಣಯವನ್ನು ಮಾಡಿದವರಲ್ಲಿ ಕರ್ನಾಟಕದ ಕೆಲ ವಿದ್ವಾಂಸರು 


ಇದ್ದಾರೆ. ಈ ಕಾರ್ಯ ಮಾಡಿದ ವಿದ್ವಾಂಸರಲ್ಲಿ ಕೆಲ ಹಸರುಗಳು ಇಂತಿವೆ. ಸಿದ್ದರಾಮಪ್ಪ 


ಪಾವಟೆ, ಪ್ರೊ.ಎಂ.ಅರ್‌. ಸಾಖರೆ, ಡಾ. ಎಸ್‌.ಸಿ. ನಂದಿಮಠ, ಶ್ರೀ ಕರ್ಮ 
ಶಿವಾಚಾರ್ಯರು, ರಂ. ರಾ. ದಿವಾಕರ, ಎ೦. ಈ. ನಂಜುಂಡಾರಾಧ್ಯ, ಡಾ. ಎಚ್‌. 
ಮಲೇದೇವರು, ಡಾ. ಪಿ. ಜಿ. ಹಳಕಟ್ಟಿ, ಕಾಶೀನಾಥ ಶಾಸ್ತ್ರಿ pS 
ಇವರೆಲ್ಲರೂ ಪ್ರಾಚೀನ ಸಂಸ್ಥ; ತ ಶಾಸ್ತ್ರ ಸಾಹಿತ್ಯ ಪರಾಣೇತಿಹಾಸೆ" | ಮತ್ತು ಶಾಸನಗಳನ್ನು 
ಈ ಕಾರ್ಯದಲ್ಲಿ ಬಳಸಿಕೊಂಡಿದ್ದಾರೆ 


ಆಗಮಗಳ ಕಾಲವನ್ನು ನಿರ್ಣಯಾತ್ಮಕವಾಗಿ ಹೇಳುವದು ಬಹುಶಃ ಯಾರಿಗೂ 
ಸಾಧ್ಯವಿಲ್ಲ. ಉಪಲಬ್ಧವಾದ ಆಗಮಗಳು ಒಂದೇ ಕಾಲದಲ್ಲಿ ಸಂಗ್ರಹಿಸಲ್ಪಟ್ಟವುಗಳಲ್ಲ. 
ಅವು ಪರಂಪರೆಯಲ್ಲಿ ಬೆಳೆಯುತ್ತಾ ಪರಿಷ್ಠತವಾಗುತ್ತಾ ಬಂದವುಗಳು ಎಂಬ ವಿಷಯವು 
ನಿರ್ವಿವಾದ. 


ಭಾಷಯ ದೃಷ್ಟಿಯಿಂದ ನೋಡಿದಾಗ ಆಗಮಗಳು ವೇದಗಳ ಕಾಲಕ್ಕಿಂತ 
ಅರ್ವಾಚೀನ ಕಾಲಕ್ಕೆ ಸೇರಿದವುಗಳಂಬುದು ಸ್ಪಷ್ಟ. ಆಗಮಗಳಲ್ಲಿ ನಿರೂಪಿಸಲ್ಪಟ್ಟ 
ಆಚಾರ ವಿಚಾರಗಳನ್ನು ನೋಡಿದರೆ ಅವುಗಳ ಕಾಲ ಅಷ್ಟು ಪ್ರಾಚೀನವೆಂದು 
ಹೇಳಲಾಗದಿದ್ದರೂ ಆಗಮಿಕ ಸ೦ಸ್ಕೃತಿಯು ಮಾತ್ರ ಪ್ರಾಚೀನವೆಂದು ಒಪ್ಪಬೇಕಾಗುತ್ತದೆ. 


ಭಾಷೆಯ ದೃಷ್ಟಿಯಿಂದ ಆಗಮಗಳು ಪಾಣಿನಿಯ (ಕ್ರಿ.ಪೂ೭೦೦) ಅನಂತರ 
ಕಾಲಕ್ಕೆ ಸೇರಿದವುಗಳು. ಆದರೆ ಕ್ರಿಪೂ ೨೦೦ ಕಸೆ ಸೇರಿದ್ದವೆಂದು ತಿಳಿದ ಮಹಾಭಾರತದಲ್ಲಿ 
ಉಲ್ಲೇಖಿಸಲ್ಪಟ್ಟ ಪ ಪಾಂಚರಾತ್ರಗಮೋಕ್ತ ಪೂಜಾ ಪದ್ಧತಿ ಮತ್ತು ಕ್ರಿಪೂ. ೫೦೦ ಕ 
ಸೇರಿದ್ದೆಂದು. ಹೇಳಲಾದ ಭಗವದ್ಗೀತೆಯಲ್ಲಿ ಪ ಪಾಂಚರಾತ್ರಾಗನೋಕ್ತ ವಾಸುದೇವ 
ಮಹತ್ವವು ಆಗಮಾರಂಭ ಕಾಲವನ್ನು ಸೂಚಿಸುತ್ತದೆ. ಈ ಕಾಲ ಇನ್ನಷ್ಟು ಹಿ೦ದಕ್ಕೆ 
ಹೋಗಬಹುದು. ವಿಶೇಷವಾಗಿ ಶಿವಾಗಮಗಳ ಸಂಸ ತಿಯು ಇನ್ನೂ ಓಂದಕ ಸೈಂಧವ 
ಸಂಸ ತಿಯ ಕಾಲದವರೆಗೂ ಹೋಗಬಹುದು. 


ಪಾಂಚರಾತ್ರಾಗಮಗಳಲ್ಲಿ ಶಿವಾಗಮಗಳ ಪ್ರಸ್ತಾಪವಿರುವದು. ಆದರೆ 
ಕಷ್ಟವು ಉಲ್ಲೇಖವು ಶಿವಾಗಮಗಳಲ್ಲಿ ಇಲ್ಲದಿರುವುದರಿಂದ ಶಿವಾಗಮಗಳು 
ವೃಷ್ಣವಾಗಮಗಳಿಗಿಂತ ಹಿಂದಿನವು ಎಂಬ ಅಭಿಪ್ರಾಯವಿದೆ. 


ಪ್ರಾಚೀನ ಕೃತಿಗಳ ಮೇಲೆ ಶಿವಾಗಮಗಳ ಪ್ರಭಾವವನ್ನು ವಿವಿಧ ವಿದ್ವಾಂಸರು 
ಕೆಲವು ಗ್‌ ಪ್ರತಿಪಾದಿಸಿದ್ದಾರೆ. ಅವುಗಳನ್ನು ವೀಕ್ಷಿಸಲಾಗಿ ಶಿವಾಗಮಗಳ 
ರಚನಾಕಾಲದ ಬಗ್ಗೆ ಮಾಹಿತಿ ದೊರಕುವದು. ಅದರ ಪರಿಶೀಲನೆ ಇಂತಿದೆ. 


೭೨. ಡಾ. ಎಸ್‌. ಸಿ. ನಂದಿಮಠ, ಶಿವಾನುಭವ, ಸಂ. ೭, ಸಂ.೧, ಏಪ್ರಿಲ್‌ ೧೯೩೧ 


ಶಿವಾಗಮ ವಾಜ್ಮಯ ಪರಿಚಯ ೪೫ 


LS ae ಶಾಸ್ತ್ರಗ್ರಂಥಗಳು ಹಾಗೂ ಶಿವಾಗಮಗಳು 


೧. ಶಿವಾಗಮಗಳು ಮತ್ತು ವೇದ 


ಭಾರತೀಯ ಪರಂಪರೆಯಲ್ಲಿ ವೇದ ಮತ್ತು ಆಗಮಗಳರಡಕ್ಕೂ ಸಮಾನವಾದ 
ಪ್ರಾಶಸ್ತ್ಯ. ಎರಡಕ್ಕೂ ಈಶ್ವರನೇ ಮೂಲ ಕರ್ತೃ. ಸಮಾನ ಕತ್ತ ೯ ತ್ವವಿರುವುದರಿಂದ 
ಎರಡಕ್ಕೂ ಸಮಾನ ಪ್ರಾಮಾಣ್ಯ ಶ್ರೀಪತಿ ವ ಉಲ್ಲೇಖಿಸಿರುವ ಸ ಸ್ಥ `ತಿಯೊಂದು 
ವೇದ ಜ್‌ ಏಕ ಕತ ತ್ವವನ್ನು ಹೀಗೆ ಸಾರುತ್ತದೆ. 


ವಿಮರ್ಶಾರೂಪಿಣೀ ಶಕ್ತಿಃ ಶಿವಸ ಪರಮಾತ್ಮನಃ | 
ನಿಗಮಾಗಮರೂಪಾ ಸ್ಯಾತ್‌ ಸರ್ವತತ್ವ ಪ್ರಕಾಶಿನೀಲಿ 


ಎಲ್ಲಾ ತತ್ವಗಳ ಪ್ರಕಾಶವಾದ ಪರಶಿವನ ವಿಮರ್ಶಾ ಶಕ್ತಿಯೇ ನಿಗಮ (ವೇದ) 
ಮತ್ತು ಆಗಮಗಳ ರೂಪವನ್ನು ಧರಿಸಿತು. 


ವೇದಗಳನ್ನು ಪರಬ್ರಹ್ಮನ ಉಸಿರೆ೦ದು ಹೇಳುವಂತೆ ಆಗಮಗಳನ್ನು ಪರಶಿವನ 
ವಾಣಿ ಎಂದು ಬಾರ್‌ ಒಂದು ಉಸಿರು; ಇನ್ನೊಂದು ದ ಉಸಿರು 
ಅರ್ಥಾಭಿವ್ಯಕ್ತಿಯಲ್ಲಿ ವ್ಯಂಜಕ ಗುಣ ಪಡೆದಿದ್ದರೆ, ವಕ ಅರ್ಥಾಭಿವ್ಯಕ್ತಿಯಲ್ಲಿ 
ಸ್ಪಷ್ಟವಾಗಿರುತ್ತದೆ. ಹ ಉಸಿರು - ವಾಣಿ ಎಂಬ ಪದಗಳನ್ನು ಅನುಕ್ರಮವಾಗಿ 
ವೇದ- ಆಗಮಗಳಿಗೆ ಬಳಸಲಾಗಿದೆ. 


ವೇದವಾಕ್ಕಗಳು ಅಸ್ಪಷ್ಟವಾಗಿರುವುದರಿ೦ದಲೇ ಅದರ ಅರ್ಥ ನಿರ್ಣಯ ಮಾಡ 
ಹೊರಟ ಶಂಕರ ಮುಂತಾದ ಮಹಾನ್‌ ಆಚಾರ್ಯರಿಗೇ ಸಂದೇಹಗಳುಂಟಾಗಿ 
ಅದ್ದೆ ಪತೆ ಮತ್ತು ದ್ವ ತೆ ಮುಂತಾದ ಭೇದಗಳಾಗಲು ಕಾರಣವಾಯಿತು! ಆದರೆ 
ಆಗಮಗಳು ಪರಶಿವನ ಮುಖದಿಂದ ಹೊರಟ ಸ್ಪಷ್ಟವಾಣಿ. ಆಗಮಗಳಲ್ಲಿ ಆ 
ಬಗೆಯ ಅರ್ಥ ಸಂದೇಹಕ್ಕೆ ಎಡೆಯೇ ಇಲ್ಲ. : 


ವೇದ ಆಗಮಗಳೆರಡೂ ಪರಶಿವನಿಂದಲೇ ರಚಿತವಾಗಿದ್ದರೆ ಹೀಗೇಕೆ ಎರಡು 
ಸಾಹಿತ್ಯ ಪ್ರಕಾರಗಳು ರಚಿತವಾದವು? ಎಂಬ ಸಂಶಯ ಬರುವುದು ಸಹಜ. ಆದರೆ 
ವೇದಗಳು ಕೇವಲ ಮೇಲ್ವರ್ಗದ ಜನಾಂಗಗಳ ಅಧ್ಯಯನಕ್ಕೆ ಮಾತ್ರ 


ಸೀಮಿತವಾಗಿದ್ದರಿಂದ ಎಲ್ಲ ವರ್ಗದ ಜನರ ಅಭ್ಯುದಯ ಮತ್ತು ಅಭ್ಯಾಸಕ್ಕಾಗಿ' 


ಆಗಮಗಳು ರಚಿತವಾದವು. ಕಾರಣ ಆಗಮಗಳು ವೇದಗಳಲ್ಲಿ ಪ್ರತಿಪಾದಿತವಾದ 


"ವಿಷಯ ವಸ್ತುವಿನ ಜೊತೆಗೆ ಸರ್ವಜನಾಂಗದ ಆಧ್ಯಾತ್ಮಿಕ ಉನ್ನತಿಗೆ ಪೂರಕವಾದ 
ಉನ್ನತ ಮಟ್ಟದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತವೆ. 

ವೇದ ಮತ್ತು ಆಗಮಗಳ ಸಮಾನ ಪ್ರಾಮಾಣ್ಯದ ಬಗ್ಗೆ ಶ್ರೀಕಂಠ ಶಿವಾಚಾರ್ಕರು 
“ವಯಂ ತು ವೇದಾಗಮಯೋಃ ಭೇದಂ ನ ಪಶ್ಕಾಮಃ” ಎಂದು ಹೇಳಿ ಬ್ರಹ್ಮ ಪ್ರಣವ 


೭೩. ಶ್ರೀಕರ ಭಾಷ್ಯ ,ಪ್ರಾಚ್ಯ ಸಂಶೋಧನಾ ಸ ಸಂಸ್ಥೆ (ಓ.ಆರ್‌.ಐ) ಮೈಸೂರು ೧.೧.೨ 


೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಂಚಾಕ್ಷರೀ ಪ್ರಸಾದ ಮುಂತಾದ ಮಂತ್ರಗಳಿಗೆ, ಪತಿ -ಪಶು- ಪಾಶ ಎಂಬ ತತ್ತ್ವತ್ರಯಕ್ಕೆ 
ಭಸ್ಮೋದ್ಧೂಲನ- ತ್ರಿಪುಂಡಧಾರಣೆ ರುದ್ದಾಕ್ಷಧಾರಣ, ಲಿಂಗಪೂಜೆ ಮುಂತಾದ ಮುಖ್ಯ 


ಧರ್ಮಗಳಿಗೆ ಹಾಗೂ ಎಲ್ಲ ವ್ಯವಹಾರಗಳಿಗೆ ವೇದ ಆಗಮಗಳೆರಡೂ ಸಮ 
ಪ್ರಮಾಣವೆನಿಸಿವೆ.” ಎಂದು ಸಮರ್ಥಿಸಿದ್ದಾರೆ. ಇದನ್ನೇ ಶಿವಯೋಗಿ ಶಿವಾಚಾರ್ಯರು 


ವೇದೈಕದೇಶವರ್ತಿಭ್ಯಃ ಸಾಂಖ್ಯಾದಿಭ್ಕೊ ಮಹಾಮುನೇ। 
ಸರ್ವವೇದಾನುಸಾರಿತ್ವಾಚ್ಛೆ Jವತಂತ್ರಂ ವಿಶಿಷ್ಯತೇ॥ 
ಶೈವತಂತ್ರಮಿತಿ ಪ್ರೋಕಂ Ms ಶಿವೋದಿತಮ್‌। 
ಸ ತ್‌ ಳಿ ವೇದವತ್ತದಾ॥ ನ್ಯ 


ವೇದದ ಒಂದೊಂದು ಭಾಗದಲ್ಲಿ ಬರುವ ಸಾಂಖ್ಯ, ಯೋಗ, ಮಿಮಾಂಸ, 
ನ್ಯಾಯ ಮುಂತಾದ ಶಾಸ್ತ ಸ್ತಗಳು ವೇದದ ದ್ದ ತೆ ಸಿದ್ಧಾಂತವನ್ನಾಗಲಿ ಅಥವಾ 
ಅದ್ರ ತೆ ಸಿದ್ಧಾಂತವನ್ನಾ ಗಲಿ "ಓಂದನ್ನೇ ಪ್ರತಿಪಾದಿಸುತ್ತವೆ. ಆದರೆ ಶಿವಾಗಮ ಶಾಸ್ತ್ರಗಳು 
ದ್ವ ನ ಹಾಗೂ ಅದ್ವೈ 3 ಸಿದ್ಧಾಂತಗಳನ್ನು ಸಮನ್ನಯಿಸಿಕೊಂಡು ಸ ಸಕಲಾರ್ಥವನ್ನು 
ಹರದ ಇವು ಸಮಸ್ತ ಹ ದನ್ನು ಆಗಿದ್ದು ಯಾವಾಗಲೂ ವೇದದಂತೆ 
ಪ್ರಮಾಣವಾಗಿವೆ ಎಂದು ಹೇಳಿದ್ದಾರೆ. 


ವೇದ ಮತ್ತು ಆಗಮಗಳೆರಡೂ ಅಪೌರುಷೇಯ ಪುರಾತನರಾದ ಯಷಿಗಳು 
ಸತ್ವ್ಯೋದ್ರೇಕದ ಸಿತಿ ತಿಯಲ್ಲಿದ್ದಾಗ ಸಾಕ್ಟಾತ್ಕರಿಸಿಕೊ೦ಂಡ ಸತ್ಯ ತತ್ಚಗಳು. ಅವುಗಳ 
ಸ೦ಕಲನಗಳೇ ವೇದಗಳು. ಹಾಗೆಯೇ ಪರಮೇಶ್ವರನ ಅನುಗ್ರಹಕ್ಕೆ ಪ್ರಾತರಾದ ಜ್ಞಾನಿಗಳಿಗೆ 
ಗೋಚರವಾಗಿ ಪರಂಪರೆಯಲ್ಲಿ ಬಂದ ಜ್ಞಾನವೇ ಆಗಮವಾಯಿತು. 


ಮದರಾಸಿನಲ್ಲಿ ಪ್ರಕಟವಾಗುತ್ತಿದ್ದ “ಸಿದ್ದಾಂತ ದೀಪಿಕೆ” ಎಂಬ ಆಂಗ್ಲ 
ಮಾಸಪತ್ರಿಕೆಯ ೭ನೆಯ ಭಾಗ (೧೯೦೬-೧೯೦೭ ನೇ ಇಸ್ಲಿದ ೧೪೭ ನೆಯ 
ಪುಟದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದು- “ಶಿವಜ್ಞಾನ ಸಿದ್ಧಿಯಾರ್‌” ಎಂಬ ಹೆಸ ರುಳ್ಳ 
ಅರುಲನಂದಿ ಶಿವಾಚಾರ್ಯರು ಮಾಡಿರುವ ತಮಿಳು ಗ್ರಂಥದ ೮ನೆಯ ಸೂತ್ರದ 
೧೩-೧೫ ನೆಯ ಪದ್ಯಗಳ ಅರ್ಥವು ಹೀಗೆ ಇರುತ್ತದೆ: 


The only real books are the Vedas and Saivagamas. All other 
books are derived from these. These two books were eternally 
revealed by the Perfect God. Of these the Vedas are general and 
given out for all. The Agamas are special and revealed for the 
benefit of the blessed and they contain the essential truth of the 


೭೪. ಶ್ರೀಕಂಠ ಭಾಷ್ಯ ೨,೨,೨೭ 


೭೫. ಸಿದ್ಧಾಂತಶಿಖಾಮಣಿ, ಪಂಚಾಚಾರ್ಯರ ಪ್ರೇಸ್‌, ಮೈಸೂರ ೫. ೬-೮ 


ಶಿವಾಗಮ ಮಾಜ್ಜಿಯೆ ಪರಿಚಯ ೪೭ 


Veda and Vedanta. Hence all other books are purva paksha and 
the Saivagamas alone form the Siddhanta. 


ಈ ಉಲ್ಲೇಖದಂತೆ ವೇದಗಳು ಮತ್ತು ಶಿವಾಗಮಗಳು ಮಾತ್ರ ನಿಜವಾದ 
(ಮೂಲ) ಪುಸ್ತಕಗಳು. ಇತರ ಪುಸಕಗಳೆಲ್ಲವೂ ಇವುಗಳಿಂದ ಹುಟ್ಟಿವೆ. ಈ 
ಎರಡೂ ಭಾಗಗಳು ಪೂರ್ವದಲ್ಲಿ ಮಹಾದೇವನಿಂದ ಬಂದವುಗಳು. ಇವುಗಳಲ್ಲ 
ವೇದಗಳು ಸಾಮಾನ್ಯವಾದವು; ಎಲ್ಲರ ಶ್ರೇಯಸ್ಸಿಗಾಗಿ ಪ್ರಕಟವಾದ ಆಗಮಗಳು 
ವಿಶೇಷ ಗಂಥಗಳು. ಇವು ಆ ಮಹಾದೇವನ ದಯೆಯನ್ನು ಪಡೆದವರ ಉಪಯೋಗಕ್ಕಾಗಿ 
ಪ್ರಕಟವಾದವುಗಳು. ಈ ಆಗಮಗಳು ವೇದ ಮತ್ತು ವೇದಾಂತಗಳ ಸಾರವಾದ 
ನಿಜತತ್ತವನ್ನು ಒಳಗೊಂಡಿವೆ; ಆದ್ದರಿಂದ ಇತರ ಪುಸ್ತಕಗಳು ಪೂರ್ವಪಕ್ಷವಾದರೆ 
ಶಿವಾಗಮಗಳೇ ಸಿದ್ದಾಂತ (ನಿರ್ಣಯ) ರೂಪವಾಗಿವೆ. 


ಕಾಕಬೋಡಾಮಣಿ ಎಂಬ ತಂತ್ರವು ಆಗಮಗಳು ವೇದಗಳಿಗಿಂತ 
ಶ್ರೇಷ್ಠವಾದವೆಂಬುದನ್ನು ಹೀಗೆ ಸ್ಪಷ್ಟಪಡಿಸುತ್ತದೆ. “ವೇದಾನಾಂ ಚವಯೋಂರ್ಥೇನನ 
ಸಿದ್ದಿಸೇನ ಜಾಯತೇ”: ಇದಲ್ಲದೇ ಕುಲಾರ್ಣವ ತಂತ್ರ ಮತ್ತು ಬ್ರಹ್ಮಜ್ಞಾನ ತಂತ್ರ 
ಇವುಗಳು ಆಗಮಗಳ ಘನತೆ ಗೌರವಗಳು ವೇದಗಳಿಗಿ೦ತಲೂ ಅಧಿಕತರವಾಗಿವೆಯೆಂದು 
ಕೆಳಗಿನಂತೆ ಅಭಿಪ್ರಾಯವಿತ್ರಿವೆ. 


ವೇದ ಶಾಸ್ತ್ರ ಪುರಾಣಾನಿ ಸಾಮನ್ಯಗಣಿಕಾ ಇವ 
ಯಾ ಪುನೆಕ್ಕಾಂಭವೀ ಎದ್ಯಾ ಗುಪ್ತಾಕುಲವಧೂರಿವ 


ಪಕಾಶೇ ಪ್ರಾಣಹಾನಿಃ ಸ್ಯಾತ್‌ ಸತ್ಯಂ ನ ಸಂಶಯಃ” 


ವೇದ ಶಾಸ್ತ್ರ ಪುರಾಣಗಳನ್ನು ಗಣಿಕಾ ಸ್ತ್ರೀಯರಿಗೂ, ಆಗಮಗಳನ್ನು ಗುಪ್ತ 
ಕುಲವಧುವಿಗೂ ನ್‌್‌ ಆಶ್ಚಯ?ವೆನಿಸುವಂತಿದೆ. ಕನ ವೇದ 
ಶಾಸ್ತ್ರ ಪುರಾಣಗಳು ಹಚ್ಚು ಪ್ರ ಪಕಟವಾಗಿ ವಾಚಾಳಿಯಾಗಿದ್ದವು ಆದರೆ ಆಗಮಗಳು 
ಗುಪ್ತವಾಗಿ ಮೌನವಾಗಿರುತ್ತಿದ್ದವು ಎಂದರ್ಥವಾಗುತ್ತದೆ. ಇದರಿಂದ ಆಗಮಗಳ 
ಪವಿತ್ರ ಪ್ರಾಮಾಣ್ಯ ಒಂದುಕಾಲಕ್ಕೆ ಅಭಾದಿತವಾಗಿದ್ದುದು ಸ್ಪಷ್ಟವಾಗುತ್ತದೆ. 


೨.೭.೧ ಶಿವಾಗಮಗಳು ಮತ್ತು ಉಪನಿಷತ್ತು 


‘Agamic literature is as ancient as the vedic and surely for 
‘anterior to the smriti literature’. 


ಆಗಮಿಕ ಸಾಹಿತ್ಯವು ವೈದಿಕ ಸ ಸಾಹಿತ್ಯದಷ್ಟೇ ಪ್ರಾಚೀನವಾದದ್ದು ಸ್ಥ ಶಿ ಸಾಹಿತ್ಯಕ್ಕಿಂತ 
ಬಹಳ ಹಿಂದಿನದು ಹದು ಹೇಳಿರುವದು ಐತಿಹಾಸಿಕ ಸತ್ಯ 'ಪಾಚೀನವಾದ 
ಶಿವಾಗಮಗಳು ಉಪನಿಷತ್ತುಗಳ ಮೇಲೆ ಪ್ರಭಾವ ಬೀರಿವೆ. 


೭೬. ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೭೯ ರಲ್ಲಿ 
೭೭. ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೭೯ ರಲ್ಲಿ 


೪೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


The shivagamas display a high standard of philosophy and 
their influence can be traced in the Brahma sutra and also upon 
Yogasutra. 


ಶಿವಾಗಮಗಳು ಬ್ರಹ್ಮಸೂತ್ರ ಮತ್ತು ಯೋಗಸೂತ್ರಗಳಂಥಹ ಗಂಥಗಳ ಮೇಲೆ 
ಪ್ರಭಾವ ಬೀರಬಲ್ಲ ಗಂಥಗಳಾಗಿದ್ದವೆಂಬ' ಮಾತು ಗಮನಾರ್ಹವಾಗಿದೆ. ವ್ನಕಿ ಕ್ರಿ ಸೃಷ್ಟಿಯ 
ಕಾಲದಲ್ಲಿ ಮೂರು ತತ್ತ ಎಗಳು ಹೇಗೆ ಮಿಲಿತ ವಾದುವೆಂಬುದನ್ನು 
ಛಾಂದೋಗೊ ್ಯೀಪನಿಷತ್ತು ತಿಕೆಸುತ್ತದೆ. ಆದರೆ ಪಂಚೀಕರಣದ ವಿಷಯವನ್ನು 
ಎತ್ತುವುದೇ ಇಲ್ಲ ವಿವರಣೆ ದೂರ ಉಳಿಯಿತು. ಈ ವಿವರ ತೈತ್ತಿರೀಯ ಉಪನಿಷತ್ತಿನಲ್ಲಿ 
ಬರುತ್ತದೆ. ಅಲ್ಲಿಯೂ ಮನಸ್ಸು, ಬುದ್ದಿ, ಗುಣ ಇತ್ಯಾದಿಗಳ ನಿವರ ಕಾಣಬರುವುದಿಲ್ಲ. 
ಆದರೆ ಶಿವಾಗಮಗಳು ಮಾತ್ರ ಸೃಷ್ಟಿಯ ಗ್‌ ಎಕಾಸಗಳನ್ನು ಪೂರ್ತಿಯಾಗಿ 
ಎವರಿಸುತ್ತವೆ. ಉದಾಹರಣೆಗಂದು ಫೆ 'ಪೌಷ್ಠರಾಗಮದ ಮೊದಲಿನ ಆರುಪಟಲಗಳನ್ನು 
ನೋಡಬಹುದು. ಶಿವಾಗಮಗಳ ಪರಿಜ್ಞಾನವಿಲ್ಲದೆ ಶ್ವ ಶ್ವೇತಾಶ್ವತರೋಪನಿಷತ್ತಿನ ಅರ್ಥವನ್ನು 
ಸಬು ಮಾಡಿಕೊಳ್ಳಲು ಸಾಧ್ಯವಾಗದು ಎಂಬುದನ್ನು ಹಲವು ಉಲ್ಲೇಖಗಳೊಂದಿಗೆ 
ಡಾ. ಆರ್‌. ಸಿ. ಹಿರೇಮಠರವರುಟೆ ವಿವರಿಸಿರುವರು. 


ವೀರಶೈವ ತತ್ವಪ್ರಕಾಶ ಗ್ರಂಥದಲ್ಲಿ ಶೀ ಶಿ.ಶಿ.ಬಸವನಾಳರವರು ಶ್ವೇತಾಶ್ವೇತರೋಪನಿಷತ್ತಿನ 
೫ ನೇ ಅಧ್ಯಾಯದಲ್ಲಿ ಪ್ರತಿಪಾದಿತವಾದ ವಿಷಯದ ಮೇಲೆ ಮೃಗೇಂದ್ರಾಗಮ, 
ವಿಶ್ವಸಾರೋತರಾಗಮ, ಸ್ವಾಯಂಭುವಾಗವು, ರೌರವಾಗಮಗಳ  ಮಾಯಾದಿತತ್ವವು ಪಭಾವ 
ಬೀರಿರುವುದನ್ನು ಅನೇಕ ಶ್ಲೋಕಗಳ ಉಲೇಖದೊಂದಿಗೆ ವಿವರಿಸಿ ಶ್ರೇತಾಶ್ವಕರೋಪನಿಷ ಷತ್ರಿನಲ್ಲಿ 
ಶಿವಸಿದ್ಧಾಂತದ ಕುರುಹುಗಳು ಕಂಡು ಬರುವುದರಿಂದ 'ಶಿವಾಗಮಗಳು ಅತೀ 
ಪ್ರಾಚೀನವಾದುವೆಂದು ಅರಿಕೆಯಾಗದಿರದೆಂದು ಅಭಿಪ್ರಾಯ ಮಂಡಿಸಿರುವರು. 


೨.೭.೨ ಶಿವಾಗಮಗಳು ಮತ್ತು ಭಗವದ್ಗೀತೆ 


ಭಗವದ್ಗೀತೆ ಮತ್ತು ಶಿವಾಗಮಗಳನ್ನು ಅನುಲಕ್ಷಿಸಲಾಗಿ ಅವುಗಳಲ್ಲಿ ವಿಶೇಷ 
ಸಾಮ್ಯ ಕಂಡು ಬರುತ್ತದೆ. ಅನೇಕ ಶ್ಲೋಕಗಳು ಇವೆರಡೂ ಗಂಥಗಳಲ್ಲಿ ನೂರಾರು 
ಕಡೆಗೆ ನವ ಬರುತ್ತವೆ. ಬಹು ಸಂಖ್ಯೆಯ ಶ್ಲೋಕಗಳಲ್ಲಿ ಒಂದೆರಡು : ಶಬ್ದ ಬಿಟ್ಟರೆ 
ಮಿಕ್ಕದೆಲ್ಲ ಒಂದೇ ತೆರನಾಗಿವೆ. ಆರೆ ಇಂತಿವೆ. 


೭೮. ಡಾ. ಆರ್‌. ಸಿ. ಹಿರೇಮಠರವರ ಮಹಾಯಾತ್ರೆ ಕೃತಿಯ ಪುಟ ೫೭ ರಲ್ಲಿ 
೭೯. ವೀರಶೈವ ತತ್ವಪ್ರಕಾಶ ಸಂ. ಶಿ. ಶಿ. ಬಸವನಾಳ ಲಿಂಗರಾಜ ಕಾಲೇಜ, ಬೆಳಗಾಂ ಲಿಂಗಾಯತ 
ವಿದ್ಯಾಭಿವೃದ್ಧಿ ಸ ಸಂಸ್ಥೆ, ಧಾರವಾಡ ೧೯೪೧ ಪುಟ ೪೮ 
೮೦. ಡಾ. ಆರ್‌; ಸಿ. ಹಿರೇಮತ2 ೫8 ಮಹಾಯಾತ್ರೆ ಪುಟ ೪೬೨೬೬ ರಲ್ಲಿ ಹಾಗೂ 
ಶಿವಾಗಮಸೌರಭದ ಅನುಭಂದ ೩, ಪುಟ ೫೪-೬೭ ರಲ್ಲಿ ,ಮತ್ತು Shivagamas — 
S.D.Pavate, Part 2, page 41- ೨6ರಲ್ಲಿಯ ವಿಷಯವನ್ನು ಕ್ರೋಢೀಕರಿಸಿ 
ಪ್ರತಿಪಾದಿಸಲಾಗಿದೆ. 


x K | 
ಕ್‌ BT ACESS ್‌್‌ 
cs NK ea nS Nua NS 


i aa ಷಹ a 2 ಮೆ. ಟು 


ಶಿವಾಗಮ ವಾಜ್ಮಯ ಪರಿಚಯ 


ನ ಜಾಯತೇ ಮ್ರಿಯತೇ ವಾ ಕದಾಚಿ 
ನ್ನಾಯಂ ಭೂತ್ವಾ ಭವಿತಾ ನ ಭೂಯಃ 
ಅಜೋ ನಿತ್ಯಃ ಶಾಶ್ವತೋ*ಯಂ 
ಪುರಾಣೋ ನ ಹನ್ಯತೇ ಹನ್ಯಮಾನೇ 
ಶರೀರೇ 


ಬುದ್ಧ್ಯಾ ಯುಕ್ತೋ ಯಯಾ 
ಪಾರ್ಥ ಕರ್ಮಬಂ೦ಧಂ ಪ್ರಹಾಸ 


ತೆ ಪಗುಣ್ಯವಿಷಯಾ ವೇದಾ 


ನ್‌್‌) 
ನಿಸೆ,ಗುಣೋಭವಾರ್ಜನ 
ಮಲಿ ಪಿ 


ಕರ್ಮಣ್ಯೇವಾಧಿಕಾರಸ್ತೇ 
ಮಾ ಫಲೇಷು ಕದಾಚನ 
ಮಾ ಕರ್ಮಫಲಹೇತುರ್ಭೂ 


ಮಾ ತೇ ಸಂಗೋಸ್ತ್ಯ ಕರ್ಮಣಿ 


ವಿಷಯಾ ವಿನಿವರ್ತಂತೇ ನಿರಾಹಾರಸ್ಯ 
ದೇಹಿನಃ ರಸವರ್ಜಂ ರಸೋತಪ್ಯಸ್ಯ ಪರಂ 


ಯಸ್ವ್ವಾತ್ಮರತಿರೇವ ಸ್ಕಾದತ್ಮ 
ಮಾನವಃ ಅತ್ಮನ್ಯೇವ ಚ ಸಂತುಷ್ಠಸ್ತ 
ಕಾರ್ಯಂ ನ ವಿದ್ಯತೇ 


- 


೪೯ 


ಶಿವಾಗಮಗಳು 


ನ ಜಾಯತೇ ನ ಮ್ರಿಯತೀ ಕದಾಚಿನ್ನಾ 
ಯಂ ನ ಭೂತೋ ಭವಿತಾ ವಾನ 
ಭೂಯಃ 
ಅಜೋ ನಿತ್ಯಃ ಶಾಶ್ವತೋsಯಂ 
ಪುರಾಣೋ 

ಹನ್ಯತೇ ಹನ್ಯಮಾನೇ ಶರೀರೇ 


ಪಾರಮೇಶ್ವರಾಗಮ 


ತ್ರೈಗುಣ್ಯವಿಷಯಾನ್‌ ದೇವಾನ್‌ 
ತ್ಯಕ್ತ್ಯಾಲಿಂಗಂಚ ನಿರ್ಗುಣಂ 


ಪಾರಮೇಶ್ವರ 


ದೇವೀಕಾಲೋತರಾಗಮ 


ನ ಯಸ್ಯ ನಿರ್ಮಾಲಾ ಬುದ್ಧಿಃ 
ಸಧ್ಯಾಯೇತ್‌ ವಿಷಯಾನ್‌ ಸದಾ। 
ಧ್ಯಾಯತೋ ವಿಷಯಾನ್‌ 
೦ಗಸ್ಮೇಷಾಪಜಾಯತೇ। ಸಂಗಾತ್‌ 
೦ಜಾಯತೇ ಕಾಮಃ ಕಾಮಾತ್‌ 
ಕ್ರೋಧೋ ಭಭಿಜಾಯತೇ। | 
ಕ್ರೋಧಾದ್‌ಭವತಿ ಸಂಮೋಹಃ 
ಸ೦ಮೋಹಾತ್‌ ಸ್ಮತಿವಿಭ್ರಮಃ 
ಸ್ಮೃತಿ ಭ್ರಂಶಾತ್‌ 
ಬುದ್ದಿನಾಶೋತ್‌ ಪ್ರಣಶ್ಯತಿ! 


ಹುಂ 


೫೧,೫೨,೫೩ 


ರ ರ 
ನ 


ಶಿವಜ್ಞಾನಾಮೃತಂ ಪೀತ್ವಾ ಭಕ್ತಾ 
2 ಕಜ ಭು ಅರಿ 
ಪರವಶಂಗತಃ ಅಂತರ್ನಿವಿಷ್ಟ ಚಿತ್ತಸ್ಯ 


ಕರ್ಮಣಾಸ್ಯ ಕಿಂ ಭವೇತ್‌ 


ಶೇವಿಕಾಲೋತ್ತರಾಗಮ 


೫೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪರಿತ್ಯಜ್ಯಾಥ ಮಹತಾಹಂಕಾರಂ ಸೆ 
ಶಿವೋ ಭವೇತ್‌ । ಊರ್ಮಿವರ್ಗ 
ಭಯಂಯಸ್ಯ ನಸ ಮುಕ್ತೋನ 
ಸಂಶಯಃ 

ಏವಮೇವ ಪುರಾ ದೇವಿ 
ಪ್ರಲಯೇ ಸತಿ ಸಂಭವೇ 
ವಟಪತರಶಯೀ ಕೃಷ್ಣೋ ವೇಧಸಾ 
ಮಾಮಪೃಚ್ಛತ 


ಪ್ರಕೃತೇಃ ಕ್ರಿಯಾಮಾಣಾನಿ ಗುಣ್ಯಃ 
ಕರ್ಮಾಣಿ ಸರ್ವಶ ಅಹಂಕಾರ 


ವಿಮೂಢಾತ್ಮ ಕರ್ತಾಹಮಿತಿಮನ್ಯತೇ 


ಪಾರಮೇಶ್ವರ 
| 
೬೫% 


ಇಮಂ ದಿವಸ್ತತೇ ಯೋಗಂ 
ಪ್ರೋಕ್ತವಾನಹಮವ್ಯಯಂ ಏವಸ್ಟಾನ್‌ 
ಮನವೇ ಪ್ರಾಹ 
ಮನುರಿಕ್ಟ್ಟಾಕವೇಂಬ್ರವೀತ್‌ 
ಏವಂ ಪರಂಪರಾಪ್ರಾಪ್ತಮಿಮಂರಾಜದರ್‌ 
ಯೋರ್ವಿದುಃ ಸಕಾಲೇನೇಹ ಮಹತಾ 
ಯೋಗೋ ನಷ್ಟಃ ಪರಂತಪ ಸ 
ಏವಾಯಂ ಮಯಾ ತೇಂದ್ಯಯೋಗಃ 
ಪ್ರೋಕ್ತಃ ಪುರಾತನಃ 


ಯದಾ ಯದಾಹಿ ಧರ್ಮಸ್ಯ 


ಶ್ರರ 


ಪಾರ ಮೇಶ್ವರಾ? 


೦ 
\ 


ಗಮ! ಪಾರಮೆ 


ಉಪದಿಷ್ಟಂ ಮಯಾ ತಸ್ಥೆ ೈ 
ಜ್ಞಾನಂಯೋಗಂ ಸ್ವರೂಪತಃ ತದೇತದೇವ 
ವಕ್ಷ್ಯಾಮಿ ಶ್ರುಣು ದತಮನಾಃ ಶಿವೇ 
ಉಲಿ ಇಂ 


© 2 ಜಾ 
ಶಿವಭಕಾ ಹಿತಾರ್ಥ ಾನುಷ ನ 
ಗ್ಲಾನಿರ್ಭವತಿ ಭಾರತ bk KE NE ಮ ಭಾವ 
ಅಭ್ದುತ್ಲಾನಮಧರ್ಮಸ ತದಾತಾನಂ 1] ಠಾಶ್ರಿತಾಃ | ಖು) ಕಾತ್‌ 
ಡು ಎವ ತ್ತ p ಪರಿಭ್ರಷ್ಟಾಸ್ತೇ ರುದ್ರಾ ನಾತ್ರ ಸಂಶಯಃ 
ಸೃಜಾಮ್ಮಹಂ f 
ದ್ರಿ 


ಯೇ ಯಥಾ ಮಾಂ ಪದ್ಮಂತೇ 7 
Fe 34 ಯೇನ ಯೇನ ಹಿ ಭಾವೇನ ಸಾಧಕಃ 
ಸಂಸ್ಕರೇತ್‌ ತಥಾ ತಸ್ಯ ತನ್ನಯತಾಂ 
ಚಿಂತಾಮಣಿರಿವೇಶರಃ 


ಗೆ 
ಆಗ್‌ 


ಶಿವಾರ್ಚನಾ ಪಟಲ 


ಪಾರಮೇಶ್ವರ 
ಜ್ತ 


ಯಥೈಧಾಂಸಿ ಸಮಿದ್ಭೋಗ್ನಿರ್ಭ ಸಸಾತ್‌ 
ಕುರುತೇಂರ್ಜುನ ಜ್ಞಾನಾಗ್ನಿಃ 
ಸರ್ವಕರ್ಮಾಣಿ ಭಸ್ಮ ಸಾತ್‌ 

ಕುರುತೇ ತಥಾ 


ಯಥೈಧಾಂಸಿ ಸಮಿದ್ಭೋಂಗ್ನಿರ್ಭಸ್ಮಸಾತ್‌ 
ಕುರುತೇ ಶಿವೇ ತಥೈವ ನಿರ್ದಹೇದಿಂಧಂ 
ವೀರಶೈವವ್ರತಾನಲಃ 


WE 


A 3 pe A ಕ್ರ 
ಬ್ರಹ್ಮಣ್ಯಾಧಾಯ ಕರ್ಮಣಿ ಸಂಗಂತ್ಯಕ್ಷಾ | ತೆ ಸೈಮತ್ಯೇವ ವಿಷ್ಯ ಶೇಡ್‌ 
ಕರೋತಿ ಯಃ ಜೆ ೇರಿಶೃವಃ ಶಿವಾರ್ಪಿತಾತ್ಮಸತತಂ 


ಪಾರಮೇಶರ ಪಾರಮೇಶ್ವರಾಗಮ 
ಜತ 


ನತೇನಸಚಿದೃಶಂ ಕ್ವಚಿತ್‌ 


ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ € ಬಾರೋ ಟಾ ಜೂ 
ಗುಣಕರ್ಮವಿಭಾಗಶಃ 4 igi, ping ಹ ಆ 
9 ಎ ಭೇದಾಜ್ಞಾನಮೇಕಂ ಹಿ ಕಾರಣಂ ॥ 


ನ ಮಾತಾ ನ ಪಿತಾ ಭಾರ್ಕಾನ 


ವಿದ್ಯಾವಿನಯಸಂಪನ್ನೆ ಬ್ರಾಹ್ಮಣೇ ಗವಿ | 2. | ಚಾಂಡಾಲೋ ನ ಭೂಸುರಃ । ನ ಗೌರ್ನ 
ಹಸ್ತಿನಿ ಶುನಿ ಚೈವ ಶ್ವಪಾಕೇ ಚ (ಗ್ರ ಆ. | ಶುನಕೋ ಹಸ್ತೀ ಗರ್ದ ಭೋ ವಾಪಿ 
ಪಂಡಿತಾಃ ಸಮದರ್ಶಿನಃ [: ಛೆ | ಭೇದತಃ | ನೋತ್ತಮಂ ಆತ್ಮಜ್ಞಾನಾವ 


ಪಾರಮೇ ಶ್ವರ 


ಧೂತಸ್ಯ ಸಮಮೇವಾಖಿಲಂ ಶಿವೇ 


Ie) ಕ್ನೋತೀಶ್ಟ್ರು 
ಪ್ರಾಕ್‌ಶರೀರ ವಿಮೊಕ್ಷಣಾತ್‌ ನ: My ಪ್ರಾಕ್‌ಶರೀರ ವಿಮೋಕ್ಷಣಾತ್‌ । 
ಕಾಮಕ್ರೋಧೋದ್ಧವಂ ವೇಗಂ ಸ Ke ಕಾಮಕ್ರೋಧೋದ್ಭವಂ ಯೋಗಂ 
ಯುಕ್ತಃ ಸುಖೀ ನರಃ ಗ ಸ ಯಾತಿ ಲಘುಮಾಂ ಶಿವೇ 


ಶಿವಾಗಮ ವಾಜ್ಮಯ ಪರಿಚಯ 


ಶ್ರೇ ಷಮುಕ್ತಾನಾಂ ಲಿಂಗಿನಾಂ 


ರಾಗ 


ದೆ 
ವ 
ವೀರಶೈವಿನಾಂ ಅಭಿತಃ ಶಿವ 


ಅವಿ 


ಯುಕಾನಾಂ ಯತೀನಾಂ 


ಯತ ಚೇತಸಾಮ್‌ ಅಭಿತೊ 


ಕಾಮಕ್ರೋಧವಿ 


ತೇ ವಿದಿ 


ನ 
6 


ನಿರ್ವಾಣಂ ವತ 


ನ ಮಧ್ಯ 


ಕಾಯು 
ತ್ರಾರ್ಯುದಾಸೀ 


ನ್ನ 


ಬಂಧುಷ 


ಕ್‌ 
ಟು 


ಸು 


ಶಿರೊ 


ಚರಂ 


1h 


ಯನ 
ನಾಮೀಶಾನಿ 


pe 
f w 
೦ 
ಧು ಇ i 
ಟ್ರ ೧. 
fe 
0 re 
1 B, 
ಇ 


HD 
3೭೫], 


ns 
ಬ 


ನ ಹಿ ಕಲ್ಯಾಣಕೃತ್‌ ಕಶ್ಲಿದ್ದುರ್ಗತಿಂ 
ಲಿಂಗಂ 
ಯಾ 


ಟು 
Kd 
ik 
ನ ಬಿಚಿ 
ಇಲ್ಲು 
ಇ 
D) 
f ಬಾ 
WR 
“ By 
ಲ £ 
BF 
f 


೫೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಯತತೇ ಚ ತತೋ ಭೂಯಃ ಸಂಸಿದ್ದೌ 
ಗಿರಿನಂದನೇ ಕ್ರಮೇಣ ಕುರುತೇ 
ವೀರಶೈವೇ ವೀರಸಮಾಶ್ರಂ 


ತತೋ ಭೂಯ ಃ ಸಂ 
ಕುರುನಂದನ॥ 


pI 


| 
೪೩ 
ಪಾರಮೇಶ್ವರ 
ಜ| 
೮೫ 


ಪಾರಮೇಶ್ವರ ಪಾರಮೇಶ್ವರ 
ವರುಶದ ಶಿ | 
EIS TEN 


ಕರ್ತಾರಮೇಕ ಜಗತಾಂ 
ತಥಾಪಿಮಾಯಾವೃತಾಸ್ತಾ ಮೌ 
ನಹಿಜಾನಂತೇನರಾಃ 


೨ ಉಟ 
ಜತ 
3 


ಮಾಯಾ ದುರತ್ವ್ಯಯಾ । ಮಾಮೇವ 
€ ಸಪ್‌ 
ಯೇ ಪ್ರಪದ್ಯಂತೇ 
ಮಾಯಾಮೇತಾಂತರಂತಿ ತೇ 
ನ ಮಾಂ ದುಷ್ಕೃತಿನೋ ಮೂಢಾಃ 
ಪ್ರಪದ್ಯಂತೇನರಾಧಮಾಃ 
ಮಾಯಯಾಪಹೃತಜ್ಞಾನ ಅಸ್ಥರಂ 
ಭಾವಮಾಶ್ರಿತಾಃ 


ನಜ 
೧೦೦ 
3 
6( 
Gs 
6 
2 ೮ 
5 3 
ತ್ತ 
ಲಿ 
ತ್ರ 
21 
9 


(ಶಿವಜ್ಞಾನಂ) ಕಥಂ ಭವಿಷ್ಯತಿ ಶಿವೇ 
ಏನಾಮತ್‌ ಕುರುಣಾಂನೃಣಾಂ 
ಕರ್ಮಪೂರಿತದೃಷ್ಟಾನಾಂ ಮನ್‌ 

ಮಾಯಾ ಮೋಹಿತಾತ್ಮನಾಂ 


ಪಾರಮೇಶ್ವರ 
ನತ 
Fa 


ದ 


ಪಾರಮೇಶ್ವರ 
SN 


ಯಸ್ಯ (ಜ್ಲಾನಿನಃ) 
ಪ್ರಿಯೋಹಮೀಶಾನಿಸಮಯಾ ಸೀತ್‌ 
ಪ್ರಿಯೇಯತಃ 


ಪ್ರಿಯೋಹಿ ಜ್ಞಾನನೋತತ್ಯರ್ಥಮಹ 
ಸಚಮಮ ಪ್ರಿಯಃ 


೭೫ 


ಪಾರಮೇಶರ 


ೀಷುಬಹುಸಂಖ್ಯೇಷು ದುಃಖರೂ 
ಜನ್ಮಸು । ಮತ್ಕಾರುಣ್ಕ್ಯೇನ ತಸ್ಕಾಂತೇ 
ಜಾಯತೇ ಲಿಂಗದರ್ಶನಂ। ಅನೇಕ 
ಜನ್ಮನಾಮಂತೇ ಮಯಿ 
ಭಕ್ತರ್ದಢಾಭವೇತ್‌ 
ಯದ್ಯದಾ ೋಕ್ಯ್ಕಯೋಜಂತುಃ ಕುರುತೀ 
ಕರ್ಮಸಂಚಯಂ। 
ತದ್ಗತಿರ್ಜಾಯತೇಯನಸ್ಮಿನ್ನಿ ರಾಲೋಕಂತು 
ಚೆ೦ತಯೇತ್‌ | ಸರ್ವೇಕ್ಷೇಶಂ ಪರಿತ್ಯಕ್ಷುಂ 
ಮಹಾಶೂನ್ಯಂ ವಿಚಿಂತಮೇ ಯೋಗಂ 
ಸಾಲಂಬನಂ ತ್ಯಕ್ವಾ 
ನಿಷ್ಠಪಂಚೋವಿಚಿ೦ಂತಂಯೇತ್‌॥ 
ಪತ್ರಂಪುಷ್ಪಂ ಫಲಂ ವನ್ಯಂ 
ಗಾವ್ಯಂವಾದುರ್ಭಲೋಬ ಸಮರ್ಪಿತಂ 


ಹಾ 


ಕ್ರ 


ಕಾಯಿ 


ೀವೀಕಾಲೋತರಾಗಮ 
ಲ ವಿ೫ ಅಜ 


ವಿ 
Ww 


ಗಮ 


[8 a & | ಚಿತಂ ಸಮಾನೀಚು ಭಕ್ಷೇನ೦ ಮಮತತ್‌ 
| a ಪಿರಯೆ॥ ಸುಗಂಧಿಃ ಶೀತಲಂ ಸ್ವಚ್ಛಂ 
ಗ್ರ ವಸ್ತಪ್ರತಂಪಯೋ ಬಹು ಚುಲುಕಂ ವಾ 
3 ಮ 


ಯಥಾಶಕ್ಷಿಸದಕ್ಷೆ ಯಮದರ್ಪಿತಂ 


A ೯? .  ್ಸ್‌್‌್‌ಾ್‌ ್‌ 7 1 ಳ್‌  ್ಸ ಬ್‌ 


ಶಿವಾಗವು ವಾಜ್ಕಯ ಪರಿಚಯ ೫೩ 


ಚರಾರ್ಪಿತಂವಿನಾ ದೇವಿಯೋನು 


೯ 


ತಪಸ್ನಸಿ ಕೌಂತೇಯ ತತ್‌ ಕುರು 
ಷಮದರ್ಪಣಂ 


ವಿ 


೬ 


ಸೂಕ್ಷಾ ಗಮ 
KE 
೫೫ 


ಭುಂಕ್ಷೇತಃ ಮಲಮಾಂಸಂ 


ಭಕ್ತಪೀತಾದಿಕಂ ಸರ್ವಂಮತ್‌ ಪ್ರಸಾದಧಿ 


Rs ಇ ಯಾಶುತೇ । ಸರ್ವಮೈಂದ್ರಿಯಕೀಂ 
೬ | p 

ತ್ಯ ತ ಣೆ ವೃತ್ತಿಂ ಮತ್‌ಸೇವಾಯ್ಕ್ಯ 

ಗೆ 9 | ನಿಯೋಜಯೇತ್‌ ಸಂಪ್ರಾಪ್ತ ಮಖಿಲಂ 


ಭೋಗಂ ಮದರ್ಥಮಿತಿಚಾರ್ಪಯೇತ್‌ 


ಪಾರಮೇಶ್ವರ 


ವೆ ಪಾರಮೇಶ್ವರ 
೧ 


ಪಾರಮೇಶ್ವರ 


ಮಾಂಹಿಪಾರ್ಥವಪಾಶಿತ್ರಯೇಸಪಿಸ್ಕುಃ 


ಸ್ಪ ಲಲ್ರನ್ಯ 
ಪ ಹ 
ಪಾಪ ಯೋನಂ 


ಮಾತ್ರೇಣಶಿವಾಏವನಸಂಶಯಃ 
ನೈವಜಾನಂತಿಮದ್ರೂಪಂಹರಿ ಬಹಮ 
ಲ್ರ 

ಮಹರ್ಷಯಃ ಗಜಾನನೋತಪಿ 

ಅಹಮಾದಿರ್ಹಿದೇವಾನಾಂ ಹ್‌ ೨ನನೋಖಿ 
ಮಹರ್ಷೀಣಾಂ ಚ ಸರ್ವಶಃ 


ಸೃಂದೋತಪಿವಿನಾಮ ದ್ವಾಕ್ಯಮುತ್ತಮಂ 


ಮದರ್ಥಮಪಿ ಕರ್ಮಾಣಿ ಕುರ್ವನ್‌ 


ಸಿದ್ದಿ ಮವಾಪ್ತ್ಯಸಿ ಭಕ್ತಿಪೀಯಾಧಿಕಂ ಸರ್ವಂಮತ್‌ ಪ್ರಸಾದ 


J 
Cc 
ಹ] 
C 
ಜ್ರ ಸರ್ವಕರ್ಮಫಲತ್ಕಾಗಂ Ke ಟಿ | ಧಿಯಾ ಶ್ರುತೇ । ಸರ್ವಾನೈಂದ್ರಿಯಕೀಂ 
€ ಶ್ರ - 
$y ಸ ತತಃಕುರುಂರುತಾತ ವಾನ್‌ ಎ yA ವೃತಿಂ ಮತ್‌ ಸೇವಾಯಿ 
ಸ್ರೀ ಧ್ರ RE "ಇ 6] ೨ ಕ ಲ K ಪ್ರ 
೦ ಮಯ್ಯರ್ಪಿತಮನೋಬುದ್ಧಿ ಣೆ py. ನಿಯೋಜಯೀತ್‌ | ಸಂಪ್ರಾಪಮಖಿಲಂ 
; ಭೋಗ ಮದರ್ಥಮಿತಿ ಚಾರ್ಪಯೇತ್‌ 
oe ಕ 
4] 
೦ 
ಲೋಕೋಲೋಕಾನ್ನೋದ್ವೇಗೈರ್ಮು 
ಕ್ಯೋಯಃ ಸರ್ವಾಚಮೇ ಪ್ರಿಯಂ | 
ಮಂದಂ ಯೋಮದ್ಭಕ್ತಃ ಜೆ 
ಸಮೇಪ್ರಿಯಃ ಯೋನಹೃಷ್ಠತಿ 
ದ್ದೇಷ್ಟಿನ ಶೋಚತಿನಕಾಂಕ್ಟತಿ 3 
ಶುಭಾಶುಭಪರಿತ್ಯಾಗೀ ಭಕ್ತಿಮಾನ್ಯಃ ಹಸ 
ಸಮೇಪ್ರಿಯಃ 
[2 
C 


ped 
wv 


೫೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪುತ್ರದಾರಗೃಹಾದಿಷು । 
ಸಮತಾ ಪರೇಷಾಂಚ 
ದ್ದಿಷಾಮಖಿ 


ವ 


ವರ್ತತೇಕೌಮಕಾರತಃ” ನಸ 
ಸಿದ್ಧಿಮವಾಪ್ನೋತಿ ನಸುಖಂ ನ 
ರಾನಾ 
ತಸ್ಮಾಚ್ಛಾಸ್ರಂಪ್ರಮಾಣಂ ಹಿ ಕಾರಾ ಶಕಾರ್ಯ 
ವೃವಸ್ಥಿತೌ। ಜ್ಜಾತ್ನಾ ಶಾಸ್ತ್ರ ವಿಧಾನೋಕ್ತಂ 
ತತ್ತಂಕುರ್ಕಾ ದುರೊನರ್ಮು ಖಾತ್‌ 


ಕೃತ್ನಾವಾಕರ್ಮಸಕಲಮನಪೇತೊ 
ಲಂ ನಿವೇಶಯೇಚ್ಛಿವೇ ಚೆ 


ಸರ್ವಧರ್ಮಾನ್‌ ಪರಿತ್ಯಜ್ಯಶೈವಂ 
ಪಂಚಾಕ್ಷ ರಂಜಪೇತ್‌ಃ 


y 
~~ 


32 
ಲ 
9) 


ಪಾರಮೇಶರ 
ನ್‌್‌ 


0 


ಯಸ್ತಾ ಸರತಿರೇವಸ್ಥಾದಾತ್ಮ ತೃಪ್ತ 
ಮಾನವಃ ಆತ್ಮನ್ಯೇವ ಚ 
ಸಂತುಪ್ಟಸ್ತಸ್ಯಕಾರ್ಯಂ ತೆ ವಿದ್ಯತೇ 


ಶಿವಜ್ಞಾನಾಮೃತಂ ಪೀತ್ಲಾಭಕಾ 
ವ ಖು ನ ಸಿರೆ 


ಪರವಶಂಗತಃ 


ದೇವೀಕಾಲೋತರ 


ಭಗವದ್ಗೀತೆಯು ಪ್ರಸಿದ್ಧ ಸ್ಸ ಗಂಥವಾಗಿರುವುದರಿಂದ ಈ ಶ್ಲೋಕಗಳು ಅಲ್ಲಿಂದಲೇ 
ಶಿವಾಗಮಗಳತ ಸಾಗಿ ಜಾ ಬ ಕೆಲವರಿಗೆ ಅ ಸಜಜ, ಆದರೆ 
ವಸ್ತು ಸ್ಥಿತಿಹಾಗಿಲ್ಲ. ಏಕೆಂದರೆ- 


ಶಿವಾಗಮಗಳಲ್ಲಿ ಇವೆಲ್ಲ ಶ್ಲೋಕಗಳು ಒಂದು ಎಶಿಷ್ಟ ವಿಷಯವನ್ನಿತ್ತಿಕೊಂಡು 
ವಿವರವಾಗಿ ಪ್ರತಿಪಾದಿಸುವ ಸಂದರ್ಭದಲ್ಲಿ ಬಂದಿವೆ. ಒಂದೊಂದು "ವಿಷಯಕ್ಕೆ 
ಸಂಬಂಧಿಸಿದ ಹಲವಾರು ಶ್ಲೋಕಗಳು ಒಂದಕ್ಕೊಂದು ಪೂರ್ವಾಪರ ಸಂಬಂಧವುಳ್ಳವಾಗಿ 
ಬರುತ್ತವೆ. ಶಿವಾಗಮಗಳಲ್ಲಿ ವ್ಯ ಶ್ಲೋಕಗಳು ಆಯಾ ಸಂದರ್ಭದಲ್ಲಿ ಸಹಜವಾಗಿ 
ಉದ್ಭವಿಸಿದ ಅನಿವಾರ್ಯ ಘಟಕಗಳಾಗಿ. ಬಂದಿವೆ. ಅಲ್ಲಿಂದ ಕೆಲವನ್ನು 'ಕಿತ್ತುಹಾಕಿದರೆ 
ವಿಷಯ ಪ್ರತಿಪಾದನೆಗೆ ಕೊರತೆಯುಂಟಾಗುವ ಅನುಭವವಾಗುತ್ತದೆ. ಆದುದರಿಂದ 
ಶಿವಾಗಮಗಳಲ್ಲಿ ಈ ಶ್ಲೋಕಗಳು ಆಯಾ ಸನ್ನಿ ವೇಶಗಳ ಅವಿಭಾಜ್ಯ ಅಂಗಗಳಾಗಿವೆ. 


ಒಂದೊಂದು ಸಿದ್ಧಾಂತವನ್ನು ಸಂಗ್ರಹಿಸಿ ಸೇಟ್‌ ಈ ಶ್ಲೋಕಗಳು ಉದಾಹೃತ 
ವಾದಂತಿವೆ. 


ye ಜು ಉಪದೇಶ ಮಾಡಿದಾತ ಎಷ್ಟುವಿನ ದಶಾವತಾರಗಳಲ್ಲಿ 
ಒಬ್ಬನಾದ ಶ್ರೀಕೃಷ್ಣ ಎಡ್‌ ಶೈವ ಧರ್ಮವನ್ನು ಬೋಧಿಸುವ ಶಿವಾಗಮಗಳು 


ಶಿವಾಗಮ ವಾಜ್ಮಯ ಪರಿಚಯ ೫೫ 


ಹಾಗೂ ಶ್ರೀಕೃಷ್ಣ ಒಂದಕ್ಕೊಂದು ಹೊಂದಿಕೆಯಾಗಲಾರದು ಎ೦ಬ ಅಭಿಪ್ರಾಯ 
ಸನುಂಪಬಹುದು: "ಆದರೆ ಪಸ್ತುಸ್ಥಿತಿಯೇ ಬೇರೆ. ಏಕೆಂದರೆ ಶ್ರೀಕೃಷ್ಣನು ಶಿವ ಭಕ್ತನಾಗಿ 
ಶಿವಲಿಂಗಾರ್ಚನೆ ಮಾಡಿರುವನೆಂಬುದನ್ನು ಮಹಾಭಾರತ ಮತ್ತು ಅನೇಕ ಪ್ರಾಚೀನ 
' ಪುರಾಣಗಳು ಹೇಳುತ್ತವೆ. ಅಪ್ಪಯ್ಯ ದೀಕ್ಷಿತರು ತಮ್ಮ ಭಾರತ ಸಂಗ್ರಹದಲ್ಲಿ 
ಶ್ರೀಕೃಷ್ಣನ ಶಿವಭಕ್ತಿಯನ್ನು ಹೀಗೆ ಆ 1! 


ಶ್ರೀ ಮಹಾಭಾರತಂ ಕುರ್ವಾಣಃ ಸರ್ವೇಷಾಂ ಬ್ರಹ್ಮವಿದಾಂ 
ಗುರುರ್ಭಗವಾನ್‌ ವ್ಯಾಸ $ ಶ್ರೀಕ್ಕ ೈಷ್ಣಮಹಾತ್ಮ್ಯ ವರ್ಣನದ್ದಾರಾ 
ಶಿವಏವ ಪರಬ್ರಹ್ನೇತಿ ನಿಷೇಧಃ ಪರಮತತ್ವ್ವಂ 
ದರ್ಶಯಾಮಾಸ................ ಸರ್ವತಾಪಿ ಮಹಾಭಾರತೇ 
ಶ್ರೀಕೃಷ್ಣಸ್ಯ ಶಿವಪೂಜಾನಿಷ್ಟತ್ತಂ, ತತ್‌ಪ್ರಸಾದಲಬ್ದ 

ಸಕಲ ಪ್ರಭಾವತ್ವಂ ಚಾವಣ್ಯ ಹತ್‌ ನೇ 


ಆದಿಪರ್ವಣಿ ಸುಭದ್ರಾಪರಿಣಯ ಪ್ರಸ್ತಾ ಸ್ಮಾಪೇ ಸಮುದ್ರ ಮಧ್ಯೇ ಕೃಚಿದ್‌ದ್ವೀಪ 
ವಿಶೇಷೇ ಕೃಷ್ಣೇನ ಶವಸ ಪಜಾರ್ಥಂ೦ ಪ್ರವರ್ತಿತ ಮಹೋತ್ಸವಃ ಉಪಮನ್ಯೂ ಯಾ 


ಶ್ರೀ ಕೃಷ್ಣಸ್ಥಾಪಿ ಆ “ಪಾಶು ಪತವ್ರತಾನುಷ್ಠಾನ೦....... ಕೈಲಾಸಮಾತ್ರಾಯಾಂ 
ಪೂಜಾಸ್ತುತಿತಪೋಭಿಃ........ ವರ್ಣಿತಂ ದೋಣಪರ್ವಣಿ-ದ್ರೋಣವಧಾನಚಿತರಂ 


ಕೃಷ್ಣಾರ್ಜುನೌ ಲಿ೦ಗಾರ್ಚನಯಾ....... ಶಿವಮಾರಾಧಿತೌ ಶಿವೇನ ಅತಿಬಲ ವೀರ್ಯ 

ಪರಾಕಮಾದಯೋ ಬಹವೋ ವರಾ ದತ್ತಾ ಇತಿ ವೇದವ್ಯಾಸೇನ ಕಥಿಶೆ೫) 
ವಾಯುಪುರಾಣ ಅಧ್ಯಾಯ ೪೦ (೧-೩) ರಲ್ಲಿ ಶ್ರೀಕೃಷ್ಣನು ಶಿವಾಗಮಗಳ 
ತ್ತ್ವಜ್ಞಾನವನ್ನು ಆಜ ಉಪಮನ್ಯುಮುನಿಗಳಲ್ಲಿ ಹೀಗೆ ಪಾರ್ಥಿಸಿದನು. 


ಭಗವನ್‌ ಶ್ರೋತಮಿಚ್ಛಾಮಿ ಶಿವೇನಪರಿಭಾಷಿತಂ 

ವೇದಸಾರಂ ಶಿವಜ್ಞಾನಂ ಸ್ವಾಶ್ರಿತಾನಾಂ ವಿಮುಕ್ತಯೇ 

ಕೂರ್ಮಪುರಾಣ ಅಧ್ಯಾಯ ೨೫ (೪೬-೪೮) ರಲ್ಲಿ ಉಪಮನ್ಯುಮುನಿ 
ಕೃಷ್ಣನಿಗೆ ಶಿವದೀಕ್ಷೆಯನ್ನಿತ್ತ ವಿಷಯ ಹೀಗೆ ಉಕ್ತವಾಗಿದೆ. 
“ಏವಮುಕ್ತಾ ದದೌ ಜ್ಞಾನಮುಪಮನ್ಯುಮಹಾಮುನಿಃ' ದ್ರೋಣಪರ್ವದಲ್ಲಿ 
ಅಶ್ವತ್ಥಾಮನು ಕೃಷ್ಣಾರ್ಜುನರು ಶಿವಲಿಂಗವನ್ನು ಪೂಜೆ ಮಾಡಿ ಸಾಮರ್ಥ್ಯ 
ಪಡೆದುದರಿಂದ ತನಗೆ ಸೋಲುಂಟಾಯಿತೆಂದು ಹೇಳುತಾನೆ. 


ಹೀಗೆ ಅನೇಕ ಪುರಾಣಗಳಲ್ಲಿ ಶ್ರೀಕೃಷ್ಣನ ಶಿವಭಕ್ತಿ ವರ್ಣಿತವಾಗಿದೆ. 
ಭಗವದ್ಗೀತೆಯನ್ನು ಉಪದೇಶಿಸಿದ ಶ್ರೀಕೃಷ್ಣನು ಉಪಮನ್ಯು ಮುನಿಗಳಿಂದ 
ಶಿವಾಗಮಗಳ ಆಧ್ಯಾತ್ಮ ಸೈ ತತ್ವಜ್ಞಾವವನ್ನೂ ಪಡೆದ ವಿಷಯವೂ ಉಲ್ಲೇಖಿತವಾಗಿದೆ. 


೩. ಮಹಾಭಾರತದಲ್ಲಿ ವರ್ಣಗಳ ತಾರತಮ್ಯಭಾವ, ಅಗ್ರವರ್ಣದ ಶ್ರೇಷ್ಠತೆ 
ಇವು ಅತ್ಯಂತ ತೀಕ್ಷ್ಣವಾಗಿ ಪ್ರತಿಪಾದಿತವಾಗಿವೆ. ಅನುಶಾಸನ ಪರ್ವದಲ್ಲಿ ಭೀಷ್ಮರು 


೫೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


'ಜನ್ಮನೈವ ಮಹಾಭಾಗೋ ಬ್ರಾಹ್ಮಣೋನಾಮ ಜಾಯತೇ' ಎಂದು ಬ್ರಾಹ್ಮಣ್ಯ ಜನ್ಮದಿಂದ 
ಪ್ರಾಪವಾಗುತದೆಯೆಂದು ಹೇಳಿರುವರು. ಅಂದರೆ ಜನ್ಮದಿಂದ ವಿಗೆ ಅವನ 
ವರ್ಣ ಅಥವಾ ಜಾತಿ ಪ್ರಾಪ್ತವಾಗುವದೆಂಬುದನ್ನು ಮಹಾಬಾರತ ಪ್ರತಿಪಾದಿಸುತ್ತದೆ. 
ಅದರಲ್ಲಿ ಬ್ರಾಹ್ಮಣ್ಯಮತಿದುಷ್ಟಾಪ್ಯಂ ಎಂದು ಬ್ರಾಹ್ಮಣ್ಯದ ಅಗ್ಗಳಿಕೆಯನ್ನು ಭೀಷ್ಮರೇ 
ಸಾರುತ್ತಾರೆ. ಬ್ರಾಹ್ಮಣ್ಯವು ಜನ್ನದಿಂದ ಪ್ರಾಪ್ತವಾಗುವುದನ್ನೂ ಅದರ ಶ್ರೇಷ್ಠತೆಯನ್ನೂ 
ಎತ್ತಿ ಓಡಿಯುವುದರ ಜೊತೆಗೆ ಶೂದ್ರರಿಗೆ ಜ್ಞಾನದ ಬಾಗಿಲುಗಳಲ್ಲವನ್ನೂ 
ಮಹಾಭಾರತದಲ್ಲಿ ಮುಚ್ಚಿಬಿಟ್ಟಿರುವುದನ್ನು ನೋಡಬಹುದು. 


ಮಿತ್ರಸೌಹಾರ್ದಭಾವೇನ ಉಪದೇಶಂ ಕರೋತಿಯಃ 
ಜಾತ್ಯಧರ್ಮಸ್ಯ ರಾಜರ್ಷೇ ದೋಷಾನ್ರಸ್ಯಭವೇನ್ನವಾ 
ಉಪದೇಶೋನಕರ್ತವ್ಯೋ ಜಾತಿಹೀನಸ್ಯನಕಸ್ಕಚಿತ್‌ 
ನಾಧ್ಯಾಪಯೇತ್‌ಶೂದಮಿಹ ತಥಾ ನೈವ ಚ ಯಾಜಯೇತ್‌ 

- ಅನುಶಾಸನ ಪರ್ವ ೩೧-೩-೪-೫ 


ಅ೦ದರೆ ಮಿತ್ರನೆಂಬ ಭಾವನೆಯಿಂದ ಅಧಮ ಜಾತಿಯವನಿಗೆ ಉಪದೇಶ 
ಮಾಡಕೂಡದು. ಜಾತಿಹೀನನಿಗೆ ಉಪದೇಶವನ್ನು ಮಾಡಕೂಡದೆಂದು ಎಧಿಸುತ್ತದೆ. 
ಇಂತಹ ಶ್ಲೋಕಗಳು ಮಹಾಭಾರತದ ನಾನಾಭಾಗಗಳಲ್ಲಿ ಚಲ್ಲವರಿದಿವೆ. ಆದರೆ 
ಇವುಗಳ ಮಧ್ಯೆ ಸಮಸ್ತ ಮಾನವರ ಸಮಾನತೆಯನ್ನು ಎತ್ತಿಹಿಡಿಯುವ ಉದಾರವಾದ 
ಡ್ಯ ಶ್ಲೋಕಗಳು. ಬಂದಿವೆ. ಇವು ಭಗವದ್ಗೀತೆಗಾಗಲಿ, ಮಹಾಭಾರತಕ್ಕಾಗಲಿ ಸಹಜವಾಗಿ 
ಹೊಂದಿಕೊಳ್ಳುವ ಶ್ಲೋಕಗಳಲ್ಲ. ಕಾರಣ ಈ ವಿಚಾರಧಾರೆ ERR 
ಭಗವದ್ಗೀತೆಗೆ ರ ನಿರ್ಧರಿಸಬೇಕಾಗುತ್ತದೆ. 


೪. ಶಿವಾಗಮಗಳಲ್ಲಿ ಧ್ಯಾನದ ಸಂಪೂರ್ಣ ವ್ಯಾಖ್ಯೆ ಏವರ ಬಂದಿದೆ. 
“ಧ್ಯಾನವೆಂದರೆ ಶಿವರೂಪಾದಿ ಚೀ ಎಂದು ವ್ಯಾಖ್ಯಾನಿಸಲಾಗಿದೆ. ಇಡೀ 
ಸೃಷ್ಟಿಯಲ್ಲಿ ಶಿವನಶಕ್ತಿಯ ಆವಿಷ್ಠರಣವೆಂದು ಭಾವಿಸುವುದೇ ನೈಜಧ್ಯಾನ. ಹ 
ಧ್ಯಾನದ ಸರ್ವಶ್ರೇಷ್ಠ ಅವಸ್ಥೆ ಯೆಂದರೆ ಮನಸನ್ನು ಪಂಚಾಕ್ಷರ ಇಲ್ಲವೆ ಷಡಕ್ಷರ 
ಮಂತ್ರದಲ್ಲಿ ನಿಲ್ಲಿಸುವುದು. ಇರೇ ಧ್ಯಾನದಲ್ಲಿ "ನಿಷ್ಕಲವಾದ ಪರವಸ್ತು ಸಕಲನಾಗಿ 


ಧ್ಯಾನಮಾಡುವವನ ಭಾವನೆಗೆ ತಕ್ಕ ರೂಪಧಾರಣ ಮಾಡಿ. ಅವನ ಮನದ 
ಒಳಗಣ್ಣಿನೆದುರು ಬ೦ದು ನಿಲ್ಲುತ್ತಾನೆ. 


"ಯೋಗಿನಾಂ ಧ್ಯಾನಿನಾಂ ತಥಾ ಧ್ಯಾನಪೂಜಾನಿಮಿತ್ತಾರ್ಥಂ ತನುಂ ಗೃಹ್ಣಾತಿ 
ಮಾಯಯಾ' ಎಂದು ಶಿವಾಗಮಗಳಲ್ಲಿ ಗ ಪರಮಾತ್ಮನು ತನ್ನಲ್ಲಿರುವ 
ಶಕ್ತಿಯಿ೦ದ ಯೋಗಿಗಳ ಧ್ಯಾನ ಪೂಜಾ ನಿಮಿತ್ರಾರ್ಥವಾಗಿ ಸೂಕ್ಷ್ಮ ದು 
ಮಾಡುತ್ತಾನೆ ಎಂಬುದು ಸ ಮತಿತಾರ್ಥ. 


ಭಗವದ್ಗಿತೆಯಲ್ಲಿ ಧ್ಯಾನವನ್ನು ಬೋಧಿಸುವ ಹಲವಾರು ಶ್ಲೋಕಗಳು ಬಂದಿವೆ. 


ME AE A iS as We oe a a casa 


SS ಟುಟ 


ಹ್‌ ಹ ಟೆ ಈಚ್‌ alike Ru ಘ್‌ ್‌ 


ಶಿವಾಗವು ವಾಜ್ಕಯ ಪರಿಚಯ ೫೭ 


ಇವು ಶಿವಾಗಮಗಳ ಶ್ಲೋಕಗಳನ್ನು ಹೋಲುತ್ತವೆ. ಉದಾಹರಣೆಗೆಂದು ಭಗವದ್ಗಿತೆಯ 
೬ ನೆಯ ಅಧ್ಯಾಯದ. ೧೩ ಗ ಇಳ. ನೆಯ ಶ್ಲೋಕಗಳನ್ನು ಸೂಕ್ಷಾ ಗಮದ 
ಮೂರನೆಯ ಭಿ ೫೫ ನೆಯ ಶ್ಲೋಕದೊಡನೆ ಹೋಲಿಸ 2೫ 


ಇವೆಲ್ಲ ವಿವೇಚನೆಯಿಂದ ಭಗವದ್ಗೀತೆಯಲ್ಲಿ ಶಿವಾಗಮದ ಪ್ರಭಾವ ನಿಚ್ಚಳವಾಗಿ 
ಕಂಡು ಬರುವದರಿಂದ ಮೇಲೆ ನಿರ್ದಶಿಸಿದ ಶ್ಲೋಕಗಳು `ವಾಗಮಗಳಿಂದ 
ಭಗವದ್ಗೀತೆಗೆ ಬ೦ದಿವೆಯೆಂದು ನಿರ್ಧರಿಸಬೇಕಾಗುತ್ತದೆ. ಅದುದರಿಂದ ಶಿವಾಗಮಗಳು 
ಭಗವದ್ಗೀತೆಗಿಂತ ಮೊದಲಿನವೆಂದು ಊಹಿಸಬೇಕಾಗುತ್ತದೆ. 


ಇನ್ನೊಂದು ಅಭಿಪ್ರಾಯದಂತೆ "ಸರ್ವೋಪನಿಷದೋ ಗಾವೋ ದೋಗ್ಧಾ 
ಸರಾ ಎ೦ಬ ಉಕ್ತಿ ಪ ಪಸಿದ್ದವಾಗಿದೆ. ಭಗವದ್ಗೀತೆಯು ಉಪನಿಷತ್ತುಗಳ 
ಸಾರವೆಂದು ಈ ಉಕ್ಕಿಯಿಂದ ಕ ಭಗವದ್ಗೀತೆಯು ಉಪನಿಷತ್ತುಗಳಿಂದ 
ಪ್ರಭಾವಿತವಾಗಿರುವುದನ್ನೂ ರಾನಡೆಯವರು Constructive survey of 
Upanishds ತಮ್ಮ ಎಂಬ ಗಂಥದಲ್ಲ ತೋರಿಸಿದ್ದಾರೆ. 


ಆದರೆ ಭಗವದ್ಗೀತೆಯನ್ನು ಸೂಕ್ಷ ವಾಗಿ ಅವಲೋಕಿಸಿದರೆ ಅದು ಕೇವಲ 
ಉಪನಿಷತ್ತುಗಳ ನ ಮಾತ್ರವಾಗಿರದೆ. ಶಿವಾಗಮಗಳಿಂದಲೂ ವಿಪುಲವಾದ 
ಸಿದ್ಧಾಂತಸಾಮಗ್ರಿಯನ್ನು ಪಡೆದಿದೆಯೆಂದು ಎದಿತವಾಗುತ್ತದೆ. 


೧. ಉಪನಿಷತ್ತುಗಳು ಶಾಶ್ವತ ಸುಖವನ್ನೀಯುವ ಬ್ರಹ್ಮ ಪದವಿಯನ್ನು 
ಪಡೆಯಬೇಕೆಂದು ಹೇಳಿದವು. ಬನ್ನ ಪದವಿಯನ್ನು ಪಡೆಯಲು ಜ್ಞಾನ ಮಾರ್ಗವನ್ನು 
ಬೋಧಿಸಿದ್ದು, ಈ ಜ್ಞಾನವನ್ನು ತಪಸ್ಸಿನ ಮಾಲಕ ಸಾಧಿಸಬೇಕೆಂದು ತಿಳಿಸಿವೆ. 
ಉಪನಿಷತ್ತುಗಳ ವ್ರ ಜ್ಞಾನ ನ ಕಷದಾಯಕವೂ ಮತ್ತು ಸಾಮಾನ್ಯ ಜನಗಳ 
ಅಳವಿಗೆ ನಿಮುಕುವಂತಹುದಲ್ಲ. ಆದರೆ ಆಗಮಗಳು ಮೋಕ್ಷಸಾಧನೆಗೆ ಭಕ್ತಿ ಮಾರ್ಗವನ್ನು 
ಬೋಧಿಸಿದವು. ಭಕ್ತಿಮಾರ್ಗ ಎಲ್ಲರಿಗೂ ಸುಲಭಸಾಧ್ಯವಾದುದು. ಈ ನಿಟ್ಟಿನಲ್ಲಿ 
ಗೀತೆ ಹೇಳುವುದನ್ನು ಕೇಳಬೇಕು. : 


ಕ್ಷೇಶೋಂಧಿಕತರಸ್ತೇಷಾಮವ್ಯಕ್ತಾಸಕ್ತ ಚೇತಸಾಂ 
ಅವ್ಯ ಕ್ತಾಹಿ ಗತಿದುಃಖಂ ದೇಹವಿದ್ಧರವಾಪ್ಯತೇ 


ಈ ಕಾರಣಕ್ಕಾಗಿ ಭಗವದ್ಗೀತ ಉಪನಿಷತ್ತುಗಳ ಜ್ಞಾನಮಾರ್ಗ ಆಗಮಗಳ 
ಭಕ್ತಿಮಾರ್ಗ ಎರಡನ್ನೂ ಸಮನ್ವಯಗೊಳಿಸಿತು. ಹೀಗೆ ಭಗವದ್ಗೀತೆ ನ 
` ನೇರಯಣಿಯಾಗಿದೆ. 


೨. ಭಕ್ತಿ ಮತ್ತು ನಿಷ್ಕಾಮ ಕರ್ಮಗಳ ವಿಚಾರದಲ್ಲಿ ಭಗವದ್ಗೀತೆ ಶಿವಾಗಮಗಳಿಗೆ 
ಯಣಿಯಾದಂತಿದೆ. “ಿದ್ಯಾರ್ಣವ ಭಟ್ಟಾಚಾರ್ಕರು ತಮ , ಗಂಥದಲ್ಲಿ ಹೀಗೆ ಹೇಳಿರುವರು 
“ತಂತ್ರಗಳು ಅಂದರೆ ಆಗಮಗಳು ಪ್ರಪಂಚವನ್ನು "ಆನಂದಮಯ ದೃಷ್ಠಿಯಿಂದ 
ಕಂಡು ಅದನ್ನು ಪರಮಾನಂದ ಸಾಗರವನ್ನಾಗಿ ಪರಿವರ್ತಿಸಿವೆ. ಆಗಮಗಳು ಚೋಧಿಸುವ 
ಭಕ್ತಿ ಮಾರ್ಗದಲ್ಲಿ ಭಕ್ತನು ತನ್ನ! ದೆಲ್ಲವನ್ನು ದೇವರಿಗೆ ಆರ್ಪಿಸುವ ವಿಧಾನವು ಅಡಗಿದೆ. 


೫೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಭಕ್ತನು ತನ್ನ ಎಲ್ಲ ಚಿಟುವಟಿಕೆಗಳನ್ನು ನಡೆಸುತ್ತ ಅವುಗಳ ಫಲಾಫಲಗಳನ್ನೆಲ್ಲ 
ಪರಮಾತ್ಮನಿಗೆ ಅರ್ಪಿಸಿಬಿಡುತ್ತಾನೆ. "ಭಕ್ತನು ತನ್ನ ಎಲ್ಲ ಸುಖದುಃ ಖಗಳಿಗೆ 
ಪರಮಾತ್ಮನನ್ನೇ ಪೂರ್ತಿಯಾಗಿ ಆಶ್ರಯಿಸುವುದರಿಂದ ತನ್ನ ಎಲ್ಲ ಕರ್ಮಗಳ 
ಫಲಗಳನ್ನು ಅವನಿಗೆ ಅರ್ಪಿಸಿಬಿಡುತ್ತಾನೆ.” ಹೀಗೆ ಭಗವದ್ಗೀತೆಯ ನಿಷ್ಕಾಮ 
ಕರ್ಮದ ree ಆಗಮಗಳ ಭಕ್ತಿಮಾರ್ಗದಲ್ಲಿದೆ. ಗೀತೆ. ಆಗಮಗಳ "ಈ 
ಸಿದ್ದಾಂತವನ್ನು ವಿಶದೀಕರಿಸಿದೆ. ಭಗವದ್ಗೀತೆಯ ಸಾರ ಸರ್ವ ಸ್ಪವೆನಿಸಿದ ಕರ್ಮಯೋಗ 
ರೂಮಗೊಂಡಿರುವದು ಶಿವಾಗಮಗಳ. ಭಕ್ತಿ ಮಾರ್ಗದಿಂದ ಎಂಬುದು ಮಹತ್ವ 
ವಾದುದು. ಭಗವದ್ಗೀತೆಯ ನಿಷ್ಕಾಮ ಕರ್ಮದ ಉಗಮ ಆಗಮಗಳ ಭಕ್ತಿ 
ಮಾರ್ಗದಲ್ಲಿದೆ. 


೩. ಮಾಯಾ ತತ್ತ್ವದ ಕಲ್ಪನೆಯಲ್ಲಿಯೂ ಭಗದ್ಗೀತೆ ಶಿವಾಗಮಗಳನ್ನು 
ಅನುಸರಿಸಿದಂತೆ ತೋರುತ್ತದೆ. ಆಗಮಗಳಲ್ಲಿ ಮಾಯೆ ವಕ ಪರಬ್ರಹ್ಮ ಶಕ್ತಿ 
ಅದರಿಂದಲೇ ಸೃಷ್ಟಿಯ ಉತ್ಪತ್ತಿ ಕಾರಣ ಸ ಸೃಷ್ಟಿ ಸತ್ತ ವಾದುದು ಎಂದು ಪತಿಪಾದಿಸಿವೆ. 
ಶ್ವೇತಾಶ್ವತರ ಉಪನಿಷತ್ತಿನ" ಹೊರತಾಗಿ ಮಿಕ್ಕ ಉಪನಿಷತ್ತುಗಳಲ್ಲಿ ಮಾಯೆಯ 
Ks ಎನೆ ಇಲ್ಲ. ಕಾರಣ ಶಿವಾಗಮಗಳಂತೆ ಭಗವದ್ಗೀತೆಯು ಸ ಸೃಷ್ಟಿ ಸತ್ಯವೆ೦ತಲೂ ಈ 
ಸೃಷ್ಟಿ ಪರಮಾತ್ಮನ ಶಕ್ತಿ ಸ್ವರೂಪವೆಂದು ನಂಬುತ್ತದೆ. 


೪. ಯೋಗದ ವಿಷಯದಲ್ಲಿಯೂ ಭಗವದ್ಗೀತೆ ಉಪನಿಷತ್ತುಗಳಿಗಿಂತ 
ಶಿವಾಗಮಗಳಿಗೆ ಹಚ್ಚು ಯಣಿಯಾಗಿರುವಂತೆ ತೋರುತ್ತದೆ. ಉಪನಿಷತ್ತುಗಳು ಯೋಗದ 
ವಿಷಯವನ್ನು ಪ್ರಸ್ಥಾಪಿಸಿದರೂ ಅದರ ಸಾಧನ ಮಾರ್ಗ ಸಿದ್ದಿಯ ವಿವರಗಳು 
ಅಲ್ಲಿಲ್ಲ. ಹ ಆಗಮಗಳ ನಾಲ್ಕು ಪಾದಗಳಲ್ಲಿ ಯೋಗಪಾದವು ಪ ಪ್ರಸಿದ್ದ ಅಂಗ. 
ಭಗವದ್ಗೀತೆಯಲ್ಲಿ ಭಕ್ತಿ ಕರ್ಮ ಜ್ಞಾನಗಳೆಲ್ಲ ಯೋಗವಾಗಿಯೇ ಪಾರಾ. 
ಇದೂ ಸಹ ಶಿವಾಗಮಗಳ ಪ್ರಭಾವವಾಗಿದೆ. 


ವಾಸ್ತವವಾಗಿ ಭಗವದ್ಗೀತೆ ಪ್ರತಿಪಾದಿಸಬೇಕಾಗಿದ್ದುದು ಕರ್ಮಮಾರ್ಗ. 

ಆ ಕುರುಕ್ಷೇತ್ರದಲ್ಲಿ ಅರ್ಜುನನು ಯುದ್ಧ "ಮಾಡಲಾರೆ ಎಂದು 

ಹೇಳಿ ರಣರಂಗದಲ್ಲಿ ಕೈಮುಗಿದು. ನಿಂತುಬಿಟ್ಟನು. ಆಗ ಶ್ರೀಕ್ಷ ೈಷ್ಟನಿಂದ ಅರ್ಜುನನಿಗೆ 

ಗೀತೋಪದೇಶವಾಗಿದೆ ಅಂದಮೇಲೆ ಭಗವದ್ಗೀತ ಕರ್ಮಮಾರ್ಗ ಪ್ರತಿಪಾದಕ 

JERK ತೀರ ಸ್ವಾಭಾವಿಕ. ಅಂತೆಯೇ ಲೋಕಮಾನ್ಯತಿಲಕರು ತಮ್ಮ 
ತಾರಹಸ್ಯದಲ್ಲಿ ಕರ್ಮಮಾರ್ಗಪರ ಭಾಷ್ಯವನ್ನೇ ಪ್ರತಿಪಾದಿಸಿರುವರು. 


"ನಹಿಕಶ್ಚಿತ್‌ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್‌' ಎಂದು ಕರ್ಮಮಾರ್ಗದ 
ಅನಿವಾರ ತೆಯನ್ನು "ಪ್ರತಿಪಾದಿಸುತ್ತದೆ. 


ಶಿವಾಗಮಗಳಲ್ಲಿ ಕರ್ಮಮಾರ್ಗವೆಂದರೆ ಧರ್ಮಮಾರ್ಗವೆಂದು ಪ್ರತಿಪಾದಿತ 
ವಾಗಿದೆ. ಭಗವದ್ಗೀತೆಯ ಸಾರಸರ್ವಸ್ಸವೆನಿಸಿದ ಕರ್ಮಯೋಗ ರೂಪುಗೊಂಡಿರುವುದು 
ಶಿವಾಗಮಗಳ ಈ ಭಕ್ತಿಮಾರ್ಗದಿಂದ ಎಂಬುದು ಮಹತ್ವವಾದುದು. 


ಶಿವಾಗಮ ವಾಜ್ಮಯ ಪರಿಚಯ ರ್ಜ 


೬. ಆರ್ಥರ ಆ್ಯವ್ನೆಲಾನ್‌ ಅವರು ತಮ್ಮ Shakti and Shakta ಎ೦ಬ 
ಗ್ರಂಥದಲ್ಲಿ (0.೧೯) ಭಗವದ್ಗೀತೆಯ ಒಂದು ಶ್ಲೋಕವನ್ನು ಉದ್ದರಿಸಿರುವರು. 
ಅದು ಹೀಗಿದೆ. 


ತೇನೋಕ್ತಂ ಸಾತ್ವತ೦ ತಂತ್ರಂ ಯದ್‌ ಜ್ಞಾಶ್ಚಾಮುಕ್ತಿಭಾಗ್‌ಭವೇತ್‌ 
ಯತ್ರ ಸ್ತೀಶೂದ್ರದಾಸಾನಾಂ ಸಂಸ್ಕಾರೋ ವೈಷ್ಣವೋಸ್ಮ್ನ ತಃ 


ಇಲ್ಲಿ ಭಗವದ್ಗೀತೆಯು ಸಾತ್ವತ ತಂತ್ರ ೬೪0 ವನ್ನು ಹೆಸರಿಸಿ 
ಅದನ ರಿಯುವದರಿಂದ ಮುಕ್ತಿ ದೊರೆಯುತ್ತದೆ ಎಂದು ತಿಳಿಸಿ ಸ್ತ್ರೀ, ಶೂದ್ರ, 
ತ್‌ ವೈಷ್ಣವ ಸಂಪ್ರದಾಯಕ್ಕಿಂತಲೂ "ಮಿಗಿಲಾಗಿ ಅವರಿಗೆ ಜನ್ಮ ಜಾತಿಯನ್ನೇ 
ನೀಗುವ ಶಿವದೀಕ್ಷೆಯ ಸಂಸ್ಕಾರ ನೀಡಬೇಕೆಂದು ಹೇಳಿದ ವಿಚಾರ ಅತ್ಯಂತ ಜಃ 
ವಾದುದು. ರ ಭಗವದ್ಗೀತೆ ಶೈವಾಗಮಗಳನ್ನು ಅವಶ್ಯವಾಗಿ ತನ್ನಲ್ಲಿ 
ಅಳವಡಿಸಿಕೊಂಡಿರಬೇಕು. ಸ್ವಾತಂತ್ರವನ್ನು ಹೆಸರಿಸುವ ಈ ಶ್ಲೋಕವನ್ನು ಸಾ 
ಆ್ಯವ್ಲೆಲಾನ್‌ ಅವರು ಯಾವ ಜರಾ ಆಯ್ದು ಲರ ತಿಳಿದು 
ಬಂದಿಲ್ಲ. ಆದರೆ ಇದರಿಂದ ಭಗವದ್ಗೀತೆ ಆಗಮಗಳಿಗೆ ಯಣಿಯಾದ ವಿಷಯ 
ಪ್ರಸ್ತಾಪಿತವಾಗಿರುವುದು ಬಹು ಮಹತ್ವವಾದುದು. 

೭. ಪರಬ್ರಹ್ಮದ ಸಾಕಾರ ನಿರಾಕಾರ ಸ್ವರೂಪಗಳೆರಡರಲ್ಲಿ ಉಪನಿಷತ್ತು ನಿರಾಕಾರ 
ಸ್ವರೂಪಕ್ಕೆ ಪ್ರಾಧಾನ್ಯವಿತ್ತರೆ, ಆಗಮಗಳು ನಿರಾಕಾರದೊಡನೆ ಸಾಕಾರ ಸ್ವರೂಪವನ್ನೂ 
ಒಪ್ಪಿಕೊಂಡಿವೆ. ಭಕ್ತಿ ಮಾರ್ಗಕ್ಕೆ ಸಾಕಾರರೂಪ ಅವಶ್ಯವೆನಿಸಿದೆ-ಹೀಗೆ ಭಗವದ್ಗೀತೆಯಲ್ಲಿ 
ಸಾಕಾರ ಪರಮಾತ್ಮನೆನಿಸಿದ ಶ್ರೀಕೃಷ್ಣನಿಗೆ ಪ್ರಾಧಾನ್ಯತೆಯಿದೆ. ಶಿವಾಗಮಗಳಲ್ಲಿ ಶಿವನಿಗೆ 
ಪ್ರಾಧಾನ್ಯವಿದ್ದರೆ ಗೀತೆಯಲ್ಲಿ ವಾಸುದೇವನಿಗೆ ಹಿರಿಮೆ, ಗರಿಮೆಯಿದೆ. 


ಕಾರಣ ಭಗವದ್ಗೀತೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅದು ಕೇವಲ 
ಉಪನಿಷತ್ತುಗಳ ಸಾರ ಮಾತ್ರವಾಗಿರದೆ ಶಿವಾಗಮಗಳಿ೦ದಲೂ ವಿಫುಲವಾದ 
ಸಿದ್ಧಾಂತಸಾಮಗ್ರಿಯನ್ನು ಪಡೆದಿದೆಯೆಂದು ವಿದಿತವಾಗುತ್ತದೆ. 


೨.೭.೩ ಶಿವಾಗಮಗಳು ಮತ್ತು ಸ ಸ್ಮೃತಿ 


ಆಗಮಪರಿಜ್ಜಾನವೆಂಬ ತ ಪುಟ ೪೧ ರಲ್ಲಿ ಶ್ರೀಶಂಭುಲಿಂಗ 
ಶಿವಾಚಾರ್ಯರು ಸ್ಮೃತಿಗಳ ಮೇಲೆ ಶಿವಾಗಮಗಳ ಪ್ರಭಾವವನ್ನು ಈ ರೀತಿ ವಿವರಿಸಿದ್ದಾರೆ 


ಸಾ ಸ್ಮೃತಿಗಳೆ೦ದರೆ ಧರ್ಮಶಾಸ್ತ್ರಗಳು. ಸ್ಮೃತಿಗಳು ಮನು, ವಸಿಷ್ಠ ಯಾಜ್ಞವಲ್ಕ್ಯ, ಅತ್ರಿ 


ಬೋಧಾಯನ, ಹಾರೀತ ಎಂಬ ಅಭಿಧಾನಗಳಿಂದ ಅನೇಕವಾಗಿವೆ. “ ಅಪೆಗಳಲ್ಲಿ 
ವೇದಗಳ ಅರ್ಥಾನುವಾದ ವಾಕ್ಯಗಳಿರುವಂತೆ ಆಗಮಗಳ ಅರ್ಥಾನುವಾದ 
ವಚನಗಳೂ ಇವೆ. ವಶಿಷ್ಟ ಸಾ ಮೊದಲಾದ ಕೆಲವು ಸ್ಮೃತಿಗಳಲ್ಲಿ ಆಗಮ 
ಶ್ಲೋಕಗಳೇ ಇದ್ದಕ್ಕಿದ್ದ ಹಾಗೆ ಉಲ್ಲೇಖಿಸಲ್ಪಟ್ಟಿರುವುದನ್ನು ಕಾಣಬಹುದು. ಈ 
ಆಗಮಾರ್ಥವನ್ನು ಅನುವಾದಿಸತಕ್ಕ ್ಯ ಸ್ಮೃತಿವಾಕ್ಯಗಳಿರುವಡೆಯಲ್ಲಿ ಅವುಗಳ ತಾತ್ಪರ್ಯ 
ಸೃಷ್ಟೀಕರಣಾರ್ಥವಾಗಿ ವ್ಯಾಖ್ಯಾಪಕಾರರು ಶೈವಶಾಸ್ತ ಸ್ವಗಳಲ್ಲಿಯ ವಾಕ್ಯಗಳನ್ನು 


೬೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಪರಾಶರಾದಿ ಸ ಸ್ಮತಿಗಳ ವ್ಯಾಖ್ಯಾನಗಳನ್ನು ಅವಲೋಕಿಸಿದರೆ 
ಸಾಕು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲದೇ ಸ ಸ್ಮೃತಿಗಳು ಗೋವತ್ತನ್ಯಯದಂತೆ 
ವೈದಿಕೀಶ್ರುತಿಯನ್ನು ಅನುಸರಿಸುವ ಮೇರೆಗೆ ತಾಂತ್ರಿಕೀ ಶ್ರುತಿಯನ್ನು ಅನುಸರಿಸುತ್ತವೆ. 
ಈ ವಿಷಯದಲ್ಲಿ ಹಾರೀತ ಸ್ಮೃತಿಯಲ್ಲಿಯ - 

ದ್ವಾಭ್ಯಾಮೇವ ಹಿ ಪಕ್ಷಾಭ್ಯಾಂ ಯಥಾ ವೈ ಪಕ್ಷಿಣಾಂ ಗತಿಃ | 

ತಥೈವ ಜ್ಞಾನಕರ್ಮಭ್ಯಾಂ ಪ್ರಾಪ್ಯತೇ ಬ್ರಹ್ಮ ಶಾಶ್ವತಂ॥ 


ಹಕ್ಕಿಯು ಒಂದು ರೆಕ್ಕೆಯಿಂದ ಹೇಗೆ ಹಾರಲಾರದೋ, ಅದಕ್ಕೆ ಎರಡು 
ರೆಕ್ಕೆಗಳು ಹೇಗೆ ಅವಶ್ಯಕವೋ, ಹಾಗೆ ಮೋಕ್ಷಪ್ರಾಪಿಗೆ ಜ್ಞಾನ. ಕ್ರಿಯೆಗಳೆರಡೂ 
ಪ್ರಧಾನವಾದವುಗಳು: ಎ೦ಬ ವಾಕ್ಯವು ಜ್ಞಾನಕರ್ಮಗಳ ಸಮಸಮುಚ್ಚಯವನ್ನೆ 
ತಿಪಾದಿಸತಕ್ಕ ಆಗಮದ ಅನುವಾದವೇ ಆಗಿದೆ. 


(£1 


“ಧರ್ಮ ಶಾಸ್ತ್ರಂಚ' ಎಂಬಲ್ಲಿಯ "ಚ” ಕಾರವು ಸಮುಚ್ಚಯಾರ್ಥ ಬೋಧಕ 
ವಾದುದರಿಂದ ಧರ್ಮಶಾ ಸ್ತವೆಂದರೆ ಮುಖ್ಯವಾಗಿ ಶಿವಾಗಮವೇ ಗಹಿಸಲಡುವುದು. 
ಶಿವಧರ್ಮ ಸಂಹಿತೆಯಲ್ಲಿ - 


ಸಯೋನಿಃ ಸರ್ವವಿದ್ಯಾನಾ೦ ಪುರುಷಃ ಕಾರಣಂ ಪರಃ । 
ನಿಃಶ್ವಾಸತುಲ್ಯಮುದ್ಧೂತಾನ್ನಿ ಖಿಲಾನ್ನಿಗಮಾನಪಿ॥ 
ಸಾವಶೇಷಾನ್‌ ಕ್ರಯಾಭಾಗೈರವೇದ್ಯಾನ್ನಶುಸಮ್ಮಿತೇಃ। 
ಎಚಿನ್ತ್ಯ ಧರ್ಮಶಾಸ್ತ್ರ ತಚ್ಛೆ 4 ವಮಾಖ್ಯಾತವಾನುನಃ॥ 
ಅನನ್ತವೇದಸನ್ಹಿ ಷ್ಟಸರ್ವಾರ್ಥಸ್ಯೋಪಬೃಂಹಣಂ। 
ಕಾಮಿಕಾದಿಪ್ರಭೇದೇನ ಭಿನ್ನ ಮೇಕಾರ್ಥಶೋಭಿತಂ। 
ತತ್ತತ್ಕಾಲಾವತೀರ್ಣೈೆಸ್ತು ಮುನಿಭಿಃ ಶ೦ಸಿತವ್ರತೈಃ। 
ಶಾಸ್ತ್ರಂತದನುಸ್ಮ ಕ್ಯೆ ಅವ ಕಥ್ಯತೇ ಧರ್ಮಸಂಗ್ರಹಃ ॥ 
ಅದಿತಃ ಶೈವಮೇವಾಹುರಾರ್ಷಂ ತದನುಸಾರತಃ। 
ಧರ್ಮಶಾಸ್ತ್ರಮಿತಿ ಪ್ರಜ್ಞಾ ಶಾಸ್ತನಿರ್ಣಯತತ್ತರಾಃ॥ 


ಸರ್ವ ವಿದ್ಯಾಧಿಪತಿಯಾದ ಪರಮೇಶ್ವರನ ನಿಃಶ್ವಾಸದ೦ತೆ ಆವಿರ್ಭವಿಸಿದ 
ಯಗಾದಿವೇದಗಳಲ್ಲಿ ಕ್ರಿಯಾಕಾಂಡವು (ಸರ್ವಜೀವಾನುಷ್ಟೇಯ ಕ್ರಿಯಾ ಭಾಗವು) 
ಸಾಂಗವಾಗಿಲ್ಲವೆಂದೂ, ಆ ವೇದಗಳ ಅರ್ಥವು ಜೀವಕೋಟಿಗೆ ಸರಿಯಾಗಿ 
ತಿಳಿಯದೆಂದೂ ಯೋಚಿಸಿ, ನಿಶ್ರೇಷ ಕ್ರಿಯಾಭಾಗವನ್ನು ತಿಳಿಸುವಂತಹದೂ, ಸಮಸ್ತ 
ವೇದಾರ್ಥದ ಉಪಬ ಂಹಣರೂಪವಾದುದೂ, ಜಾಡಿನ ಬೋಧಕಗಳಾದ 
ಕಾಮಿಕಾದ್ಯನೇಕ ಸಂಹಿತೆಗಳನ್ನೊಳಕೊಂಡುದುದೂ ಆದ ಆಗಮಶಾಸ್ತ್ರವೆಂಬ 
ಧರ್ಮಶಾಸ್ತ್ರವನ್ನು ಕೆ ಬಳಿಕ ಆಯಾ ಕಾಲದಲ್ಲಿ ಅವತರಿಸಿದ 


| 


ಶಿವಾಗಮ ವಾಜ್ಮಯ ಪರಿಚಯ ೬() 


ಮುನಿವರ್ಕರಿಂದ ಶಿವಾಗಮವೆಂಬ ಮೂಲಧರ್ಮಶಾಸ ಸವನ್ನು ಅನುಸರಿಸಿಯೇ 
ಧರ್ಮಸಂಗಹವು ಹೇಳಲ್ಪಡುತ್ತದೆ ಎಂದು ಅಭಿಪ್ರಾಯ ಇಡ ಮೂಲಕ 
ಶಿವಾಗಮಗಳನ್ನು ಅನುಸರಿಸಿಯೇ ಸ ಸ್ಮೃತಿಗಳು ಹುಟ್ಟಿಕೊಂಡಿವೆ ಎಂದು ತಿಳಿಸಿದ್ದಾರೆ. 


೨.೭೪ ಶಿವಾಗಮಗಳು ಮತ್ತು ಪುರಾಣ 


ಆಗಮಪರಿಜ್ಞಾನವೆಂಬ ಗಂಥದ ಪುಟ ೫೧ ರಲ್ಲಿ ಶ್ರೀಶಂಭುಲಿಂಗ 
ಶಿವಾಚಾರ್ಯರು ಪುರಾಣಗಳ ಮೇಲೆ ಶಿವಾಗಮಗಳ ಪ್ರಭಾವವನ್ನು ಈ ರೀತಿ 

ವಿವರಿಸಿದ್ದಾರೆ - ಪುರಾಣಗಳಲ್ಲಿ ಶಿವಾಗಮಗಳೇ ಪ್ರಾಶಸ್ತ್ಯವಾಗಿವೆ. ಸ್ಕಂದ 

ಪುರಾಣಾ೦ತರ್ಗತವಾದ ಸೂತಸಂಹಿತೆಯ ಪ್ರಥಮಾಧ್ಯಾಯದಲ್ಲಿ. 


ಅಷ್ಟಾದಶಪುರಾಣಾನಾ೦ಂ ಕರ್ತಾ ಸತ್ಯವತೀಸುತಃ। 
ಕಾಮಿಕಾದಿಪ್ರಭೇದಾನಾಂ ಯಥಾ ಪಾಪಃ ಮಹೇಶ್ವರಃ 


ಮಹೇಶ್ವರನು ಕಾಮಿಕಾದಿ ದಿವ್ಯಾಗಮಗಳಿಗೆ ಹೇಗೆ ಕರ್ತನಾಗಿದ್ದಾನೋ. ಹಾಗೇ 
ಸತ್ಯವತಿ ಸುತನಾದ ಪರಾಶರನು (ವ್ಯಾಸ ಮುನಿಯು) ಹದಿನೆಂಟು ಪುರಾಣಗಳಿಗೂ 
ಕರ್ತನಾಗಿದ್ದಾನೆ ಎ೦ಬ ವಚನದಿಂದ ಪುರಾಣಗಳಿಗೆ ಪ್ರಾಮಾಣ್ಯವನ್ನು ಹೇಳುವುದಕ್ಕಾಗಿ 
ಶಿವಾಗಮಗಳು ನಿರ್ದೇಶಿಸಲ್ಪಟ್ಟಿವೆ. ಸೂತಸಂಹಿತೆಗೆ ವ್ಯಾಖ್ಯಾನವನ್ನು ಬರೆದ 
ಮಾಧವಾಚಾರ್ಯನು ಈ ಮೇಲಿನ ಶ್ಲೋಕದ ಅರ್ಥವನ್ನು "ಕಾಮಿಕಾದಿಂನಾಮಾಗಮ 
ಸಂಹಿತಾನಾಂ ಶಿವೇನೈವಪ್ರ ಪ್ರಣಯನಾತ್ತಾಮಾಣ್ಯೇ ಯಥಾವಿಸಮೃಃ ಏವಂನಾರಾಯಣಾ 
ವತಾರೇಣ ವ್ಯಾಸೇನ ಪ್ರಣಯನಾತ್ಪರಾಣೇ. ಪ್ಯವಿಶೇಷ - ಅರ್ಥಾತ್‌ ಕಾಮಿಕಾ 
ದ್ಯಾಗಮಗಳಿಗೆ ಈಶ್ವರಪ್ರೋಕ್ತತ್ತ ಮೂಲಕ ಹೇಗೆ ಪ್ರಾಮಾಣ್ಯವು ಅಭಾದಿತವಾಗಿರುವುದೋ, 
ಹಾಗೆ ನಾರಾಯಣನ ಅವತಾರವೆಂದು ಹೇಳಿಸಿಕೊಳ್ಳಲ್ಪಡುವವನಾದ ವ್ಯಾಸಮುನಿಯಿಂದ 
ಬರೆಯಲ್ಪಟ್ಟ ಪುರಾಣಗಳಾದರೂ ಅಪ್ರಮಾಣಗಳಲ್ಲವೆಂದು ಬರೆದಿರುವನು. 


ಪುರಾಣಗಳು ಕಾದಂಬರಿ ಗಂಥಗಳಂತೆ ವ್ಯಾಸಮುನಿಯ ಕಪೋಲ ಕಲ್ಪಿತಗಳಲ್ಲ; 
ಅವನು ತನ್ನ ಕಾಲದಲ್ಲಿ ಕಾಮಿಕಾದ್ಯಾಗಮಸಂಹಿತೆಗಳನ್ನೇ ಬೇರೆ ಬೇರೆ ಪುರಾಣಗಳ 
ಹೆಸರಿನಿಂದ ಪ ಪ್ರಸಿದ್ಧಗೊಳಿಸಿದನು. ಜ್‌ ಎಂದರೆ. ಪುರಾತನವಾದದ್ದು. ಇದೇ 
ಅರ್ಥಮೃ್ರ ಬೃ ಹದಾರ ಣ್ಯಕೋಪ ಪನಿಷತ್ತಿನೆಲ್ಲಿ೦ರರೂ (೨-೪-೧೦), 
| ಶತಪಥಬಾಹ್ಮಣದಲ್ಲಿಯೂ (೧೪-೫-೧೦), ಮೈತ್ರ ಪನಿಷತ್ತಿನಲ್ಲಿಯೂ (೬-೩೨) 
| 'ನಿರ್ದೇಶಿಸಲಟಿದೆ. ಕಾಮಿಕಾದ್ಯಾ ಗಮಗಳು ವಿದ್ಯೇಶ್ವರಕೆಗೂ, ರುದನಿಗೂ, ಈಶ್ವರನಿಂದ 
ಬೋಧಿಸಲ್ಪಟ್ಟಿರುವವು. ಹಾಗೇ ಸಂಹಿತೆಗಳಾದರೂ ವಿದ್ಯೇಶ್ವರ, ಶತರುದ್ರ, ಶಂಕರ, 
ನಂದಿಕೇಶ್ವರ, ಸನತ್ಕುಮಾರ ಮುಂತಾದ ಶಿವಾಗಮಗಳಲ್ಲಿಯ ಬೇರೆ ಬೇರೆ 
ಬೋಧ್ಯಬೋಧಕರ ಹೆಸರುಗಳನ್ನೇ ತಳೆದಿರುವವು. ವಿದ್ಯೇಶ್ವರಸಂಹಿತೆಯ ೪ನೆಯ 
ಅಧ್ಯಾಯದಲ್ಲಿ ಬ್ರಹ್ಮನು ಮುನಿಗಳಿಗೆ ಹೇಳುತ್ತಾನೆ: 


ತತ್ಸಾಧನಃ ಬಹುವಿಧಂ ಈಶೇನ ಬೋಧಿತಂ। 
ಸಂಕ್ಷಿಪ್ಯ ತತ್ರ ವಃ ಸಾರಂ ಸಾಧನಂ ಪ್ರಬ್ರವೀಮ್ಯಹಂ।॥ 


೬೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


'ಶಿವತ್ವಪ್ರಾಪ್ಲಿಗೆ ಸಾಧನವಾದ ಶಿವಲಿಂಗಾರ್ಚನಾದಿಗಳು ಬಹು 
ವಿಧವಾಗಿರುವುದನ್ನು ಸಾಕ್ಷಾತ್‌ ಶಿವನೇ ಬೋಧಿಸಿದ್ದಾನೆ. ಆ ಶಿವಾರ್ಚನಾದಿ 
ಬಹುವಿಧ ಸಾಧನವಲ್ಲವ£ ಸ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ” ಎಂಬ 
ವಾಕ್ಯಗಳನ್ನು ಪರ್ಯಾಲೋಚಿಸಿದರೆ ಪುರಾಣಗಳೆಂದರೆ ಶಿವಾಗಮಗಳ ಪ್ರತಿಬಿ೦ಬಗಳೆಂದೇ 
ಸಿದ್ಧವಾಗುವುದು. ಮತ್ತು ಕೊನೆಯ ವಾಯವೀಯಸಂಹಿತೆಯ ಪೂರ್ವಖಂಡದ 
ಪ್ರಥಮಾಧ್ಯಾಯದಲ್ಲಿ ಪ್ರಾರಂಭಕ್ಕೇ ನೈಮಿಷಾರಣ್ಯವಾಸಿಗಳಾದ ಮುನಿಗಳು 
ಸೂತಮುನಿಯನ್ನು ಕುರಿತು ಪುರಾಣ ಶ್ರವಣೋತ್ತಕತೆಯು ತಮಗೆ ವಿಶೇಷವಾಗಿ 
ರುವುದೆಂದು ಪ್ರಾರ್ಥಿಸಲು, ಸೂತಮುನಿಯು ಪುರಾಣ ಪ್ರವಚನಾರಂಭದಲ್ಲಿ. 

ಅಭಿವಂದ್ಯ ಮಹಾದೇವಂ ದೇವೀಂ ಸ್ನ೦ದಂ ವಿನಾಯಕಂ | 

ನನಿದನಂ ಚ ತಥಾ ವ್ಯಾಸಂ ಸಾಕ್ಷಾತ್ತವ್ಯವತೀಸುತಂ 

ವಕ್ತಾ ಮಿ ಪರಮಂ ಪುಣ್ಯಂ ಪುರಾಣ೦ ವೇದಸಂಮಿತಂ | 

ಶಿವಜ್ಞಾನಾರ್ಣವಂ ಸಾಕ್ಷಾದ್ಭುಕ್ತಿಮುಕ್ತಿ ಫಲಪದಂ 

ಶಬ್ದಾರ್ಥನ್ಯಾಯಸಂಯುಕ್ತೈ ರಾಗಮಾರ್ಥೈರ್ವಿಭೂಷಿತಂ। 

ಶ್ವೇತಕಲ್ಪಪ ಪ್‌ ಮ ಕಥಿತಂ ಪುರಾ 


ಮಹಾದೇವನನ್ನೂ, ಮಹಾದೇವಿಯನ್ನೂ, ಸ್ಕ೦ದನನ್ನೂ, ವಿಘೆ ಸೇಶ್ವರನನ್ನೂ, 
ನ೦ದಿಕೇಶ್ವರನನ್ನೂ, ವ್ಯಾಸನನ್ನೂ ಹೃದಯದಲ್ಲಿ. ಭಕ್ತಿಪೂರ್ವಕವಾಗಿ ಅಭಿವಂದಿಸಿ. 
ಭೋಗಮೋಕ್ತಪದವೂ. ವೇದಾವಿರುದ್ಧವೂ.ಶಿವ ವಜ್ಞಾನಶರಧಿಯೂ. ಭೋಗಮೋಕ್ಷಪ್ರದವೂ 
ಶಬ್ದಾರ್ಥನ್ನಾ ಯಗಳಿಂದಯುಕವಾದ ಶೈ ಶೈವಾಗಮಗಳ ಅರ್ಥಗಳಿಂದ ಶೋಭಿಸುವುದೂ, 
ಮೊದಲು ನಃ ಶೇತ್ವ ಕಲಪ ಪ್ರಸಂಗದಲ್ಲಿ ನಿರೂಪಿಸಿದುದೂ ಆದ ವಾಯುವೀಯ 
ಸಂಹಿತಾತ್ಮಕಪುರಾಣವನ್ನು ಹೇಳುವೆನು ಎ೦ಬ ವಾಕ್ಯವು ಶಿವಾಗಮಗಳ ಅರ್ಥವನ್ನೇ 
ಪುರಾಣಗಳು ಬಿಂಬಿಸುತ್ತ ಎ೦ಬುದನ್ನು ತಿಳಿಸುತ್ತದೆ. 


೨ 


ಅಲ್ಲದೇ ಪುರಾಣಗಳಲ್ಲಿಯ ಪತ್ಯಾದಿಪದಾರ್ಥಗಳ ನಿರ್ದೇಶವೂ, ಶಾಂತ್ಯತೀತಾದಿ 
ಕಲದ್ದಾರಾ ಸ ಸೃಷ್ಟಿ ವರ್ಣನೆಯೂ. ಸಡಧ್ದಾದಿಗಳ ನಿರೂಪಣೆಯೂ, ಮಲದ ಪಕ್ಷಾಪಕ್ಷ 
ಸರೂಪವಿಚಾರವೂ, ಶಿವದೀಕ್ಷೆ, ಶಿವಭಕ್ತಿ "ಶಿವಪೂಜೆ, ಶಿವವ್ರತ, ಶಿವಧ್ಯಾನ, ಶಿವಜ್ಞಾನ 
ಮುಂತಾದ ವಿಷಯಗಳನ್ನು "ವಿಶೇಷವಾಗಿ ಆಗಮವಾಕ್ಕಗಳ ಸನ ಕೈಯೂರಿ 
ಪುರಾಣಗಳು ಪ್ರತಿಪಾದಿಸಿದ ಎಂದು ಉಲ್ಲೇಖಿಸಿದ್ದಾರೆ. 


೨.೭.೫ ಶಿವಾಗಮಗಳು ಮತ್ತು ಸಾಂಖ್ಯ 


ಶ್ರೀಶಂಭುಲಿಂಗ ಶಿವಾಚಾರ್ಯರು pe ಗಂಥದ ಪುಟ 
೬೭ ರಲ್ಲಿ ಸಾಂಖ್ಯದ ಮೇಲೆ ಶಿವಾಗಮಗಳ ಪ್ರಭಾವವನ್ನು ಈ ರೀತಿ ವಿವರಿಸಿದ್ದಾರೆ 
ದ ೈವಾಗಮಗಳಲ್ಲಿ ಪ್ರತಿಪಾದಿಸಲ್ಪಡುವ ಶುದ್ಧಾಶುದ್ಧರೂಪಗಳಾದ ಮೂವತ್ತಾರು. 
ತತ ತ್ತಗಳಲ್ಲಿ ಪ್ರಕೃತಿ ಮುಂತಾದ ಅಶುದ್ಧತತ್ತ ತ್ತ್ವಗಳನ್ನು ವಿವರಿಸುವುದೇ ಸಾಂಖ್ಯಮತದ 


p e ಲಾ Sheaaiacahal ಚಹ ಚಾಚ 
ಟ್‌ ki acai” au AS 4 


|, 4 
[4 
| 
¢ 


ಶಿವಾಗದು ವಾಜ್ಕಯ ಪರಿಚಯ ಹು 


_ ಧ್ಯೇಯವಾಗಿರುವುದರಿ೦ದ, ಈ ಮತದ ಪ್ರವರ್ತಕರು ಜಗತ್ತಿನ ಸೃಷ್ಟಿಯ ವಿಚಾರದ 
ಬಗ್ಗೆ ಮೂವತ್ತಾರು ತತ್ತ್ವಗಳಲ್ಲಿ ಪುರುಷ ಪ್ರಕೃತಿ ತತ್ತ ಗಳವರೆಗೆ ಮಾತ್ರ ಹೋಗಿ 
ಹಿಂತಿರುಗಿದವರಾದುದರಿರಿದ, ಸಿದ್ದಾಂತ (ಶೈ ಹ್‌ 'ಶಾಸ್ತದಲ್ಲಿ ಆ ಸಾಂಖ್ಯಮತವು 
ವೈಶೇಷಿಕಾದಿಮತದಂತೆ ಪೂರ್ವಪಕ್ಷರೂಪ I ನಂದು ಪ ತಿಪಾದಿಸಿದ್ದಾರೆ. 


| ಕಾರಣ ಉಪನಿಷತ್ತು ಸಾಂಖ್ಯ, ಸ ಸ್ಮೃತಿ, ತರ್ಕ, ಪುರಾಣಗಳ ಮೇಲೆ ಶಿವಾಗಮಗಳು 
. ಪ್ರಭಾವ ಬೀರಿರುವುದನ್ನು ಗಮನಿಸಿದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ 
ಶಿವಾಗಮಗಳು ರಚನೆಗೊಂಡಿರುವ ಬಗ್ಗೆ ತಿಳಿದು ಬರುತ್ತದೆ. 


ಇನ್ನು ಬಾಹ್ಯ ಪ್ರಮಾಣಗಳ ಆಧಾರದ ಮೇಲೆ ಶಿವಾಗಮಗಳ ಕಾಲವನ್ನು ಇಲ್ಲ 
ಚರ್ಚಿಸಲಾಗಿದೆ.” 


೧. ಹನೆ ರಡನೆಯ ಶತಮಾನದ ವಚನ ವಾಜ್ಮಯದಲ್ಲಿ ಶಿವಾಗಮಗಳಿಂದ 
ಶ್ರೋಕಗಳು ಜ್‌ ಉದ್ದ; ತವಾಗಿವೆ. ಇದ್‌ ಶಿವಾಗಮಗಳು ಟ್‌ 
ಶತಮಾನಕ್ಕಿಂತ ಹಿ೦ದಿನವು ಎಂದು ಸ್ಪಷ್ಟವಾಗಿ ಕ೦ಡು ಬರುತ್ತದೆ. 


೨. ತಾಳಯ ಗರಿಗಳಲ್ಲಿ - ರಾಜೇಂದ್ರ ಚೋಳನ ದೀಕ್ಷಾಗುರುವಾದ ಈಶಾನ 
ಶಿವನು ಬೃಹದೀಶ್ವರ ದೇವಾಲಯದ ಸ್ಥಾಪನಾಚಾರ್ಯನು ಮತ್ತು ಅಲ್ಲಿಯ ಮಠದ 
ಕಾಸೂ ಆಗಿದ್ದನು. ಈತನು ಕ್ರಿ. ಶ್ರ. ೧೧ ನೇ. ಶತಮಾನದಲ್ಲಿ 'ಜೀವಿಸಿದ್ದನು. 
“ಈಶಾನಶಿವ ಗುರುದೇವಪದ್ಧತಿ' ಸವ್‌ ಈಶಾನಶಿವನ ಕೃತಿ. ಅದರಲ್ಲಿ 
ಶಿವಾಗಮಗಳಿಂದ ಶ್ಲೋಕಗಳು ಉದ್ದ ತವಾಗಿವೆ. ಕಾರಣ ಆಗಮಗಳು ೧೧ ನೇ 
ಶತಮಾನಕ್ಕಿಂತ ಪೂರ್ವದವೆಂದು ದೃಢಪಡುತ್ತದೆ. 


೩. ಭಾರವಿ ಕವಿಯು ತನ್ನ ಕಿರಾತಾರ್ಜುನೀಯ ಕೃತಿಯ ಐದನೇ ಸ್ಪರ್ಗದ 
೧೮ ಹಾಗೂ ೨೨ ನೇ ಶ್ಲೋಕಗಳಲ್ಲಿ ಎರಡು ಸಲ ಆಗಮಗಳನ್ನು ಉಲ್ಲೇಖಿಸಿರುತ್ತಾನೆ. 


"ಇಹ ದುರಧಿಗಮೈ ಃ ಕಿಂಚಿದೇವಾಗಮೈಃ ಸತತಮ್‌ 

ಸ್ಮತರಂ ಪರ್ಣಯತ್ಕ್ಯಂತರಮ್‌' 

“ವೀತ ಜನ್ಮರಸ೦ ಪರಂ ಶುಚಿರ್ಬ್ರಹ್ಮಣಃ ಪದಮುಪೃೈತು 
' ಮಿಚ್ಚತಾಂ 5 ಆಗಮಾದಿವ ತಮೋಷಹಾರಿತಃ 

ಹ! ಮತಯೋಭವಚ್ಚ ವಿ 


ಈ ಕಾವ್ಯ ದಲ್ಲಿ ಶಿವನ ಚರಿತೆಯೇ ಉಕ್ತವಾಗಿರುವುದರಿಂದ ಇಲ್ಲಿ ಶಿವಾಗಮಗಳೇ 
ಉಕ್ತವಾಗಿವೆ ಹಿಂದಿ ಸಷ್ಟ ಭಾರವಿ ಕವಿಯು ಕ್ರಿ ಶಲನೇ ಶತಮಾನದಲ್ಲಿದ್ದುದರಿಂದ 
ಶಿವಾಗಮಗಳ ಕಾಲ ೭ ನೇ ಶತಮಾನಕ್ಕಿಂತ ಜ್‌. ಹೋಗುತ್ತದೆ. 


೮೧. ಡಾ. ಆರ್‌.ಸಿ. ಹಿರೇಮಠರವರ ಮಹಾಯಾತ್ರೆ ಪುಟ ೬೬-೭೧ ರಲ್ಲಿ ಮತ್ತು Shivagamas 
— 5. D. Pavate, Part 1,page 6-10 ರಲ್ಲಿಯ ವಿಷಯವನ್ನು ಕ್ರೋಢೀಕರಿಸಿ 
ಪ್ರತಿಪಾದಿಸಲಾಗಿದೆ. 


೬೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲ. ಯಾಜ್ಞವಲ್ಕರು ತಮ ಸ್ಮೃತಿಯ ಪ್ರಥಮ ಪ್ರಕರಣದ ೪ ನೇ ಶ್ಲೋಕದಲ್ಲಿ 
ಹಾರೀತನ ಕೃತಿಯನ್ನು ಉಲ್ಲೇಖಿಸುತ್ತಾರೆ. ಈ ಹಾರೀತನು ತನ್ನ ಧರ್ಮಶಾಸ್ತ್ರದಲ್ಲಿ 
ಹೀಗೆ ಹೇಳುತ್ತಾನೆ ನ್‌ ತೆ ಧರ್ಮಂ ವ್ಯಾಖ್ಯಾಸ್ಯಾಮಃ 'ಶುತಿ ಪ್ರಮಾಣಕ 
ಧರ್ಮಃ ಶ್ರತಿಶ್ವದ್ವಿವಿಧಾ ವೈದಿಕೀ ತಾಂತ್ರಿಕೀ ಚ "ಕುಶಿ ಪಮಾಣವಾದುದು 
ಧರ್ಮ. ಶ್ರುತಿಗಳು ವೈದಿಕ, ತಾಂತ್ರಿಕ ಎಂಬ ೨ ಬಗೆಯಾಗಿವೆ ಎಂದು ಹಾರೀತನ 
ಅಭಿಮತ. 


ಹಾರೀತನ ಕಾಲದಲ್ಲಿ ತಂತ್ರಗಳು ಅಂದರೆ ಆಗಮಗಳು ವೇದಗಳ ಸರಿಸಮ 
ಸ್ಥಾನದಲ್ಲಿದ್ದು ಪ್ರಮಾಣಗಂಥಗಳನಿಸಿದ್ದು, ವೇದಗಳನ್ನು ಆಧರಿಸಿದ ಧರ್ಮಗಳಿದ್ದಂತೆ 
ಆಗಮಪ್ರಣೀತ ಧರ್ಮಗಳೂ ಇದ್ದುವೆಂದು ವ್ಯಕ್ತವಾಗುತ್ತದೆ. ವೇಬರ್‌ ಎಂಬ ಪಾಶ್ಚಿಮಾತ್ಯ 

ಪ್ರಾಚ್ಯತಜ್ಞನು ಯಾಜ್ಯವಲ್ಪರ ಕಾಲವನ್ನು ಕ್ತಿ ಶ ೨ ನೇ ಶತಮಾನವೆಂದು 
ಬಿ ಕಾರಣ ಹಾರೀತನು ಕ್ರಿ ಕಶ ಆರಂಭದಲ್ಲಿದ್ದನೆಂದು ಊಹಿಸಬಹುದಾಗಿದೆ. 
ಕಾರಣ ಶಿವಾಗಮಗಳು ಕ್ರಿ. ಶ ಪ್ರಾರಂಭದಲ್ಲಿಯೇ ಅತ್ಯುನ್ನತ ಸ್ಥಾನ ಹೊಂದಿದ್ದು 
ಶ್ರುತಿಗಳೆಂದು ಪರಿಗಣಿತವಾಗಿ ಪೂಜ್ಯವೆನಿಸಿದ್ದವೆ೦ದು ಅರ್ಥವಾಗುತ್ತದೆ. 


೫. ಕಾಳಿದಾಸನು ತನ್ನ ರಘುವಂಶದ ೧೦ ನೇ ಸ್ಪರ್ಗದ ೨೬ ನೇ ಪದ್ಯದಲ್ಲಿ 
ಆಗಮಗಳನ್ನು ಉಲ್ಲೇಖಿಸುತ್ತಾನೆ. 


'ಬಹುಧಾಪ್ಕಾಗಮೈರ್ಭಿನ್ನಾಃ ಪಂಥಾನಃ ಸಿದ್ದಿಹೇತವಃ' ಕಾಳಿದಾಸನ ಕಾಲವನ್ನೂ 
ಭಾರತೀಯ ವಿದ್ವಾಂಸರು ಕ್ರಿ. ಪೂ. ೧ ನೇ ಶತಮಾನದಿಂದ ಕ್ರಿ ಶ. ೧ ನೇ 
ಶತಮಾನವೆಂದು ನಿರ್ಣಯಿಸಿರುವರು. ಆದುದರಿಂದ ಶಿವಾಗಮಗಳ ಕಾಲ ಕ್ರಿ 
ಪೂ. ಯುಗಕ್ಕೆ ಹೋಗುತ್ತದೆ. 


೬. ಮಹಾಭಾರತದ ಶಾಂತಿಪರ್ವದಲ್ಲಿ ಆಗಮಗಳ ಉಲ್ಲೇಖ ಪರ್ಯಾಯವಾಗಿ 
ಹೀಗೆ ಬಂದಿದೆ. "ಉಮಾಪತಿಭೂಯತಪತಿ: ಶ್ರೀಕ೦ಂಠೋ ಬ್ರಹ್ಮಣಃ ಸುತಃ 
ಉಕ್ತವಾನಿದಮವ್ಯಯಂ ಜ್ಞಾನಂ ಪಾಶುಪತಂ ಶಿವಃ ಪಾ೦ಚರಾತ್ರಸ್ಯ ಕೃ ಕೃತ್ತಸ್ಯ ವೇತ್ತಾತು 
ಭಗವಾನ್‌ ಸ್ವಯಂ ಸರ್ವೇಷು ಚ ನೃಪ ಶ್ರೇಷ್ಠೋ ಜ್ವಾನೇಪ್ಟೇತೇಷು ದೃಶ್ಯತೇ 
ಯಥಾಗಮಂಿ ಯಥಾಜ್ಞಾನಂ ನಿಷ್ಠಾ 1 "ಪ್ರಭುಃ 


ಪಾಶುಪತ, ಪಾಂಚರಾತ್ರ ಧರ್ಮಗಳೆರಡೂ ಮಹಾಭಾರತ ಕಾಲಕ್ಕೆ ಪ್ರ ಪಸಿ ಪ್ರಸಿದ್ಧಿಯನ್ನು 
ಪಡೆದಿದ್ದವೆಂದು ವಿದಿತವಾಗುತ್ತದೆ. ಪಾಶುಪತ ಧರ್ಮವು ಶಿವಾಗಮಗಳನ್ನು 
ಆಧರಿಸಿದ್ದುದು ಸುಪ್ರಸಿ ಸಿದ್ಧ. ಇದಲ್ಲದೇ “ಯತೇತ್ವಾಗವು ಶಾಸ್ತೇಭೋ ಭೂಹಿ ತದ್ಯ ದಿ 
ಪಶ ಸಿ" ಎಂದು pe ಶಾಂತಿಪರ್ವ ಅಧಾ ಯದೆ' ೨೬೮ ನೇ ಶ್ಲೋಕದಲ್ಲಿ 
ಆಗಮಗಳ ನೇರ ಉಲ್ಲೇಖವಿದೆ. ಮಹಾಭಾರತದ ಕಾಲವು ಕ್ರಿಶ. ಪೂರ್ವ ೧ ನೇ 
ಶತಮಾನದಿಂದ ಕ್ರಿಶ. ೧ ನೇ ಶತಮಾನದವರೆಗಿನ ಅವಧಿಯಾಗಿರಬಹುದೆಂದು 
ವಿದ್ವಾಂಸರ ನಿರ್ಣಯ. ಕಾರಣ ಮಹಾಭಾರತದ ಪೂರ್ವದಲ್ಲಿಯೇ ಶಿವಾಗಮಗಳು 


ಪ್ರಸಿದ್ಧವಾಗಿದ್ದವೆ೦ದು ಅಭಿವ್ಯಕ್ತವಾಗುತ್ತದೆ. 


ಶಿವಾಗಮ ವಾಜ್ಕಯ ಪರಿಚಯ ೬೫ 


೭. ಸೂತಸಂಹಿತೆಯ ಶಿವಮಹಾಲಿಂಗ ಖಂಡದಲ್ಲಿ ಶಿವಾಗಮಗಳ ಉಲ್ಲೇಖ 
ಮೇಲಿಂದ ಮೇಲೆ ಬರುತ್ತದೆ. “ಅಷ್ಟಾದಶ ಪುರಾಣಾನಾಂ ಕತಾಸತ್ಯವತೀ ಸುತಃ | 
ಕಾಮಿಕಾದಿ ಪ್ರಭೇದಾನಾಲ. ಯಥಾ ದೇವೋ ಮಹೇಶ್ವರಃ! 


ಆ ಬ್ರಹ್ಮಗೀತೆಯಲ್ಲಿ ೯ನೇ ಅಧಾ ಯದಲ್ಲಿ ಹೀಗೆ ಸಾ "ಶಿವಾಗಮೇಷು 
pe ರ್‌ ಪರಮೇಶ್ವರ? 


೯. ಶಿವಪುರಾಣದ ವಾಯು ಸಂಹಿತೆಯ ಅಧ್ಯಾಯ ೯ರ ಶ್ಲೋಕ ೩೯ ರಲ್ಲಿ 
ಹೀಗೆ ಉಲ್ಲೇಖವಿದೆ. "ಶ್ರೀಕಂಠೇಣ ಶಿವೆನೋಕ್ತಾ 'ಶಿವಾಯ್ಕೆ ಚ. ಶಿವಾಗಮಃ 
ಶಿವಾಶ್ರಿತಾನಾಂ ಕಾರುಣ್ಯಾತ್‌ ಶ್ರೇಯಸಾಮೇಕ ಕಾರಣಂ, 


೧೦. ಕೂರ್ಮಪುರಾಣದಲ್ಲಿ ಹೀಗೆ ಬರುತ್ತದೆ. “ಏಕಮುಕ್ತಾದದೌ ಜ್ಞಾನ 
ಮುಪಮನ್ಯು ಮಹಾಮನಿಃ। ವೃತಂ : ಪಾಶುಪತಂ ಯೋಗಂಕ ಷ್ಟಯಾಕ್ಷಿಷ ಕರ್ಮಣೇ? 


ಕಲವು ಪುರಾಣಗಳ ಕಾಲವನ್ನೂ ಪಾಶ್ಚಿಮಾತ್ಯ ಪಂಡಿತರು ಕ್ರಿ ಶ. ೧೦ ನೇ 
ಶತಮಾನದವರೆಗೆ ತಂದರೂ ಅಮರಕೋಶದಲ್ಲಿ ಪುರಾಣದ ಚ ಬಂದಿದೆ. 
ಕಾರಣ ಅಮರಕೋಶಕ್ಕಿಂತ ಮೊದಲು ಕೆಲವು ಮಹತ್ವದ ಪುರಾಣಗಳು 
ರಚನೆಯಾಗಿರಲು ಸಾಕು. ಅಂತಹ ಪುರಾಣದಲ್ಲಿ ಸ್ಕ೦ದ, ಕೂರ್ಮ, ಶಿವಪುರಾಣ 
ಇತ್ಯಾದಿಗಳು ಅಡಕವಾಗುತ್ತವೆ. ಅಮರಕೋಶದ ಕಾಲ ಕ್ರಿ ಪೂ. ೧ ನೇ ಶತಮಾನ. 
ಮೇಲೆ ನಿರ್ದೇಶಿಸಿದ ಪುರಾಣಗಳು ಒಂದನೇ ಶತಮಾನಕ್ಕಿಂತ ಮೊದಲಿನವೆಂದು 
ಸಿದ್ದವಾಗುತ್ತದೆ ಅಲ್ಲಿ ಉಕ್ತವಾದ ಶಿವಾಗಮಗಳು ತತ್‌ ಪೂರ್ವದ್ದಂದು ಉಕ್ತವಾಗುತ್ತದೆ. 


೧೧. ಶಾಸನಗಳಲ್ಲಿ ಕಂಚಿಯ ಕೈಲಾಸನಾಥ ದೇವಾಲಯದ ಒಂದು ಶಾಸನದಲ್ಲಿ 
೨೮ ಶಿವಾಗಮಗಳ ಹೆಸರುಗಳು ಬರುತ್ತವೆ. ಪಲ್ಲವ ಅರಸನಾದ ರಾಜಸಿಂಹವರ್ಮನು 
ಆಗಮೋಕ್ತ ಶೈವ ಮತಾನುಯಾಯಿಯಾಗಿದ್ದನೆಂದು ಅದೇ ಶಾಸನದಿಂದ ತಿಳಿದು 
ಬರುತ್ತದೆ. ಪಲ್ಲವರ ಕಾಲ ಕ್ರಿ. ಶ ೬-೭ ಸು ಕಾರಣ ಈ ಕಾಲದ ಹೊತ್ತಿಗೆ 
೨೮ ಆಗಮಗಳು ಪ ಪಸಿದ್ಧವಾಗಿರುವದು ಸ್ಥ 


ಇ ಸ ದೇಶದ Ea ಅಲ್ಲಿಯ ಅರಸು ೨ ನೇ 
ಜಯವರ್ಮನು ಕ್ರಿ ಶ ೮೦೨ ರಲ್ಲಿ ದೇವರಾಜ ಎಂಬ ಲಂಗವನ್ನು ಸ್ಥಾಪಿಸಿ 
' ಒಂದು ದೊಡ್ಡ pvt ನಿರ್ಮಿಸಿ ಶಿವಕೆ ೈವಲ್ಯನೆಂಬವನನ್ನೂ 
| ಸ್ಥಾನಾಧಿಪತಿಯೆಂದು ನಿಯಮಿಸಿದನು. ಈ ಶಿವಕ್ಕ ವಲನಿಗೆ ಓರಣ್ಯಧಾಮನೆಂಬ. 
ಶಿವಾಚಾರ್ಯನಿ೦ದ ಶಿವದೀಕ್ಷೆ ಕೂಡಿಸಿ ಶಿವಾಗಮಗಳನ್ನೂ ೫1.೫ ಮಾಡಿಸಿದನು. 
ಹೀಗೆಯೇ ಜಾವಾ, ಚಂಪಾ, ಸುಮಾತ್ರಾ, ವಾಲಿ ನಡುಗಡ್ಡಗಳಲ್ಲ ಉಪಲಬ್ಧವಿರುವ 
೮೦೦ ರ ಷ್‌ ಶಿಲಾಶಾಸನಗಳಲ್ಲಿ ಶಿವಾಗಮಗಳ ಉಲ್ಲೇಖವಿದೆ. ಕಾರಣ 
ಶಿವಾಗಮಗಳ ಕಾಲ ಕ್ರಿ ಶ ೮ನೇ ಶತಮಾನಕ್ಕೆ ಹಿಂದೆ ಹೋಗುತದೆ. 


೧೩. ಅದೇ ಕಾಂಭೋಜ ದೇಶದ (C0ಂmbಂdಃa) ಧೋಕ್‌ ಕೊಕ್‌ಥೋಮ್‌ 


te ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂಬ ದೊರೆಯ ಸಿಸೋ ಪ್ರೋಮ ಪ್ರಾಂತದಲ್ಲಿ ದೊರೆತ ಕ್ರಿ ಶ. ೧೦೫೨ ರ 
ಒ೦ದು ಶಾಸನದಲ್ಲಿ ಕೆಲವು ಶಿವಾಗಮಗಳ ಹೆಸರುಗಳು ಬಂದಿವೆ. ಈ ಶಾಸನ 
ಕಾಂಭೋಜ ದೇಶದಲ್ಲಿ ಶೈವಧರ್ಮವು ೧೧ ನೇ ಶತಮಾನಕ್ಕಿಂತ ಪೂರ್ವದಲ್ಲಿ 
ಅಸ್ತಿತ್ವದಲ್ಲಿದ್ದುದನ್ನೂ ಸೂಚಿಸುತ್ತದೆ. 


೧೪. ಕುಶಾನ, ತ್ರೈಕೂಟ, ಭವನಾಗ ಮೊದಲಾದ ಪ್ರಾಚೀನ ರಾಜಮನೆತನಗಳು 
ಶೈವಮತದ ಅಭಿವೃದ್ದಿಗೆ ವಿಶೇಷ ಪ್ರೋತ್ಸಾಹವಿತ್ತಿವೆ. ಕುಶಾನ ವಂಶದ ವಿಮಕಡ್‌ಫೀಸಿಸ್‌ 
ಹಚ ತನ್ನ ಬಂಗಾರದ ನಾಣ್ಯಗಳ ಮೇಲೆ ಶಿವನ ಮೂರ್ತಿಯನ್ನೂ ಮತ್ತು 
ಮಹೇಶ್ವರ ಎಂಬ "ಅಕ್ಷರಗಳನ್ನೂ ಜನಕಳುತತ ಈತನು ಕ್ರಿ ಶ. ೧ ರಲ್ಲಿದ್ದನೆಂದೂ 
ಈತನೇ" ಶಕಕರ್ತನೆಂದೂ ಹ್‌ ಇತಿಹಾಸ ತಜ್ಞರ ನನರ ಕ್ರಿ.ಶ. ೩ ೪ ನೆಯ 
ಶತಮಾನದಲ್ಲಿದ್ದ ಭವನಾಗರು ಶಿವಲಿಂಗಧಾರಿಗಳಾಗಿದ್ದರೆಂದೂ. ಅವರ ಅಪ್ತರಾದ 
ವಾಕಾಟಕರು ಶೈವಮತಾವಲಂಬಿಗಳಾಗಿದ್ದರೆಂದೂ ಶಿಲಾಶಾಸನಗಳಿಂದ ತಿಳಿದುಬರುತ್ತದೆ. 
ಕಾರಣ ಮುಗಮಟಿ ಆಗಲೇ ಅಸ್ತಿತ್ವದಲ್ಲಿದ್ದವೆಂಬುದನ್ನೂ ಇದು ಸೂಚಿಸುತ್ತದೆ. 


೧೫. ನೇಪಾಳದ ದರ್ಬಾರ ಗ್ರಂಥಾಲಯದಲ್ಲಿ ಬ್ರಹ್ಮಯಾಮಲ ಎಂಬ . 


ಗ್ರಂಥವಿದೆ. ಈ ಗ್ರಂಥವನ್ನು ಕ್ರಿ ಶ. ೧೦೫೨ ರಲ್ಲಿ ಪ್ರತಿಮಾಡಿಕೊಳ್ಳಲಾಗಿದೆ. ಈ 
ಗ್ರಂಥದ ೩೯ ನೇ ಅಧ್ಯಾಯದಲ್ಲಿ ಕೆಲವು ಆಗಮಗಳ ಹೆಸರುಗಳಿವೆ. 


ವಿಜಯಂ ಚೈವ ನಿಃಶ್ವಾಸಂ ಸ್ವಾಯಂಭುವ೦ ಅತಃ ಪರಂ। 

ವಾತುಲಂ ವೀರಭದ್ರಂಚ ರೌರವಂ ಮಾಕುಟಂತಥಾ 

ವೀರೇಶಶ್ಚ ತಥಾ ಚಾನ್ಯಂ ಲಲಿತಂ ತಥಾ 

ಸಿದ್ದಿಸತ್ತಾನಕಂ ಚೈವ ಸರ್ವೋದ್ಲೀತಮತಃ ಪರಂ। 

ಕರಣಂ ಚ ಮಹಾದೇವಿ ಪಾರಮೇಶ್ವರ ಏವ ಚ । 

೧೬. ನೇಪಾಳ ದರ್ಬಾರ ಗ್ರಂಥಾಲಯದಲ್ಲಿ (Haraprasad Shastri, 
Nepal Darbar Library Catalogue) ನಿಶ್ವಾಸ ತಂತ್ರ ಸಂಹಿತೆ ಎಂಬ ಆಗಮದ 
ಕೈಬರಹದ ಪ್ರತಿಯುಂಟು. ಇದನ್ನು ಗುಪ್ತಾಕ್ಷರಗಳಲ್ಲಿ ಬರೆಯಲಾಗಿದೆ. ಲಿಪಿಶಾಸ್ತ್ರದ 
ಆಧಾರದ ಮೇಲೆ ಈ ಗ್ರಂಥವನ್ನು ೮ ನೇ ಶತಮಾನದಲ್ಲಿ ಪ್ರತಿ ಮಾಡಲಾಗಿದೆಯೆಂದು 
ನಿರ್ಧರಿಸಲಾಗಿದೆ. ಇದರಲ್ಲಿ ಶೈವಾಗಮಗಳ ಉಲ್ಲೇಖ ೨೪-ಅ, ೨೪-ಬ ಪತ್ರಗಳಲ್ಲಿ 
ಹೀಗೆ ಬಂದಿದೆ. 


ಶಿವತ೦ತ್ರಸ್ಯಚೋತ್ಪತ್ತಿಂ ಕೀರ್ಕ್ಕಮಾನಂ ನಿಬೋಧಮೇ। 
ಕಾಮಿಕಂ ಯೋಗಜಂ ದಿವ್ಯಂ ಕಾರಣಮಜಿತಂ ತಥಾ 
ದೀಪ್ತಂ ಸೂಕ್ಷ ಎಚ ಸಾಹಸ ಸಂ ಅಸುರ ಸುಪಭೇದೀಚ। 
ಅನಂತ ಶಿವಶಾಸ್ತ್ರಂತು ದಶಧಾ ಪರಿಕೀರ್ತಿತಂ। 
ಪುನಶ್ಚಾಪ್ಟಾದಶ 'ಚೀಧಂ ರುದೇಣ ಪರಿಕೀರ್ತತಂ। 
ವಿಜಯಂ "ಪ್ರಥಮಂ ಹ್ಯೇಷಾಂ ನಃಶ್ವಾಸ೦ ತದನಂತರಂ 
ವೀರಭದಮಿತಿ ಖ್ಯಾತಂ ಲಲಿತಂ ರೌರವಂ ಮಾಕುಟಸ್ತಥಾ 


| ಶಿವಾಗಮ ವಾಜ್ಯಯ ಪರಿಚಯ ೬೭ 


ವೀರಂ ಚ೦ದ್ರಜ್ಞಾನಂ ಚ ಮುಖ ಬಿಂಬಕಂ ಪ್ರೋದ್ಲೀತಂ। 

ಲಲಿತಂ ಚೈವ ಸಿದ್ದಂ ಸಂತಾನ ಮೇಮಚ ಸರ್ವೋದೀತಂಚ ವಿಜ್ಞೇಯಂ 
ಕಿರಣಂ ಪಾರಮೇಶರಂ ಪಾರಮೇಶ್ವರ ತಂತ್ರೋಯಂ 

ಯೇಷುದೇವೇಷು ಸವ 

ಅಪ್ಪವಿಂಶತಿ ತಂತ್ರಾಣಿ ಪ್ರಸಿದ್ಧಾನಿ ಸಹಸ್ರಶಃ 

ಇದರಿಂದ ೨೮ ಶಿವಾಗಮಗಳ ಕಾಲ ಕ್ರಿ ಶ. ೮ನೇ ಶತಮಾನಕ್ಕಿಂತ ಹಿಂದೆ 
ಹೋಗುತ್ತದೆ. 


೧೭. ಕಂಬ್ರಿಜ್‌ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಕೆಲವು ಶಿವಾಗಮಗಳ 
ತಾಳೆಯೋಲೆಯ ಗ್ರಂಥಗಳಿವೆ. ಅವುಗಳಲ್ಲಿ ಕೆಲವನ್ನು ಕಿ ಕ್ರಿಶ ೭ ನೇ ಶತಮಾನದಲ್ಲಿ 
ಪ್ರತಿಮಾಡಿಕೊ೦ಡ ಉಲ್ಲೇಖವಿದೆ. ಕಾರಣ ಶಿವಾಗಮಗಳ ಕಾಲ ಕ್ರಿ.ಶ ೭ ನೇ 
ಶತಮಾನಕ್ಕಿಂತ ಹಿಂದೆ ಹೋಗುತ್ತದೆ. 


೧೮. ಆಗಮ ತಜ್ಞರಾದ ಡಾ| ಎಸ್‌ ಬ ರ್ವ “ಈಗ ಉಪಲಬ್ಬವಿದ್ದ 
ಆಧಾರಗಳಿಂದ ಶಿವಾಗಮಗಳ ಕಾಲವನ್ನು 8 ಒಟ ಸರ ಶತಿ ಯ ಶತಮಾನಕ್ಕಿಂತ ಚಾ 
ಒಯ್ಯಬಹುದು” ಎಂದು ಅಭಿಮತ ಅಆ 


ಹಲವು ಉಪನಿಷತ್ತುಗಳಂತೆ ಕೆಲವು ಆಗಮಗಳಾದರೂ ಈಚಿನವಿರಬಹುದು. 
ಉಪಲಬ್ಧವಾದ ಆಗಮಗಳಲ್ಲಿ ಕೆಲವು ಭಾಗಗಳು ಸೇರಿರುವ ಸಾಧ್ಯತೆಯನ್ನು 
ತಳ್ಳಿಹಾಕುವಂತಿಲ್ಲ. 


೨.೮ ಶಿವಾಗಮಗಳ ಅನುಪಲಬ್ದತ್ವದ ವಿಚಾರ” 


ಪ್ರಾಚೀನ ಕಾಲದಲ್ಲಿಯೇ ಆಗಮಗಳು ವೇದಗಳಷ್ಟೇ ಪಾವಿತ್ರ್ಯ 
ಪ್ರಾಮಾಣ್ಯಗಳನ್ನು ಪಡದು ಶೃತಿಯ ಸ್ಥಾನದಲ್ಲಿ ನಿಂತಿದ್ದವು. ಅಂತೆಯೇ ಹಾರೀತ 
ಯಷಿಯು (ಕ್ರಿ. ಶ ೧ ನೇ ಶತಮಾನ) ಶೃತಿಶ್ಚದ್ದಿವಿಧಾ ವೈದೀಕಿ ತಾಂತ್ರಿಕೀ ಚ 
ಎಂದು ಶೃತಿಯಲ್ಲಿ ಎರಡು ಭಾಗಗಳನ್ನು ಕಲ್ಪಸಿ ಅವನ್ನು ವೈದಿಕಿ (ವೇದಗಳಿಗೆ 
ಸಂಬಂಧಪಟ್ಟವು), ತಾಂತ್ರೀಕಿ (ಆಗಮಗಳನ್ನು ಆಧರಿಸಿದವು) ಎಂದು ಕರೆದಿರುವನು. 


ವೇದ ಆಗಮ ಧರ್ಮಗಳೆರಡೂ ಭರತವರ್ಷದಲ್ಲಿ ಒಂದರ ಮೇಲೆ ಇನ್ನೊಂದು 
ಪರಸ್ಪರ ಪ್ರಭಾವ ಬೀರುತ್ತಾ ಮುನ್ನಡದಿರುವಾಗ ಅವುಗಳ ನಡುವಿನ ಅಂತರ 
ಕಡಿಮೆಯಾಗುತ್ತಾ ನಡೆದುದು ಸ್ವಾಭಾವಿಕ. ೮೦ ಪುರಾಣಗಳು, ತಿರುಮೋಲ್ಲರ್‌, 
ಹರದತ್ತ ಶಿವಾಚಾರ್ಯರು, ಶ್ರೀಕಂಠ ಮೊದಲಾದ ಶೈವಸಿದ್ಧಾಂತದ ಆಚಾರ್ಯರು, ವೇದ 
ಮತ್ತು ಆಗಮ ಸಿದ್ಧಾಂತಗಳಲ್ಲಿ ಭಿನ್ನತೆಯನ್ನು ಸಮನ್ವಯಗೊಳಿಸಲು ವಿಶ್ವಪ್ರಯತ್ನ 
ಮಾಡಿದರು. ಹರದತ್ತ ಶಿವಾಚಾರ್ಯರು ವೇದ ಮತ್ತು ಆಗಮಗಳ ವಿಚಾರ ಪ್ರಣಾಳಿಕೆಯಲ್ಲಿ 
೮೨. ಡಾ| ಅರ್‌.ಸಿ. ಹಿರೇಮಠರ ಮಹಾಯಾತ್ರೆ, ಪ್ರಕಾಶನ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ೧೯೯೭ 
ಪುಟ ೭೯-೮೩ ರಲ್ಲಿ ಉದ್ದೃತೆಗೊಂಡ ವಿಷಯವನ್ನೇ ಸಂಕ್ಷೇಪಿಸಲಾಗಿದೆ. 


೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಐಕ್ಕತೆಯನ್ನುಂಟು ಮಾಡಲು ಪರಿಶ್ರಮ ಪಟ್ಟರುವರು. ಅವರು ತಮ್ಮ ತಾತ್ರರ್ಯಸಂಗ್ರಹ 
ಎಂಬ ಗಂಥದುದ್ದಕ್ಕೂ ಆಗಮಿಕ ಪದ್ಧತಿಯ ಶಿವ ಪೂಜೆಯು ವೇದಗಳ ಸಂಪೂರ್ಣ 
ಒಪ್ಪಿಗೆ ಮತ್ತು ಮನ್ನಣೆ ಪಡೆದಿರುವುದಾಗಿ ಸ್ಪಷ್ಟಪಡಿಸಿರುವರು. ತಿರುಮೂಲರ್‌ 
ಅವರ ಹೇಳಿಕೆ ಗಮನಾರ್ಹವಾಗಿದೆ. 


The Veda with the Agama is the truth. They are the words 
of the Lord. The revelations of the Lord are to be studies as the 
general & special doctorines, On enquiry, they are taken to be 
different as giving also two different sets on conclusions by ordinary 
man, but to the great once they are non different. 


ವೇದ ಆಗಮಗಳೆರಡೂ ಪರಮಾತ್ಮನ ಉಸಿರಾದುದರಿಂದ ಅವುಗಳ ತತ್ವಗಳನ್ನು 
ಅನುಕ್ರಮವಾಗಿ ಸಾಮಾನ್ಯ ಮತ್ತು ವಿಶೇಷವೆಂದು ಪರಿಗಣಿಸಿ ಅರ್ಥ ಮಾಡಿಕೊಳ್ಳಬೇಕು. 
ಸಾಮಾನ್ಯರ ದೃಷ್ಟಿಗೆ ಅವೆರಡೂ ಭಿನ್ನ ಭಿನ್ನ ನಿರ್ಣಯಗಳನ್ನು ನೀಡಿದಂತೆ ತೋರಿದರೂ 
ಮಹಾತ್ಮರ ಅಭಿಮತದಲ್ಲಿ ಬಿನ್ನ ವಲ್ಲ ವ್ಯ ಅಭಿಪ್ರಾಯ ಅತ ೦ತ 
ಮಹತ್ವವಾದುದು. ಧರ್ಮಶಾಸ್ತ್ರ, ಇ ಬ "ಸಹ ಇವೆರಡರ ಸಮನ್ವಯತೆಯನ್ನು 
ಎತ್ತಿ ತೋರಿಸಿವೆ. ಭಾಗವತ ಪುರಾಣ್‌ ಮತ್ತು ವರಾಹ ಪುರಾಣಗಳು ವಿಷ್ಣು. 
ಮಹೇಶ್ವರರ ಪೂಜೆಯನು ಸ ಆಗಮ ಮತ್ತು ವೇದಗಳ ಏಧಿಯನ್ಹಯ ಮಾಡಬೇಕೆಂದು 
ತಿಳಿಸುತ್ತವೆ. 


ಹೀಗೆ ಎರಡೂ ಪಥಗಳನ್ನು ಒಂದುಗೂಡಿಸುವ ಪ್ರಯತ್ನ [ಗಳು ಒಳ್ಳೇ ತೀವ್ರಗತಿ 
ಯಿಂದ ನಡೆದರೂ ಕೂನೆಯಲ್ಲಿ ಜಾಗೊ ಪರಿಣಾಮ ವಿಪರೀತವಾಗಿದೆ. 


ಕಾಲಾನುಕ್ರಮದಲ್ಲಿ ಆಗಮಗಳ ಪ್ರಭಾವ ಸಾಮಾನ್ಯ ಜನಜೀವನದ ಮೇಲೆ 
ವಿಶೇಷವಾಗಿ ಆಗುತ್ತ ಹೋದಂತೆ ಕ ಸಡಾ: ಹೆಚ್ಚು ಜಾಗರೂಕರಾಗಿ ವೇದ 
ಪ್ರಾಮಾಣ್ಯ ಹಾಗೂ : ಪಾರಮ್ಯಗಳನ್ನು ಜೋರಾಗಿ ಪ್ರತಿಪಾದಿಸತೊಡಗಿದರು. ಕೆಲವು 
ಜನ ಶಾಕ್ತರೂ ಹಾಗೂ 1 ಚು ಬಾಸ ತಪ್ಪಾಗಿ 
ಬಳಸತೊಡಗಿದುದರಿಂದ ಆಗಮಗಳ ಬಗೆಗೆ ಗೌರವ ಕಡಿಮೆಯಾಗುತ್ತ ಗ 
ಬೆಳೆಯತೊಡಗಿತು. 


ಆಗಮಗಳಿಂದ ವೇದಗಳು ಅನೇಕ ಅಂಶಗಳನ್ನು ಪಡೆದಿದ್ದರೂ ಕೊನೆಗೆ 
ವೇದಗಳ ಕೈ ಮೇಲಾಗಿದ್ದುದು ಸ್ಪಷ್ಟವಾಗಿ ಕಂಡು ಬರುತದೆ. ಆಗಮಗಳು 
ವರ್ಣಾಶ್ರಮವನ್ನೂ ಒಪಿದರೂ ದೀತ್ಷೆಯಾದವರು ವರ್ಣಾತೀತರಾಗುವರೆಂಬುದು 
ಅವುಗಳ ನಂಬುಗೆಯಾಗಿತ್ತು ಶೂದ್ರರು, ವೈ ಶ್ಯರು, ಸ್ತ್ರೀಯರು ಈ ಶಿವ ದೀಕ್ಷೆಯನ್ನು 
ಪಡೆಯಲರ್ಹರಾಗಿರುತ್ತಿದ್ದರು. ವೇದ ಮಾರ್ಗದಲ್ಲಿ ಹತರಾದ ವ್ರಾತ್ಯರು ಆಗಮದೀಕ್ಷೆ 


೮೩. ಭಾಗವತ ಪುರಾಣ ಅಧ್ಯಾಯ ೧೧ ೩- ೨೭, ೪೭, ೪೮ 


ಕ ee crc naa 


ಮ ಬಹುತ ಕಹು ಮದ ಕು ತ್‌ 


| ಶಿವಾಗವು ವಾಜ್ಮಯ ಪರಿಚಯ ರಿ 


1! ಪಡದು ಪುನೀತರಾಗಬಹುದಾಗಿದ್ದಿ ತು. “ವೇದಮಾಗಥ ಪ್ರಚ್ಯು ತಾನಾಂ 
| ತ೦ತ್ರಮಾರ್ಗಪ್ರವೇಶನಂ ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತಂತ್ರಮಾರ್ಗಾಧಿಕಾರಿತಾ 
| ಶ್ರುತಿಪಥಗಲಿತಾನಾಂ ಮೌನವಾನಾಂ ಹ ತಂತ್ರಂ'-ಹೀಗೆ ಆಗಮಗಳು ವೇದ 
ಮಾರ್ಗಗಲಿತರಾದವರಿಗೆ ಮೋಕ್ಷ ಮಾರ್ಗವನ್ನು ತೋರಿಸಿಕೊಡತೊಡಗಿದವು. ಅಲ್ಲದೇ 
ಅವು ವರ್ಣಾಶ್ರಮದ ಭೇದವನ್ನು ಅಳಿಸತೊಡಗಿದವು ಅಲ್ಲದೇ ಅವು ವರ್ಣಾಶ್ರಮವನ್ನು 
_ ಮೀರಿ ಅತಿವರ್ಣಾಶ್ರಮವನ್ನು "ಸ್ಥಾಪಿಸಿದವು. ಇದು ವರ್ಣಾನಾಂ ಬ್ರಾಹ್ಮಣಃ ಶ್ರೇಷ್ಠ 
ಎಂದೆನೆಸಿಕೊಂಡ ಬ್ರಾಹ್ಮಣರಿಗೆ ಪ ಪಥ್ಯವೆನಿಸಲಿಲ್ಲ ಎಲ್ಲ ಧಾರ್ಮಿಕ ಸಾಹಿತ್ಯ ವಿಧಿ 
ವಿಧಾನಗಳನ್ನು ತಮ್ಮ ಅಂಕಿತದಲ್ಲಿಟ್ಟುಕೊಂಡು ಈ ಜನ ಆಗಮಗಳನ್ನು ವರ್ಣಸಂಕರದ 
ನೆವದಿಂದ ದೂಷಿಸಲು ಪ್ರಾರಂಭಿಸಿದರು. ಬ್ರಾಹ್ಮಣರ ಶಾಸ್ತ್ರಪುರಾಣಗಳಲ್ಲಿ ತಂತ್ರಗಳ 
ನಿಂದನೆ ಆರಂಭವಾಯಿತು. 


ಸೂತ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ- 


ಪಾ೦ಚರಾತ್ರಾದಿ ಮಾರ್ಗಾಣಾ೦ ವೇದ ಮೂಲತ್ವ ಮಾಸಿಕಾಃ 
ನಹಿ ಸ್ವತಂತ್ರಾಸ್ತೇನೈತೇ ಭ್ರಾಂತಿ ಮೂಲ ನಿಬಂಧನಾಃ 
ವಾಮ ಪಾಶುಪತಾದೀನಾಮ್‌ ಶೌತಾನಾಂ ಪರಿಗ್ರಹಃ 


ವಾಮಪಾಶುಪತಾದಿಗಳನ್ನು ಅವೈದಿಕವೆಂದು ಖಂಡಿಸಲಾಗಿದೆ. ಬ್ರಹ್ಮ ವೈವರ್ತದಲ್ಲಿ 
ಹೀಗೆ ಹೇಳಲಾಗಿದೆ- 
ಎಡ್‌ ಭಿಕ್ಷಾಶ್ರವ ಯೇಕೇಚಿತ್‌ ಕಪಾಲಕೃತ ಭೂಷಣಾ 
: ಶೈವಾಃ ಪಾಶುಪತಾಶ್ಚಾನ್ಯಾ ಪಾ೦ಚರಾತ್ರಾಸ್ತಥಾಪರೇ 
ತಥಾ ಚಾನ್ಯೇದುರಾತ್ಮನಃ ಸರ್ವೇಪ ಸುರದೈವತಾಃ | 
ಪಾಶಬದ್ದೇನ ತ್ರಯೀ ಶಚೌಜಗತಃ ಪಾಲನಾತ್ಮನಃ 
ತಂ ಖಂಡಯಂತಿಯಸ್ಕ್ಮಾತ್‌ತೇ ಪಾಖಂಡಾಸ್ತೇನ ಹೇತುನಾ 


ತಂತ್ರ ಮಾರ್ಗಾವಲಂಬಿಗಳಾದ ಕಾಪಾಲಿಕರು, ಶೈವರು, ಪಾಶುಪತರು 
ಪಾ೦ಚರಾತ್ರರು ಇವರೇ ಮೊದಲಾದವರನ್ನು ದುರಾತ್ಮರೆಂದು ಪಾಖಂಡಿಗಳೆಂದೂ 
ನಿಂದಿಸಲಾಗಿದೆ. 


ರುದ್ರನು ವೇದಮಾರ್ಗಚ್ಯುತರಾದವರನ್ನೂ ಮೋಸದಿಂದ ತನ್ನತ್ತ 
ಸೆಳೆಯುವುದಕ್ಕಾಗಿ ಈ ತಂತ್ರಗಳನ್ನು ರಚಿಸಿದನೆಂದು ಕಾ ಪುರಾಣವು ಹೇಳುತ್ತದೆ. 

ಕೂರ್ಮಪುರಾಣವೂ ಇದೇ ಅಭಿಪ್ರಾಯವನ್ನು ವಿವರಿಸುತ್ತದೆ. ಭಟ್ಟೋಜಿ ದೀಕ್ಷಿತನು 
ತನ್ನ ತಂತ್ರಾಧಿಕಾರ ನಿರ್ಣಯದಲ್ಲಿ ತಂ ತ್ರಗಳು ಅನಧಿಕೃತ ಗಂಥಗಳೆಂದೂ "ಅವು 
ಜನತೆಯನ್ನು ಮೋಸ ಗೊಳಿಸುತ್ತವೆಂದೂ ಹೇಳಿದ. ಅನೇಕ ಶ್ಲೋಕಗಳನ್ನು 
ವಾಶಿಷ್ಟಪುರಾಣ. ಲಿ೦ಗ ಪುರಾಣ, ಸಂದ ಮೊದಲಾದವುಗಳಿಂದ ಉದ್ಭರಿಸಿರುವನು. 
ಹೀಗೆ ಆಗಮಗಳು ಅವೈದಿಕವೆಂದು ಹೇಳುವ, ಅವನ್ನು ನಿಂದಿಸುವ ಕಾರ್ಯ 
ಮುಂದುವರೆಯಿತು. ಈ ಸಮಯದಲ್ಲಿ ಆಗಮಗಳೂ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. 


೭೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎವಿ 


“ತಂತ್ರೇಷುದೀಕ್ಷಿತೋ ಮತ್ತೊ ತು ವೈದಿಕನ್ನಸೃಶೈತ್‌' ತಂತ್ರಮಾರ್ಗದಲ್ಲಿ ದೀಕ್ಷೆ ಪಡೆದವರು 
ವೈದಿಕರನ್ನು 'ಮುಟಬಾರದೆಂದು IS ವೇದ ಆಗಮಗಳ ನಡುವೆ ನಡೆದ 
ಹೋರಾಟದಲ್ಲಿ ಕೊನೆಗೆ ಜಯ ದೊರೆತುದು ವೇದಗಳಿಗೆ ಮಾತ್ರ 


ತಂತ್ರಗಳು ದ್ವಿತೀಯ ದರ್ಜೆಯ ಕೃತಿಗಳೆನಿಸಿದವು. ತಮ್ಮ ಪಾವಿತ್ರ ಇವನ್ನು 
ಕಾಪಾಡಿಕೊಳ್ಳಲು ಅವು ವೇದಗಳಿಗೆ ಶರಣು ಹೋಗಬೇಕಾಯಿತು. ಕೊನೆಗೆ ತಂ: ತ್ರಗಳು 
ವೇದ ಜನ್ಯವಂಬ ಭಾವನೆ ಉಂಟಾಯಿತು. ಎಲ್ಲ ಆಗಮಗಳೂ ಈ ವಿಚಾರ 
ಒಪ್ಪದಿದ್ದಾಗ ಕೆಲವು ಪುರಾಣಗಳು ಆಗಮಗಳನ್ನೇ ಶೌತ, ಅಶೌತ ಎಂದು ಎರಡು 
ಬಗೆಯಾಗಿ ಐಂಗಡಿಸಿದವು. ಶಿವಪುರಾಣದ ನ ಉತ್ತರಭಾಗದ 
೧೭೭-೧೭೮ ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತದೆ. 


"ಶಿವಾಗಮೋಪಿ ದ್ವಿವಿಧಃ ಶೌಶೋತ ಶೌತಶ ಶ್ಚ ಸಂಸ್ಕೃಶಾಃ ಶುತಿ ಸಾರಮಯಃ 
ಶೌತಃ ಸ್ವತ೦ತ್ರ ಇತಿಃ ಸತ್ರ ಒಂದು ಕಾಲಕ್ಕೆ "ಶುತಿಶ್ವ ದ್ವಿವಿಧಾ ವೈದಿಕೀ ತಾಂತ್ರಿಕೀಚ' 
ಎನ್ನು ವಷ್ಟು ಉನ್ನತ ಸ್ಥಾನದಲ್ಲಿದ್ದ ತಂತ್ರಗಳು ಈಗ ಶೌತ ಮತ್ತು ಸ್ವತಂತ್ರ ಎಂದು 
ಇಬ್ಭಾಗವಾದವು. "ಕೊನೆಗೆ ತಂತ್ರ ತ್ರಗಳು ವೇದವಾದರತರ ಸಂಪೂರ್ಣ ಭರ್ತ್ತನೆಗೆ 
ತುತ್ತಾಗಿ ಮೂಲೆಗುಂಪಾದವು. 


ಇದಕ್ಕೆ ಇನ್ನೊ ೦ದು ಕಾರಣವೂ ಉಂಟು. ಆಗಮಗಳು ಶೈವ, ಶಾಕ್ತ ಪಾಂಚರಾತ್ರ 
ಎಂದು ಮೂರು ಇವುಗಳಲ್ಲಿ ಶಿವನೇ ಶೇಷ್ಠನೆಂದು ಶೈವರೂ, 
ಎಷ್ಟುಶ್ರೇಷ್ಠನೆಂದು ಪಾಂಚರಾತ್ರರು ವಾದಿಸತೊಡಗಿ ಈ ವಾದವಿವಾದದಲ್ಲಿ 
ಶಿವಾಗಮಗಳು ಬಹಳ ಹಾನಿಗೆ ಒಳಗಾದವು. 


ತಾಂತ್ರಿಕ ವಿಧಾನಗಳನ್ನು ಅಜ್ಜರಾದ ಸಾಮಾನ್ಯರು ತಿಳಿಯದೆ ಅವುಗಳ 
ದುರುಪಯೋಗ ಮಾಡಿಕೊಳ್ಳತೊಡಗಿದರು. ಪಂಚ "ಮ'ಕಾರಗಳ ದುರುಪಯೋಗವಾಗಿ 
ಜನ ಸ್ತೀಲೋಲುಪತೆ, ಮದ್ಯಪಾನ, ಮಾಂಸಭಕ್ಷಣೆ ಮುಂತಾದವುಗಳಲ್ಲಿ ನಿರತರಾದರು. 
ತಾವೂ ಹಾಳಾದರು, ಜಗತ್ತಿನ ಧಾರ್ಮಿಕ ವಾಜ್ಜಯದಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದ 
ಆಗಮಸಾಹಿತ್ಯಕ್ಕೆ ಕೆಟ್ಟಹೆಸರನ್ನು ತಂದರು. ಶಂಕರ ವಿಜಯವು' ಇಂತಹ ಅನೇಕ 
ಕಥೆಗಳನು ವಿವರಿಸುತ್ತದೆ. ತಾಂತ್ರಿಕ ಷಟ್‌ಕರ್ಮದ ದುರ್ಬಳಕೆಯೂ ವಿಶೇಷವಾಗಿ 
Fg, ಆದುದರಿಂದ ಆಗಮಗಳ ಅನೇಕ ವಿಧಿ ವಿಧಾನಗಳು ವೇದ 
ಬಾಹಿರವೆನಿಸಿದವು. 


ಕ. ಬಿ. ಪಾಠಕ ಸ್ಮಾರಕ ಸಂಪುಟದಲ್ಲಿ ಈ ವಿಷಯವನ್ನು ವಿವರಿಸುವ 
ಉಲ್ಲೇಖ ಹೀಗೆ ಬಂದಿದೆ. 


“Ht must be confessed by an unbased critic that the 
denunciations of the Tantras were not wholly unmerited. People 
had begun to take part in all kinds of excesses from an early period 


ia ಬಹ ತೂ ಕ್‌ ತ ತ 


ಕ್‌ ` A 
bd i AAA ಚ 


fs a SS SE EE a a a a aa 


A ತ್‌್‌ ೫, ಜಂ ಹಹ ಜು ಹಹ ಕ್‌ೆ 


ಶಿವಾಗಮ ವಾಜ್ಮಯ ಪರಿಚಯ 2 


under the cover of Tantrikism. As a matter of fact the Tantra rites 


that have been tabooed for the ordinary man for the exvessive 


difficulty involved in their performance, came to be regarded as 


the easiest means leadig to salvation. The popular view with regard 
to these rites is reflected in a short stanza spoken by a Kapalika in 


the Mattavilasa (1-7) of Mahendra Varman of Pallava dynasty. 
Heis glad that Lord Pashupati has pound an easy way to salvation 


e.g. through the enjoyment resulting from the drinking of wine and 
looking at the face of the beloved lady. The Karpura manjari of 
Rajashekhara echoes the same thing when the Koula Patha 15 
praised in that it makes provision for the use of meat and wine and 
when the Lord Pashupati as eulogued for his showing the path of 
salvation through sexual enjoyment and wine some of the tantras 
had developed a form of religion which was brought to the level of 
very thinly veiled kamasutra. 


The Tantra form of worship had at that time actually reached 
such a stage of object and degeneration at the hands of at least a 
section of its followers that it naturally invited all kinds of Vitu- 
peration against it in general 


ಶೈವ ಪಂಥಗಳಲ್ಲಿಯ ಕಾಪಾಲಿಕ, ಶಾಕ್ತ ಮೊದಲಾದವರು ಹೀಗೆ ಭರ್ತ್ಕನೆಗೆ 
ಒಳಗಾದುದರಿಂದ ಒಟ್ಟು ಶೈವವೇ ಒ೦ದು ಬಗೆಯ ನಿಂದನೆಗೆ ಒಳಗಾದ೦ತಾಯಿತು. 
ಆದುದರಿಂದಲೇ ಶಿವಾಗಮದ ಪ್ರತಿಗಳನ್ನು ವೇದಗಳಷ್ಟು ಶ್ರದ್ದೆಯಿಂದ ಸಂರಕ್ಷಣೆ 
ಮಾಡಿಕೊಂಡು ಬರುವುದಾಗಲಿಲ್ಲ. 


ಶಿವಾಗಮಗಳ ಉಪಲಬ್ಧತ್ತ 
ಕೆಲವು ಮೂಲ ಆಗಮಗಳು ಮತ್ತು ಉಪಾಗಮಗಳು ಉಪಲಬ್ದವಾಗಿವೆ. 


. -ಅವು ಕೂಡಾ ಸಮಗ್ರವಾಗಿ ದೊರೆಯುವುದಿಲ್ಲ. ಮೂಲಾಗಮಗಳಲ್ಲಾಗಲೀ, 


ಉಪಾಗಮಗಳಲ್ಲಾಗಲೀ ಕ್ರಿಯಾಪಾದ, ಚರ್ಕಾಪಾದ, ಯೋಗಪಾದ, ಜ್ಞಾನಪಾದವೆಂದು 
ನಾಲ್ಕು ನಾಲ್ಕು ಪ 'ಪಾದಗಳಿರುತ್ತವೆ ಉಪಲಬ್ದ ವಾದ ಕೆಲವು ಆಗಮಗಳಲ್ಲಿ ನಾಲ್ಕು 
ಪಾದಗಳು ದೊರೆಯುವುದಿಲ್ಲ. ಇನ್ನೊಂದು "ವಿಚಾರವೆಂದರೆ ಆಗಮಗಳು ಪೂರ್ವ 
ಮತ್ತು ಉತ್ತರವೆಂದು ಎರಡೆರಡು ಭಾಗಗಳನ್ನು ಹೊಂದಿವೆ. ಸಿದ್ದಾಂತ ಶಿಖಾಮಣಿ, 
ಶ್ರೀಕರ ಭಾಷ್ಯ, .ಕ್ರಿ .ಕ್ರಿಯಾಸಾರ, ಕೈವಲ್ಯಸಾರ ನ ಪ್ರಮಾಣಗರಿಥಗಳು ಹಾಗೂ 


ಬಸವಾದಿ ಶಿವಶರಣರ ವಚನಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಆಗಮೋಕ್ತಿಗಳಿ೦ದ ನಮಗೆ 


೭೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರತಿ ಆಗಮದಲ್ಲಿ ವೀರಶೈವ ಪರವಾದ ಭಾಗಗಳಿದ್ದವೆಂಬುದಕ್ಕೆ ಸಾಕ್ಷಿಯಾಗಿವೆ. 


ಸಿದ್ದಾಂತ ARES ಸಷ್ಟವಾಗಿ ಹೇಳಿದೆ- 


ಸಿದ್ದಾಂತಾಖ್ಯೇ ಮಹಾತಂತ್ರೇ ಕಾಮಿಕಾದ್ಯೇ ಖಯ 
ನಿರ್ಧಿಷ್ಟ ಮುತ್ತರೇ ಭಾಗೇ ವೀರಶೈವ 2] ಪರಮ್‌” 


ಸಿದ್ಧಾಂತವೆಂದು ಕರೆಯಲಡುವ ಶಿವನಿಂದ ಉಕ್ತವಾದ ಕಾಮಿಕ ಮುಂತಾದ 
ತಂತ್ರ ಸಮುದಾಯದ ಉತ್ತರ ಭಾಗದಲ್ಲಿ ಶ್ರೇಷ್ಠವಾದ ವೀರಶೈವ ಮತವು 
ಪ್ರತಿಪಾದಿಸಲ್ಪಟ್ಟಿದೆ. ಆದರೆ ಕೆಲವು ಆಗಮಗಳ ಪೂರ್ವಭಾಗ ಮಾತ್ರ ಮತ್ತು ಕೆಲವು 
ಆಗಮಗಳ ಉತ್ತರ ಭಾಗ ಮಾತ್ರ ಉಪಲಬ್ದವಾಗಿವೆ. ಉಪಲಬ್ಧ ವಾಗಿರುವ ಪ 
ಕೆಲವು ಪ್ರಕಟಿತವಾಗಿವೆ. ಕಲವು ಅಪ್ರಕಟಿತವಾಗಿವೆ. ಆಗಮ ಪ್ರತಿಗಳು ಪ್ರಾಚ್ಯಹಸ್ಮಪ 
ಸಂಗ್ರಹಾಲಯಗಳಲ್ಲಿ ದೊರೆಯುತ್ತವೆ. 


೨.೯ ಪ್ರಕಟಿತ ಶಿವಾಗಮಗಳ ಮತ್ತು ಉಪಾಗಮಗಳ ಪರಿಚಯ 


೧ ಕಾಮಿಕಾಗವು : ಸಿದ್ಧಾಂತಾಗಮವೆಂದು ಕರೆಯಲ್ಪಡುವ ೨೮ ಶಿವಾಗಮಗಳಲ್ಲಿ 
ಕಾಮಿಕವು ಮೊದಲನೆಯದು. ಪ್ರಣವಾದಿಗಳಿಗೆ ಬೋಧಿಸಿದ ಕಾಮಿಕವನ್ನು ಪುನಃ 
ಪರಶಿವನು ಕೌಶಿಕಾದಿ ಯಷಿಗಳಿಗೆ ಬೋಧಿಸುತ್ತಾನೆ. ಪರಶಿವನಿಂದ ಹೊರಹೊಮ್ಮಿದ 
ಈ ಜ್ಞಾನವು ಕಾಮದ ಅಥವಾ ಇಷ್ಟಾರ್ಥವನ್ನು ಪೂರೈಸುವುದರಿಂದ 
ಕಾಮಿಕಾಗಮವೆಂದು ಪಣೀತವಾಗಿದೆ. 


ಕಾಮಿಕಾಗಮದ ಉತ್ತರ ಭಾಗವು ೧೯೦೯ ರಲ್ಲಿ ಕೆ. ಷಣ್ಮುಖಸುಂದರ 
ಮುದಲಿಯಾರ್‌ ಅವರಿಂದ ಗ್ರಂಥಲಿಪಿಯಲ್ಲಿ ಪ್ರಕಟಿತವಾಗಿತು. ೧೯ ೭೫ ರಲ್ಲಿ 
ಪೂರ್ವ ಮತ್ತು ಉತ್ತರ ಭಾಗಗಳೆರಡೂ ದಕ್ಷಿಣ ಭಾರತ ಅರ್ಚಕರ ಸಂಘದ ಅಧ್ಯಕ್ಷ 
ಶ್ರೀ ಸ್ವಾಮಿನಾಥ ಶಿವಾಚಾರ್ಕರಿಂದ ಪ್ರಕಾಶಿತವಾಗಿದೆ. 


ಕಾಮಿಕಾಗಮದ ಪೂರ್ವ ಭಾಗದಲ್ಲಿ ೭೫ ಪಟಲಗಳು ಉತ್ತರ ಭಾಗದಲ್ಲಿ 
೯೮ ಪಟಲಗಳಿವೆ. ಎರಡೂ ಭಾಗಗಳ ಈ ಪಟಲಗಳು ಕ್ರಿಯಾಪಾದಕ್ಕೆ ಸೇರಿದವುಗಳು. 
ಉಳಿದ ಪಾದಗಳ ಪಟಲಗಳು ಮತ್ತು ವೀರಶೈವ ಪಟಲಗಳು ಉಪಲಬ್ದವಾಗಿಲ್ಲ. 
ಉಲ್ಲೇಖಗಳಿಂದ ಅವುಗಳ ಅಸ್ಥಿತ್ವದ ಬಗ್ಗೆ ನ ದೊರೆಯುತ್ತದೆ. 


ಕಾಮಿಕಾಗಮ ಪೂರ್ವಭಾಗದಲ್ಲಿ ತಂತ್ರಾವತಾರ ಪಟಲ, ಮಂತ್ರಾವತಾರ 
ಪಟಲ, ಸ್ನಾನವಿಧಿ, ಅರ್ಚನವಿಧಿ, ಅರ್ಚನಾಂಗವಿಧಿ, ನೈ ವೇದ್ಯವಿಧಿ, ಕುಂಡವಿಧಿ, 
ಅಗಿ ಕಾರ್ಯವಿಧಿ. ಕಾಲವಿಧಿ, ನಿಮಿತ್ತ ಭೂಪರೀಕ್ಷಾವಿಧಿ. ಪ್ರವೇಶವಿಧಿಪಟಲ, 
ಭೂಪರಿಗಹವಿಧಿ. ಭೂಕರ್ಷಣವಿಧಿ, ಶಂಕುಸ್ಥಾಪನ, ಮನೋಪಕರಣ, ಪದವಿನ್ಯಾಸವಿಧಿ, 
ಸೂತ್ರನಿರ್ಮಾಣ, ವಾಸ್ತುದೇವಬಲಿ, ಗ್ರಾಮಾದಿಲಕ್ಷಣ, ವಿಸ್ತಾರಾಯಾಮ, ಗರ್ಭನ್ಯಾಸ, 
ವಾಸ್ತುಶಾಂತಿ, ಶಾಲಾಲಕ್ಷಣಪ್ರಭೇದ, ನಾಗರಾದಿವಿಚೇದ, ಅದ್ಯೇಷ್ಟಕಾವಿಧಿ, 


೮೪. ಸಿದ್ಧಾಂತ ಶಿಖಾಮಣಿ ೫.೧೪ 


ಶಿವಾಗಮ ವಾಜ್ಮಯ ಪರಿಚಯ ೭೩ 


ಉಪಪೀಠವಿಧಿ, ಪಾದಬ೦ಧವಿಧಿ, ಪ್ರಾಸಾದ ಭೂಷಣ, ಪ್ರಾಸಾದ ನಿರ್ಮಾಣಕ್ಕೆ 
ಸಂಬಂಧಿಸಿದ ವಿಚಾರ, ಕಂಠಲಕ್ಷಣ, ಶಿಖರಲಕ್ಷಣ, ಸ್ಕೂಪಿಕಾಲಕ್ಷಣ, 
ಮುರ್ದ್ನೆಷ್ಟಕಾಸ್ಥಾಪನ, ಲಿಂಗಲಕ್ಷಣ, ಶಿಲಾಲಕ್ಷಣ, ಲಿ೦ಗಪ್ರಮಾಣ, ಲಿಂಗಪಭೇದ, 
ಅಂಕುರಾರ್ಪಣ, ಲಿ೦ಗಪ್ರತಿಷ್ಠಾ, ಪ್ರತಿಮಾಲಕ್ಷಣ, ಲಿಂಗದ ಎತ್ತರ, ದಪ್ಪ ಮುಂತಾದ 
ವಿಚಾರಗಳು, ಶೂಲಸ್ದಾಪನ, ಡೇವತಾಸ್ಥಾಪನ, ಪ್ರತಿಮಾಪ ಪ್ರತಿಷ್ಠಾ, ವಿಮಾನಸ್ಥಾಪನ. 
ಮಂಟಪಸ್ಥಾಪನ, ಪ್ರಾಕಾರಲಕ್ಷಣ, ಪರಿವಾರಲಕ್ಷಣ, ಪರಿವಾರಾರ್ಚನ, ವೃಷಭಸ್ಥಾಪನ, 
ಗೋಪುರಸ್ಥಾಪನ ಮುಂತಾದ ವಿಷಯಗಳು ವಿಸ್ತಾರವಾಗಿ ವರ್ಣಿತವಾಗಿವೆ. 


ಉತ್ತರ ಕಾಮಿಕಾಗಮದ ಕ್ರಿಯಾ ಪಾದದಲ್ಲಿ ಪಶ್ಚಿಮದ್ದಾರಾರ್ಚನ, ಸಕಳಾರ್ಚನ, 
ಸ್ನಪನ, ನಿತ್ಯೋತ್ಸವ, ಮಹೋತ್ಸವ, ನೀರಾಜನ, ಕೃತಿಕಾ ದೀಪಾವಲಿ, ಘೃತಸ್ನಾನ, 
ಡೋಲಾರೋಹಣ, ಫೃತಕ೦ಬಲಪೂಜಾ, ಶಿವರಾತ್ರಿಪೂಜಾ, ಪಾಲ್ಲುನಗಂಧಪೂಜಾ, 
ಚೈತ್ರಮಾಸಪೂಜಾ, ವಸ೦ತೋತ್ಸವ, ವೈಶಾಖಮಾಸಶೀತಕುಂಭ, ಜೇಷ್ಠಮಾಸಫಲ 
pe ಪೂರ್ವಫಲ್ಲುಣಿಪೂಜಾ, ಬಾಟ್‌ ನವನೆ ವೇದ್ಯ, ಸಮಯ 
ಎಶೇಷದೀಕ್ದಾ. ಸ್ಥಾಲೀಪಾಕ, ಸ್ವಪ್ನಾಧ್ಯಾಯ, ನಿರ್ವಾಣದೀಕ್ಷಾ TT 
ಗೋತ್ರನಿರ್ಣಯ, "ಶತಾಭಿಷೇಚಿನ, "ಅಂತ್ಯೇಷ್ಟಿ ಪಿತೃಯಜ್ಜ ತೈವಶ್ರಾದ್ಧ, ಪ್ರಾಯಶ್ಚಿತ, 
ಶಾಂತಿ, ಅನುಕರ್ಮ,, ಕಾಮ್ಮಯೋಗವಿಧಾನ, ಸಂಪ್ರೋಕ್ಷಣ, ಪೀಠಪ್ರತಿಷ್ಠಾ 
ಬಾಣಲಿ೦ಗ ಪ್ರತಿಷ್ಠಾ, ಕಾವ್ಯಲಿಂಗ ಪ್ರತಿಷ್ಠಾ, ಅರ್ಷಲಿಂಗಪಾಸಾದ, ಪೌರುಷಲಿಂಗ 
ಪ್ರಾಸಾದ, ಸ್ವಾಯಂಭುವ, ಬಾಣ, ದೈವಿಕ, ಅರ್ಷಲಿಂಗಗಳಲ್ಲಿ ಆಯಾಲಿಂಗಗಳಿಗೆ 
ನಿರ್ಮಿಸುವ ಪ್ರಾಸಾದ ವಿಶೇಷಗಳು, ಸಾರ್ವದೇಶಿಕಲಿಂಗ ಪ್ರಾಸಾದ, ಅಂಗಲಿಂಗ 
ಪ್ರತಿಷ್ಠಾ, ಸದಾಶಿವ ಸ್ಥಾಪನ, ದೇವಿ ಸ್ಥಾಪನ, ವಿಘ್ನೇಶ ಪ್ರತಿಷ್ಠಾ, ನೃತ್ಯಮೂರ್ತಿ 
ಸ್ಥಾಪನ, ಸೂ ಸೋಮಸ್ಕಂದ ಸ್ಥಾಪನ, ಚಂದ್ರಶೇಖರ ಸ್ಥಾಪನ. ಬಾ ನ 
ಲಿಂಗೋದ್ಧವ ಪ್ರತಿಷ್ಠಾ ದಕ್ಷಿಣಾಮೂರ್ತಿಸ್ಥಾಪನ, ಭಿಕ್ಷಾಟನಮೂರ್ತಿ ಸ್ಥಾಪನ, 
ಬಲಭರ್ತೃ ಪ್ರತಿಷ್ಠಾ. ಶರಬೇಶ ಪ್ರತಿಷ್ಠಾ, ಚಂಡೇಶಾದ್ಯನುಗ್ರಹ ಪ್ರತಿಷ್ಠಾ. 
ಭಕ್ತಾನುಗಹದೇವತಾ ಸ್ಥಾಪನೆ, ಕಾಲಾರಿಕಾಮಾಂತಕ ಪ್ರತಿಷ್ಠಾ ಕಲ್ಯಾಣಮೂರ್ತಿ 
ಪ್ರತಿಷ್ಠಾ, ಕಲ್ಯಾಣ ಜಾ ಎಷ್ಟುಮಾರ್ಥ ಪ್ರತಿಷ್ಠಾ, ತ್ರಿಮೂರ್ತಿಸ್ಥಾಪನ, 
ವೃಷಾರೂಢಮೂರ್ತಿಪಕಿಷ್ಠಾ ಗಂಗಾಧರ ಪ್ರತಿಷ್ಠಾ, ಗುಹಸ್ಥಾಪನ, ಚಂಡೇಶ ಸ್ಥಾಪನ, 
ಶಿವಭಕ್ತ ಪ್ರತಿಷ್ಠಾ, ವಿದ್ಯಾಪೀಠಪ್ರಕಿಷ್ಠಾ ದಶಾಯುಧ ಪ್ರತಿಷ್ಠಾ, ತ್ರಿಶೂಲಸ್ಥಾಪನ, 
| ಸಿಂಹಾಸನ ಪ್ರತಿಷ್ಠಾ ರಥಾದಿಸ್ಥಾಪನ, ಕರಣಲಕ್ಷಣ, ಸೌಖ್ಯಕರ್ಮವಿಧಿ, ವೈಶಿಷ್ಯವಿಧಾನ, 
ವ್ಯಾಧಿನಾಶನ, ರಾಜರಕ್ಷಾ, ದುರ್ಗಾಪೂಜಾ. ಜಿ ರಾಜನೀರಾಜನ, 
ಮಷ್ಕಾಭಿಷೇಕ, ಗ್ರಹಯಜ್ಞ. ಪ್ರತಿಸರ, ತುಲಾರೋಹ, ಷೋಡಶದಾನ, ಹಿರಣ್ಯಗರ್ಭದಾನ, 
ಜಟ ಟ್‌ a a ಕಲಪಾದಪದಾನ, ಹ 
ಹೇಮಧೇನುದಾನ, ಲಕ್ಷ್ಮೀದಾನ, ತಿಲಧೇನುದಾನ, ಸಹಸಗೋದಾನ, ಹಿರಣ್ಯಾಶ್ವದಾನ, 
ಕನ್ಯಾದಾನ, ಹಿರಣ್ಯೋಕ್ಷ ಪ್ರದಾನ, ಗಜದಾನ, ಲೋಕಪಾಲಾಷ್ಟಕದಾನ, 
ಸರ್ವದಾನೋತ್ತಮ ವಿಧಿಪಟಲದಲ್ಲಿ ಮಂಟಪ, ವೇದಿಕೆ ರಚಿಸಿ, ಮಂಡಲ ಮಧ್ಯದಲ್ಲಿ 


೭೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬಹ್ಮ ಎಷ್ಟು ಸಹಿತ ಶಿವನನ್ನು ಪೂಜಿಸಿ, “ಬ್ರಹ್ಮನ್‌ ಬ್ರಹ್ಮಾಣ ಭೇದಾಯ” 
“ನಾರಾಯಣಾಯ ಎದ್ದಹೇ” ಇತ್ಯಾದಿ ಎಷ್ಟು ಗಾಯತ್ರಿಯನು ಬರಿಸಿ, ಹೋಮಾನಂತರ 
ವೇದಾಧ್ಯಯನವುಳ್ಳವರಿಗೆ ದಾನಗಳನ್ನು ಕೊಡಬೇಕು ಎ೦ಬ ವಿವರಣೆ ಇದೆ. 


ಸಿದ್ಧಾ ೦ತಶಿಖಾಮಣಿ ಶ್ರೀಕರಬಾಷ್ಯ, ಕ್ರಿಯಾಸಾರ, ವೇದಾ೦ತಸಾರ, ವೀರಶೈವ 
ಚಿಂತಾಮಣಿ, ಕೈವಲ್ಯಸಾರ ಗಂಥಗಳಲ್ಲಿ ಕಾಮಿಕಾಗಮದ ಉತ್ತರ ಭಾಗದಿಂದ 
ಅನೇಕ ಶ್ಲೋಕಗಳು ಉದಾಹೃತವಾಗಿದ್ದು ಕ್ರಿಶ. ೮ ನೇ ಶತಮಾನದ ಪೂರ್ವದಿಂದಲೂ 
ಕಾಮಿಕಾಗಮದ ವೀರಶೈವ ಪಟಲವು ಅಸ್ಥಿತ್ವಹೊ೦ದಿದ್ದ ಸೂಚನೆಗಳು ದೊರಕುತ್ತವೆ. 


೨. ಕಾರಣಾಗಮ : ಶಿವಾಗಮಗಳಲ್ಲಿ ಚತುರ್ಥ ಆಗಮವೆಂದರೆ ಕಾರಣಾಗಮ. 
ಈ ಕಾರಣಾಗಮದ ಪೂರ್ವ ಹಾಗೂ ಉತ್ತರ ಭಾಗಗಳನ್ನು ೧೯೨೦ ಮತ್ತು 
ಲೇಪ ಲ್ಲಿ ಷಣ್ಮುಖಸುಂದರ ಮುದಲಿಯಾರ್‌ ಸಂಪಾದಿಸಿ ಅಳಗಪ್ಪ 
ಮುದಲಿಯಾರ್‌ ಮೂಲಕ ಪ್ರಕಟಿಸಿದ್ದರು. ೧೯೪೦ ರಲ್ಲಿ ಕಾಶಿನಾಥ ಮ 
ಆಗಮದ ಉತ್ತರ ಭಾಗವನ್ನು ಮಾತ್ರ ಸಂಪಾದಿಸಿ ತಮ್ಮ ಪ೦ಚಾಚಾಯನಿಪೆಸ 
ಮೈಸೂರ ಮೂಲಕ ಪ್ರಕಾಶನಗೊಳಿಸಿದ್ದರು. ಅದು ೧೯ ೫೬ ರ ರಲ್ಲಿ 584 
ಪ್ರಕಟಿಸಿದ ಶಿವಾಗಮ ಸಂಗಹದ ಭಾಗವಾಗಿ ಹೊರಬಂದಿದೆ. ಮತ್ತೆ ಶ್ರೀಶೈಲ 
ದೇವಸ್ಥಾನದವರು ಕಾರಣಾಗಮದ ಪೂರ್ವೋತ್ತರ ಭಾಗಗಳನ್ನು ನಾಲ್ಕು ಭಾಗಗಳಲ್ಲಿ 
ಕ್ರಮವಾಗಿ ೧೯೭೯, ೧೯೮೦, ೧೯೮೨ ಮತ್ತು ೧೮೮೫ ರಲ್ಲಿ ಪ್ರಕಟಿಸಿದ್ದಾರೆ. 
ಅದರಲ್ಲಿ ಪಾದಗಳ ವಿಭಾಗವನ್ನು ತೋರಿಸಿಲ್ಲ. ೧೯೭೪ ರಲ್ಲಿ ಜೆ. ಡಬ್ಬೂ. ವ್ಹಿ 
ಕರ್ಟಿಸ್‌ (ವಾಷಿ೦ಗ್‌ಟನ್‌ ವಿಶ್ವವಿದ್ಯಾಲಯ) ಅವರು ಕಾರಣಾಗಮ ಪೂರ್ವಭಾಗದ 
ನಿತ್ಯ ಪೂಜಾವಿಧಿ ಪಟಲವನ್ನು ಆಂಗ್ಲಾನುವಾದದಿಂದ ಪ್ರಕಟಿಸಿದ್ದಾರೆ. 


ಶ್ರೀಶೈಲ ದೇವಸ್ಥಾನದಿ೦ದ ಪ್ರಕಟಿತವಾದ ಪೂರ್ವ ಮತ್ತು ಉತ್ತರ ಕಾರಣಾಗಮ 
ಭಾಗಗಳಲ್ಲಿ ಕ್ರಮವಾಗಿ ೧೪೭ ಮತ್ತು ೧೦೫ ಪಟಲಗಳನ್ನು ಒಳಗೊಂಡಿವೆ. ಆದರೆ 
ಮದರಾಸಿನಿಂದ ಗಂಥಲಿಪಿಯಲ್ಲಿ 'ಪ್ರಕಾಶಿತವಾದ ಆ ಭಾಗಗಳಲ್ಲಿ ೧೫೮ ಮತ್ತು 
೧೦೭ ಪಟಲಗಳನ್ನು ಒಳೆಗೊಂಡಿವೆ. ಕಾಶೀನಾಥ ಶಾಸ್ತ್ರಿಗಳು ಪ್ರಕಟಿಸಿದ ಕಾರಣಾಗಮದ 
ವೀರಶೈವ ಪರ ಉತ್ತರ ಭಾಗದಲ್ಲಿ ಕ್ರಿಯಾಪಾದದ ೧೦ ಪಟಲಗಳು ಇವೆ. 


ಪೂರ್ವ ಕಾರಣಾಗಮದ ಕ್ರಿಯಾಪಾದದಲ್ಲಿ ೧೫೮ ಪಟಲಗಳಿದ್ದು ತಂತ್ರಾವತಾರ 
ಪಟಲ, ಮಂತ್ರಾವತಾರ ಪಟಲ, ವಾಸ್ತುವಿನ್ಯಾಸ ಪಟಲ, ಆದ್ಯೇಷ್ಟಕಾ ವಿಧಿ, ಅಧಿಷ್ಠಾನ 
ವಿಧಿ, ಗರ್ಭನ್ಯಾಸ, ಪ್ರಾಸಾದ ಲಕ್ಷಣ, ಪ್ರಾಕಾರಲಕ್ಷಣ, ಲಿ೦ಗಲಕ್ಷಣ, ಮೂರ್ಧ್ವ್ವೈಷ್ಟಕಾ, 

ಖ ೨ a ಖ ಎಫ 

ಪ್ರತಿಮಾ ಲಕ್ಷಣ, ಸ್ತ್ರೀಮಾನದಶತಾಲ, ಪ್ರತಿಮಾಲಕ್ಷಣ, ಕನಿಷ್ಠದಶತಾಲ, 
ನವತಾಲೋತ್ತಮ, ನಿತ್ಯಾಗ್ನಿವಿಧಿ, ಬಲಿಕರ್ಮ, ಪಂಚಾಮೃತ ಕ್ಷೀರಾಭಿಷೇಕ, 
ಕರಣಾಧಿಕಾರ, ಮೃತ್ತಂಗಹಣ, ಅಂಕುರಾರ್ಪಣ, ಕುಂಡಲಕ್ಷಣ, ಅಗ್ನಿಕಾರ್ಯ, 
ವಹ್ನಿರೂಪ, ಸುಕ್‌ಸ್ತುವಲಕ್ಷಣ, ಯೋಗಶಾಲಾಲಕ್ಷಣ, ಆಚಾರ್ಯಲಕ್ಷಣ, ಕಲಾನ್ಯಾಸ, 


ಮುದಾಲಕಣ, ಸಾನ, ನಿತ್ನಾರ್ಚನ, ಅರ್ಚನಾ೦ಗ, ಸಾಯರಕ್ಕಾ ನೆವೇದ್ದ ಪುಣ್ಮಾಹ, 
ಹಾ ಬ | ಶಿ ಏೌ ಬಿ ಶಿ 


ಶಿವಾಗಮ ವಾಜ್ಮಯ ಪರಿಚಯ ೭೫ 


ಪಂಚಗವ್ಯ, ಪಂಚವಿಂಶತಿ ಸ್ನಪನ, ಏಕೋನಪಂಚಾಯಶತ್‌ಸ ಪನ, ಆಷ್ಟೋತ್ತರ 
ಶತಸ್ನಪನ, ಮಹಾಸ್ನಪನ, ಚಂಡಿತ ವಿಧಾನ, ಮಹಾಭಿಷೇಕ, ಏಕಾದಶರುದಾಭಿಷೇಕ, 
ತೈಲಾಭ್ಯಂಗ, ಶೀತಕುಂಭ, ಜಲಧಾರಾ, ಉಷ್ಣೋದಕ, ಸಹಸ್ರಧಾರಾಭಿಷೇಕ, ಅಷ್ಟ - 
ಕಲಶಚತುಷ್ಠಲಶಸ್ನಪನ, ಪುಣ್ಯಾಹಾಭಿಷೇಕ, ಪೂಜಾದ್ರವ್ಯ ಆಧಾರಾಧೇಯ, ಚಟಕಬಲಿ, 
ಶಾಸ್ತಾರ್ಚನ, ಅತಾರ್ಥಪೂಜಾ. ಸಾರಾರ್ಚನ, ವಾಸ್ತುಹೋಮ, ವಿಘ್ನೇಶ್ವರ ಸ್ಥಾಪನ, 
ಸ್ಥಾಪನಕ್ರಮ, ರೆಂಗಸ್ಥಾಪನ, ಬಲಿಪೀಠಪ್ರತಿಷ್ಟಾ, ರತಾ ದಿಲಿಂಗಸ್ಥಾಪನೆ, 
ಮಂತ್ರದ್ರವ್ಯಹೋಮ, ಪಂಚಬ್ರಹ್ಮ ಉಪಚಾರ, ಪರಿವಾರಬಲಿಕನು, ಶೂಲಸ್ಥಾಪನೆ, 
ತ್ರಿಶೂಲಸ್ಥಾಪನೆ, ಪಾಶುಪತಸ್ಥಾಪನೆ, ವಿಮಾನಸ್ಥಾಪನ, ಸಕಳೋತ್ಪತ್ತಿ ಸಕಲಸ್ಥಾಪನ, 
ಸಕಳಪ್ರೋಕ್ಷಣ, ಲಿಂಗೋದ್ಧವ. ನೃತ್ಯಮೂರ್ತಿಸ್ಥಾಪನ, ದಕ್ಷಿಣಾಮೂರ್ತಿಸ್ಥಾಪನ, 
ಚಂದ್ರಶೇಖರಸ್ಥಾಪನ, ವೈವಾಹ್ಯಸ್ಥಾಪನ, ಸೋಮಾಸ್ಕಂದಸ್ಥಾಪನ, ಅರ್ಧನಾರೀಶ್ವರ 
ಸ್ಥಾಪನ, ಗಂಗಾಧರ ಪ್ರತಿಷ್ಠಾ, ಕಂಕಾಳ ಪ್ರತಿಷ್ಠಾ, ಹ ಪ್ರತಿಷ್ಠಾ, ಕಾಲನಿಗ್ಗಹ 
ಸ್ಲಾಪನ, ಪುರಾರಿಸಾಪನ, ಸಪತಾಂಡವ, ಚಂಡೇಶಸ್ಥಾಪನ, ಭಕ್ತಸ್ಥಾಪನ, ಗೌರೀಸ್ಥಾಪನ, 
ಗೌರ್ಯರ್ಚನಾ, ಗೌರೀಸ ಪನ, ದೇವೀನಿತ್ಯಾರ್ಚನ, ಉಮಾಪೂಜಾ, ಗೌರೀಧರ್ಮ, 
ಪತಿಸರಬ೦ಧ, ದೇವೀನಿತ್ಯೋತ್ತವ. ದೇವೀಮಹೋತ್ಸವ, ದುರ್ಗಾಸ್ದಾಪನ, ಹರಿಸ್ಥಾಪನ, 
ಲಕ್ಷೀಸ್ಲಾಪನ, ಮೋಹಿನೀ "ಸ್ಥಾಪನ, ಚತುರ್ದ್ವಾರಾರ್ಜನ. ಕ್ವತ್ರಪಾಲಾರ್ಚನ, 
ವಾರಪೂಜಾ, ಅಷ್ಟಮೀ ಪೂಜಾ, ಪ್ರದೋಷ ಪೂಜಾ, ಅಮವಾಸ್ಯಾ ಪೂಜಾ, 
ನಕ್ಷತ್ರ ಪೂಜಾ, ಮಾಸಪೂಜಾ, ಮಾಸಪೂಜಾದ್ರವ್ಯ, ಕೃತ್ತಿಕಾದೀಪನಕ್ಷತ್ರ "ನಿರ್ಣಯ. 
ಕೃತಿಕಾ ದೀಪ ಲಕ್ಷಣ, ಧನುರ್ಮಾಸಪೂಜಾ, ಆರ್ದ್ರಾಘತ, ಕುಂಕುಮ ಪೂಜಾ, 
ಪುಷ್ಕಮಾಸ ಗಂಧ ಪೂಜಾ, ಮಾಘಮಾಸ ಫೃತಕ೦ಬಲಪೂಜಾ, ಶಿವರಾತ್ರೀಪೂಜಾ, 
ಫಾಲ್ಗುನಪುಷ್ಕ ಪೂಜಾ, ಚೈತ್ರೇ ಉಡುಪೋತ್ಸವ, ಆಷಾಢ ಪವಿತ್ರ ಪೂಜಾ, 
ಪವಿತ್ರರೋಹಣ, ಪೂರಕರ್ಮ, ಶ್ರಾವಣ ತಿಲಪೂಜಾ, ಪೂವಾಷಾಢ ನವ ನೈವೇದ್ಯ 
ಲಕ್ಷಣ, ಆಶ್ರೀಜ ಘೃತ ಪೂಜಾ, ನವರಾತ್ರಿ ವಿಧಿ, ಅನ್ನ ಪೂಜಾ, ಗ 
ವಿಧಿ, ಲಾಜ "ಪೂಜಾ, ಸಂಕ್ರಮ ವಿಧಿ, ಗಹಣ ಪೂಜಾ, ಜೀರ್ಣೋದ್ದಾರ. ಬಾಲಸ್ಥಾಪನ, 
ಅಷ್ಟಬಂಧನ, ಸಂಪ್ರೋಕ್ಷಣ, ಸಂಕ್ಷೇಪ, ಮೃತ್ತಂಗಹಣ, ರಕ್ಷಾಬಂಧನ. ನಿತ್ಯೋತ್ಸವ, 
ಮಹೋತ್ಸವ, ಅಷ್ಟಾದಶ 'ದಿನೋತ್ಸವ, ಸಪ್ತವಿಂಠತಿ ಉತ್ಸವ, ರಥಸಂಗಹಣ, ನೀರಾಜನ, 
ಪ್ರಾಯಶ್ಚಿತ್ತ ಉತ್ತವ ಪ್ರಾಯಶಿತ್ತ, ಸರಿಪ್ರೋಕ್ಷಣ 'ಪ್ರಾಯಶ್ನಿತ್ರ ಶಾಂತಿಹೋಮ, 
ಮೂರ್ತಿಹೋಮ. ದಿಶಾಹೋಮ. ಅದು ತಶಾಂತಿ. ಶಿವದೀಕ್ಷಾ. ಅಗಿ ರುದ್ಧವ, 


" ಮಂಡೂಕವಾಸುಶಾಂತಿ ಮುಂತಾದವುಗಳ ವಿವರಣೆ ಇದೆ. 


ಕಾರಣಾಗಮದಲ್ಲಿ ವೀರಶೈವ ಪರ ಉತ್ತರಭಾಗದಲ್ಲಿ ದೊರೆತಿರುವದು ಕ್ರಿಯಾಪಾದ 
ಮಾತ್ರ. ಅದರ ಪ್ರಥಮ ಪಟಲದಲ್ಲಿ ಮಹಾಪಾಶುಪತ ಅಥವಾ ಶಾಂಭದ ವ್ರತದ 
ಶ್ರೇಷ್ಠ ಲಕ್ಷಣ, ಶಿವದೀಕ್ಷೆಯ ಮೂರು ವಿಧಗಳು, ದೀಕ್ಷಾಮಂಟಪದ ರಚನೆ, 
ದೀಕ್ಷಾವಿಧಾನ, ಪಂಚ ಕಲಶ ಸ್ಥಾಪನೆ, ಲಿಂಗ ಸಂಸ್ಕಾರ, ವೇಧಾ ದೀಕ್ಷೆಯಲ್ಲಿನ ಏಳು 
ದೀಕ್ಷೆಗಳು ಮಂತ್ರದೀಕ್ಷೆಯಲ್ಲಿನ ಏಳು ದೀಕ್ಷೆಗಳನ್ನು ರಿ ದ್ವಿತೀಯ ಪಟಲದಲ್ಲಿ 


೨೬ | ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಟಿ 


ಶಾಂಭವದೀಕ್ಷಯ ವಿವರಣೆ. ಸ್ತ್ರೀಯರಿಗೂ ಶಾಂಭವ ದೀಕ್ಷಕೊಡುವ ಬಗ್ಗೆ 
ಔನರಕಯಿದೆ. ತೃತೀಯ ಪಟಲದಲ್ಲಿ ಶಾಂಭವ ವ್ರತವನ್ನು "ಸ್ವೀಕರಿಸಿದನು 
ಆಚರಿಸಬೇಕಾದ ದಿನನಿತ್ಯದ ಕರ್ತವ್ಯಗಳ ಬಗ್ಗೆ ಶಿವಪೂಜೆಗೆ ಅಗತ್ಯವಾದ ಸಾಮಗಿಗಳು, 
ಶಿವಪೂಜಾವಿಧಿ ಕುರಿತಾಗಿ ವಿವರಣೆಯಿದೆ. ಚತುರ್ಥ ಪಟಲದಲ್ಲಿ ಶಿವಪೂಜೆಯ 
ಮೂರು ವಿಧಗಳು, ಗ್ರಹಣ ಕಾಲದ ನಿಯಮಗಳು, ಪೂಜೆಗೆ ಅಗತ್ಯವಾದ 
ದೀಪಗಳು, ಪತ್ರಿ ಪುಷ್ಪಗಳ ವಿವರಣೆ ಇದೆ. ಪಂಚಮ ಪಟಲದಲ್ಲಿ ಶಿವಪೂಜೆಗೆ 
ಅಗತ್ಯ ಪಾತ್ರೆಗಳು, ಪೂಜಾವಿಧಿಯ ವರ್ಣನೆಯಿದೆ. ಷಷ್ಟಮ ಪಟಲದಲ್ಲಿ ಅವಸರ 
ಪೂಜೆಯ ವಿಧಗಳು, ಲಘು ಅರ್ಚನ ಕ್ರಮದ ವರ್ಣನೆ ಇದೆ. ಸಪ್ತಮ ಪಟಲದಲ್ಲಿ 
ಷಟಸ್ಮಲಗಳ ವಿವರಣೆ ಇದೆ. ಲಿಂಗಪೂಜಾ ಸಂದರ್ಭದಲ್ಲಿ ಶಿವಲಿಂಗ ಪೂಜಕನು 
ಈ ಷಟಸ್ನಲಗಳನ್ನು ಸಾಧಿಸುವ ಬಗೆ ಹಾಗೂ ಈ ಷಟಸ್ತಲ ಲಿಂಗಪೂಜಾ ಕ್ರಮದಲ್ಲಿ 
ನೈವೇದ್ಯವನ್ನು ಸಮರ್ಪಣಗೈ ಯುವ ವಿಧಾನದ ವಾ್‌ ಇದೆ. ಮಹಾಪೂಜೆಯ 
ವರ್ಣನೆಯಿದೆ. ಅಷ್ಟಮ ಪಟಲದಲ್ಲಿ ತಾಂತ್ರಿಕ ಪೂಜಾಕ್ರಮದ ವರ್ಣನೆಯಿದ್ದು 
ತಾಂತ್ರಿಕ ಮಂತ್ರಗಳು. ಇವೆ. ಇವುಗಳ ಪೂಜೆಯನ್ನು ಸ್ತೀ- ಪುರುಷ ವರ್ಣ 
ಭೇದವಿಲ್ಲದೆ ಎಲ್ಲರೂ ಮಾಡಬಹುದು ಎಂಬ ಉಲ್ಲೇಖವಿಡೆ ನವಮ ಪಟಲದಲ್ಲಿ 
ಪೂಜಾನಿರತನಾದ ವ್ಯಕ್ತಿಯು ಅನುಸರಿಸಬೇಕಾದ ಕೆಲವು ನಿಯಮಗಳು ಹೇಳಲಾಗಿದೆ. 
ಪೂಜಾ ಸಮಯದಲ್ಲಿ ಭಕ್ತನು ಅರಿಷಡ್ದರ್ಗಗಳ ಪ್ರಭಾವದಿಂದ ದೂರನಾಗಿದ್ದು 
' ಲಿಂಗಾರ್ಪಿತವಾದ ಪ್ರಸಾದವನ್ನೇ ಸೇವಿಸಬೇಕು. ಶಿವದೀಕ್ಷೆ ಹೂ೦ದದ ವ್ಯಕ್ತಿಯ 
ದರ್ಶನವನ್ನು ಮಾಡಕೂಡದೆಂದು ಹೇಳಲಾಗಿದೆ. ಇಲ್ಲಿ ವಿಶೇಷವಾಗಿ ಸ್ತೀಯರು 
ಪ್ರಸಾದ ಸ್ವೀಕರಿಸುವ ಬಗ್ಗೆ, ಅನ್ಯದೇವತಾ ಸ್ಮರಣ, ಪೂಜನ ಮತ್ತು ಅನ್ಯಮಹಾತ್ಮರನ್ನು 
ಗೌರವಿಸುವ ವಿಷಯದಲ್ಲಿ ಏಳುವ ಸ೦ಶಯಗಳಿಗೆ ಉತ್ತರಗಳು ದೊರಕುತ್ತವೆ. 
ದಶಮ ಪಟಲದಲ್ಲಿ ಪ್ರಾಯಶ್ಚಿತ ವಿಧಿಗಳನ್ನು ವಿವರಿಸಲಾಗಿದ್ದು ಅನುಷಂಗೀಕವಾಗಿ 
ಲಿಂಗ ಪ್ರತಿಷ್ಠೆಗೆ ಯಾರು ಯೋಗ್ಯರು?) ಎಂಬ ಪ್ರಶ್ನೆಯು ಚರ್ಚಿಸಲ್ಪಟ್ಟಿದೆ. 


ಹ) ಅಜಿತಾಗಮ : ಅಜಿತಾಗಮವು ಪಾಂಡೀಚೇರಿಯ ಇನ್‌ಸ್ಟಿಟ್ಯೂಟ್‌ ಆಪ್‌ 
ಪ್ರಂಚ್‌ ಇಂಡಾಲಜಿ ಸಂಸ್ಥೆಯ ಮೂಲಕ ಎನ್‌. ಆರ್‌. ಭಟ್‌ ಬ ಸಂಪಾದಿಸಲ್ಪಟ್ಟ 
ಎರಡು ಭಾಗಗಳಲ್ಲಿ ೧೯ ೯೬ ಮತ್ತು ೧೯೬೭ ರಲ್ಲಿ ಪ್ರಕಟಸಲ್ಪಟ್ಟದೆ. ಟಾ 
ಭಾಗದಲ್ಲಿ ಕ್ರಿಯಾಪಾದದ ೧-೩೫ ಪಟಲಗಳು ಎರಡನೇ ಭಾಗದಲ್ಲಿ ಅದೇ ಪಾದದ 
೩೬-೫೪ ಪಟಲಗಳು ಇವೆ ಇವು ಪೂರ್ವ ಅಜಿತಾಗಮಕ್ಕೆ ಸೇರಿದವು. 


ವೀರ ಮಹೇಶ್ವರಾಚಾರ ಸಂಗ್ರಹದಲ್ಲಿ ಅಜಿತಾಗವು ಶ್ಲೋಕಗಳು ಉದಾಹೃತವಾಗಿವೆ. 
ಅಜಿತಾಗವುದ ಮೊದಲ ಪಟಲದಲ್ಲಿ ಅಜಿತಾಗಮದ ಉತ್ತತ್ತಿ ವಿಚಾರ, ಶಿವಾಗಮಗಳ 
ಸಂಖ್ಯೆ ಶಿವಾಗಮದ ಭೇದಗಳಾದ ಶಿವಾಗಮಗಳು ಮತ್ತು ರುದ್ರಾಗಮಗಳು ಹಾಗೂ ಆಯಾ 
ಆಗಮಗಳ ಶ್ರೋತೃಗಳು ಹಾಗೂ ಆಗಮಗಳ ಅಂಗಭೂತವಾದ ೨೦೭ ಉಪಾಗಮಗಳ 
ವಿವರವಿದೆ. 


| 
| 
| 


ಶಿವಾಗಮ ವಾಜ್ಮಯ ಪರಿಚಯ ೭೭ 


ದ್ವಿತೀಯ ಪಟಲದಲ್ಲಿ ಪರಶಿವನ ಸ್ವರೂಪ ಮತ್ತು ಲಕ್ಷಣಗಳು, ಸದಾಶಿವತತ್ವದಿಂದ 
ಮಹೇಶ್ವರ- ರುದ್ರ- ಎಷ್ಟು- -ಬ್ರಹ್ಮರೆಂಬ ಕಾರಣೇಶ್ವರರ. ಉತ್ಪತ್ತಿ, ಜಗತ್ತಿನ ೃಷ್ಟಿ-ಸ್ಥಿತಿ- 
ಸಾರದ ಅಧಿಕಾರಿಗಳ ವಿವರವಿದೆ. 


ತೃತೀಯ ಪಟಲದಲ್ಲಿ ಲಿ೦ಗೋತ್ಪತ್ತಿಯ ಕಥೆ ಸಂಕ್ಷೇಪವಾಗಿ ಉಕ್ತವಾಗಿದೆ. 
ಸಂಹಾರ ಕಾಲದಲ್ಲಿ ಎಲ್ಲ ಜಗತ್ತು ಲಿಂಗದಲ್ಲಿ ಲಯವಾಗುತ್ತದೆ ಮತ್ತೆ ಸೃಷ್ಟಿಕಾಲದಲ್ಲಿ 
ಆ ಲಿಂಗದಿಂದಲೇ ! ಆವಿರ್ಭಾವ. "ಆದ್ದರಿಂದಲೇ "ಲಿ೦ಗ' ಎಂಬ ನಿರ್ವಚನ "ಅನ್ವರ್ಥಕ 
ಎಂಬ ವಿವರಣೆಯಿದೆ. 


ನಾಲ್ಕನೇ ಪಟಲದಲ್ಲಿ ಲಿಂಗಲಕ್ಷಣ, ಅದರ ಭೇದಗಳು, ಲಿಂಗಾರಾಧನೆಯ 
ಜ್‌ ಉಕ್ತವಾಗಿವೆ. ಐದನೇ ಪಟಲದಲ್ಲಿ ಲಿಂಗನಿರ್ಮಾಣ, ಅದಕ್ಕೆ ತಕ್ಕ 
ಶಿಲೆ, ಅವುಗಳ ಲಕ್ಷಣ. ಮತ್ತು ಪ್ರಭೇದಗಳ ವರ್ಣನೆಯಿದೆ. 


ಆರನೇ ಪಟಲದಲ್ಲಿ ಲಿಂಗಸ್ಥಾಪನೆಗೆ ಯೋಗ್ಯಸ್ಥಳ ಪರಿಶೀಲನೆ ವಿಚಾರವಿದೆ. 
ಏಳರಿಂದ ಹದಿನೆಂಟರವರೆಗಿನ ಪಟಲಗಳಲ್ಲಿ ದೇವಾಲಯ ನಿರ್ಮಾಣಕ್ಕೆ ಸ್ಥಲ 
ಪರೀಕ್ಷೆ ಮುಂತಾಗಿ ಲಿಂಗಸ್ಥಾಪನೆಯವರೆಗಿನ. ಕಾರ್ಯಕಲಾಪಗಳ ಗುದ. 


ಹತ್ತೊಂಭತ್ತನೇ ಪಟಲದಿಂದ ೨೬ ನೇ ಪಟಲದವರೆಗೆ ನಿತ್ಯಕರ್ಮ ವಿಧಿಯು 
ಉಕ್ತವಾಗಿದೆ; ಅಂದರೆ ಶಿವಾರ್ಚನ, ಅಗ್ನಿ ಕಾರ್ಯ, ಅರ್ಚನೆಗೆ ಉಪಯುಕ್ತ ಅಂಗಗಳು, 
ದೀಪ ನೀರಾಜನಗಳು, ನಿತೊ ೀತವ, ವ ಲಕ್ಷಣಗಳು ವರ್ಣಿತವಾಗಿವೆ. 
ಅಜಿತಾಗಮದಲ್ಲ ೨೪ ಮುದ್ರೆಗಳು, ಕಾರಣಾಗಮದಲ್ಲಿ ೩೨, ಸುಪಭೇದದಲ್ಲಿ ೨೩ 
ಮುದ್ರಾಲಕ್ಷಣಗಳಿವೆ. ಅಜಿತಾಗಮದ ಮುಂದಿನ ಪಟಲಗಳಲ್ಲಿ ಮಹೋತ್ಸವ, ಡೋಲೋತ್ಸವ, 
ವಸಂತೋತ್ಸವ, ಎಶೇಷೋತ್ಸವ, ದಮನೋತ್ತವ, ಕೃತ್ತಿಕಾದೀಪ, ಶಿವನೈವೇದ್ಯ ಅದ್ಭುತಶಾಂತಿ, 
ಪೂರಕ ಕರ್ಮಗಳ ವಿವರಣೆಯಿದೆ. ಸಪನ ವಿಧಿಗಳು, ಶಾಂತ್ಯಾದಿ ಕರ್ಮಗಳು, 
ವಿಶೇಷಾರ್ಚನೆಗಳು, ಕ್ಷೀರಾಭಿಷೇಕ ವಿದಿ, ಅನ್ನನವನೀತ, ಗಂದ ಪುಷ್ಪಫಲ 
ಮೊದಲಾದವುಗಳಿಂದ “`ರಿಂಗಪೂರಣ, ಫೃತಾಭಿಷೇಕ ವಿಧಿ, ಘೃತಕಂಬಲವಿಧಿ. 
ಶೀತಕುಂಭಾಭಿಷೇಕವಿಧಿ, ಅಂಕುರಾರ್ಪಣ ವಿಧಿಗಳು ಎ 


. ಅಜಿತಾಗಮದಲ್ಲ ಪ್ರತಿಪಾದಿತವಾಗಿರುವ ವಿಷಯಗಳಿಗೂ ಇತರ ಆಗಮಗಳಲ್ಲಿ 
ಹೇಳಿರುವ ವಿಷಯಗಳಿಗೂ ಅಲ್ಲಲ್ಲಿ ಕೆಲವು ವ್ಯತ್ಯಾಸಗಳಿವೆ. ಉದಾಹರಣೆಗೆ 

' ಕಾಮಿಕದಿ೦ದ ವಾತುಲದವರೆಗಿನ ೨೮ ಶಿವಾಗಮಗಳು ಶಿವನ ಸದ್ಯೋಜಾತಾದಿ 
ಐದು ಮುಖಗಳಿಂದ ಉದಿಸಿದವು ಎಂಬುದು ಸಾಮಾನ್ಯವಾಗಿ ಉಕ್ತವಾಗಿರುವ 
ವಿಷಯ. ಅವು ಕ್ರಮವಾಗಿ ಕಾಮಿಕದಿ೦ದ ಅಜಿತದವರೆಗೆ ಐದು ಆಗಮಗಳು ಸದ್ಯೋಜಾತ 
ಮುಖದಿಂದ, ದೀಪ್ತದಿಂದ ಸುಪ್ರಭೇದದವರೆಗಿನ ಐದು ಆಗಮಗಳು ವಾಮದೇವ 
ಮುಖದಿಂದ, ವಿಜಯದಿಂದ ವೀರಾಗಮದವರೆಗಿನ ಐದು ಆಗಮಗಳು ಅಘೋರ 
ಮುಖದಿಂದ, ರೌರವದಿಂದ ಬಿಂಬದವರೆಗಿನ ಐದು ಆಗಮಗಳು ತತ್ಪುರುಷ ಮುಖದಿಂದ, 
ಪ್ರೋದ್ಗೀತದಿಂದ ವಾತುಳದವರೆಗಿನ ಎಂಟು ಆಗಮಗಳು ಈಶಾನ 


೭೮ ಶಿವಾಗಮಗಳು ಮತು ವಚನ ಸಾಹಿತ, 
ಇ ು 


ಮುಖೋದ್ಗವಗಳಂದು ಹೇಳಲಾಗಿದೆ. ಆದರೆ ಈ ಅಜಿತಾಗಮದ ಮೊದಲ ಪಟಲದಲ್ಲಿ 
(೧೦೬- ೧೧೨) ಕಾಮಿಕದಿಂದ ಸುಪ್ರಭೇದದವರೆಗಿನ ಹತ್ತು ಆಗಮಗಳು ಈಶಾನ 
ಮುಖೋದ್ಧವವಂದು, ವಿಜಯ- ಪಾರಮೇಶ್ವರ- ನಿಶ್ಚಾಸ- ಪ್ರೋದ್ಲೀತ- ಬಿಂಬವೆಂಬ 
ಐದು ಸದ್ಯೋಜಾತ ಮುಖೋದ್ಧ್ಭವವಂದು, "ಸಿದ್ಧ-ಸಂತಾನ- ಶರ್ವೋಕ್ತ- ಚ೦ದ್ರಜ್ಞಾನ 
ತಕ ವಾಮದೇವ ಮುಖೋದ್ಧವವೆಂದು, ಸ್ವಾಯಂಭುವ-ವೀರ- ರೌರವ 
-ಮಕುಟ-ಕಾರಣಗಳು ಅಘೋರ ಮುಖೋದ್ಧವವೆಂದು. ಲಲಿತ-ವಾತುಳಗಳು 
ತತ್ಪುರುಷ ಮುಖೋದ್ಗವವಂದು ಹೇಳಲಾಗಿದೆ. 


ಸ್ನಪನ ವಿಷಯಕವಾದ ವಿವರಣಯಲ್ಲಿಯೂ ಕೂಡಾ ಬೇರೆ ಆಗಮಗಳಿಗೂ 
ಈ ಅಜಿತಕ್ಕೂ ವ್ಯತ್ಯಾಸವಿದೆ. ಈ ಚ್‌ ಅಲ್ಪಸ್ಪಲ್ಹು ವ್ಯತ್ಯಾಸಗಳನ್ನು ಬಿಟ್ಟರೆ 
ಆಯಾಪಾದಗಳಲ್ಲಿ ಪ್ರತಿಪಾದಿತವಾಗಿರುವ ಇತರ ವಿಷಯಗಳಲ್ಲಿ ಒಮ್ಮತವಿದೆ. 


೪) ಸೂಕ್ಷ್ಮಾಗವು : ಸೂಕ್ಷ್ಮಾಗಮವು ಮೊಟ್ಟ ಮೊದಲಿಗೆ ಸೊಲ್ಲಾಪುರ ವಾರದ 
ಮಲ್ಲಪ ಗಂಥಮಾಲೆಯಲ್ಲಿ ಮಣ್ಣೂರ ಮಲ್ಲಿಕಾರ್ಜುನ ಶಾಸ್ತಿಗಳ ಮರಾಠಿ 
ಸಂಗಹಾನುವಾದದೊಂದಿಗೆ ೧೯೨೦ ರಲ್ಲಿ ಪ್ರಕಟವಾಗಿತ್ತು. ದೇವನಾಗರೀ ಲಿಪಿಯಲ್ಲಿ 
ಮುದ್ರಿತವಾದ ಅದರಲ್ಲಿ ಕ್ರಿಯಾಪಾದದ ೧೦ ಪಟಲಗಳಿವೆ. ಅದನ್ನು ಮತ್ತೆ 
೧೯೧೪ ರಲ್ಲಿ ಶಂಕರಪ್ಪ ಅಚ್ಚಪ್ಪ ಟೊಪಗಿ ಅವರು ಮೈಸೂರ ಕಾನ್‌ ಪ್ರಸ್‌ದಲ್ಲಿ 
ಪ್ರಕಟಿಸಿದರು. ಅದೇ ಮತ್ತೆ ೧೯೪೧ ರಲ್ಲ ಪ್ರತ್ಯೇಕವಾಗಿಯೂ ೧೯೪೨ ಮತ್ತು 
೧೯೫೬ ರಲ್ಲಿ ಶಿವಾಗಮ ಸಂಗ್ರಹದ ಭಾಗವಾಗಿಯೂ ಕಾಶಿನಾಥ ಶಾಸ್ತ್ರೀಗಳಿಂದ 
ಕನ್ನಡ ಲಿಪಿಯಲ್ಲಿಯೇ ಮೈಸೂರ ಪಂಚಾಚಾರ ಪ್ರೆಸ್‌ ಮೂಲಕ ಪ್ರಕಟೆಸಲ್ಪಟ್ಟಿತು. 


ವೀರಶೈವ ಚಿಂತಾಮಣಿ - ಅನಾದಿವೀರಶೈವ ಸಂಗ್ರಹ, ಧರ್ಮಶಿರೋಮಣಿಗಳಲ್ಲಿ 
ಸೂಕ್ಷ್ಮಾಗಮದ ಶ್ಲೋಕಗಳು ಉದಾಹೃತವಾಗಿವೆ. ಸೂಕ್ಷ್ಮಾಗಮದ ವೀರಶೈವ ಪರವಾದ 
ಭಾಗವು ಮಾತ್ರ ಉಪಲಬ್ದವಾಗಿದ್ದು ಅದೂ ಕೂಡಾ ಸಮಗವಾಗಿ ದೊರಕಿಲ್ಲ. 


ಸೂಕ್ಷಾ ಗಗೆಮವು ೨೮ ಆಗಮಗಳಲ್ಲಿ ಏಳನೇಯದು. ಬೃಹತ್ತಿನಲ್ಲಿ 
ಕಾಮಕಾಗಮವನ್ನು ಬಿಟ್ಟರೆ ಎರಡನೇ ಸ್ಥಾನ ಇದಕ್ಕೆ ಮೀಸಲು. ಸೂಕ್ತಾಗಮದ 
ಪ್ರಥಮ ಪಟಲದಲ್ಲಿ ಸೂಕ್ಷಾಗಮದ ಮಹತ್ವ, ಪರಶಿವನ ಪಂಚಸಾದಾಖ್ಯಗಳು 
ವರ್ಣಿತವಾಗಿವೆ. ಎರಡನೇ "ಪಟಲದಲ್ಲಿ ಶಿವನ ಪಂಚವಿಂಶತಿ (೨೫) ಲೀಲೆಗಳ 
ವರ್ಣನೆಯು ಇದೆ. ಮೂರನೇ ಮಂತ್ರ ಪಟಲದಲ್ಲಿ ಪಂಚಾಕ್ಷರ ಮಹಾಮಂತ್ರದ 
ವರ್ಣನೆ ಮತ್ತು ಮಹತ್ವವಿದೆ. ನಾಲ್ಕನೇ ಪ್ರಣವ ಪಟಲದಲ್ಲಿ ಪ್ರಣವ ಪಂಚಾಕ್ಷರ 


ಮಂತ್ರದ ಉತ್ಪತ್ತಿ ಷಡ್‌ತತ್ವ ಸ್ವರೂಪಗಳ ಸೂಕ್ಷ್ಮವಿವರಣ ಇದೆ. ಐದನೇ ಪಟಲದಲ್ಲಿ 
ಗುರುಶಿಷ್ಯ ಸಂಬಂಧದ ವರ್ಣನೆ, ಗುರುವಿನ ಲಕ್ಷಣ, ಶಿಷ್ಯನ ಲಕ್ಷಣ, ಶಿಷ್ಯ ಪರೀಕ್ಷ. 
ಶಿಷ್ಯೋಪದೇಶ, ಶಿವದೀಕ್ಷೆಯ ಫಲಶೃತಿ ಅಡಕವಾಗಿದೆ. ಆರನೇ ಪಟಲದಲ್ಲಿ 
ಲಿಂಗಾರ್ಚನ ಕ್ರಮ, ಉಪಚಾರಗಳು, ಷಟಸ್ಥಲಲಿಂಗ ಪೂಜೆಯ ವರ್ಣನೆ ಇದೆ. 
ಏಳನೇ ವೀರಶೈವ ಪಟಲದಲ್ಲಿ ಸಪ್ತವಿಧ ಶೈವಗಳು, ವೀರಶೈವದಲ್ಲಿನ ಸಾಮಾನ್ಯ, 


ಶಿವಾಗಮ ವಾಜ್ಮಯ ಪರಿಚಯ ಲೌ 


ವಿಶೇಷ ಮತ್ತು ನಿರಾಭಾರಿಯೆಂಬ ಪ್ರಭೇದಗಳ ವರ್ಣನೆಯಿದೆ. ಎಂಟನೇ ಪಟಲದಲ್ಲಿ 
ಲಿಂಗಾಂಗ ವಿಜ್ಞಾನ, ನವಮ ಪಟಲದಲ್ಲಿ ಭಕ್ತರ ವಿಧಗಳು ಹಾಗೂ ದಶಮ 


ಪಟಲದಲ್ಲಿ ಮುಕ್ತಿಯ ವರ್ಣನೆಯು ಅಡಕವಾಗಿದೆ. 


ಸಹಸ್ರಾಗಮ : ಸಹಸ್ರಾಗಮದ ಕೇವಲ ಒಂದು ಪಟಲ ಮಾತ್ರ (ಅಷ್ಟ 
ಬಂಧನ ಪಟಲ) ದೇವನಾಗರೀ ಲಿಪಿಯಲ್ಲಿ ಧರ್ಮಪುರದ ಸ ಸ್ವಾಮಿನಾಥ ಗುರುಕ್ಕುಳ್‌ 


. ಅವರಿಂದ ಜ್ಞಾನಸಂಬಂಧಮ್‌ ಎಂಬ ನಿಯತಕಾಲಿಕ. (೧೯೭೦-೭೧) ದಲ್ಲಿ 


ಪಕಾಶಿತವಾಗಿದೆ. 

೬) ಸುಪ್ರಭೇದಾಗವು : ಮೊದಲಿಗೆ ಸುಪುಬೇದಾಗಮವು ಸೋಲಾಪೂರ ವಾರದ 
ಮಲ್ಲಪ್ಪ ಗಂಥ ಮಾಲೆಯಲ್ಲಿ ವೀರಶೈವ ಸದಾಚಾರ ಸಂಗ್ರಹದ ಭಾಗವಾಗಿ ಭಾಗಶಃ 
ಪ್ರಕಟವಾಗಿತ್ತು. ೧೯೦೫ ರಲ್ಲಿ ಪ್ರಕಟವಾದ ಭಾಗಗಳು ೧ ರಿಂದ ೫ ಪಟಲಗಳು 
ಹಾಗೂ ೭, ೮ ಪಟಲಗಳು. ೧೯೬೦ ರಲ್ಲಿ ವೀರಶೈವ ಸದಾಚಾರ ಸಂಗ್ರಹದ 
ಭಾಗವಾಗಿಯೇ ಸುಪಭೇದ ಪಟಲಗಳನ್ನು ಎಮ್‌. ಜಿ. ನಂಜುಂಡಾರಾಧ್ಯರು ಆಗಮ 
ವಿದ್ಯಾರ್ಥಿಗಳಿಗಾಗಿ ಪ್ರಕಟಿಸಿದರು. ಹಾಗೆಯೇ ಹುಬ್ಬಳ್ಳಿ ಮೂರುಸಾವಿರಮಠದಿಂದ 
ಪಗಡದಿನ್ನಿ ಬಸವರಾಜ ಶಾಸ್ತಿಗಳು ಕನ್ನಡ ವ್ಯಾಖ್ಯಾನದೊಂದಿಗೆ ೧೯೬೪ ರಲ್ಲಿ 


ಪ್ರಕಟಿಸಿದರು. ಈ ಪಟಲಗಳು ` ವೀರಶೈ ವಪರ ಉತ್ತರ ಭಾಗಕ್ಕೆ ಸೇರಿದವುಗಳೆಂಬುದು 
ಸಷ್ಟ. ೧೯೦೭ ಮತ್ತು ೧೯೨೮ "ಗಲ್ಲಿ ಪೂರ್ವ ಭಾಗಗಳನ್ನು ಅಳಗಪ್ಪ 
ಮೂದಲಿಯಾರವರು ಮದಾಸದಿಂದ ಪ್ರಕಟಿಸಿದರು. ಅದರಲ್ಲಿ ಕ್ರಿಯಾಪಾದದ 


95೬, ಚರ್ಯಾಪಾದದ ೧೨, ಯೋಗಪಾದದ ೩ ಮತ್ತು ಜ್ಞಾನಪಾದದ ೩ ಪಟಲಗಳಿವೆ. 


ವೀರಶೈವಾಚಾರ ಪ್ರದೀಪಿಕೆಯಲ್ಲಿ, ವೀರಮಾಹೇಶ್ವರಾಚಾರ ಸಂಗ್ರಹ, 
ಧರ್ಮಶಿರೋಮಣಿಯಲ್ಲಿ ಈ ಸುಪ್ರಭೇದಾಗಮದ ಶ್ಲೋಕಗಳು ಉಲ್ಲೇಖಿಸಲ್ಪಟ್ಟವೆ. . 

ಸುಪ್ರಭೇದಾಗಮವು ವೀರಶೈವಾಗಮಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. 
ಅದರಲ್ಲಿ ವೀರಶೈವ ಆಚಾರ್ಯರು, ಅವರ ಪೀಠಗಳು, ಉಪಾಚಾರ್ಯರು, ಪಂಚಮರು 
ಮತ್ತು "ಅವರ ತೆ ಗುರುಸ್ಥಲದವರಿಗೆ ವಿಹಿತವಾದ ವಿಭೂತಿ, ಲಿಂಗ, ಸಜ್ಜಿ 
ಮತ್ತು ಶಿವದಾರಗಳನ್ನು ವಿಕ್ರಯಿಸುವ ಕಾಯಕಗಳನ್ನು ಕುರಿತ ವಿವರಣೆಗಳಿವೆ. 
ಮಾತ್ರವಲ್ಲದೆ ಶೈವಭೇದ. ವೀರಶೈವಾಧಿಕ್ಯ, ಸಪ್ತವಿಧಶೈ ವಗಳು ಹಾಗೂ ಚತುರ್ವಿಧ 
ವೀರಶೈವ ಲಕ್ಷಣಗಳು ಸುಟವಾಗಿ ಉಲ್ಲೇಖಿತವಾಗಿವೆ. ವೀರಾಗಮದಲ್ಲಿ ವೀರಶೈವರ 


'ಪಂಚ ಆಚಾರ್ಯರಲ್ಲಿ ಒಬ್ಬರಾದ ಶ್ರೀ ರೇಣುಕಾಚಾರ್ಯರ ಮಹಿಮೆಗಳ ಬಗೆಗೆ 


ಅಲ್ಲಲ್ಲಿ ಪ್ರಸ್ತಾಪಗಳು ಬಂದಿವೆ. 

ಸುಪ್ರಭೇದಾಗಮದ ಪ್ರಥಮ ಪಟಲದಲ್ಲಿ ಪದಾರ್ಥವು ಸ್ವತಂತ್ರ ಮತ್ತು ಅಸ್ಪತಂತ್ರ 
ಎ೦ದು ೨ ವಿಧ. ಇವುಗಳಲ್ಲಿ ಸ್ಪತಂತ್ರವೆಂದರೆ ಪರಶಿವನೊಬ್ಬನೆ. ಉಳಿದದ್ದೆಲ್ಲ ಅಸ್ಪತಂತ್ರ 
ಅದು ಚೇತನ ಮತ್ತು ಅಚೇತನವೆಂದು ೨ ವಿಧವಾಗಿದ್ದು ಚೇತನವು ನಿತ್ಕ ಮುಕ್ತ 
ಮತ್ತು ನಿತ್ಯಸಂಸಾರಿ ಎಂದು ೨ ವಿಧ ಎಂದು ಹೇಳಲಾಗಿದೆ. ವೀರ, ನಂದಿ, ಬಂಗಿ, 


ವೃಷಭ ಮತ್ತು ಸ್ಕಂದರೆ೦ಬ ಪ್ರಮಥರು ನಿತ್ಯಮುಕ್ತರು. ಏಕೆಂದರೆ ಇವರು ಹುಟ್ಟು 


ಆ 
2 


೮೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಸಾವುಗಳ ಸಂಸಾರ ಚಕ್ರಕ್ಕೆ ಸಿಲುಕದ ವೀರಶೈವ ಗೋತ್ರ ಪುರುಪರೆನಿಸಿದ್ದಾರೆ. 


ಬ್ರಹ್ಮ ವಿಷ್ಣು ಮತ್ತು ರುದ್ರರು ಜಗತ್ತಿನ ಸೃಷ್ಟಿ, ಸ್ಥಿತಿ, ಮತ್ತು ಸಂಹಾರಾದಿಗಳಿಗೆ 
ಕಾರಣರಾಗಿ ನಿತ್ಯ ಸ೦ಸಾರಿಗಳೆನಿಸಿದ್ದಾರೆ. ಇನ್ನುಳಿದ ದೇವ - ದಾನವ ಮತ್ತು 
ನಾಗಾ ಸಂಸಾರ ಚಕ್ರಕ್ಕೆ ಸಿಕ್ಕಿ ಜನಕನ ಮರಣವೆಂಬ ಸುಳಿಯಲ್ಲಿ 
ತೊಳಲುತ್ತಿರುವುದರಿಂದ ಅವರೂ "ನಿತ್ಯ "ಸಂಸಾರಿಗಳೆನಿಸಿದ್ದಾರೆ. ಇಂಥವರನ್ನು 
ಉದ್ದರಿಸಲು ನಿತ್ಯಮುಕ್ತರಾದ ವೀರ, ನಂದಾದಿ ಪ್ರಮಥರು ಯುಗಭೇದದಿಂದ 
ಭೂಲೋಕದಲ್ಲಿ ಜಾ ಪರಶಿವನಿಂದ ಬೋಧಿಸಲ್ಪಟ್ಟ ಶಿವಾಗಮಗಳನ್ನು ಮಾನವರಿಗೆ 


ಬೋಧಿಸಿ, ಅವರಲ್ಲಿ ಶಿವಕೃಪೆಗೆ ಪಾತ್ರ (ಶಕ್ತಿಪಾತ)ರಾದವರಿಗೆ ಶಿವದೀಕ್ಷೆಯಿತ್ತು ಅವರನ್ನು 


ಉದ್ದರಿಸುವ ಹೊಣೆಹೊತ್ತಿದ್ದಾರೆ. 


ಶಿವಾಗಮಗಳಲ್ಲಿ ಹೇಳಿರುವಂತೆ . ಪರಶಿವನ ಸದ್ಯೋಜಾತ, ವಾಮದೇವ, 
ಅಘೋರ, ತತುರುಷ, ಮತ್ತು ಈಶಾನವೆಂಬ ಪಂಚಮುಖಗಳಿಂದ ಉದ್ಭವರಾದ 
ಏಕಾಕ್ಷರ, ದ್ವ್ಯಕ್ಷರ, ತ್ರ್ಯಕ್ಷರ, `ಚತುರಕ್ಷರ ಮತ್ತು ಪಂಚಾಕ್ಷರರಂಬ ಆಚಾರ್ಯರು 
ಕೃತಯುಗದಲ್ಲಿಯೂ, ಏಕವಕ್ತ, ್ವಿವಕ್ತ, ತಿವಕ್ತ ಚತುರವಕ್ತ ಮತ್ತು ಪಂಚೆವಕ್ತ 
pe ತ್ರೇತಾಯುಗದಲ್ಲಿಯೂ, ರೇಣುಕ, ದಾರುಕ. ಶಂಕುಕರ್ಣ, “ಧೇನುಕಣ" 
ಮತ್ತು ವಶ್ರಕರ್ಣರು ದ್ವಾಪರಯುಗದಲ್ಲಿಯೂ, ರೇವಣಾರಾಧ್ಯ, ಮರುಳಾರಾಧ್ಯ, 
ಏಕೋರಾಮಾರಾಧ್ಯ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯರು ಕಲಿಯುಗದಲ್ಲಿಯೂ 
ಅವತರಿಸಿ ಶಿವಾಗಮೋಕ್ತವಾದ ನೀರಶೈ; ವವನ್ನು ಭೂಲೋಕದಲ್ಲಿ ಸ್ಥಾಪಿಸಿ 
ಮತಾಚಾರ್ಯರೆನಿಸಿದ್ದಾರೆ.. ಕಲಿಯುಗದಲ್ಲಿ ಲಾಕ ಈ ಐವರು ಆಚಾರ್ಯರ 
ನಾಮ, ಗೋತ್ರ, ಸೂತ್ರ, "ದಂಡ, ಕಮಂಡಲ, ಮಂತ್ರಬೀಜ, ಪ್ರವರ, ಶಾಖಾ, ಕಂಥಾ 
ಮತ್ತು ವರ್ಣಗಳ ವಿವರಣೆ ಇದೆ. 


ದ್ವಿತೀಯ ಪ್ರಕರಣದಲ್ಲಿ ಪಡ್ಡಿಡಿಸೂತ್ರದ, ವೃಷ್ಟಿ ಸೂತ್ರದ, ಲಂಬಕ ಸೂತ್ರದ, 
ಮುಕ್ತಾಗುಚ್ಚಿ ಸೂತ್ರದ. ಪಂಚವರ್ಣ ಸೂತ್ರದ ಉಪಸೂತ್ರಗಳನ್ನು ವಿವರಿಸಲಾಗಿದೆ. 


ತೃತೀಯ ಪ್ರಕರಣದಲ್ಲಿ ಗುರುವು ಗೌಣ ಮತ್ತು ಮುಖ್ಯ ಎಂದು ಎರಡು 
ವಿಧ. ಶಿವನ ಮುಖೋದ್ಗವರಾದ ಪಂಚ ಆಚಾರ್ಯರು ಮುಖ್ಯರೂ, ಸ್ಪತಂತ್ರರೂ, 
ಲಿಂಗಧಾರಣಾದಿ ಕಾರ್ಯಗಳನ್ನು ಮಾಡಿಸಬಲ್ಲವರು, ನಿಗ್ರಹಾನುಗಹ ಸಮರ್ಥರು 
ಆಗಿರುವರು. ಮಹಾಸೂತ್ರಗಳಿಗೆ ಸೇರಿದ ಆಯಾ ಉಪಸೂತ್ರಗಳವರು ಮಹಾಚಾರ್ಯರ 
ಅನುಮತಿಯಂತೆ ಧರ್ಮಕಾರ್ಯಗಳನ್ನು ನೆರವೇರಿಸುತ್ತಾರೆ. ಆದ್ದರಿಂದಲೇ ಇವರಿಗೆ 
ಗಾಣ ಗುರುಗಳೆಂದು ಹೆಸರು ಎಂದು ವಿವರಿಸಲಾಗಿದೆ. | 


ಚತುರ್ಥ ಪ್ರಕರಣದಲ್ಲಿ ಮೇಲೆ ಹೇಳಿದ ಉಪಸೂತ್ರಗಳವರಲ್ಲಿ ಮಠಾರ್ಯ, 
(ಮಠಸ್ಥರು), ಗಣಾರ್ಯ, ಸ್ಥಾವರಾರ್ಯ, ಮಠಪತಿ ಮತ್ತು ಗಣಕುಮಾರ 
(ಮಾಲಾರ್ಯ) ಎಂಬ ಐದು ಬಗೆಗಳಿವೆ. ಠಈ ಐವರೂ ಉಪಾಚಾರ್ಯರು 


ರಾಜನ ಸೇವೆಗಾಗಿ ಸೇವಕರಿರುವಂತೆ ಮಹಾಚಾರ್ಯರೆಸಗುವ ಸಮಾಜಸೇವೆಯಲ್ಲಿ 


mse. wee ಗಾ ಸಾ, 


ಶಿವಾಗವು ವಾಜ್ಯಯ ಪರಿಚಯ ೮೧ 


ನೆರವಾಗುತ್ತಾರೆ. ಗ್ರಾಮಾಚಾರ್ಯರೆಂಬುದು ಇವರಿಗೆ ಮತ್ತೊಂದು ಹೆಸರು. ಇವರಲ್ಲಿ 
ಮಡಸ್ಥರಿಗೆ ಮಾತ್ರ ಗೌಣ ಗುರುತ್ತವುಂಟು. ಉಳಿದವರು ಮಠಸ್ತ ರಸ ಗುವ 
ಧರ್ಮಕಾರ್ಯಗಳಲ್ಲಿ ಸಹಾಯಕರು ಎಂಬ ವಿವರಣೆ ಇದೆ. 


ಪಂಚಮ ಪ್ರಕರಣದಲ್ಲಿ ಪಂಚಮ ಸ್ವರೂಪ ನಿರೂಪಣೆಯಿದೆ. ಶಿವನ ಈಶಾನ 
ಮುಖದಿಂದ ಉದಯಿಸಿದ ಗಣೇಶ್ವರನ ಪಂಚಮುಖಗಳಿಂದ ಮುಖಾರಿ, ಕಾಲಾರಿ, 
: ಮುರಾರಿ, ಸ್ಮರಾರಿ, ಮತ್ತು ವೇದಾರಿ ಎಂಬ ಪಂಚಮರಿಗೆ ರೇಣುಕಾದಿ 
ಪಂಚಾಚಾರ್ಯರು ಶಿವದೀಕ್ಷೆಯನ್ನು ಕೂಟ್ರು ಅವರಿಗೆ ಕಮವಾಗಿ ಪ್ರಸಾದ ಪಂಚಾಕ್ಷರಿ, 
ಮಾಯಾ ಪಂಚಾಕ್ಷರಿ, ಸೂಕ್ಷ್ಮ ಪಂಚಾಕ್ಷರಿ, ಸ್ಲೂಲ ಸವ ಮತ್ತು ಮೂಲ 
ಪಂಚಾಕ್ಷರಿ ಮಂತಗಳನ್ನು ಉಪದೇಶ ಮಾಡುತಾರೆ. ಈ ಐಪರು ಪಂಚಮರಿಂದ 
ಮತ್ತೆ ಲಂ ಜನ ಉಪಪಂಚಮರು ಜನಿಸಿದರು ಎಂದು ವಿವರಿಸಲಾಗಿದೆ. 


ಸಪ್ತಮ ಪಟಲದಲ್ಲಿ ಶೈವಭೇದಗಳಾದ ಸಾಮಾನ್ಯ ಶೈವ, ಮಿಶ್ರ ಶೈವ, ಶುದ್ದ 
ಶೈವ ಮತ್ತು ವೀರಶೈವಗಳ ಲಕ್ಷಣಗಳು ವಿವರಿಸಲಟಿದೆ. ಅಲ್ಲದೇ ವೀರಶೈವದ 
ಪ೦ಚಯಜ್ಞಗಳ, ಸಂಧ್ಯಾವಂದನೆ. ವೀರಶೈವ ಪದನಿರ್ವಚನದ ವಿವರಣೆ ಸು 
ಇಷ್ಟಲಿಂಗಧಾರಣದ ಅಗತ್ಯ ಇಷ್ಟಲಿಂಗ ಮತ್ತು ಪ್ರಾಣಲಿಂಗದ ಪೂಜಾರಹ್ಯಸವು 
ವರ್ಣಿ ತವಾಗಿವೆ. 


೭) ನಿಃಶ್ವಾಸಾಗಮ : ಪಂಡಿತ ಶ್ರೀ ವ್ರಜವಲ್ಲಭ ದ್ವಿವೇದಿಯವರ ಕೃತಿ 
ಲುಪ್ತಾಗಮಸ ೦ಗಹವು ಸಂಪೂರ್ಣಾನಂದ ಸಂಸ್ಕೃತ "ವಿದ್ಯಾಲಯದಿಂದ ೧೯೭೩ 
ರಲ್ಲಿ “ಪ್ರಕಟಗೊಂಡಿದ್ದು ಅದರ ಉಲ್ಲೇಖದಿಂದ ಜಾ. ತುನಗಾಂಡ್ರಿಯನ್‌ ಎಂಬ 
ವಿದ್ವಾಂಸರು ನಿಃ ಶ್ವಾಸಾಗಮದ ವಿಮರ್ಶಿತ ಆವೃತ್ತಿಯೊಂದನ್ನು ತಯಾರಿಸುತ್ತಿದ್ದಾರೆ 
ಎ೦ದು ತಿಳಿದು ಬಂದಿದೆ. ಆ ವಿದ್ವಾಂಸರು ಹಾಲೆಂಡಿನವರು. 


೮) ಸ್ವಾಯಂಭುವಾಗವು : ಸ್ವಾಯಂಭುವಾಗಮದ ವೀರಶೈವ ಪರವಾದ ೩ 
ಪಟಲಗಳು (೮-೧೦) ಮಾತ್ರ ಶಿವಾಗಮ ಸೌರಭದಲ್ಲಿ ಇತೋ ರೂಪದಲ್ಲಿ 
ಎಮ್‌. ಜಿ. ನಂಜುಡಾರಾಧ್ಯರಿಂದ ಸಂಪಾದಿತವಾಗಿ 'ಪ್ರಕಟಿಸಲ್ಪಟ್ಟಿದೆ. ಅನಾದಿ 
ವೀರಶೈವಸಾರ ಸಂಗ್ರಹ, ಧರ್ಮಶಿರೋಮಣಿ, ಕೃವಲ್ಯಸಾರದಲ್ಲಿ ಈ ಆಗಮದಿಂದ 
ಶ್ಲೋಕಗಳು ಉಲ್ಲೇಖಿಸಲ್ಪಟ್ಟಿವೆ. ಸ್ವಾಯಂಭುವಾಗವುದ ಅಷ್ಟಮ ಪಟಲದಲ್ಲ ಪಂಚಮರ 
| ಉತ್ಪತ್ರಿಯ ಸುಂದರ ಕಥೆ ರ ಭಾರತ ವರ್ಷದ ವಿಧರ್ಭ ಮಂಡಲದ 
ಪಂಚವಲ್ಲಿಪುರದ ಅರಸು ವೀರಗಂಧರ್ವ, ಪತ್ನಿ ಸುವಕ್ಷಾದೇವಿ, ಅವರಿಗೆ ಓರ್ವಳ 
ಪುತ್ರಿ ಬಲಿದೇವಿ.  ಗೋಮುದಾಸುರನೆಂಬ ರಾಕ್ಷಸನು ಗಂಧರ್ವ ರಾಜನನ್ನು 
ಸೋಲಿಸಿ ಪುರವನ್ನು ವಶಪಡಿಸಿಕೊಂಡ. ಆಗ ಬಲಿದೇವಿಯು ವೇಷ ಮರೆಸಿಕೊಂಡು 
ಹೋಗಿ ಲಲಿತಾರಣ್ಯದಲ್ಲಿ ಘೋರ ತಪಸ್ಸನ್ನು ಆಚರಿಸಿದಳು. ಅವಳ ತಪ ಕ್ಕ ಒಲಿದ 
ಪರಶಿವನು ಪಂಚೆವಕ್ತ ಗಣೇಶ್ವರನನ್ನು ಕರೆದು ಬಲಿದೇವಿಯ ಮನೋರಥವನ್ನು 
ನೆರವೇರಿಸಲು ಆಜ್ಞಾಪಿಸಿದನು. ಶಿವನ ಆಜ್ಞಾನುಸಾರ ಗಣೇಶ್ವರನು 


೮೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಗೋಮುಖಾಸುರನನ್ನು ಸಂಹರಿಸಿ ಪಂಚವಲ್ಲಿಪುರವನ್ನು ಜಯಿಸಿದನು. ಇದರಿಂದ 
ಸಂಪ್ರೀತನಾದ ರಾಜನು ತನ್ನ ಮಗಳನ್ನು ವರಿಸುವಂತೆ ಪ್ರಾರ್ಥಿಸಲು 
ಶುಭಮೂಹೂರ್ತದಲ್ಲಿ ಮದುವೆ ನೆರವೇರಿತು. ಅವರಿಗೆ ಮಹಾಶೂರರಾದ ಐವರು 
ಮಕ್ಕಳು ಜನಸಿದರು. ಪಂಚಾಸ್ಕ ಗಣೇಶ್ವರನು ಕೃಲಾಸಕ್ಕೆ ಹೋಗಿ ತನ್ನ ಮಕ್ಕಳಿಗೆ 
ಶಿವದೀಕ್ಷೆ ಮತ್ತು ಸಂಸ್ಕಾರ ಕೊಡುವಂತ ಭಿನ್ನಯಿಸಿದನು. ಆಗ ಪರಶಿವನು 
ಪಂಚಗಣಾಧೀಶ್ವರರನ್ನು ಕರೆದು ತನ್ನ ಶಿಖಾಚಕ್ರ ಮಧ್ಯದಲ್ಲಿರುವ ನಿರಂಜನ ಸ್ವರೂಪವಾದ 
ಚರಲಿಂಗವನ್ನು. ನೀಡಿ ಅವರನ್ನು ಭೂಲೋಕಕ್ಕೆ ಕಳುಹಿಸಿದನು. ಇವರು ಪಂಚಾಸ್ಯ 
ಗಣವರನ ಪುತ್ರರಿಗೆ ಶಿವದೀಕ್ಷೆಯನ್ನಿತ್ತು ಉದ್ದರಿಸಿದರು ಎಂದು ವರ್ಣಿತವಾಗಿದೆ. 


ಒಂಭತ್ತನೆಯ ಪಟಲದಲ್ಲಿ ಪಂಚಾಚಾರ್ಯರ ಉತ್ಪತ್ತಿಯು ಹೇಳಲ್ಪಟ್ಟಿದೆ. ಇಲ್ಲಿ 
ಘಂಟಾಕರ್ಣ (ಶಂಕುಕರ್ಣ), ಗಜಕರ್ಣ (ದೇನುಕಾಣ, ರೇಣುಕ, ದಾರುಕ ಮತ್ತು 
ಎಶ್ವಕರ್ಣ ಎಂಬ ಕ್ರಮದಲ್ಲಿ ಅವರ ಉತ್ಪತ್ತಿಯನ್ನು ಹೇಳಲಾಗಿದೆ. ದ್ರಾಕ್ಷಾರಾಮದ 
ರಾಮನಾಥ ಲಿಂಗದಿಂದ ಏಕೋರಾಮರ ಸ ಹಿಮಾಲಯವು. ಅವರ 
ತಪೋಭೂಮಿ; ಸುಧಾಕುಂಡ (ಚಂದಕುಂಡ) ವೆಂಬ ಹೆಸರುಳ್ಳ ಶ್ರೀ ಮಲ್ಲಿಕಾರ್ಜುನ 
ಲಿಂಗದಿಂದ ಪಂಡಿತಾರಾಧ್ಯರ ಜನನ, ಶ್ರೀಗಿರಿಯಲ್ಲಿಯೇ ಅವರ ಆವಾಸ; 
ಮನೋಹರವಾದ ಕೊಲ್ಲಿಪಾಕೇ ಕ್ಷೇತ್ರದ ಸೋಮೇಶ್ವರ ಲಿಂಗದಿಂದ ರೇವಣಾರಾಧ್ಯರ 
ಜನನ, ಕದಳೀ (ಬಾಳೆಹಳ್ಳಿ) ಪುರವು ಅವರ ಆವಾಸ; ; ವಟಕ್ಷೇತ್ರದ ಸಿದ್ಧೇಶ್ವರಲಿಂಗದಿಂದ 
ಮರುಳಸಿದ್ದರ ಜನನ, ಉಜ್ಜಯಿನಿ ಅವರ ಆವಾಸ; ಕಾಶೀಕ್ಷೇತ್ರದ ವಿಶ್ವನಾಥ ಲಿಂಗದಿಂದ 
ವಿಶ್ವಾರಾಧ್ಯರ ಜನನ, ಕಾಶಿಯಲ್ಲಿ ಅವರ ಆವಾಸ. 


ಹತ್ತನೆಯಪಟಲದಲ್ಲಿ ಪಂಚಾಚಾರ್ಯರ ಸಂಕೇತವಾಗಿ ಪಂಚಕಲಶಗಳನ್ನು 
ಸ್ಥಾಪಿಸುವ ವಿಷಯವನ್ನು ನಿರೂಪಿಸಲಾಗಿದೆ. ಇಲ್ಲಿ ಹೇಳಿರುವ ಕ್ರಮ ಮತ್ತು 
ಯಾವ ದಿಕ್ಕಿನ ಕಲಶಕ್ಕೆ ೦ರರಾರು ಆರಾಧ್ಯ ರು ಎಂಬ ವಿಷಯದಲ್ಲಿ 
ಬದಲಾವಣೆಗಳಾಗಿರುವುದನ್ನು ಕಾಣುತ್ತೇವೆ. AREER ಪಂಚಕಲಶಗಳು 
ಪಂಚಬ್ರಹ್ಮರ ಮತ್ತು ಅವರಿಂದ. ಹುಟ್ಟಿದ ಪಂಚ. ಆರಾಧ್ಯರ ಸಂಕೇತವಾಗಿ ಸ್ಥಾಪಿತವಾಗಿ 
ಪೂಜಿಸಲಡುತವೆ. ಎಂಬ ಮಹತ್ವದ ಅಂಶ ಪ್ರಶಿಪಾದಿತವಾಗಿದೆ. ಕೊನೆಗೆ 
ಅಲಿಂಗಿಗಳಿಂದ. ಭಸ್ಮ ರುದ್ರಾಕ್ಷಿ ಮಾತಾದ ಶಿವದೀಕ್ಷೆಗೆ ಯೋಗ ವಾದ ವಸ್ತುಗಳನ್ನು 
ಕೊಳ್ಳಬಾರದು. ಕಾಪಾಲಿಕರು' ಪಾಷಂಡರು ಮುಂತಾದವರಿಂದ. ಕೊಂಡ ವೆಸುಗಳು 
ಶಿಷದೇಕಾ ನ್ನ ಯೋಗ್ಯವೆನಿಸಲಾರವು ಎಂದು ಹೇಳಲಾಗಿದೆ. 


೯) ವೀರಾಗಮ:”” ವೀರಾಗಮದ ಉತ್ತರ ಭಾಗವು ಎರಡು. ಮುದ್ರಿತ ಆವೃತ್ತಿಗಳಲ್ಲಿ 
ಉಪಲಬ ವಾಗಿದೆ. ಒಂದು ಆವೃತ್ತಿ ಡಾ| ಶ್ರೇ ಜ. ಚ. ನಿ. ಅವರಿಂದ ಪರಿಷ್ಕರಿಸಲ್ಪಟ್ಟು 
ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಸಂಘ, ಗದಗ-ಬೆಟಗೇರಿ ಅವರಿಂದ 


೮೫. ವೀರಶೈವ ಭವ್ಯಪರಂಪರೆ, ಡಾ. ಶ್ರೀ ಎಂ. ಶಿವಕುಮಾರ ಸ್ವಾಮಿ, ಪ್ರ. ಶ್ರೀ € ಮದ್ವೀರಶೈವ 
ಸದ್ದೋಧನಾ ಸಂಸ್ಥೆ, ೨೦೦೪ ಪುಟ. ೮೪-೯೦ 


se ah & A “ತ. 


ಶಿವಾಗಮ ವಾಜ್ಮಯ ಪರಿಚಯ ೮೩ 


೧೯೯೨ ರಲ್ಲಿ ಪ್ರಕಟವಾಗಿರುವುದು. ಇನ್ನೊಂದು ಆವೃತ್ತಿ ಡಾ| ಎಚ್‌. ಪಿ. 
ಮಲ್ಲೇದೇವರಿಂದ ಸಂಪಾದಿಸಲ್ಪಟ್ಟು ಅದರ ಮೊದಲ ಭಾಗವು ಮೈಸೂರ ಪ್ರಾಚ್ಯ 
ಸಂಶೋಧನ ಸಂಸ್ಥೆಯಿಂದ ೧೯೮೮ ರಲ್ಲಿ ಪ್ರಕಾಶಿಸಲ್ಪಟ್ಟಿದೆ. ಎರಡನೇ ಭಾಗವಿನ್ನೂ 
' ಪ್ರಕಟವಾಗಿಲ್ಲ. ವೀರಾಗಮೋತ್ತರ ಭಾಗದ ಉಪಲಬ್ಧವಾದ ಕ ಪಟಲಗಳಲ್ಲಿ 
ಮೊದಲ ಲ ಪಟಲಗಳು ಮೊದಲ ಭಾಗದಲ್ಲಿ ಸೇರಿವೆ. ಇದು ದೇವನಾಗರೀ 
ಲಿಪಿಯಲ್ಲಿ ಮುದ್ರಿತವಾಗಿದೆ. ವೀರಗುರು ಲಿಂಗಾರಾಧ್ಯ ಮತ್ತು ಕಾಶೀಖಾಂಡ 
 ಚೆನ್ನವೀರದೇವ ಎಂಬ ಇಬ್ಬರು ವಿದ್ವಾಂಸರು ವೀರಾಗಮೋತ್ತರಕ್ಕೆ (ವೀರಮಾಹೇಶ್ವರ 


ತಂತ್ರ) ಕನ್ನಡದಲ್ಲಿ ಟೀಕೆ ಬರೆದಿದ್ದಾರೆ. ಈ ಟೀಕೆಗಳಿನ್ನೂ ಪ್ರಕಟವಾಗಿಲ್ಲ. 

ಡಾ| ಶ್ರೀ ಜ.ಚ.ನಿ ಆವೃತ್ತಿಯಲ್ಲಿ ಏಳುಪಟಲಗಳಿವೆ. ಆದರೆ ಡಾ॥ ಎಚ್‌. ಪಿ. 
ಮಲ್ಲೇದೇವರ ಆವೃತ್ತಿಯಲ್ಲಿ ನಾಲ್ಕು ಪಟಲಗಳು ಮಾತ್ರ ಇದ್ದು ಶ್ಲೋಕಗಳ ಸಂಖ್ಯೆಯಲ್ಲಿ 
ವ್ಯತ್ಯಾಸಗಳಿವೆ. 


2% ಪುಟಲ 


೩. ತತ್ವ ಸ್ವರೂಪ ಪಟಲ 


ಲ. ವೀರಮಾಹೇಶ್ವರ ಸ್ವರೂಪ ಪಟಲ 


೬. ಪ್ರಸಾದ ಸ್ವರೂಪ ಪಟಲ Fides 


ಡಾ। ಮಲ್ಲೇದೇಟರ ಆವೃತ್ತಿಭಾಗ ೨ರಲ್ಲಿ ಇನ್ನುಳಿದ ಪಟಲಗಳು 
“ಬರಬಹುದೇನೋ ಕಾದುನೋಡಬೇಕು. ಆದರೆ ಇರುವ ಪಟಲದಲ್ಲಿ ಶ್ಲೋಕ 
ಸಂಖ್ಯೆಯಲ್ಲಿ ವ್ಯತ್ಯಾಸವಿದ್ದರೂ ವಿಷಯಭೇದವಿಲ್ಲ. 
ಪ್ರಥಮ ಪಟಲದಲ್ಲಿ ಶೈವಪ್ರಭೇದಗಳು ಪ್ರತಿಪಾದಿತವಾಗಿದ್ದು ಅದರಲ್ಲಿ ಶುದ್ಧಶೈವ, 
ಕ್ರಿಯಾಶೈವ, ರೂಪಶೈವ, ಮಿಶ್ರಶೈವ, ಗುಣಶೈವ, ಬಿ೦ಬಶೈವ, ಭಕ್ತಿಶೈವ, ಕರ್ಮಶೈವ, 
ಮಠಶೈವ, ಅತೀರ್ಥಶೈವ, ಲಾಕ್ಷಶೈವ, ವತಶೈವ, ಪಾಕಕ್ರಿಯಾಶೈವ, ಅನುಕೂಲಶೈವ, 
ಪ್ರತಿಕೂಲಶೈವ, ಕರಶೈವ, ವಿಭೂತಿಶೈವ, ದೀಕ್ಷಾಶೈವ, ಮಂತ್ರಶೈವ, ಆಚಾರಶೈವ, 


೮೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ದರೆ ು 


ಜಾತಿಶೈವ, ಕ್ರಿಯೋಪಾಧಿಶೈವ, ಭೋಗಶೈವ, ಮಹಾತ್ಮಶೈವ - ಎಂಬ ಬಹುವಿಧ 
ಶೈವಗಳ ಉಲ್ಲೇಖವು ಬಂದಿದೆ. ವೀರಶೈವವು ಶೈವರಾಜವೆಂದು ಉಲ್ಲೇಖಿಸಲಾಗಿದೆ. 


ಇತರ ವಿಷಯಗಳು: ಪ್ರೇತಲಿಂಗಾರ್ಚನ ನಿಂದೆ, ಉನ್ಮತ್ತ ಶೈವನಿಂದೆ, 
ಸ್ಪರಶೈವನಿಂದೆ, ಗುಣಶೈವನಿಂದೆ; ಭಕ್ತಿಶೈವಪ್ರಶಂಸೆ; ಶಿಂಶುಮಾರನ ಕಾಯಕಕಾಂತಿ; 
ಮಠಶೈವ ಪ್ರಶಂಸೆ; ಡಿಂಡಿಮಾರ ಶಾಂತಯೋಗೀಶ್ವರ ಗಣಾಧಿಪ ಸಂವಾದ; ವೀರಶೈವ 
ದಿನಚರಿ- ಶೌಚವಿಧಿ, ದಂತಧಾವನವಿಧಿ. ಭಸ್ಮ ತಯಾರಿಕೆ ಮತ್ತು ಭಸ್ಮ ಧಾರಣವಿಧಿ; 
ಮಠಶೈವ - ಡಿಂಡಿಮಾರ ಗುರು ಪ್ರಶಂಸೆ; ಗುರುವು ಗೃಹಾನ್ನಿತನಾಗಿರಬೇಕು; 
ಭೂರುದ ಪ್ರಶಂಸೆ; ಭೂರುದ ಆತಿಥ್ಯ. ಮಾಹೇಶ್ವರಾತಿಥ್ಯ, ಭೂರುದರಿಗೆ ದಾಸೋಹ; 
ವಿಶೇಷವಾಗಿ ಶಿಂಶುಮಾರ, ವಿರೂಪಾಕ್ಷ, ಡಿಂಡಿಮಾರ, ವಿಡಂಬಕ, ಮೇಘನಾದ, 
ಸ್ವರಾಧೀಶ, ಕಮಲಾಶೃಗಳ ಪುರಸ್ಕಾರ; ಮಾಹಿಷ್ಠತೀ ಪುರದ ರಾಜ ಶತಾನಂದನಿಗೆ 
ಶ್ರೀ ರೇಣುಕರು ದರ್ಶನ ನೀಡಿದ್ದು, ಪಾದಪೂಜೆಯನ್ನು ಸ್ವೀಕರಿಸಿದುದು; ಶತಾನಂದನ 
ನಿತ್ಯದಾಸೋಹ ಸೇವೆ; ಶತಾನಂದ-ರೇಣುಕ ಸಂವಾದ; ಶತಾನಂದ ಯೋಗೀಶ್ವರನ 
ಮೇಲೆ ವೃತ್ರಸುರನ ದ್ವೇಷ ಮತ್ತು ಯುದ್ಧ, ಯೋಗೀಶ್ವರನ ನಿಃಶ್ವಾಸವಾಯುವಿನಿಂದ 
ವೃತ್ರನ ಹಸ್ತಿ, ಅಶ್ವ ರಥಗಳ “ಸೈನ್ಯದ. ನಾಶ; ಲಾಕ್ಷಕೆ ವನಿಂದೆ, ವ್ರತಶ್ಶೆ ವನಿಂದೆ; 
ಪಾಕಕ್ರಿಯಾನ್ವಿತಶೈ ವಪಶಂಸೆ. ಅಗಾಷ್ಯ ವಸ್ತುಗಳು- ಕಸೂರಿ. ಸಾಂಬ್ರಾಣಿ, ಸಮಸ 
ಇತ್ಯಾದಿಗಳು; ಪವಿತ್ರ ಮತ್ತು ಅಪವಿತ ಕ್ಷೀರ (ಆಕಳ ಮೊಲೆಗಳನ್ನು ತೊಳೆಯದೆ 
ಹಿ೦ಡಿಕೊ೦ಡದ್ದು ಅಥವಾ ಅಲಿಂಗಿಯು ಕರದುಕೊಂಡದ್ದು ಅಪವಿತ್ರ, ತೊಳೆದು 
ಲಿಂಗವಂತರಿಂದ. ಕರೆದುಕೊಂಡದ್ದು ಪವಿತ್ರ); ಅಲಿಂಗಿ ಪಾಕದ : ಅಗ್ರಾಹ್ಯತ್ರ ಷಟ್‌ಸ್ಥಲದ 
ವರ್ಣನೆ; ಭೂರುದ್ರ ಪ್ರಶಂಸೆ ಮತ್ತು ವೀರಮಾಹೇಶ್ವರ ಪ್ರಶಂಸೆ. 


ದೀಕ್ಷಾದ್ರವ್ಯ ಪಟಲದಲ್ಲಿ ಮೊದಲು ದೀಕ್ಷಾದ್ರವ್ಯಗಳ ನಿರೂಪಣೆ, ಕಾರ್ತಿಕ, 
ಮಾರ್ಗಶಿರಾ, ಶ್ರಾವಣ, ಮಾಘ, ಫಾಲ್ಗುನ ಮಾಸಗಳಲ್ಲಿ ವೀರಮಾಹೇಶ್ನರರಿಗೆ 
ದೀಕ್ಷಾ ಕಾಲ. ಅನೇಕ ಸುರಭಿಯುಕ್ತ ಕೋಮಲ ವಿವಿಧ ಪುಷ್ಪಗಳು, ಹಲವು 
ಬಗೆಯ ಚೆಗುರುಗಳು, ನಾನಾ ವರ್ಣಗಳ ವಸ ಸಗಳು, ವಿವಿಧ ಪೂಜಾ ದವ್ಯಗಳು, 
ವೀರಮಾಹೇಶ್ವರರ ಪ್ರಶಂಸೆಯ ಅನಂತರ ಪೆ೦ಿಚಕಲಶ ಸ್ಥಾಪನೆಯ ವಿವರಗಳು 
ಬರುತ್ತವೆ; ಪಂಚಬ್ರಹ್ಮರ (ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು 
ಈಶಾನರ) ಸಂಕೇತವಾಗಿ 1 ಕಲಶಗಳ ಸ್ಥಾಪನೆ, ಅವುಗಳಲ್ಲಿ ರೇಣುಕಾದಿ 
ಅನ್ವಯ ಸಂಜಾತರಾದ ಇತರ ಆರಾಧ್ಯ ರನ್ನು ಆಹ್ವಾನಿಸಿ ಪೂಜಿಸಬೇಕೆಂದು ಹೇಳಿದೆ 
(೪. ೭, ೨, ೭, ೮). ರೇಣುಕರ ರ "ಮತು. ಅವರನ್ನು ಪೂಜಿಸುವ ವಿಧಾನ 
ಬ೦ದಿವೆ. ಶ್ರೀರೇಣುಕರಿಗೆ ಶರಣು ಎನ್ನುವ ಸ್ಫೋತ್ರವು ಬ ಅನಂತರ 
ಓಹಿಲನೆಂಬ ಗುರುಶ್ರೇಷ್ಠನ ಕಿ ನಿರೂಪಿಸಲ್ಪಟ್ಟಿದೆ; ಶಿಖಾವತೀ (ದಾಕ್ಷಾರಾಮ 
ಕ್ಷೇತ್ರ ವರ್ಣನೆ ಮತ್ತು ಅಲ್ಲಿದ್ದ ಓಹಿಲೇಶ್ವರನ ವರ್ಣನೆ ಮತ್ತು ಕೈಲಾಸಪ್ರಾಪ್ತಿ 
ಮುಂತಾದವು ಬರುತ್ತವೆ. ಭೂರುದರಾದ ವೀರಮಾಹೇಶ್ವರರ ವೆ ವೈಶಿಷ್ಟ -ಪಶಂಸೆಗಳ 
ಸುದೀರ್ಪವಾಗಿ ಬರುತ್ತವೆ. ವೀರಮಾಹೇಶ್ವರರ ಕವಚ "(ರಕ್ಷಣೆ ಮೋಕ್ಷದಾಯಕ. 


ಶಿವಾಗಮ ವಾಜ್ಮಯ ಪರಿಚಯ ೮೫ 


ಶಿಂಶುಮಾರ (ದಾರುಕ), ರೇಣುಕ, ಗಜಶುತಿ (ಗಜಕರ್ಣ) ಮತ್ತು ಘಂಟಾಕರ್ಣರ 
ಹಾಗೂ ಷಣ್ಮುಖನ ಅಂಗಾವರಣ (ಕವಚ) ಮೋಕ್ಷದಾಯಕವೆಂದು ಹೇಳಿದೆ. ಅವರ 
ಪ್ರಶಂಸೆಯು ದೀರ್ಫವಾಗಿ ಬಂದಿದೆ. ಶಿವಕವಚ (ವೀರಾಗಮಕವಚ); ಅದರ 
ಮಹಿಮ ವರ್ಣಿಸಲ್ಪಟ್ಟಿದೆ. ವೀರಾಚಾರ-ವೀರದೀಕ್ಷಗಳು, ಇಷ್ಟಲಿಂಗಾರ್ಚನ ವೈಶಿಷ್ಟ್ಯ 
ಶಿವದೀಕ್ಷಾ ಪ್ರಭಾವಗಳನ್ನು ವರ್ಣಿಸಲಾಗಿದೆ. ಅನಂತರ ಮತಂಗ ಪರ್ವತ ವರ್ಣನೆ 
ಮತ್ತು ಮಾತಂಗನ ಇತಿಹಾಸ ಬಂದಿವೆ. ಮಾತಂಗನಿಗೆ ಶರಣು ಎಂಬ ಸುದೀರ್ಪ 
ಸ್ತೋತ್ರವು ಬಂದಿದೆ. ವೀರಮಾಹೆ ಶ್ಚರರ ಪ್ರಸಾದದ ಮಹಿಮೆಯು ವರ್ಣಿಸಲ್ಪಟ್ಟಿದೆ. 
ಅನಂತರ ದೀಕ್ಷಾ ಮಹಾತ್ಮವು ವರ್ಣಸಲಟಿದೆ. ದೂಷ್ಯ ದೀಕ್ಷಾಪ್ರಕಾರಗಳ' ಬಗ್ಗೆ 
ಹೇಳಲಾಗಿದೆ. ವರ್ಣಭೇದದ ಖಂಡನೆಯಿದೆ. ಭಕ್ತಿಸಾಗರ, ದ್ವಿತೀಯ ಷಣ್ಮುಖ, 
ಆಚಾರ ಚಕ್ರವರ್ತಿ ಎಂಬ ಬಿರುದಾಂಕಿತ ಸತ್ಯೇಂದ್ರ ಭೂಪಾಲನ ಮೂಲಕ ಶ್ರೀ 
ರೇಣುಕರು ವೀರಮಾಹೇಶ್ವರ ಸಭಾ ಸಂಘಟನೆಯನ್ನು ಮಾಡಿಸಿದ್ದು ಮುಂತಾದ 
ಘಟನೆಗಳು ವರ್ಣಿಸಲ್ಪಟ್ಟವೆ. ಸತ್ಕೇ೦ದ್ರ - ಸುಶೀಲೆಯರ ಮಗ ಶಿವಶರ್ಮನಿಗೆ ಶ್ರೀ 
ರೇಣುಕರಿಂದ ದೀಕ್ಷ ಮುಂತಾದ ವಿವರಗಳು ನಿರೂಪಿತವಾಗಿವೆ. ವೀರಮಾಹೇಶ್ವರರ 
ಪಾದಧೂಳಿಯ ಮಹತ್ತ ಆ ಸುದೀರ್ಥವಾಗಿ ವರ್ಣಿತವಾಗಿದೆ. 


ತತ್ತ್ವಸ್ತ್ವರೂಪವರ್ಣನ ಪಟಲ : ಈ ಪಟಲವು ಈಶ್ವರನನ್ನು ಕುರಿತು ಗೌರಿಯು 
ವೀರಮಾಹೇಶ್ವರಾಚಾರವನ್ನು ತಿಳಿಯುವ ಆಶೆಯನ್ನು ಸಿಯಾ ಮೂಲಕ 
ಆರಂಭವಾಗುತ್ತದೆ. ಈಶ್ವರನು ಶ್ರೀ ರೇಣುಕೋಕ್ತವಾದುದನ್ನು ಹೇಳಲು ಪ್ರತಿಜ್ಞೆ 
ಮಾಡಿ ಮೊದಲಿಗೆ ಶಿವತತ್ತಾ .ದಿಗಳ ಅಂದರೆ ಮೂವತ್ತಾರು ತತ ತ್ರ ಗಳ ಆವಿರ್ಭಾವವನ್ನು 
ನಿರೂಪಿಸುತ್ತಾನೆ. ತತ್ತ್ವಗಳಲ್ಲಿ 'ಶಿವತತ ತ್ತ್ವವೇ ರಾಜ. ಅದರ ಉಪದೇಶವನ್ನು ಪೂರ್ವದಲ್ಲಿ | 
ಶ್ರೀ ರೇಣುಕರಿಂದ ಷಡ್‌ವಕ್ತನು (ಷಣ್ಮುಖನು) ಪಡೆದನು. ಶಿವತತ್ತ್ವ ದಿಂದ ರುದ್ರತತ್ತ್ವವು 
ಹುಟ್ಟಿತು. ಆ ರುದ್ರಶತ್ತ್ವದಿ೦ದ ಅವಿದ್ಯಾ-ಅಹ೦ಕಾರ-ಮನಸ್ಸುಗಳು ಹುಟ್ಟಿ ಅವೆಲ್ಲವೂ 
ಅಣು ಸಂಬ೦ಧವುಳ್ಳವುಗಳಾದವು. ಐದು ಆಣವಗಳ ಬಗ್ಗೆ ನಿರೂಪಣೆ ಬರುತ್ತದೆ. 
ಸಿದ್ದಾಣವ, ತ್ಯಾಜಮಾನಾಣವ, ಮೂಲಾಣವ, ಗುಣಾಣವ ಮತ್ತು ಯೋಗಾಣವವೆಂದು 
ಆಣವಗಳು ಐದು, ಆತ್ಮನಲ್ಲಿ ಅನಾತ್ಮತಾಬುದ್ಧಿಯು ಸಿದ್ಧಾಣವ; ಅನಾತ್ಮನಲ್ಲಿ ಆತ್ಮತಾ 
ಬುದ್ಧಿಯು ತ್ಯಾಜಮಾನಾಣವ; ಜೀವನಲ್ಲಿ ಆತ್ಮವತಾಬುದ್ದಿ, ಅಂದರೆ ತನಗೆ ಪ್ರೇರಕ 
ಪರಮಾತ್ಮನಂಬುದು ಮಲಾಣವ; ಅವಿದ್ಯೆಯಲ್ಲಿ ಆತ್ಮತಾಬುದ್ದಿಯು ಗುಣಾಣವ, 
ಮತ್ತು ಅವಿದ್ಯಾಮಾಯಾಮಲವನ್ನು ಎಚ್ಚರಗೊಳಿಸುವುದೇ ಯೋಗಾಣವ. 
ವೀರಮಾಹೇಶ್ವರರು ಶೀಲಾಚಾರ ಸಮದ್ವಿತರಾಗಿ ಆಣವ, ಮಾಯೀಯ, ಕಾರ್ಮಿಕ 
'ಮಲಗಳಿಂದ ಮುಕ್ತರಾಗಿರುವರು. ಜೀವನು ಜಡನೆಂದರಿತು ಶ್ರೀರೇಣುಕರು 
ಶಿವಭಕ್ತಿಯಿಂದ ತುಂಬಿದವರಾಗಿ ಇಷ್ಟಲಿಂಗವನ್ನು ಧರಿಸಿದರು. ಅದೇ ರೀತಿ 
ಸಮಸ್ತ ವೀರಮಾಹೇಶ್ವರರು ಭಕ್ತಿಯಿಂದ ಇಷ್ಟಲಿಂಗವನ್ನು ಧರಿಸುತ್ತಾರೆ. ಇಲ್ಲಿ 
ಲಿಂಗತತ್ತ್ವದ (ಶಿವತತ್ತ್ವದ) ಮಹತ್ವವು ನಿರೂಪಿಸಲ್ಪಟ್ಟಿದೆ. ಶಿವಾದ್ದೆ ತದ. ಉಪದೇಶ; 
ಅದ್ವೈತಮತ, ಸಾಂಖ್ಯಮತ, ವೇದಾಂತ ಮತ, ಯೋಗಮತ, ತಾರ್ಕಿಕ ಮತ, 


೮೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವ್ಯಾಸಮತ, ಪುರಾಣವಾದ ಮುಂತಾದ ವಾದಗಳ ನಿರಸನಪೂರ್ವಕ ಸ್ಹಮತದ 
ಸಮರ್ಥನೆ ಮಾಡಿ ಮತ್ತೆ ಮೀಮಾಂಸಾಮತ, ವೈಷ್ಣವಮತ ಮುಂತಾದವುಗಳ 
ನಿರಸನವನ್ನು ಹೇಳಲಾಗಿದೆ. ವೀರಮಾಹೇಶ್ವರರ ಮಹಿಮೆಯನ್ನು ವರ್ಣಿಸಿ, ಅವರ 


ಈಶ್ವರಧಾನ್ಯ ವಿಧಿಯನ್ನು ನಿರೂಪಿಸಲಾಗಿದೆ. ವೀರಮಾಹೇಶ್ವರರ ವೈಭವವನ್ನು 


ವರ್ಣಿಸಿ, ಶಿವಭಕ್ತಿವಿಹೀನರ ನಿಂದೆಯನ್ನು ಮಾಡಲಾಗಿದೆ. ವೀರಮಾಹೇಶ್ವರರ 
ಜ್ಞಾನಶಕ್ತಿಯನ್ನು ನಿರೂಪಿಸಿ ಶಿವಪೂಜಾ - ಧ್ಯಾನ ಮಹಿಮೆಯನ್ನು ವರ್ಣಿಸಲಾಗಿದೆ. 
ಮಣಿಭದ್ರನ ಕಥೆಯನ್ನು ಹೇಳಿ, ಅದರ ಫಲಶ್ರುತಿಯನ್ನು ನಿರೂಪಿಸಲಾಗಿದೆ. 


ವೀರಮಾಹೇಶ್ವರ ಸ್ವರೂಪವರ್ಣನ ಪಟಲ ೨: ವೀರಮಾಹೇಶ್ವರ ಮಹಿಮೆಯ 
ಬಗ್ಗ ಪಾರ್ವತಿಯು ಕೇಳುವ ಪ್ರಶ್ನೆಯಿಂದ ಈ ಪಟಲವು ಆರಂಭವಾಗುತ್ತದೆ. 
ಈಶ್ವರನ ನಿರೂಪಣೆಯಂತೆ ವೀರಮಾಹೇಶ್ಚರರು ದೇವಾಧಿದೇವರಿಗೆ ಪೂಜ್ಯರು. 
ಅನ್ಯ ದ್ವಿಜಾದಿಗಳ ಪೂಜೆಯು ನಿಷಧಿಸಲ್ಪಟ್ಟದೆ. ಶಿವಾಧಿಕ್ಕವನ್ನು ಬಿಂಬಿಸಲು ಧರ್ಮಗುಪ್ಪ 
ಇತಿಹಾಸವು ವರ್ಣಿಸಲ್ಪಟ್ಟಿದೆ. ನಂತರ ಜಂಗಮರ ಮಹಿಮೆಯ ವರ್ಣನೆ, ಶಿವದೀಕ್ಷಾಸಂಪನ್ನ 
ವೀರಮಾಹೇ ಶ್ರರ ಸ್ತುತಿ, ಶ್ರೀರೇಣುಕ ಭಕ್ತಿ ಪ್ರಶಂಸೆಗಳು ಬಂದಿವೆ. ಪಾರ್ವತಿಯು 
ಶ್ರೀರೇಣುಕರ ಇತಿಹಾಸವನ್ನು ಹೇಳೆಂದು ಕೇಳಿದಾಗ ಈಶ್ವರನು ಶ್ರೀರೇಣುಕರ ಇತಿಹಾ ೨ಸವನ್ನು 
ವರ್ಣಿಸುತ್ತಾನೆ. ಶ್ರೀರೇಣುಕರು ಮಣಿಭದನ ಬಳಿಗೆ ಬರುತ್ತಾರೆ. ಮಣಿಭದನು ಶ್ರಿ ಶ್ರೀರೇಣುಕರನ್ನು 
ಉದ್ದೆ ೇಶಿಸಿ.. ಈ ಲೋಕದಲ್ಲಿ ಶ್ರೇಷ್ಠ ತಪಸ್ವಿ ಯಾರು? ಎಂದು ಕೇಳುತ್ತಾನೆ. ಶ್ರೀರೇಣುಕರು. 
ವೀರಮಾಹೇಶ್ವರರೇ ಅಂಥವರು. ಎಂದು ಉತ್ತರಿಸುತ್ತಾರೆ. ಅವರು ಮಣಿಭದನಿಗೆ 
ಉಪದೇಶ ಮಾಡುತ್ತಾರೆ. ವೇದಗಳ ವಿಷಯವನ್ನು ಎತ್ತಿಕೊ೦ಡು ಅವುಗಳಲ್ಲಿ ನಮಕ- 
ಚಮಕ-ಶತರುದ್ರೀಯಗಳದೇ ಪ್ರಾಧಾನ್ಯವೆಂದು ಪ್ರತಿಪಾದಿಸಲಾಗಿದೆ. ಮಣಿಭದ- 
ದಮಯಂತಿಯರ ಕಥೆಯು ಬರುತದೆ. ಶಿವಮಂತ್ರದ ಮಹಿಮೆ ಮತ್ತು ಷಡಕ್ಷರ 
ಮಂತ್ರ ಮಹಿಮೆಗಳು ನಿರೂಪಿತವಾಗಿವೆ. 


: ವೀರಶೈವ ದೀಕ್ಷಾ ಕಾಲನಿರ್ಣಯ ಪಟಲ : ಮಣಿಭದನು ಶ್ರೀ ರೇಣುಕರನ್ನು 
ಕುರಿತು ದೀಕ್ಷಾಕಾಲ "ನಿರ್ಣಯದ ವಿವರಣೆಯನ್ನು ಕೇಳಲು ಆರಂಭಿಸುತ್ತಾನೆ. 
ದೀಕ್ಷಗಾಗಿ ಉತ್ತಮ ಕಾಲದ ನಿರ್ಣಯವು ಅವಶ್ಯಕವಂದು ಹೇಳಿ ದೀಕ್ಷಾಕಾಲ 
ಶುದ್ಧಿಯನ್ನು ವಿವರಿಸಲಾಗಿದೆ. ಅದರಲ್ಲಿ ಲಗ ಶುದ್ಧಿ, ನಕ್ಷತ್ರ ಬಲಾಬಲ ಶೋಧನೆ, 
ವಾರಶುದ್ದಿ, ತಿಥಿಶುದ್ಧಿ, ಯೋಗಶುದ್ದಿ, ಕರಣಶುದ್ಧಿ ಗಹಗಳ ಉದಯಾಸ್ತ ಸಮಯ 
ಸರಿಶೋಧನೆ; ಮಾಸ ಸಶುದ್ದಿ, ಪಿತ್ತ ಪಕ್ಷಾದಿ ಬಹತ್‌ ಗ್ರಹಗತಿ ನಿರ್ಣಯ, 
ಕ್ಷಯಮಾಸನಿರ್ಣಯ ನಿಷ್ಠಂಚಕತ್ವ ಇಜಭಪ ಮುಂತಾದ ಜ್ಯೋತಿಷ್ಯ ಸಂಬಂಧಿ 
ವಿಷಯಗಳು ಬರುತ್ತವೆ. ಪ್ರಾಕೃತದೀಕ್ಷಾಪರಿತ್ಯಾಗದ ಉಪದೇಶವನ್ನು ಮಾಡಿ. 
ದೀಕ್ಷಾ ಮಹಿಮೆಯು 'ನಿರೂಪಿಸಲ್ಪಟ್ಟದೆ. ದೀಕ್ಷಾಕಾಲದ ಶೋಧನೆಯ ಜ್ರಜತ ತೆಯನ್ನು 
ಬಿಂಬಿಸಲು ವೇದಾದ್ರಿಯ ನಿವಾಸಿ ಶ್ರೀಪತಿಯ ಕಥೆಯನ್ನು ಹೇಳಲಾಗಿದೆ. ಶ್ರೀಪತಿಯ 
ಪೂಜಾ ಮಹಿಮೆಯನ್ನು ವಿವರಿಸಿ ಅವನನ್ನು ಕುರಿತು ಸೂರ್ಯಾದಿಗಹಗಳು 
ಮಾಡಿದ ಸ್ತೋತ್ರ ಮತ್ತು. ಆ ಸ್ತೋತ್ರ ಪಠನದ 'ಫಲಶುತಿಗಳು ವರ್ಣಿತವಾಗಿವೆ. 


ಶಿವಾಗಮ ವಾಜ್ಕಯ ಪರಿಚಯ ೮೩ 


ವೀರಮಾಹೇಶ್ವರ ಪ್ರಸಾದ ಮಹಿಮೆಯನ್ನು ಶ್ರೀ ರೇಣುಕರು ತಿಳಿಸಿ, ಅನಾದಿ 
ವೀರಶೈವ ಪ್ರಸಾದವು ಬ್ರಹ್ಮಪೂಜಿತ, ಶಿವಪ್ರೀತಿ “ಸಾಧನವೆಂದು ವರ್ಣಿಸಲಾಗಿದೆ. 
ಗುರುಶೇಷದ ಮಹಿಮೆಯನ್ನು ಹೇಳುತ್ತಾ ಪ್ರಮಠಶ್ರೇಷ್ಠರು ಅದನ್ನು ಸೇವಿಸಲು 
ಇಚ್ಚಿಸುತ್ತಾರೆ೦ದು ಹೇಳಲಾಗಿದೆ. ಪಃ ಸಂದರ್ಭದಲ್ಲಿ ಸಾನಂದ ಸ ಧೀಶ್ವರರು 
ಇಷ್ಟಲಿಂಗ. ನೈವೇದ್ಯವನ್ನು ಶುದ್ಧವೆಂದು ಸ್ವೀಕರಿಸಿದರು ಎಂದು ವರ್ಣಿಸಲ್ಪಟ್ಟಿದೆ. 
ಗುರುಗಳ ಪ್ರಸಾದ ವಿಶುದ್ದವೆಂದು 'ರೆಯಲಡುತದೆ. ಭೂರುದ್ರಯೋಗಿಗಳ ಪ್ರಸಾದವು 
ಶಿವನಿಗೂ ಪ್ರಿಯ; ಪ್ರಸಾದವನ್ನು ನಿಂದಿಸುವವರು ಘೋರ ನರಕಕ್ಕೆ ಹೋಗುತ್ತಾರೆ 
ಎಂದು ಬಿಂಬಿಸಲಾಗಿದೆ. ಗುರುಪ್ರಸಾದ ಮಹಿಮೆಯು ಸುದೀರ್ಥವಾಗಿ 
ವರ್ಣಿಸಲ್ಪಟ್ಟಿದೆ. ಈ ಸಂದರ್ಭದಲ್ಲಿ ಪುಣ್ಯವತೀ ಪಟ್ಟಣದ ಪ್ರಸಾದಿ ಪ್ರಾಣಲಂಗಿ 
ವಿಡಂಬಕ ಚರಿತ್ರೆಯು ಬಂದಿದೆ. ಪ್ರಸಾದದ ಮಹತ್ತ್ವವನ್ನು ಇಲ್ಲಿ ಶ್ರೀ ರೇಣುಕಾದಿಗಳು 
ಉಪದೇಶಿಸುತ್ತಾರೆ. ಶಿವೆ (ಪಾರ್ವತಿ) ಮತ್ತು ಸ್ಕಂದರು ಶ್ರೀರೇಣುಕರಿ೦ದ ದೀಕ್ಷೆಯನ್ನು 
ಪಡೆದವರೆಂದು ಹೇಳಲಾಗಿದೆ. ಮುಂದೆ ಪ್ರಸಾದದ ಸ್ತುತಿಯು ಸುದೀರ್ಥವಾಗಿ 
ಬಂದಿದೆ. ವಿಡ೦ಬಕನ ಶತ್ರು ವ್ಯಾಘ್ರಾಸುರನು ಪ್ರಸಾದ ವಿರೋಧಿಸಿ ನಾಶ ಹೊಂದಿದ 
ಪ್ರಸಂಗವೂ ಇಲ್ಲಿ ಉಲ್ಲೇಖಿತವಾಗಿದೆ. ವಿಡಂಬಕ-ಶೀಲಾ ದಂಪತಿಗಳು ಮತ್ತು 
ಧರ್ಮಗುಪ್ತ ರಾಜರ ಪ್ರಸಂಗಗಳೂ ವರ್ಣಿಸಲ್ಪಟ್ಟವೆ. ಮತ್ತೆ ಪ್ರಸಾದದ ಪ್ರಭಾವವು 
ವಿವರಿಸಲ್ಪಟ್ಟಿದೆ. (ಈ ಪಟಲದಲ್ಲಿ ಕಾಮಿಕಾದಿ - ವಾತುಲಾ೦ತ ೨೮ ಆಗಮಗಳ 
ಹೆಸರುಗಳು ಹೇಳಲ್ಪಟ್ಟಿವೆ - ೬.೪೬೮-೪೭೧. ಎಲ್ಲಾ ಆಗಮಗಳ ಮುಖ್ಯಾಂಶಗಳನ್ನು 
ಹೇಳಲಾಗಿದೆ. ೬.೪೭೩-೪೮೫). 


ಪಾದೋದಕ ಪಸಾದ ವರ್ಣನ ಪಟಲ ಜ್‌ ಪಾದೋದಕದ ಮಹಿಮೆಯು 
ಸುದೀರ್ಥವಾಗಿ “upd ಅನಂತರ ಬದರಿಕಾಕ್ಷೇತ್ರದ ವರ್ಣನೆಯು ಬರುತ್ತದೆ. 
ಅನಂತರ ಸಿಂಹನಾದನೆಂಬ ಗಣಾಧಿಪನ ಚರಿತ್ರೆಯು ವರ್ಣಿಸಲ್ಪಟ್ಟಿದೆ. ಅವನು. 
ಜಂಗಮತೀರ್ಥದ ಮಹಿಮೆಯನ್ನು ತಿಳಿದು ಅದನ್ನು ವಿರೋಧಿಸುವವರ ವಿರುದ್ಧ 
ಯುದ್ಧ ಮಾಡಿದನು. ಅವರ ದ ವಸಿಷ್ಠಾದಿಗಳು ಸಿಂಹನಾದನನ್ನು 
ಸ್ತುತಿಸಿದರು. ಸಿಂಹನಾದನ ಪಾದತೀರ್ಥದ ಮಹಿಮೆಯಿಂದ ನಾರದನ ಸ್ತ್ರ 
ಜನ್ಮದ ಕೊನೆಯಾಯಿತು ಎಂಬ ಕಥೆಯು ಇಲ್ಲಿ ಬಂದಿದೆ. ನಾರದನು ಮಾಡಿದ 
ಆ ಫಾದತೀರ್ಥದ ಸ್ತುತಿಯು ಸುದೀರ್ಫವಾಗಿ ಬಂದಿದೆ. ನಂತರ ಮೇಘನಾದನ 
ವರ್ಣನೆ ಬಂದಿದೆ. ಗ್ರಹಗಳ ಆರಾಧನೆಯನ್ನು ಮಾಡದ ವೀರಶೈ ವರು 
. ಷಟ್‌ಸ್ಥಲಾಂತರ್ಗತವಾಗಿ ಏಕೋತ್ತರ ಶತಸ್ಥಾನ (ಸ್ಥಲಗಳ ಮಾರ್ಗದಲ್ಲಿ ಸ 
ಮಾಡುವರು. ಷಟ್‌ಸ್ಥಲಾಚರಣೆಯಿಲ್ಲದೆ ಯೋಗವಿಲ್ಲ (ಬ್ರಹ್ಮೃಕತ್ವ ಸಿದ್ದಿಯಿಲ್ಲ) 
ಎಂದು ತಿಳಿಸಿ ಷಟ್‌ಸ್ಥಲಗಳ ಮಹಿಮೆಯನ್ನು ವರ್ಣಿಸಲಾಗಿದೆ. ವೇರಮಾಹೇಶ್ವರರು 
ಧಾರ್ಮಿಕ ಕ್ರಾಂತಿಯನ್ನು ಮಾಡಿದವರು; ಅವರು ಶಿವತತ್ತ್ವ ಪಾರಗರು ಎಂದು 
ವರ್ಣಿಸಲಾಗಿದೆ. 


ಶ್ರೀಕರ ಭಾಷ್ಯ, ವೀರಶೈವಾಚಾರ ಪ್ರದೀಪಿಕೆ, ವೀರಮಾಹೇಶ್ವರಾಚಾರ ಸಂಗ್ರಹ, 


೮೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಧರ್ಮಶಿರೋಮಣಿ, ಅನಾದಿ ವೀರಶೈವ ಸಾರಸಂಗ್ರಹ, ಕೃವಲ್ಯಸಾರ ಗಂಥಗಳಲ್ಲಿ 
ವೀರಾಗಮದ ಶ್ಲೋಕಗಳು ಉದಾಹ ತವಾಗಿವೆ. ಬಸವಾದಿ “ವ ವಚನಗಳಲ್ಲಿಯೂ 
ವೀರಾಗಮದ ಉಲ್ಲೇಖಗಳು ಬರುತ್ತವೆ. ಈ ಉಲ್ಲೇಖಗಳಿಂದ ಕ್ರಿಶ ೧೦ ನೇ 
ಶತಮಾನಕ್ಕಿಂತ ಪೂರ್ವದಿಂದಲೂ ವೀರಶೈವ ಗಂಥಕಾರರಿಗೆ ಈ ಆಗಮ 
ಪರಿಚಯವಾಗಿತ್ತು ಎಂಬುದು ಸಷ್ಟವಾಗುತ್ತದೆ. 


೧೦) ರೌರವಾಗಮ : ಇದು ಎನ್‌. ಅರ್‌. ಭಟ್‌ವರಿಂದ ಸಂಪಾದಿಸಲ್ಪಟ್ಟು 
ಮೂರು ಭಾಗಗಳಲ್ಲಿ ಪಾಂಡಿಚೇರಿ ಇನ್‌ಸ್ಟಿಟ್ಯೂಟ್‌ ಮೂಲಕ ೧೯೬೧, ೧೯೭೨ ಮತ್ತು 
೧೯೮೮ ರಲ್ಲಿ ಪಕಾಶಿತವಾಗಿದೆ. ಮೊದಲ ಭಾಗದಲ್ಲಿ ವಿದ್ಯಾಪಾದದ ಮೂರು ಪಟಲಗಳು, 
ಕ್ರಿಯಾಪಾದದ ೨೬ ಪಟಲಗಳು ಬಂದಿವೆ. ಅಲ್ಲದೇ ವಿದ್ಯಾಪಾದ ೧೦ ಪಟಲಗಳು 
ಮತ್ತು ಸೌರವಿಧಿ ಭಾಗದಲ್ಲಿ ಕ್ರಿಯಾಪಾದದ ೨೭ ರಿಂದ ೪೬ ರ” ವರೆಗಿನ ಪಟಲಗಳಲ್ಲದೇ 
ಪಂಡಸಾದಾಖ ವಿಧಿ ಪಟಲವೆಂಬ ಅನುಬಂಧವು ಅಡಕವಾಗಿದೆ. ಮೂರನೇ ಭಾಗದಲ್ಲಿ 
ಕ್ರಿಯಾಪಾದದ ೪೭ ರಿಂದ ೬೫ ರ ವರೆಗಿನ ಪಟಲಗಳು ಮತ್ತು ಅನುಬಂಧ ರೂಪದಲ್ಲಿ 
ಶೌಚಾಗಮನ ಸ್ನಾನ, ಮಂತ್ರೋದಾ ುರಾರ್ಚನ ವಿಧಿ ಪಟಲಗಳು ಸೇರಿವೆ. ೧೯೮೮ ರಲ್ಲಿ 
ಪ್ರೆಂಚ್‌ ಇನ್‌ಸ್ಟಿಟ್ಯೂಟ್‌ನಿ೦ದಲೇ ರೌರವೋತ್ತರಾಗಮವು ಪ್ರಕಟವಾಗಿದ್ದು, ಅದರಲ್ಲಿ ೨೦ 
ಪಟಲಗಳಿವೆ. "ವೀರಶೈವ ಗಂಥಗಳಲ್ಲಿ ರೌರವಾಗಮದ ಉಲ್ಲೇಖಗಳು ಇಲ್ಲವೆಂದೇ 
ಹೇಳಬಹುದು. 


ರೌರವಾಗಮ ಏದ್ಯಾಪಾದದಲ್ಲಿ ೧. ಉಪೋದ್ವಾತ, ಸ್ನ ಸೃಷ್ಟಿಕಮ ೨. ೨. ಶಿವತತ್ತ್ವಗಳು 
೩. ತಂತ್ರಾವತಾರ ೪. ಅಧ್ದವಿಧಿ ಎಂಬ ನಾಲ್ಕು ಪಟಲಗಳಿವೆ. | 


ಕ್ರಿಯಾಪಾದಲ್ಲಿ : ಮಂತ್ರೋದ್ಧಾರ, ಕಲಾನ್ಯಾಸ, ಶಿವಪಂಚಾಕ್ಷರ, ಜಪ, 
ಶೌಚ, ಆಚಮನ, ಸ್ನಾನ, ಭಸ್ಮಸ್ನಾನ, ಅರ್ಚನಾಂಗ, ಜಿತಾ ಪಶ್ಚಿಮಮುಖಾರ್ಚನ, 
ನೈವೇದ್ಯ, ನವನೈ ವೇದ್ಯ, ಕುಂಡಲಕ್ಷಣ. ಅಗ್ನಿಕಾರ್ಯ, ನಿತ್ಯೋತ್ಸವ, ಅಂಕುರಾರ್ಪಣ, 
ಮಹೋತ್ಸವ, ಶುದ್ಧನ್ನತ್ತ ನವಕಲಶಸ್ನಪನ, ಪಂಚವಿಂಶತಿ' "ಕಲಶಸ್ನಪನ (೨೫). 
ಏಕೋನಪಂಚಾಶತ್‌ ತ್‌ ಪನ (೪೯), ಅಷ್ಟೋತ್ತರಶತ ಕಲಶಸ ಪನ (೧೦೮), 
ನವಾಧಿಕ ಸಹಸಕಲಶಸ ಪನ. (೧೦೦೯) , ಪವಿತ್ರಾರೋಪಣ, ಕೃತ್ತಿಕಾರೋಪಣ, 
ಕೃತ್ತಿಕಾದೀಪ, ಕುಂಡಗಳಲ್ಲಿ : ಚತುರಶ್ರ, ಯೋನಿ, ಅರ್ದ್ಧೇಂದು, ತತೋಣ, ವೃತ್ತ, 
ಪಂಚಶ್ರ, ಷಡಶ್ರ, ಸಪ್ತಶ್ರ, ಅಷಾಶ ಶ್ರ, ಪದ್ಮ ಎ೦ದು ಹತ್ತು ವಿಧಗಳ ವಿವರಣೆ ನ 


೧೧) ಮಕುಟಾಗವು : ಇದರ ಉತ್ತರ ಭಾಗವು ೧೯೪೧ ರಲ್ಲಿ ಪ್ರತ್ಯೇಕವಾಗಿಯೂ 
೧೯೪೨ ಮತ್ತು ೧೯೫೬ ರಲ್ಲಿ ಶಿವಾಗಮ ಸಂಗ್ರಹದ ಭಾಗವಾಗಿಯೂ ಮೈಸೂರ 
ಪಂಚಾಚಾರ್ಯ ಪ್ರೆಸ್‌ ಮೂಲಕ ಪ್ರಕಟವಾಯಿತು. ಅದರ ಪೂರ್ವ ವಸ 
ದಕ್ಷಿಣ ಭಾರತದ ಅರ್ಚಕರ ಸಂಘದ ಮೂಲಕ ೧೯೭೭ ರಲ್ಲಿ ಗಂಥಲಿಪಿಯಲ್ಲಿ 
ಪ್ರಕಟವಾಯಿತು. ಕನ ಡಲಿಪಿಯಲ್ಲಿ ಪ್ರಕಟವಾದ ಉತ್ತರ ಭಾಗದಲ್ಲಿ ಕ್ರಿಯಾಪಾದದ 
೫ ಪಟಲಗಳು ಮತ್ತು. ಚರ್ಯಾಪಾದದ ೧೦ ಪಟಲಗಳು ಇರುತ್ತವೆ. 


ಶ್ರೀಕರಭಾಷ್ಯ, ವೀರಶೈವಚಿಂತಾಮಣಿಯಲ್ಲಿ ಮಕುಟಾಗಮದಿಂದ ಶ್ಲೋಕಗಳು 


ಶಿವಾಗಮ ವಾಜ್ಮಯ ಪರಿಚಯ ೮೯ 


| ಉದಾಪೃತವಾಗಿದೆ. ಈ ಉಲ್ಲೇಖಗಳಿಂದ ಕೌ 0 ನೇ ಶತಮಾನಕ್ಕಿಂತ 
ಹೌಣವರಂ ದಲ್ಲಾ ವೀರಶೈ ವ " ಗ೦ಥಕಾರರಿಗೆ ಮಕುಟಾಗಮದ ಪರಿಚಯವಿತ್ತು 
ಎಂಬುದನ್ನು ಸೂಚಿಸುತ್ತದೆ. 


ಈ ಆಗಮವು ಇತರ ಎಲ್ಲ ಆಗಮಗಳಿಗೆ ಮಕುಟ ಪ ಪ್ರಾಯವಾಗಿರುವದರಿಂದ 
ಇದಕ್ಕೆ ಮಕುಟ ಎಂಬ ಹೆಸರು. ಅನ್ವರ್ಥವಾಗಿದೆ. 


ಶ್ರೀ ಮನ್ಮುಖಾದಧಿಗತಂ ಮಕುಟಂ ಮಕುಟಾಯಿತಮ್‌।| 
ಭಗವನ್‌ ಶ್ರೋತುಕಾಮೋಸ್ಮಿ ತದೀಯಂ ಬಾಗಮುತ್ತರಮ್‌॥ (೧.೧.೬) 


ಎಂದು ಗಂಥದ ಆರಂಭದಲ್ಲಿಯೇ ಹೇಳಲಾಗಿದೆ. ಮಕುಟಾಗಮದ ಉತ್ತರ 
ಭಾಗದಲ್ಲಿ ಕ್ರಿಯಾಪಾದ ಮತ್ತು 'ಚರ್ಯಾಪಾದ ಎಂಬ ಎರಡು ಭಾಗಗಳಿವೆ. 
ಕ್ರಿಯಾಪಾದದಲ್ಲಿ ಐದು ಪಟಲಗಳು ಮತ್ತು ಚರ್ಯಾಪಾದದಲ್ಲಿ ಹತ್ತು ಪಟಲಗಳಿವೆ. 
ಪ್ರಸ್ತುತ ಗ್ರಂಥವು ಭಗವಾನ್‌ ಪರಶಿವ ಮತ್ತು ರುದ್ರ ಇವರ ಸಂವಾದ ರೂಪದಲ್ಲಿ 
ರಚಿತವಾಗಿದೆ. 


ಕ್ರಿಯಾಪಾದದ ಮೊದಲನೆ ಪಟಲದಲ್ಲಿ ಶಾಂಭವ ವ್ರತದ ಮಹತ್ವವನ್ನು 
ವಿವರಿಸಲಾಗಿದೆ. ಈ ಶಾಂಭವವತವನ್ನು ಅತಿ ರಹಸ್ಯವಾದ ಶಿರೋವತವೆಂದು 
ಕರೆಯಲಾಗಿದೆ. ಗುರುವಿನ ಅನುಗಹದಿಂದ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣಗಳೆಂಬ 
ಶರೀರಗತವಾಗಿರುವ ಕಾರ್ಮಿಕ, ಮಾಯಾ ಮತ್ತು ಆಣವ "ಎಂಬ ಮಲತ್ರಯಗಳನ್ನು 
ನಾಶಗೊಳಿಸುವ ವೇಧಾ, ಮನು ಮತ್ತು ಕ್ರಿಯಾ ಎಂಬ ಹೆಸರಿನ ಮೂರು ದೀಕ್ಷೆಗಳಿಂದ 
ಸಂಪನ್ನನಾದ ವ್ಯಕ್ತಿಯು ಕರ್ಮಸಾಮ್ಯದ ಸ್ಥಿತಿಯನ್ನು ತಲುಪಿ ಪುನರ್ಜನ್ನವನ್ನು 
ಪಡೆಯುವುದಿಲ್ಲ. ಈ ರೀತಿಯಾಗಿ "ಮೋಕ್ಷ ಮತ್ತು ಶಾಂಭವ ವ್ರತದ "ಸಾಧ್ಯ 
ಸಾಧನ ಭಾವ ಸಂಬ೦ಧವನ್ನು ನಿರೂಪಿಸಲಾಗಿದೆ. 


ಎರಡನೇ ಪಟಲದಲ್ಲಿ ಇಷ್ಟಲಿಂಗಧಾರಿಗಳಾದ ಶಿವಭಕ್ತರು ಆಚರಿಸಬೇಕಾದ 
ಆಹ್ನಿಕಗಳನ್ನು (ದೈನಂದಿನ ಕ್ರಿಯೆಗಳನ್ನು) ಕುರಿತ ರುದ್ರನ ಪ್ರಶ್ನೆಗೆ ಉತ್ತರವಾಗಿ 
ಪರಶಿವನು ಪ್ರಾತಃಕೃತ್ಯಗಳು, ಶೌಚವಿಧಿ, ಹಲ್ಲುಜ್ಜುವಿಕೆ, ಪಂಚಾ೦ಗಸ್ನಾನ, 
ತಿಪುಂಡಧಾರಣ, ರುದಾಕ್ಷಧಾರಣೆ ಮುಂತಾದ ವಿಷಯಗಳನ್ನು ನಿರೂಪಿಸಿ, ಭಸ ಮಾ 
ಮಾಡುವ ೩೨ ಸ್ಥಾನಗಳ ಮತ್ತು ರುದ್ರಾಕ್ಷಗಳನ್ನು ಗ ಸ್ಥಾನಗಳು ಹಾಗೂ 
ಶರೀರದ ಯಾವ ಯಾವ ಅಂಗದಲ್ಲಿ ಎಷು ರುದಾಕ್ಷಗಳನ್ನು ಧರಿಸ ಸಬೇಕೆಂಬುದನ್ನು 
ವರ್ಣಿಸುತ್ತಾನೆ. ಶಿವಾಗ್ನಿಯ ಆರಾಧನೆಯ ವಿಧಾನವನ್ನು ಅಗ್ನಿಯ ಸಿ 
ನಾಲಿಗೆಯನ್ನು ಏವ ತ ಅನಂತರ ಗುರುಚರಣ ತೆ ಪ್ರಕಿಯೆಯನ್ನು 
ವಿವರಿಸಿ ದಿನದ ೨,೩೪ ನೇ ಭಾಗಗಳಲ್ಲಿ ಆಚರಿಸಬೇಕಾದ ವಿಧಿಗಳನ್ನು ಕುರಿತು 
ಚರ್ಚಿಸಲಾಗಿದೆ. 


೩ ನೇ ಪಟಲದಲ್ಲಿ ಮಹತೀ, ಗುರ್ವೀ, ಲಫ್ವೀ ಮತ್ತು ಅವಸರಾ ಎಂಬ 


೯೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜೆಗಳ ವಿಧಾನವನ್ನು ಹಾಗೂ ಈ ಪೂಜೆಯಲ್ಲಿ ಹಚ್ಚುವ ದೀಪಗಳ ಮತ್ತು 
Ani. ಈ ಬತ್ತಿಗಳ ಬಗ್ಗೆ ಮತ್ತು ಆಯಾ ಪೂಜೆಗಳಲ್ಲಿ ಜಫೀಿಸುವ ಪಂಚಾಕ್ಷರ ಮಂತ್ರ 
ಜಪದ ಸಂಖ್ಯೆಯ ಬಗ್ಗೆ ವಿವಿಧ ಆರತಿಗಳ, ವಿವಿಧ ನೈವೇದ್ಯಗಳ ಬಗ್ಗೆ ವಿವರಿಸಿದೆ. 


೪ ನೇ ಪಟಲದಲ್ಲಿ ಪೂಜೋಪಯೋಗಿ ಸಾಮಗಿಗಳಾದ ಪಂಚಾಮೃತ, 
ಸುಗಂಧ ದವ ಗಳು, ಅಭಿಷೇಕ ಜಲದಲ್ಲ ಮಿಶ್ರಣ ಮಾಡುವ ದವ ಗಳು, ಪುಷ್ಪಗಳು, 
ಗಂಧ. ಜಾ ಧೂಪ, ದೀಪದ ಎಣ್ಣೆ ದೀಪ ಹಚ್ಚುವ ವಿಧಿಗಳ ವರ್ಣನೆಗಳ 
ನಂತರ ಪಂಚಸೂತ್ರದ ಲಕ್ಷಣವನ್ನು ತಿಳಿಸಿದೆ. 


೫ ನೇ ಪಟಲದಲ್ಲಿ ಸಂಸ್ಥಾಪನ, ಸನ್ನಿಧಾನ, ಸನ್ನಿರೋಧನ, ಅವಗುಂಠನ, ಸಕಲೀಕರಣ 
ಮತ್ತು ಅಮ್ಮ ಿತೀಕರಣ ವಿಧಿಗಳನ್ನು ವಿವರಿಸಲಾಗಿದೆ. ಆಚಾರಾದಿಲಿಂಗಗಳ ಸ್ಥಿತಿಯನ್ನು 
ಹಾಗೂ ನೈವೇದ್ಯ ಸ್ವೀಕಾರದ ರೀತಿಯನ್ನು ವಿವರಿಸಲಾಗಿದೆ. ಭಕ್ಷ್ಯ ಭೋಜ್ಯ ಮತ್ತು 
ಲೇಹ್ಯ ಎಂಬ ನಾಲ್ಕು ವಿಧವಾದ ಪ್ರಸ ಎ ಸ್ವೀಕಾರದ ಬಗ್ಗೆ ವಿವರಿಸಿದೆ. 


ಚರ್ಯಾಪಾದದ ಮೊದಲನೆಯ ಪಟಲವು ಅಂತಿಮ ಸಂಸ್ಕಾರದ ಶಿವಮೇಧ 
ಎಧಿಯನ್ನು ನಿರೂಪಿಸುತ್ತದೆ. ಶಿವಭಕ್ತನಿಗೆ ಕೇವಲ ಸಮಾಧಿ ಸಂಸ್ಕಾರವೇ ಮೋಕ್ಷ 
ಪ್ರಾಪ್ತಿಗೆ ಉತ್ತಮವಾದ ಎದಿ ಎಂದು. ಹೇಳಲಾಗಿದೆ. 


ಎರಡನೆಯ ಪಟಲವು ಉತ್ಕಮಣದ ವಿಧಾನದ ಮೂಲಕ ಪ್ರಾಣತ್ಯಾಗ 
ಮಾಡಲು ಸಿದ್ಧನಾಗಿರುವ ಶಿವಭಕನಿಗೆ ಮಾಡಬೇಕಾಗಿರುವ ವಿಧಿ-ವಿಧಾನಗಳನ್ನು 
ವರ್ಣಿಸುತ್ತದೆ. "ಶಿವಭಕ್ತನು ಸ್ನಾನವಿಧಿ, ರುದ್ರಾಕ್ಷಧಾರಣ, ಭಸ್ಮ ಲೇಪನ ಸ 
ತರುವಾಯ ತತ್ವ ರಟ ವಿಧಿಯ ಅಜ್‌ ಸ್ಥೂಲ ಶರೀರವನ್ನು ಕಾರಣಗಳಲ್ಲಿ 
ಹೇಗೆ ವಿಲೀನಗೊಳಿಸಬೇಕೆಂದು ವರ್ಣಿಸಲಾಗಿದೆ. ಲಿಂಗಾಂಗ ಸಾಮರಸ್ಯದ 
ನಿರೂಪಣಯನ್ನು ಮಾಡಿ ಅಂತ್ಯಕಾಲದಲ್ಲಿ ಪಾದೋದಕ ಸೇವನೆಯ ಮತ್ತು 
ಶಿವಸ್ಮರಣೆಯ ಮಹತ್ವವನ್ನು ಪ್ರತಿಪಾದಿಸಿದೆ. 


ಮೂರನೆಯ ಪಟಲದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡುವ ಅಧಿಕೃತ ವ್ಯಕ್ತಿಯು 


ಆಚರಿಸಬೇಕಾದ ಕರ್ತವ್ಯಗಳನ್ನು ವ ವಿಧಾನವನ್ನು ಶವವನ್ನು ಸ್ಥಳಕ್ಕೆ 
ಒಯ್ಯುವ ವಿಧಾನವನ್ನು ಜಾಹಿ 


ನಾಲ್ಕನೆಯ ಪಟಲದಲ್ಲಿ ಭೂ ನಿಕ್ಷೇಪ ವಿಧಿಯ ಎಲ್ಲ ವಿಧಾನಗಳನ್ನು ವಿವರವಾಗಿ 
ಬಜ್‌ ಐದನೆಯ : ಪಟಲದಲ್ಲಿ ಸಮಾಧಿವಿಧಿಯ ನಂತರ ಹಾಡ? 
ಉತ್ತರ ಕ್ರಿಯೆಗಳನ್ನು ನಿರೂಪಿಸುತ್ತದೆ. ಆರನೆಯ ಪಟಲದಲ್ಲಿ ಹನೊ ೦ದನೆಯ 
ದಿನ ಆಚರಿಸಬೇಕಾದ ಸಂಸ್ಕಾರಗಳನ್ನು ಹಾಗೂ ಏಳನೆಯ ಪಟಲವು ಹನ; _ರಡನೆಯ 
ದಿನ ಆಚರಿಸಬೇಕಾದ ವಿಧಿಗಳನ್ನು ವರ್ಣಿಸಿದೆ. 


ಎಂಟನೆಯ ಪಟಲದಲ್ಲಿ ಪ್ರಕೀರ್ಣಕ ಎಧಿಯನ್ನು ಮತ್ತು ಒ೦ಬತ್ತನೆಯ ಪಟಲದಲ್ಲಿ 
ವಾರ್ಷಿಕ ಆರಾಧನೆಯ ಎಲ್ಲ ವಿಧಿ- ವಿಧಾನಗಳನ್ನು ವಿಸ್ತಾರವಾಗಿ” ವಿವರಿಸಲಾಗಿದೆ. 


ಇ 2 3 ತಂ ಮಾ ಸೊಟ ಹತ ಟುಟ. 2 
ln ci RE NRA i ET RS Sa Su 


ಶಿವಾಗವು ವಾಜ್ಮಯ ಪರಿಚಯ ಚು 
ಕೊನೆಯ ಪಟಲದಲ್ಲಿ ಅಶೌಚಕ್ಕೆ ಸಂಬಂಧಿಸಿದ ವಿಧಿಗಳನ್ನು ನಿರೂಪಿಸಲಾಗಿದೆ. 


೧೨) ಚಂದಜ್ಞಾನಾಗಮ : ಚ೦ದ್ರಜ್ಞಾನಾಗಮದ ಉತ್ತರ ಭಾಗವು ಮಾತ್ರ ಕ್ರಿ. ಶ. 
NEVO ರಲ್ಲ ಪ್ರತ್ಯೇಕವಾಗಿಯೂ, ೧೯೪೩ ಮತ್ತು ರ೯೫೬ ರಲ್ಲ ರಾಮು 
ಸಂಗ್ರಹದ RE ಮೈಸೂರ ಪಂಚಾಚಾರ್ಯ ಪ್ರೆಸ್‌ನಿಂದ ಪ್ರಕಟವಾಗಿದೆ. 
ಅದರಲ್ಲಿ ಕ್ರಿಯಾಪಾದದ ೧೨ ಇ. ಮತ್ತು ಚರ್ಯಾಪಾದದ ಲೆ ಪಟಲಗಳೂ 
ಇವೆ. 


ಶೀರುದನಿಂದ ಬೋಧಿಸಲ್ಪಟ್ಟು ರದಸಂಹತೆಯಂದ ಕರೆಯಲಾಗುವ ಹದಿನೆಂಟು 
ಶೈವಾಗಮಗಳಲ್ಲಿ ಇದು ಒಂಬತ್ತನೆಯದು. ಶಿವಸಂಹಿತೆಗಳೆಂದು ಕರೆಯಲಾಗುವ 
ಹತ್ತನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಆಗುವ ಒಟ್ಟು ಇಪ್ಪತ್ತೆಂಟು ಶೈವಾಗಮಗಳಲ್ಲಿ 
ಇದು 'ಹತ್ತೊಂಬತ್ತನೆಯದು. ಇದರಲ್ಲಿ ಅನಂತರುದನು “ದೇವತೆಗಳ ಗುರುವಾದ 
ಬೃಹಸ್ಪತಿಗೆ "ವೀರಶೈವದ ಆಚಾರ- ವಿಚಾರಗಳನ್ನು ವಿಶೇಷವಾಗಿ ಅಷ್ಟಾವರಣ, 
ಸರಾ ಶಿವಮೇಧಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಬೋಧಿಸಿದ್ದಾನೆ- ಇದು 
ಹನ್ನೆ! ರಡು ಪಟಲಗಳುಳ್ಳ ಕ್ರಯಾಪಾದ ಮತ್ತು ಎಂಟು ಪಟಲಗಳುಳ್ಳ ಚರ್ಯಾಪಾದ | 
pd ಎರಡು ಭಾಗಗಳನ್ನು ಒಳಗೊಂಡಿದೆ. 


ಚ೦ದ್ರಜ್ಞಾನಾಗಮದ ಬಗ್ಗೆ ಎರಡು ಮಾರ್ಮಿಕ ವಿಚಾರಗಳು ಪ್ರಸ್ತಾಪಿಸಲ್ಪಟ್ಟಿವೆ. 
ಮೊದಲನೆಯದಾಗಿ ಈ ಆಗಮಸ ೦ಹಿತೆಗಳು ನಿರೂಪಿಸಲ್ಪಡದೇ ಇದ್ದಿದ್ದರೆ ಜಗತ್ತು 
ಗಾಢವಾದ ಅಜ್ಞಾನವೆಂಬ ಕತ್ತಲಲ್ಲಿ ಮುಳುಗಿಹೋಗುತ್ತಿತು. ಎಂಬ ಮಾತಿನಿಂದ ಕ 
ಆಗಮದಲ್ಲಿ ಅಡಕವಾಗಿರುವ ಜ್ಞಾನವು ಚಂದನಂತೆ `ಕಾಂತವೂ. ಶಾಂತವೂ, 
ಆಹ್ಲಾದಕರವೂ ಆಗಿದ್ದು ನಲಿವನ್ನು ೦ಟು ಮಾಡುವುದರ ಜೊತೆಗೆ ಅಜ್ಞಾನಾಂಧಕಾರವನ್ನೂ 
ದೂರ ಮಾಡುತ್ತದೆ." ಇದರಲ್ಲಿ ವೀರಶೈವವೆಂದು ಕರೆಯಲಾಗುವ ಸವಾರ 
ವ್ರತಕ್ಕೆ ಮೂಲಾಧಾರವಾದ ಅಷಾ ವರಣ ಮತ್ತು ಪಂಚಾಚಾರಗಳ ವಿಚಾರವು 
ವಿವರಿಸಲಟಿದೆ. ಅದರಿಂದ ನಮ್ಮೊಳಗಿನ ಜ್ಞಾನಪ್ರಕಾಶವು ಬೆಳಗುವುದು. ಈ 
ದೃಷ್ಟಿಯಿಂದ : 25 ಆಗಮಕ್ಕ ಚ೦ದ್ರಜ್ಞಾನಾಗಮವೆಂಬ ಹೆಸರು ಅತ್ಯ೦ತ 
ಔಚಿತ್ಯಪೂರ್ಣವಾಗಿದೆ. 


"ಎರಡನೆಯದಾಗಿ, ಈ ಆಗಮಸ ೦ಹಿತೆಗಳನ್ನು ಅರಿಯದೆ ನಾನು ಅರಿತವನೆಂದು 
ಬೀಗುವ ವ್ಯಕ್ತಿ ಪಶುವಿಗೆ ಸಮಾನ ಎಂಬ ಗ ಈ ಆಗಮದ ಮಹತ್ತ ವನ್ನು 


ಬಿಂಬಿಸುತ್ತದೆ. ಆಗಮದ ಜ್ಞಾನವಿಲ್ಲದೆ ಯಾರ ಜ್ಞಾನಕ್ಕೂ ಪರಿಪೂರ್ಣತೆಯೆಂಯಿದಿಲ್ಲ. 


ಮೊಕ್ಟಕ್ಕೇರುವ ಮೆಟ್ಟಲುಗಳನ್ನು ತೋರುವ ವೀರಶೈ ವದ ಆಚಾರ- ವಿಚಾರಗಳನ್ನು 
ತಿಳಿಸುವ ಆಗಮದ ಅಧ್ಯಯನ oe ಈ ಮಾತಿನ ನಟ 
ಶ್ರೀ ರುದನೇ ಹೇಳುವಂತೆ )ಹಸ್ತತಿಯೂ ಕೂಡ ಈ ಆಗಮಾಮ ಿತವನ್ನು ಆಸ್ಚಾದಿಸಿ 
ಎಲ್ಲಾ ಸಾಧನ ಸಂಪತ್ತಿನಿಂದ. ಕೂಡಿದವನಾಗಿ ದೇವ ಗುರುವಾಗುವ ಅರ್ಹತೆಯನ್ನು 
ಪಡೆದನು ಎಂಬುದೂ ಕೂಡ ಈ ಆಗಮದ ಮಹತ್ತ ವನ್ನೇ ಸಾರುತ್ತದೆ. 


ಕ್ರಿಯಾಪಾದದ ಶಿವಾಧಿಕ ಕಥನವೆಂಬ ಮೊದಲನೆಯ ಪಟಲದಲ್ಲಿ ತತ್ರ ತೆಯ 


೯೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಿಚಾರ ಬಂದಿದೆ. ಇದರಲ್ಲಿ ಶೈವ ಮತ್ತು ವೀರಶೈವವೆಂಬ ಎರಡು ಸ೦ಪ್ರದಾಯಗಳಿಗೂ 
ಸಮ್ಮತವಾದ ಪತಿ, ಪಶು ಮತ್ತು ಪಾಶ ಎ೦ಬ ಮೂರು ತತ್ತ್ವಗಳ ವಿಚಾರವನ್ನು 
ಪ್ರತಿಪಾದಿಸಲಾಗಿದೆ. 

ಗುರುಸ್ತರೂಪ ನಿರೂಪಣ ಎ೦ಬ ಎರಡನೆಯ ಪಟಲದಲ್ಲಿ ಹಿಂದೂ 
ಸಂಪ್ರದಾಯದಲ್ಲಿ ಮತ್ತು ವಿಶೇಷವಾಗಿ ವೀರಶೈವ ಪರಂಪರೆಯಲ್ಲಿ ಇರುವ ಗುರುವಿನ 
ಉನ್ನತ ಸ್ಥಾನವನ್ನು ಗುರುತಿಸಿ ಮೋಕ್ಷಕ್ಕೆ ಅರ್ಹತೆಯನ್ನು ಗಳಿಸಿಕೊಡುವ ದೀಕ್ವೆಗೆ 
ಗುರುವೇ ಅಧಿಕೃತನು. ಗುರುವು ಮತ್ತು ಶಿವನು ಬೇರೆಯಲ್ಲ. ಶಿವನ ವ್ಯಕ್ತ ಸ್ವರೂಪವೇ 
ಗುರುವು ಎಂಬುದನ್ನು ಪ್ರತಿಪಾದಿಸಿ ಗುರುವಿನ ಸ್ವರೂಪ, ಶಿಷ್ಯನ ಲಕ್ಷಣ, ಶಿಷ್ಯನು 
ಗುರುವನ್ನು ಸತ್ಕರಿಸುವ ರೀತಿ, ಗುರುಸೇವೆ, ಪ್ರದಕ್ಷಿಣೆ, ಗುರುಯಾತ್ರೆ, ಗುರುಸನ್ನಿಧಿಯಲ್ಲ 
ಶಿಷ್ಯನ ವರ್ತನೆ, ಗುರುವಿನ ಅನುಗಹದಿಂದ ದೊರೆಯುವ ಸತ್ತಲ ಮುಂತಾದ 
ವಿಚಾರಗಳನ್ನು ಮಂಡಿಸಲಾಗಿದೆ. 

ಲಿಂಗಸ್ತರೂಪ ನಿರೂಪಣ ಎ೦ಬ ಮೂರನೆಯ ಪಟಲದಲ್ಲ ಲಿ೦ಗತತ್ವ್ವ 
ನಿರೂಪಣೆ ಬಂದಿದೆ. ಲಿಂಗದ ಸ್ವರೂಪ ಮತ್ತು ಮಹತ್ವವನ್ನು ನಿರೂಪಿಸಲಾಗಿದೆ. 
ಲಿ೦ಗಶಬ್ದದ ನಿಷ್ಟತ್ತಿ; ಲಿಂಗವು ಬಿಂದು - ನಾದಾತ್ಮಕ, ಅದರಲ್ಲಿ ಬಿಂದುವೆಂದರೆ ಶಕ್ತಿ 
ಮತ್ತು ನಾದವೆಂದರೆ ಶಿವ, ಅದೇ ಜಗತ್ತಿಗೆ ಕಾರಣ; ಮಾತಾಪಿತೃಸ್ತ್ವರೂಪವಾದ ಆ 
ಲಿಂಗವು ಮೊದಲು ಭಾವಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗಗಳಂದು ಮೂರು 
ವಿಧವಾಗಿ, ಆ ಮೂರೇ ಎರಡೆರಡಾಗಿ ಮಹಾಲಿಂಗ, ಪ್ರಸಾದಲಿಂಗ, ಚರಲಿಂಗ, 
ಶಿವಲಿಂಗ, ಗುರುಲಿಂಗ ಮತ್ತು ಆಚಾರಲಿಂಗಗಳೆಂದು ಆರು ವಿಧವಾಗುವದು. 
ಮೂರು ದೀಕ್ಷೆಗಳ ಮೂಲಕ ಇಷ್ಟ ಪ್ರಾಣ ಮತ್ತು ಭಾವ ಎಂಬ ಮೂರು ಲಿ೦ಗಗಳನ್ನು 
ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳಲ್ಲಿ ಸ್ಥಾಪಿಸುವ ಮೂಲಕ ಆಣವ, 
ಮಾಯೀಯ ಮತ್ತು ಕಾರ್ಮಿಕ ಎಂಬ ಮೂರು ಮಲಗಳ ನಾಶ, ಲಿಂಗದ 
ಆರಾಧನೆಯ ಮಹಿಮೆ ಮುಂತಾದ ವಿಚಾರಗಳನ್ನು ಪ್ರತಿಪಾದಿಸಲಾಗಿದೆ. 


ಜಂಗಮಸ್ಪರೂಪ ನಿರೂಪಣವೆಂಬ ನಾಲ್ಕನೆಯ ಪಟಲದಲ್ಲಿ ಜಂಗಮದ ಸ್ವರೂಪ 
ಮತ್ತು ಮಹಾತ ಗಳು ನಿರೂಪಿಸಲ್ಪಟ್ಟಿವೆ. ಜಂಗಮ ಶಬ್ದದ ಅರ್ಥವನ್ನು ವಿವರಿಸಿ, 
ಜಂಗಮ ಶಬ್ದದ ಪರ್ಯಾಯ ಪದಗಳು, ಜಂಗಮರ ದ್ವ ಧಎಧ್ಯ, ಅದರಲ್ಲಿ ಸಹಜ 
ಜ೦ಗಮರಲ್ಲಿ ಬ್ರಹ್ಮಚಾರಿ, ಗೃಹಸ್ಥ ಮತ್ತು ನಿರಾಭಾರಿಯೆಂಬ ತ್ರೆ ಖಿಧ್ಯ; ವಿವಿಧ 
ಜಂಗಮರ ಲಕ್ಷಣಗಳು ಮತ್ತು ಅವರಿಗೆ ವಿಧಿಸಲಾದ ನಿಯಮಗಳು, ಜಂಗಮ 
ಭಕ್ತಿಯ ಚಿಹ್ನಗಳು ಮುಂತಾದ ವಿಚಾರಗಳನ್ನು ನಿರೂಪಿಸಲಾಗಿದೆ. 


ಪಾದೋದಕ ಪ್ರಸಾದ ಸ್ವರೂಪ ನಿರೂಪಣವೆಂಬ ಐದನೆಯ ಪಟಲದಲ್ಲಿ 
ಪಾದೋದಕ ಮತ್ತು ಪ್ರಸಾದಗಳ ವಿಷಯವನ್ನು ಪ್ರತಿಪಾದಿಸಲಾಗಿದೆ. ಪಾದೋದಕ 
ಮತ್ತು ಪ್ರಸಾದಗಳ ಸ್ವರೂಪ, ಪ್ರಕಾರಗಳು, ಅವುಗಳ ಪ್ರಭಾವ ಮತ್ತು ಪರಿಣಾಮಗಳನ್ನು 
ವಿವರಿಸಲಾಗಿದೆ. 


| ಶಿವಾಗಮ ವಾಜ್ಮಯ ಪರಿಚಯ ೯೩ 


ಭಸ್ಮಸ್ಥರೂಪ ನಿರೂಪಣವೆಂಬ ಆರನೆಯ ಪಟಲದಲ್ಲಿ ಭಸ್ಮದ ಮಹತ್ತ್ವ 
ನಿರ್ಮಾಣ ಮತ್ತು ಉಪಯೋಗಗಳು ನಿರೂಪಿಸಲ್ಪಟ್ಟಿವೆ. ಭಸ್ಮ ನಿರ್ಮಾಣವಿಧಿ, 
ಭಸ್ಮದ ಪಭೇದಗಳು, ಭಸ್ಮಧಾರಣ ವಿಧಿ, ಭಸ್ಮಸ್ನಾನ, ತ್ರಿಪ೦ಡ್ರಧಾರಣ ಮತ್ತು 
| ಅದರ ಸ್ಥಾನಗಳು, ಭಸ್ನಧಾರಣ ಫಲ ಮತ್ತು ಇಸಾಕ ಎಂಬ ವಿಷಯಗಳು 


, ವಿಸ್ತಾರವಾಗಿ ಬಂದಿವೆ. 


ರುದ್ರಾಕ್ಷ ಸ್ವರೂಪ ನಿರೂಪಣವೆಂಬ ಏಳನೆಯ ಪಟಲದಲ್ಲಿ ರುದ್ರಾಕ್ಷದ ಉತ್ಪತ್ತಿ. 
ಧಾರಣವಿಧಿ. "ಹಾಗೂ ಮಹಿಮೆಗಳು ನಿರೂಪಿಸಲ್ಪಟ್ಟಿವೆ. ರುದ್ರಾಕ್ಷದ ಉತ್ಪತ್ರಿಗೆ 
ಸಂಬಂಧಿಸಿದ ಪೌರಾಣಿಕ ಕಥೆಯನ್ನು ನಿರೂಪಿಸಿ, ರುದ್ದಾಕ್ಷಗಳ ಪ್ರಕಾರಗಳು, ಧರಿಸಲು 
ಯೋಗ್ಯವಾದ ಹ ಹಾಗೂ ಯೋಗ್ಯವಲ್ಲದ ರುದ್ರಾಕ್ಷಿಗಳು, ಶಾಸ್ತ್ರೋಕ್ತ ರುದ್ರಾಕ್ಷಧಾರಣವಿಧಿ 
(ಸ್ಥಾನ ಮತ್ತು ಸಂಖ್ಯೆ), ಮುಖಬೇದದಿಂದ ರುದ್ರಾಕ್ಷದ ಮಹಿಮೆ ಮುಂತಾದ 
ವಿಚಾರಗಳನ್ನು ಇಲ್ಲ ಪ್ರತಿಪಾದಿಸಲಾಗಿದೆ. 


ಪಂಚಾಕ್ಷರ ಸ್ವರೂಪ ನಿರೂಪಣೆವೆಂಬ ಎಂಟನೆಯ ಪಟಲದಲ್ಲಿ ಪಂಚಾಕ್ಷರ 
ಮಂತ್ರದ ಸ್ವರೂಪ; ಡಕ ಹೆಸರುಗಳು; ಖಷಿ - ಛಂದಸು-ದೇವತೆ- ಬೀಜ-ಶಕ್ತಿ- 
ಕೀಲಕಗಳು; ಮಂತ್ರನ್ಯಾಸದ ಪ್ರಕಾರಗಳು, ಜಪದ ವಿಧಾನ, "ತ್ರಿವಿಧ ಜಪ, ಸಗರ್ಭ- 
ಅಗರ್ಭ ಜಪಗಳು; ಮಂತ್ರಪುರಶ್ಫರಣ ಕ್ರಮ; ಜಪದಲ್ಲಿ ಬೆರಳು ಮುಂತಾದವುಗಳ 
ಉಪಯೋಗ ಮತ್ತು ಅದರ ಮಹಿಮೆ; ಜಪಕಾಲದಲ್ಲಿ ವರ್ಜನೀಯವಾದವುಗಳು; 
ಮಂತ್ರದ ಮಹಿಮೆ ಮುಂತಾದ ವಿಚಾರಗಳನ್ನು ಪ್ರತಿಪಾದಿಸಲಾಗಿದೆ. 


ಪಂಚಾಚಾರ ಸ್ವರೂಪ ನಿರೂಪಣವೆಂಬ ಒಂಭತ್ತನೆಯ ಪಟಲದಲ್ಲಿ ಲಿಂಗಾಚಾರ, 
ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರವಂಬ ಐದು ಆಚಾರಗಳನ್ನು 
ವಿಸ್ತಾರವಾಗಿ ನಿರೂಪಿಸಲಾಗಿದೆ. ಲಿಂಗಾಚಾರಕ್ಕ ಸಜ ವೇಧಾ-ಮನು- 
ಕ್ರಿಯಾ ದೀಕ್ಷೆಗಳಲ್ಲಿಯ ಒಟ್ಟು ೨೧ ಅವಾಂತರ ದೀಕ್ಷೆಗಳ ವಿಚಾರ, ಸದಾಚಾರದ 
ಅಂತರ್ಗತವಾಗಿ ೮ ವಿಧವಾದ ಶೀಲಗಳು, ಶಿವಾಚಾರಾ೦ತರ್ಗತವಾಗಿ ೧೬ ಶುದ್ಧಿಗಳು, 
ಗಣಾಚಾರದ ಪ್ರಸ್ತಾಪದಲ್ಲಿ ೬೪ ಶೀಲಗಳು, ಅವುಗಳಲ್ಲಿನ ನಿಷ್ಠೆಯಿಂದ ಆಗುವ 
ಶಿವಸಾಯುಜ್ನಪ ್ಯಪ್ರಾಪ್ತರೂಪದ ಫಲವನ್ನು ವರ್ಣಿಸಿ, ಭೃತ್ಯಾಚಾರದ ವೆ ik 


ವಿವರಿಸಲಾಗಿದೆ. 


ಶೈವಭೇದ ಎ೦ಬ ಹೆಸರಿನ ಹತ್ತನೆಯ ಪಟಲದಲ್ಲಿ ಅನಾದಿಶೈವ, ಆದಿಶೈವ, 
| ಪೂರ್ವಶೈವ, ಮಿಶ್ರಶೈವ, ಶುದ್ಧಶೈವ, ಮಾರ್ಗಶೈವ, ಸ ಸಾಮಾನ್ಯತೈವ ಮತ್ತು 'ವೀರಶೈವವರಬ 
ಎಂಟು ಕೃವಭೇದಗಳ ಲಕ್ಷಣಗಳನ್ನು ಕೊಟ್ಟು ವಿಶೇಷವಾಗಿ ವೀರತೈ ವದ ಸಾಮಾನ್ಯ 
ವೀರಶೈವ. ವಿಶೇಷ ವೀರಶೈವ ಮತ್ತು ನ ವೀರಶೆ ವಗಳನ್ನು ಜಾ 


ಆಹ್ನಿಕ ವಿಧಿಯೆಂಬ ಹನೊ ೦ದನೆಯ ಪಟಲದಲ್ಲಿ ವೀರಶೈ ವರ ದೈನಂದಿನ 
ಆಚರಣೆಗಳು ಬಂದಿವೆ. ಶಿವಭಕ್ತನ ಆಔ ಕು ಬಾಹ್ಮೀಮುಹೂರ್ತದಿಂದ ಬಡದು ರಾತ್ರಿ 
ಮಲಗುವವರೆಗೆ ಹೇಗಿರುತ್ತದೆ, ಹೇಗಿರಬೇಕು ಎಂಬುದು ಈ ಪಟಲದಲ್ಲಿ ವಿವರಿಸಲ್ಪಟ್ಟಿದೆ. 


೯೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇ 2 


ಶೌಚವಿಧಿ, ಸ್ನಾನವಿಧಿ, ತ್ರಿಪುಂಡ್ರಧಾರಣ, ಸಂಧ್ಯಾವಂದನ, ಗಾಯತ್ರೀ ಮಂತ್ರಾರ್ಥ, 
ಹೋಮವಿಧಿ, ಸಾಯಂವಿಧಿ, ಮಲಗುವ ಕಮ ಎಂಬ ವಿಚಾರಗಳು ಇಲ್ಲಿ ನಿರೂಪಿತವಾಗಿವೆ. 


ವರ್ಣಾಶ್ರಮಧರ್ಮಾವಶ್ಯಕತಾ ನಿರೂಪಣವೆಂಬ ಹನ್ನೆ ರಡನೆಯ ಪಟಲದಲ್ಲಿ 

ಜ್ಞಾನ- _ಕರ್ಮಸಮುಚ್ಛೆಯವನು, ಅಂಧ ಪಂಗುನ್ಯಾಯದ ಹತ್ತೆ ಮೇಲೆ ಹೇಳಿ, 

ಜೀವವಿರುವವರೆಗೂ ಕರ್ಮಾನುಷ್ಠಾನದ ಅವಶ್ಯಕತೆಯನ್ನು ಬಿಂಬಿಸಿ.ಕರ್ಮ 
ಪರಿತ್ಯಾಗದಿ೦ದ ಮನುಷ್ಯನು ಪತಿತನಾಗುತಾನೆಂದು ವರ್ಣಿಸಲಾಗಿದೆ. 


ಅನಂತರ ಚರ್ಯಾಪಾದದ ಎಂಟು ಪಟಲಗಳಲ್ಲಿ ವೀರಶೈವರ ಶಿವಮೇಧಕ್ಕೆ 
(ಅಂತ್ಯೇಷ್ಟಿಗೆ) ಸಂಬಂಧಿಸಿದ ಕಾರ್ಯಗಳನ್ನು ಮತ್ತು ಅಶೌಚ- ಪ್ರಾಯಶ್ಚಿತ್ತಗಳನ್ನು 
ನಿರೂಪಿಸಲಾಗಿದೆ. ಶಿವಮೇಧ ಪ್ರಶಂಸಾ, "ಉತ್ಕಾಂತಿಸಮಯಾಚಾರ "ವರ್ಣನ, 
ಉತ್ಕಾಂತ್ಯನ೦ತರ ಕಾರ್ಯಕರ್ತೃಕ್ರಮ ನಿರ್ಣಯ, ಔರ್ಧ್ಯದೇಹಿಕ ವಿಧಿಕಥನ, ಪ್ರಕೀರ್ಣ 
ವಿಧಿ ಎಂಬ ಹೆಸರಿನ ಐದು ಪಟಲಗಳು ಶಿವಮೇಧದ ವಿವಿಧ ಕ್ರಿಯೆಗಳನ್ನು 
ವರ್ಣಿಸುತ್ತವೆ. ಅಶೌಚ ಶುದ್ದಿಕಥನವೆಂಬ ಆರನೆಯ ಪಟಲದಲ್ಲಿ ಜನನ ಮತ್ತು 
ಮರಣಸೂತಕಗಳ ವಿಷಯವು ನಿರೂಪಿತವಾಗಿವೆ. ಪ್ರಾಯಶ್ಚಿತ್ತ ಕಥನ ಮತ್ತು 
ಪ್ರಾಯಶ್ಚಿತ್ತ ವಿಧಿಕಥನ ಎಂಬ ಏಳನೆಯ ಮತ್ತು ಎ೦ಟನೆಯ ಪಟಲಗಳಲ್ಲಿ ಪ್ರಾಯಶ್ಚಿತ್ತ 
ವಿಧಿಗಳ ನಿರೂಪಣೆಯನ್ನು ಕಾಣುತ್ತೇವೆ. ಏಳನೆಯದರಲ್ಲಿ ಉರುಲು ಹಾಕಿಕೊಂಡು 
ಆತ್ಮಹತ್ಯೆ ಮಾಡಿಕೊಂಡವರನ್ನು ಸಂಸ್ಕಾರ ಮಾಡಿದುದಕ್ಕೆ, ಪತಿತರ ಸಂಪರ್ಕ ರೂಪದ 
ಪಾಪಕ್ಕೆ, ನರಿ- ನಾಯಿ ಕಡಿದ ಮೈಲಿಗೆ ಮುಂತಾದವುಗಳಿಗೆ ವಿಧಿಸಿದ ಪ್ರಾಯಶ್ಚಿತ್ತ 
ವಿಧಿಗಳನ್ನು ಹೇಳಿದ್ದರೆ ಎಂಟನೆಯದರಲ್ಲಿ ಮಹಾಪಾಪಾದಿಗಳಿಗೆ (ಅಗಮ್ಯಗಮನಗಳಿಗೆ) 
ಸಂಬಂಧಿಸಿದ ಪ್ರಾಯಶ್ಚಿತ್ತಗಳನ್ನು ವಿವರಿಸಲಾಗಿದೆ. 


೧೩) ಪಾರಮೇಶ್ವರಾಗಮ : ಪಾರಮೇಶ್ಚರಾಗಮದ ಉತ್ತರ ಭಾಗವು ಮಾತ್ರ 
ಶಂಕರಪ್ಪ ಅಚ್ಚಪ್ಪ ಟೋಪಗಿ ಅವರಿಂದ ಮೈಸೂರ ಕೌನ್‌ ಪ್ರೆಸ್‌ ಮೂಲಕ ೧೯೧೪ 
ರಲ್ಲಿ ಪ್ರಕಟಿಸಲ್ಪಟ್ಟ ತಂತ್ರ ಸಂಗ್ರಹದ ಭಾಗವಾಗಿ ಪ್ರಕಾಶಿತವಾಗಿದೆ. ಅದರಲ್ಲಿ 
ಕ್ರಿಯಾಪಾದದ ೨೨ ಪಟಲಗಳು ಮಾತ್ರ ಇರುತ್ತವೆ. 


ವೀರಶೈವಾಚಾರ ಪ್ರದೀಪಿಕೆ, ವೀರಶೈವ ಚಿಂತಾಮಣಿ, ಅನಾದಿವೀರಶೈವ ಸಾರ 
ಸಂಗ್ರಹ, ಧರ್ಮಶಿರೋಮಣಿ, ವೀರಮಾಹೇಶ್ವರಾಚಾರ ಸಂಗ್ರಹದಲ್ಲಿ 
ಪಾರಮೇಶ್ಚರಾಗಮದಿ೦ದ ಶ್ಲೋಕಗಳು ಉಲ್ಲೇಖಿಸಲ್ಪಟ್ಟಿವೆ. 


ಮೊದಲನೆಯ ಪಟಲದಲ್ಲಿ ವಿಶೇಷವಾಗಿ ವಿಭಿನ್ನ ಮತಗಳ ನಿರೂಪಣೆಯಿದೆ. 


ಸಪ್ಪವಿಧ ಶೈವಗಳ ಬಗ್ಗೆ ವಿವರಿಸಿ ಅನಂತರ ಶೈವ, ಪಾಶುಪತ, ಸೋಮ ಮತ್ತು 


ಲಾಕುಲ ಎ೦ಬ ನಾಲ್ಕು ಶೈವಮತಗಳನ್ನು. ವಿವರಿಸಲಾಗಿದೆ. ಆಗಮದ ಪದ್ಧತಿಯ 
ಪ್ರಕಾರ ಪಂಚಾಕ್ಷರ ಮಂತ್ರದ ಪ್ರತ್ಯಕ್ಷರ ಸೂಕ್ಷ್ಮ ಉದ್ಧಾರವನ್ನು ಪ್ರದರ್ಶಿಸಲಾಗಿದೆ. 


ಮುಂದೆ ವೀರಶೈವ ಮತದ ವಿಶೇಷವನ್ನು ಮತ್ತು ಭಸ್ಮ ರುದ್ರಾಕ್ಷ ಮತ್ತು 


ಇಷ್ಟಲಿಂಗಧಾರಣೆಯ ಮಹಿಮೆಯನ್ನು ವರ್ಣಿಸಲಾಗಿದೆ. ಇಲ್ಲಿ ವೀರಪದದ ನಿಷ್ಠತ್ತಿಯು 


ಶಿವಾಗಮ ವಾಜ್ಮಯ ಪರಿಚಯ ೯೫ 


ಗಮನೀಯವಾದುದು. ವೀರಶೈವ ಮತದ ಉತ್ಕರ್ಷದ ಜೊತೆಗೆ ಪಂಚಾಕ್ಷರ 
ಮಂತ್ರ ಮತ್ತು ಇಷ್ಟಲಿಂಗದ ಮಹಿಮೆಯು ನಿರೂಪಿಸಲ್ಪಟ್ಟಿದೆ. ಶಿವಲಿಂಗ ಪೂಜೆಯ 
ವಿಧಾನ, ಶಿವಯೋಗಿ ಮತ್ತು ಶಿವಾಲಯದ ಶಿಖರಗಳ ದರ್ಶನದ ಮಹಿಮೆಯನ್ನು 
ಈ ಪಟಲದ ಅಂತ್ಯದಲ್ಲಿ ಹೇಳಲಾಗಿದೆ. 


ಎರಡನೆಯ ಪಟಲದಲ್ಲಿ ಪ್ರಧಾನವಾಗಿ ಇಷ್ಟಲಿಂಗ ಸಜ್ಜಿಕೆ, ಶಿವಸೂತ್ರ 
ಮುಂತಾದವುಗಳನ್ನು ತಯಾರಿಸುವ ಪದ್ದತಿಯನ್ನು ಈ ಪಟಲದಲ್ಲಿ ಹೇಳಿದೆ. ದೀಕ್ಷಗಾಗಿ 
ಗುರುವಿನ ಅವಶ್ಯಕತೆಯನ್ನು ಹೇಳಿ, ಗುರು — "ಶಿಷ್ಯರ ಲಕ್ಷಣ, ದೀಕ್ಷಾಕ್ರಮ ಮತ್ತು 
ಶಿಷ್ಯನ ಕರ್ತವ್ಯಗಳ ಬಗ್ಗೆ ಹೇಳಲಾಗಿದೆ. ಇಷ್ಟಲಿಂಗವು ನಷ್ಟವಾದರೆ ಏನು 
ಮಾಡಬೇಕೆಂದು ತಿಳಿಸಿ, ಜೀವನಪರ್ಯಂತ ಗುರುವು ಕೊಟ್ಟ ಲಿಂಗವನ್ನು ಧರಿಸಿರಲೇ 
ಬೇಕು ಎಂದು ಒತ್ತಿಹೇಳಲಾಗಿದೆ. ದೀಕ್ಷಾಗುರುವನ್ನು ತ್ಯಜಿಸುವುದು ರೂ 
ತಿಳಿಸಿದೆ. 


ಮೂರನೆಯ ಪಟಲದಲ್ಲಿ ದೀಕ್ಷಾವಿಧಿಯ ವಿಸ್ತಾರವಾದ ನಿರೂಪಣೆಯಿದೆ. 
ದೀಕ್ಷಗಾಗಿ ಮಂಟಪ ನಿರ್ಮಾಣ, ಯಜಮಾನನ ಕರ್ತವ್ಯಗಳು, ಪಂಚಕಲಶಗಳ 
ಪೂಜೆಗಳನ್ನು ಹೇಳಿ, ದೀಕ್ಷೆಯ ಕ್ರಮ, ಲಿಂಗಾರ್ಚನೆ, ಪೂಜೆಗೆ ಬೇಕಾದ ಪುಷ್ಪಗಳು, 
ಪೂಜಾವಿಧಿ 'ಮತ್ತು ಸಜ್ಜಿಕೆಯ ದಾರದ ಸ೦ಸ್ಕಾರ ಮುಂತಾದವುಗಳ ವಿವರಣೆಯಿದೆ. 
ದೀಕ್ಷಯನ್ನು ಪಡೆದವನು ಮಾಡಬೇಕಾದ ಕರ್ತವ್ಯಗಳ ನಿರೂಪಣೆಯಿದೆ. ಸಂದರ್ಭಕ್ಕೆ 
2 (೩.೭೩ - ೭೫) se ಮಹಿಮೆಯು ವರ್ಣಿತವಾಗಿದೆ. 
ಅಭಿಷೇಕದ ವಿಧಿಯನ್ನು ವಿವರಿಸಿ ಯಜಮಾನನು ದೀಕ್ಷೆಯ ನಾಲ್ಕನೆಯ ದಿನ 
ಮಾಡಬೇಕಾದ ಕೃತ್ಯಗಳನ್ನು ಹೇಳಲಾಗಿದೆ. ಕಡೆಯಲ್ಲಿ ಶಿವಯೋಗಿ ಜಾನ 
ನಿಯಮಗಳನ್ನು ಹೇಳಿ, ಲಿ೦ಗ-ವಿಭೂತಿ ರುದಾಕ್ಷಗಳ ಮಹಿಮೆಯನ್ನು ನಿರೂಪಿಸಲಾಗಿದೆ. 


ನಾಲ್ಕನೆಯ ಪಟಲದಲ್ಲಿ ದೀಕ್ಷಾವಿದಿ ಅಂಗವಾಗಿ ಬರುವ ಹೋಮದ ವಿಸ್ತಾರವಾದ 
ವರ್ಣನೆಯಿದೆ. ಅಗ್ನಿಯ ಏಳು ನಾಲಿಗೆಗಳು ಮತ್ತು ಅವುಗಳಿಗೆ ನೀಡುವ ಆಹುತಿಗಳ 
ಪ್ರಯೋಜನಗಳನ್ನು “ಹೇಳಿ ಕುಂಡದ ಮೇಖಲೆಗಳಲ್ಲಿ (ಸುತ್ತುಗಳಲ್ಲಿ) ಐವತ್ಕೂರು 
ದೇವತೆಗಳ ಪೂಜಾಕ್ರಮವನ್ನು ನಿರೂಪಿಸಲಾಗಿದೆ. ಅನಂತರ ಅಗ್ನಿಯ ಪಾರ್ಥನೆ 
ಪರಿಧಿ-ಪರಿಸ್ತರಣ, ಯಜ್ಞಪಾ ತೆಗಳ ಸ್ಥಾಪನೆ, ಹೋಮವಿಧಾನ ಮುಂತಾದ ಸಂಪೂರ್ಣ 
| ಪಕ್ಷಿಯೆಯು. ಹೇಳಲ್ಪಟ್ಟದೆ. 


ಐದನೆಯ ಪಟಲದಲ್ಲಿ ಲಿಂಗಧಾರಣದ ಎಸ್ತಾರವಾದ ವರ್ಣನೆಯಿದೆ. ಮೊದಲು 
ಸಜ್ಜಿಕೆ, ಶಿವಸೂತ್ರ ಮತ್ತು. ಇಷ್ಟಲಿಂಗಗಳ ಸಂಯೋಜನೆಯ ಕ್ರಮವನ್ನು ಹೇಳಿ, 
ಅನಂತರ ಇಷ್ಟಲಿಂಗದ ಸುಂದರ ಸುಶಿ. ಇಷ್ಟಲಿಂಗದ ಅಭಿಷೇಕ ವಿಧಿ, HE 
ರುದ್ರಾಕ್ಷಧಾರಣ, ಗುರುವಿನ ಪೂಜೆ, "ಮಂತ್ರೋಪದೇಶ ಮುಂತಾದವುಗಳು ಎಸ್ಮಾರವಾಗಿ 
ನಿರೂಪಿತವಾಗಿವೆ. ವಿಶೇಷವೆಂದರೆ ಯಾವ ಯಾವ ಸ್ಥಾನದಲ್ಲಿ ಇಷ್ಟಲಿಂಗವನ್ನು 
ಧರಿಸಿದರೆ ಯಾವ ಯಾವ ಇಚ್ಛೆಗಳು ಪೂರ್ತಿಯಾಗುತ್ತವೆ ಎಂಬುದನ್ನು ಹೇಳಿ 


೯೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದೀಕ್ಷಿತನಾದ ಭಕ್ತನು ಇಷ್ಟಲಿಂಗವನ್ನು ನಿಯಾಮನುಸಾರ ಪೂಜಿಸಬೇಕು ಎ೦ಬುದಕ್ಕೆ 
ಒತ್ತು ಕೊಡಲಾಗಿದೆ. ವೀರಶೈವ ದೀಕ್ಷೆಯ ಅನಂತರ ಸ್ತ್ರೀ - ಪುರುಷ, ಜಾತಿವ 
ದರ್ಮ, ವರ್ಣಾಶ್ರಮ- ಹ ಮುಂತಾದವುಗಳ ಭೇದವು ಸರ್ವಥಾ ತೊಡೆದು 
ಹೋಗುತ್ತದೆ. ಆಗ ಯಾವುದೇ ಭೇದ ದೃಷ್ಟಿಯು ಇರಬಾರದು ಎಂಬುದರ ಸುಂದರ 
ನಿರೂಪಣೆ ಬಂದಿದೆ. ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ ಪೂಜೆಗಳು, ಜ೦ಗಮಪೂಜೆ, 
ಜ೦ಗಮನು ಪಾಲಿಸಬೇಕಾದ ನಿಯಮಗಳು, ಕಾಮ್ಯಾರ್ಚನೆಯ ವಿಧಿ, ಅತಿಥಿ 
ಸತ್ಕಾರ, ಜಂಗಮ ಪೂಜೆಯೊಂದಿಗೆ ಅನಾಥರಿಗೆ ಸಹಾಯ ಮಾಡುವುದು 
ಮುಂತಾದವುಗಳನ್ನು ನಿರೂಪಿಸಲಾಗಿದೆ. ಕಡೆಯಲ್ಲಿ ಶಿವಯೋಗಿಯು ನಡೆಸಬೇಕಾದ 
ನಿಯಮಗಳು ಮತ್ತು ವೀರಶೈವ ಮತದ ಶ್ರೇಷ್ಠತೆಯ ಕುರಿತು ಹೇಳಲಾಗಿದೆ. 


ಆರನೆಯ ಪಟಲದಲ್ಲಿ ಬಹುಮುಖ್ಯವಾದ ಷಟ್‌ಸ್ಥ ಲಗಳ ಸ್ವರೂಪವು 
ನಿರೂಪಿತವಾಗಿದೆ. ಹೇಗೆ ಏಕಮೇವಾದ್ವಿತೀಯನಾದ ಪರಮಾನಂದ ಸ್ವರೂಪನಾದ 
ಪರಮಾತ್ಮನು ತಾನೇ ಆರು ಸ್ಥಲಗಳ ಸ್ವರೂಪವನ್ನು ತಾಳಿದನು ಎಂಬುದನ್ನು 
ವರ್ಣಿಸಿ, "ಕ್ರಮವಾಗಿ ಭಕ್ತ, ಮಾಹೇಶ್ವರ, ಪ್ರಸಾದಿ, ಶಾಗಾಲಿಂಗ] ಶರಣ ಮತ್ತು ಐಕ್ಕ 
ಎಂಬ ಆರು ಸ್ಥಲಗಳ "ಲಕ್ಷಣಗಳನ್ನು ಎಸ್ಮಾರವಾಗಿ ವಿವರಿಸಲಾಗಿದೆ. ಜ.1 
ಮಹೇಶ್ವರನ ಸರ್ವಜ್ಞಕಾ, ತೃಪ್ತಿ Le ಸ್ವತ೦ತ್ರತಾ, ನಿತ್ಯ ವಾದ ಅಲುಪ್ರಶಕ್ತಿ 
ಮತ್ತು 'ಅನಂತಶಕ್ತಿಯೆಂಬ i ಅಂಗಗಳನ್ನು ಮತ್ತು ಆರು ಸ್ಥಲಗಳಲ್ಲಿ ಅವುಗಳ 
ಯೋಜನೆಯ ರೀತಿ ಯನ್ನು ಹೇಳಿ, ಭಕ್ತಿ, ಕರ್ಮಕ್ಷಯ, "ಬುದ್ಧಿ, ವಿಚಾರ, ದರ್ಪಕ್ಷಯ 
ಮತು ಸಿ ಸಮ್ಯಗ್‌ಜ್ಞಾನ ಎಂಬ ಕೆ ಲಿಂಗ. ಮತ್ತು ಉಪಾಂಗಗಳ ಪರಸ್ಪರ ಸಂಬಂಧವನ್ನು 
ಹೇಳಿ, ಪ ಪ್ರಸಂಗವಶಾತ್‌ ಆರು ವಿಧ ಊರ್ಮಿಗಳ ಮತು ಸ ಅರಿಷಡರ್ಗದ ವಿವರಣೆಯನ್ನು 
ಕಜೆ 


ಏಳನೆಯ ಪಟಲದಲ್ಲಿ ಶೈವಮತಗಳ ಲಕ್ಷಣಗಳು ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. 
ವೀರಶೈ ವರಿಗೆ ಸಸ ಅಭಕ್ಷ್ಯ- ಭಕ್ಷಣ ಮುಂತಾದವುಗಳ ನಿಷೇಧವು 
ಕಟ್ಟುನಿಟ್ಟಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಮತ್ತೆ ಅತಿಥಿ ಸತ್ಕಾರಕ್ಕೆ ವಿಶೇಷವಾದ ಒತ್ತು 
ನೀಡಲಾಗಿದೆ. ಕಿ ಅಷ್ಟಾವರಣಗಳ ನಿರ್ದೇಶ ಮಾಡಿ, ಇಷ್ಟಲಿಂಗಧಾರಿಯು 
ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಹೇಳಿ, ಪುಷ್ಪಸಂಗ್ರಹ ಮತ್ತು ಪೂಜಾ ಪದ್ಧತಿಗಳ 
ವಿಶೇಷ ನಿರೂಪಣೆಯನ್ನು ಕೂಡಲಾಗಿದೆ. ಎಂಟನೆಯ ಪಟಲದಲ್ಲಿ ವೀರ ಪದದ 
ನಿಷ್ಪತ್ತಿ ಮತ್ತು ಅದರ ಅರ್ಥವನ್ನು ವಿಸ್ತಾರವಾಗಿ ನಿರೂಪಿಸಲಾಗಿದೆ. ಬ್ರಹ್ಮಚರ್ಯದ 
ಸ್ಮೃತಿ ಸಮ್ಮತವಾದ ಅರ್ಥವನ್ನು ವಿವರಿಸಿ, ಇದು ಶಿವಯೋಗಿಗೆ ಅತ್ಯಾವಶ್ಯಕವೆಂದು 
ಹೇಳಲಾಗಿದೆ. ಮುಂದೆ ವೀರಶೈವ ವ್ರತದ ನಿರೂಪಣೆಯ ಅಂಗವಾಗಿ ಭಸ್ಮಧಾರಣ 
ಎಧಿಯ ವಿಸ್ತಾರವಾದ ನಿರೂಪಣೆ ಬಂದಿದೆ. ಶಿವ, ಇಷ್ಟಲಿಂಗ, ಆತ್ಮ ಮತ್ತು ಗುರು 
ಇವರಲ್ಲಿ ಏಕತ್ವದ, ಭಾವನೆಯಿರಬೇಕೆಂಬುದನ್ನು ಬಿಂಬಿಸಿ ವೀರಶೈವನು ಎಂದೂ 
ಅಧಃಪತನವನ್ನು ಹೊಂದಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದ ಎಚಾರಕ್ಕೆ 
ಸಂವಾದಿಯಾದ ವಿಚಾರವು ಬಿಂಬಿತವಾಗಿದೆ. ಪೂಜೆಯ ಕಾಲದ ಬಗ್ಗೆ ಹೇಳಿ, 


ಶಿವಾಗಮ ವಾಜ್ಕಯ ಪರಿಚಯ ೯೭ 


ಜ೦ಗಮನಿಗೆ ಭಿಕ್ಷೆಯ ನಿಯಮಗಳನ್ನು ವಿಧಿಸಿ, ಅಂತಿಮವಾಗಿ ಹೇಗೆ ಗೃಹಸ್ಥ ನನು 
ಜಂಗಮನ ಸತ್ಕಾರವನ್ನು ಎ ಗರಾಸಾ್‌ ಮಾಡಬೇಕೆಂಬುದನ್ನು ಸಲಾಗಿದೆ. 


ಒಂಭತ್ತನೆಯ ಪಟಲದಲ್ಲಿ ವೀರಶೈವಮತದ ಮಹಿಮೆಯು ನಿರೂಪಿತವಾಗಿದೆ. 
ಕಾಶಿಯಲ್ಲ ಮರಣ ಮಾತ್ರದಿಂದ ಮುಕ್ತಿಯು ಹೇಗೆ ಲಭಿಸುತ್ತದೆಯೋ ಹಾಗೆಯೇ 
ವೀರಶೈವ ಮತವನ್ನು ಪ್ರವೇಶಿಸುವ ಮಾತ್ರದಿಂದಲೇ ಮುಕ್ತಿ ದೊರೆಯುತ್ತದೆ ಎಂದು 
ಹೇಳಿ, ಅನ್ನಮತಗಳಲ್ಲಿ. ಸ್ಥಲಿತನಾದ ವ್ಯಕ್ತಿ ವಿ ವೀರಶೆ ವಮತವನ್ನು "ಆಶ್ರಯಿಸಿ ಶುದ್ಧನಾಗುವನು 
ಎಂಬ ವಿಶೇಷವು ನಿರೂಪಿಸಲ್ಪಟ್ಟಿದೆ. ಸ್‌ ವನು ವಿಷಯಗಳಲ್ಲಿ ಅಭಿಲಾಷೆಯನ್ನು 
ಇಟ್ಟುಕೊಳ್ಳದೆ ತನ್ನ ಮತದ ಬಗ್ಗೆ ಜ್‌ ಜ್‌ ಆಸ್ಪ ಮತ್ತು ಭಕ್ತಿಗಳನ್ನು 
ಹೊಂದಿರಬೇಕು ಕ ಹೇಳಿದೆ. ಯೋಗ್ಯತೆಯನ್ನು ಗಳಿಸದೆ ಒಮ್ಮಿಂದೊಮ್ಮೆಲೇ 
ವೀರಶೈವ ಮತದಲ್ಲಿ ಪ್ರವೇಶಿಸಬಾರದು ಎಂದು ಆಜ್ಞಾಪಿಸಲಾಗಿದೆ. ಇಲ್ಲಿ 
ಚತುರ್ಥಾಶ್ರಮವನ್ನು ಪ್ರವೇಶಿಸಿದ ಸಂನ್ಯಾಸಿ ಅಥವಾ ವೀರಶೈವ ಜಂಗಮನ 
ವಿಶೇಷತೆಗಳನ್ನು ಬಿಂಬಿಸಿ ವೀರಶೈವ ಮತದಲ್ಲಿ ಯೋಗ್ಯತೆಯ ಆಧಾರದಿಂದ ಪ್ರವೇಶಿಸಿ 
ಹೇಗೆ ಅನಾಯಾಸವಾಗಿ ಮುಕ್ತಿಯನ್ನು ಹೊಂದಬಹುದು ಎ೦ಬುದನ್ನು ಹೇಳಲಾಗಿದೆ. 


ಹತ್ತನೆಯ ಪಟಲದಲ್ಲಿ ಯೋಗದ ವಿಧಾನವು ಹೇಳಲ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ 
ಎರಡು ವಿಧವಾದ ಯೋಗ ಶೈವದ ವಿಚಾರವು ನಿರೂಪಿತವಾಗಿದೆ. ಸಾಕಾರ ಮತ್ತು 
ನಿರಾಕಾರ ಎಂಬೆರಡು ಯೋಗಶೈ ವದ ಪ್ರಕಾರಗಳನ್ನು ವಿವರಿಸಿ, ಆಸನ ಮತ್ತು 
ಧ್ಯಾನ ಪದ್ದತಿಗಳ ವರ್ಣನೆಯನ್ನು ನೀಡಲಾಗಿದೆ. ಜ್‌ ಯೋಗದ ಎಂಟು 
ಚ್‌ ನಿರೂಪಣೆಯು ಬಂದಿದ. ಇಲ್ಲಿ ಹೇಳಿರುವ ಯೋಗದ ಅಂಗಗಳು ಬೇರೆ 
ಕಡೆ ಹೇಳಿದ ಯೋಗಾಂಗಗಳಿಗಿಂತ ಭಿನ್ನವಾಗಿವೆ. ಇಲ್ಲಿ ಹೇಳಿರುವ ಯೋಗದ 
ಅಂಗಗಳೆಂದರೆ ಭಕ್ತ, ವೈರಾಗ್ಯ, ಅಭ್ಯಾಸ, ಧಾನ್ಯ, ಏಕಾಂತಸೇವನ, ಭಿಕ್ಷಾಟನ, 
ಲಿ೦ಂಗಪೂಜಾ ಮತ್ತು ಸತತ ಶಿವಸ್ಮರಣ. ಅನಂತರ ಧ್ಯಾನಶೈವ ಮತ್ತು ವೀರಶೈ ವರ 
ಯೋಗ ಪದ್ಧತಿಗಳನ್ನು ವಿವರಿಸಿ, ಭ್ರ ಯೋಗಿಗಳಿಗೆ ಸ ಪ ತಿತಿಕ್ಹಾ NE 
ಶದ್ದ ಮತ್ತು ಎಂಬ ಆರು ಅಂಗಗಳನ್ನು ವಿಧಿಸಲಾಗಿದೆ. ದಯೆಯ 
ಮಹಿಮೆಯನ್ನು ಹೇಳಿ ಅಂತಿಮವಾಗಿ ಪಂಚಾಕ್ಷರ ಮಂತ್ರದ ಮಹಾತ್ವವು 


ವರ್ಣಿತವಾಗಿದೆ. 


ಹನ್ನೊಂದನೆಯ ಪಟಲದಲ್ಲಿ ಪಂಚಾಕ್ಷರಮಂತ್ರ ಜಪದ ಸಂಪೂರ್ಣ ವಿಧಿಯು 

ವಿಸ್ತಾರವಾಗಿ ಹೇಳಲ್ಲಟ್ಟಿದೆ. ಪಂಚಾಕ್ಷರ "ಮತ್ತು ಷಡಕ್ಷರ ಮಂತ್ರಗಳ ಸ್ವರೂಪ 
ಹಾಗೂ ಪಣವದ ಮಹಿಮೆಗಳನ್ನು ಹೇಳಿದ ಮೇಲೆ ಷಡಕ್ಷರ ಮಂತ್ರದ ಮಹಯ 
ಇಲ್ಲಿ ವರ್ಣಿತವಾಗಿದೆ. ಮಂತವನ್ನು ಸ್ವೀಕರಿಸುವುದಕ್ಕಿಂತ ಮೊದಲು ಗುರುವಿನ 
ಸೇವೆಯನ್ನು ಮಾಡುವುದು, ಗುರುವಿನ ೫ ೪1 ಶಿಷ್ಠನ ಷಡದ್ದಶುದ್ಧಿ ಮಂತ್ರೋಪದೇಶ, 
ಮಂತ್ರಪುರಶ್ಚರಣೆಗಳ ಎಧಿ- ವಿಧಾನಗಳನ್ನು ಹೇಳಲಾಗಿದೆ. ಜಪದ ಎಧಿ ಮತ್ತು 
ಭೂತಶುದ್ದಿ "ಮುರತಾದ ಪ್ರಕ್ರಿಯೆಗಳನ್ನು ತಿಳಿಸುವುದಕ್ಕಾಗಿ ಜಪದ ಮೂರು ವಿಧ 


೯೮ ಶಿವಾಗಮಗಳು ಮತು ವಚನ ಸಾಹಿತ್ಯ 


ಇ 2 


ಮತ್ತು ಪಂಚವಿಧಗಳನ್ನು ಹೇಳಿ, ಯಾವುದಾದರೂ ಒಂದು ವಿಧದ ಜಪದ ವಿಧಾನವನ್ನು 


ಅನುಸರಿಸಬೇಕು ಎ೦ದು ಸೂಚಿಸಲಾಗಿದೆ. 


ಹನ್ನೆರಡನೆಯ 'ಪಟಲದಲ್ಲಿ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳ 
ಸ್ವರೂಪವು ನಿರೂಪಿಸಲ್ಪಟ್ಟಿದೆ. ಮೊದಲು ಜ್ಞಾನ ಮತ್ತು ಯೋಗ (ಕರ್ಮ)ಗಳ 
ಪರಸರ ಅವಲಂಬನೆಯು ವರ್ಣಿತವಾಗಿದೆ. ಇದರಿಂದ ಜ್ಞಾನಕರ್ಮ ಸಮುಚ್ಚಯ 
ವಾದಕ್ಕೆ ಪುಷ್ಟಿ ದೊರೆಯುತ್ತದೆ. ಕರ್ಮವು ಬಾಹ್ಯ ಮತ್ತು ಅಂತರವೆಂದು ಎರಡು 


ಪ್ರಕಾರಗಳನ್ನು ಹೇಳಿ, ಅವುಗಳಲ್ಲಿ ಬಾಹ್ಯಕರ್ಮದ ಮೂರು ಭೇದ ಮತ್ತು ಐದು 


ಭೇದಗಳನ್ನು ಜ್‌ ಅಂತರ ಜಟೆ ಬಾಹ್ಯಕರ್ಮಕ್ಕಿಂತ ಶ್ರೇಷ್ಠ ಎಂಬುದನ್ನು 
ಯ್‌ ಶಿವಧರ್ಮವನ್ನು ಇಸ್‌ ತತ ಲಕ್ಷಣಗಳನ್ನು ಹೇಳಿ 
(೧೨,೨೬,೨೮), ಇಂತಹ ಲಕ್ಷಣಗಳು ಮ್ಲೇಚ್ಛನಲ್ಲಿದ್ದರೂ ಕೂಡ ಅವನನ್ನು 
ಶಿವಸ್ತರೂಪನೆಂದು ಗೌರವಿಸ ಬೇಕು ಎಂದು ವಿಶೇಷವಾಗಿ ಸೂಚಿಸಲಾಗಿದೆ. ಇಲ್ಲಿ 
ಭಕ್ತಿಯ ಪ್ರಾಧಾನ್ಯ ವನ್ನು ಅ೦ಗೀಕರಿಸಿ, ಭಕ್ತಿಯ ಲಕ್ಷಣ ಮತ್ತು ಪ್ರಕಾರಗಳ 
ನಿರೂಪಣೆಯನ್ನು ನೀಡಿ ಭಕ್ತಿಯ ಮಹಿಮೆಯನ್ನು ವರ್ಣಿಸಲಾಗಿದೆ. ಅನಂತರ 
ಶಿವಧರ್ಮದಲ್ಲಿನ ಜ್ಞಾನ, ಕ್ರಿಯಾ, ಚರ್ಯಾ ಮತ್ತು ಯೋಗವೆಂಬ ನಾಲ್ಕು ಮಾರ್ಗಗಳ 
ಸ್ವರೂಪವನ್ನು ಹೇಳುತ್ತಾ ಈ ಶಿವಮಾರ್ಗದ ಅನುಸರಣೆಯು ಶಿವಜ್ಞಾನದ ಪ್ರಾಪ್ತಿಗೆ 
ಅತ್ಯಂತ ಅವಶ್ಯಕವೆ೦ಬುದನ್ನು ಸಮರ್ಥಿಸಲಾಗಿದೆ. ಅನಂತರ ಶೈವದರ್ಶನದಲ್ಲಿ 
ಪ್ರಸಿದ್ದವಾದ ಪತಿ, ಪಶು ಮತ್ತು ಪಾಶಗಳೆಂಬ ತತ್ತ್ವತ್ರಯದ ಸ್ವರೂಪವನ್ನು ಹೇಳಿ, 
ಮೂರು ವಿಧವಾದ ಪಾಶಗಳನ್ನು ಕತ್ತರಿಸಲು ವೀರಶೈವ ದೀಕ್ಷೆಯ ಅವಶ್ಯಕತೆಯನ್ನು 
ಬಿಂಬಿಸಲಾಗಿದೆ. ಇದಕ್ಕೋಸ್ಕರ ಶ್ರದ್ಧೆ ಬೇಕು, ಶದ್ದೆಯಿಂದಲೇ ಭಕ್ತಿಯ ರಣ 
ಭಕ್ತಿಸಂಪನ್ನವಾದ ವ್ಯಕ್ತಿಯೇ ವೀರಶೈವ ದೀಕ್ಷೆಗೆ "ಅರ್ಹ ಎಂಬ SE 
ಮುಂದೆ NSE ಈ ರೀತಿ ಇಲ್ಲಿ ಜ್ಞಾನ, ಕರ್ಮ ಮತ್ತು ಭಕ್ತಿಗಳ ನಿರೂಪ 
ಮಾಡಿ ಅಂತ್ಯದಲ್ಲಿ ಎಲ್ಲಾ ಪ್ರಕಾರದ ಶೈವರು ಪಾಲಿಸಬೇಕಾದ ಸಾಮಾನ್ಯ ಇದಕು 
ಮತ್ತು ವೀರಶೈವರ ವಿಶೇಷ ಸದಾಚಾರಗಳನ್ನು ಹೇಳಲಾಗಿದೆ. 


ಹದಿಮೂರನೆಯ ಪಟಲದಲ್ಲಿ ಪ್ರಧಾನವಾಗಿ ಕರಕಮಲದಲ್ಲಿ ಇಷ್ಟಲಿಂಗಪೂಜೆಯ 
ವಿಧಾನವು ವರ್ಣಿತವಾಗಿದೆ. ಅನ್ಯಪೀಠಗಳಿಗಿಂತ ಪಾಣಿಪೀಠವು ಶ್ರೇಷ್ಠವೆಂದು 
ಹೇಳಿ, ಅದರ ಸ್ವರೂಪವನ್ನು ನಿರೂಪಿಸುತ್ತಾ ಐದು ಬೆರಳುಗಳಲ್ಲಿ ಪಂಚಬ್ರಹ್ಮರು 
ಮತ್ತು ಪಂಚಾಗಿ ಗಳನ್ನೂ ಪರಿಭಾವಿಸಿಕೊಳ್ಳಬೇಕು ಎಂದು ತಿಳಿಸಿ ಕರಕಮಲದಲ್ಲಿ 
ಇಷ್ಟರಿಂಗಪೂಜೆಯ ವಿಧಾನ, ಪಾಲಿಸಬೇಕಾದ ನಿಯಮಗಳು ಮತ್ತು ಇಷ್ಟಲಿಂಗ 
ಪೂಜೆಯ ಮಹಿಮೆಗಳನ್ನು ಹೇಳಲಾಗಿದೆ. ಇಷ್ಟಲಿಂಗಕ್ಕೆ ಮಾಡಬೇಕಾದ ಅಭಿಷೇಕ, 
ಅದಕ್ಕೆ ಬೇಕಾಗುವ ಪಾತ್ರೆಗಳ ಹಾಗೂ ನೀರಿನ ಸಂಗ್ರಹಕ್ಕೆ ಅನುಸರಿಸಬೇಕಾದ 
ಎಧಾನಗಳನ್ನು ವಿವರಿಸಲಾಗಿದೆ. 


ಹದಿನಾಲ್ಕನೆಯ ಪಟಲದಲ್ಲಿ ಮುಖ್ಯವಾಗಿ ಅಷ್ಟಬಂಧ (ಸ್ಥಾವರ) ಲಿಂಗದ 
ಲಕ್ಷಣ ಮತ್ತು "ಗುರುವನ್ನು ಪೂಜಿಸುವ ಕ್ರಮ ಎಂಬ ಎರಡು ವಿಷಯಗಳು 


ಶಿವಾಗಮ ವಾಜ್ಮಯ ಪರಿಚಯ ೯೯ 


ವರ್ಣಿಸಲ್ಪಟ್ಟಿವೆ. ಇಲ್ಲಿ ಲಿಂಗದ ಸಖಂಡ, ಅಖಂಡ ಮುಂತಾದ ಭೇದಗಳ ಸ್ವರೂಪವನ್ನು 
ಹೇಳಿ, ತನ್ನ ಯೋಗ ತೆಗೆ ಅನುಸಾರವಾಗಿ ಉಪಾಸನೆ ೫.1.4 ತ 
ಇದರಲ್ಲಿ ಭಕ್ತಿಗೆ ನಗ ಸ್ಥಾನವಂಬುದೂ ಹೇಳಲ್ಪಟ್ಟದೆ. ಇಷ್ಟಲಿಂಗದ ಪ್ರಮಾಣ 
ಮತ್ತು ಅದನ್ನು ಧರಿಸುವ ಎಧಿಯನ್ನು ವಿವರಿಸಿ. ಇಲ್ಲಿ "ಧರಿಸಿದ ಲಿಂಗವು 
ನಷವಾದರೆ ಏನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎ೦ಬುದನ್ನು ಹೇಳಲಾಗಿದೆ. 
ಪೂಜೆಗೆ ಬೇಕಾದ ಪಾ ತೆಗಳು ಹಾಗೂ ಶಿವಪಾತ್ರೆಯ ಲಕ್ಷಣಗಳನ್ನು ಹೇಳಿ, ಆ 
ಪಾತ್ರೆಗಳಲ್ಲಿ ತೀರ್ಥಗಳ ಆವಾಹನೆಯನ್ನು ಮಾಡಬೇಕೆಂದು ರ 
ಇಷ್ಟಲಿಂಗದ ನಿರ್ಮಾಣ ಮತ್ತು ಪ ಎಲ್ಲಾ ವಿಧಾನಗಳನ್ನು ವಿವರಿಸಿ, ಗುರು 
ಮತ್ತು ದೇವತೆಗಳನ್ನು ಅಭಿನ್ನದೃಷಿಯಿಂದ ನೋಡಬೇಕೆಂದು ಹೇಳಿದೆ. ಅನಂತರ 
ಸದುರುವಿನ ಸ್ಮರಣ, ಮನಾ ಮತ್ತು ಧ್ಯಾನ ಮುಂತಾದವುಗಳ ವಿಧಾನ ಮತ್ತು 
ಗುರುವಿನ ಮಹಿಮೆಗಳನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. 


ಹದಿನೈ ದನೆಯ ಪಟಲದಲ್ಲಿ ಮೂರು ವಿಧವಾದ ವೀರಶೈವರ ನಿರೂಪಣೆಯಿದೆ. 
೧ಿನಾರನೆಯ ಪಟಲದಲ್ಲಿ ಆರು ವಿಧ ಲಿಂಗಗಳ ek ಬರುತ್ತದೆ. ಆಮೇಲೆ 
ಸಂಕ್ಷಿಪ್ತವಾಗಿ ನಿರಾಭಾರಿಯ ಆಚರಣಗಳನ್ನು ಹೇಳಿ ಪಂಚಸೂತ್ರ ಘಟತ ಲಿಂಗದ 
ಸಂಕ್ಷಿಪ ಚರ್ಚೆಯನ್ನು ಮಾಡಲಾಗಿದೆ. 


ಹದಿನೇಳನೆಯ ಪಟಲದಲ್ಲಿ ಶೈವಾಗಮಗಳಿಗೆ ಸಮ್ಮತವಾದ ಮೂವತ್ತಾರು 
ತತ್ತ್ವಗಳ ನಿರೂಪ ಣಯನ್ನು ಓಕ ಎರಕ್ತಶ್ಕೆ ವರ ಹತ್ತು ಗುಣಗಳ ಪರಿಗಣನೆಯೂ 
ಇಲ್ಲ ಮಾಡಲ್ಪಟ್ಟಿದೆ. ಶೈವರ ಪತಿದಿನದ ಕಾರ್ಯಗಳನ್ನು (ತಬ್ಬ. ಕವನ್ನು) ನಿರೂಪಿಸುತ್ತಾ 
ಸ್ನಾನವಿಧಿ, ಭಸ್ಮ ಭಾ ಭಸ್ಮಧಾರಣ ವಿಧಿ, ಭಸ್ನಮಹಿಮೆ. 'ರುದಾಕ್ಷಧಾರಣ. 
ಪಾಣಿಪೀಠದಲ್ಲಿ ಇಷ್ಟಲಿಂಗಪೂಜೆ, ವಿರಕ್ತ ಶಿವಯೋಗಿಯು ಭಿಕ್ಷಾಟನೆಯಲ್ಲಿ 
ಪಾಲಿಸಬೇಕಾದ ನಿಯಮಗಳನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. 


ಹದಿನೆಂಟನೆಯ ಪಟಲದಲ್ಲಿ ನಿರ್ಯಾಣಯಾಗದ (ಅಂತೆ ೇಷ್ಟಿಯ) ವಿಧಾನವು 
ವರ್ಣಿತವಾಗಿದೆ. ತನ್ನ ಅಂತ್ಯ ಕಾಲ ಸಮೀಪಿಸಿತೆಂದು ತಿಳಿದಾಗಿನಿಂದ ಶಿವಭಕ್ತನು 
ಏನು ಮಾಡಬೇಕು ಎಂಬುದನ್ನು ಹೇಳಿ, ನಂತರ ಮೃತವ್ಯಕ್ತಿಯ ಸಮಾಧಿ ಮಾಡುವ 
ಪೂರ್ತಿ ವಿಧಾನವನ್ನು ವಿಸ್ತಾರವಾಗಿ ವಾ್‌ ೫... ಕಾಲದಲ್ಲಿ 
ಇದ್ದಿರಬಹುದಾದ ಪತ್ನಿ ಸ್ರ ಪತಿ ಯರ ಸಹಗಮನ ಪದ್ಧತಿಯೂ ವರ್ಣಿಸಲ್ಪಟ್ಟಿದೆ. 
ಸಂಸ್ಕಾರ ಧೆ ಸ್ಥಲದಲ್ಲಿ ಸಮಾಧಿಯನ್ನು. ಶಿವಾಲಯವನ್ನು ಮಾಡಿ, 
ಶಿಲಾಲಿಂಗವನ್ನು ಸ್ಥಾಪಿಸಿ ಪೂಜಿಸುವುದು ನಾ ವಿಧಾನಗಳು ನಿರೂಪಿತವಾಗಿವೆ. 
ಶಿಂಗಮುದೆಯಿಂದ' ಗುರುತಿಸಲ್ಪಟ್ಟ ವೃಷಭನನ್ನು ಬಿಡುವುದು, ನಿರ್ಯಾಣ ಯಾಗದಲ್ಲಿ 
ದೀಕ್ಷಿತನಾದವನು ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳಿದೆ. 


ಹತ್ತೊಂಬತ್ತನೆಯ ಪಟಲದಲ್ಲಿ ವಿಶೇಷವಾಗಿ ಸಿದ್ದಿದಿವಸ ಅಥವಾ ಮೃತ್ಯತಿಥಿಯ 


ದಿನ ಮಾಡಬೇಕಾದ ಕ್ರಿಯೆಗಳ ಬಗ್ಗೆ ನಿರೂಪಿಸಲಾಗಿದೆ. ಗುರು - ಶಿಷ್ಯ ಪರಂಪರೆಯ 


೧೦೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎವರಣಯನ್ನು ನೀಡುತ್ತಾ, ಆ ಪರಂಪರೆಯು ನಿರಂತರ ನಡೆದುಕೊಂಡು 
ಬರುತ್ತಿರುವುದರಿಂದ ಇಂದಿನ ಶಿಷ್ಯನು ಮುಂದ ಗುರುವೆನಿಸಿಕೂಳ್ಳುವನು ಎಂಬ 
ಸತ್ಯವನ್ನು ಹೇಳಲಾಗಿದೆ. ಯಾವುದೇ ಜಾತಿಭೇದವಿಲ್ಲದೆ ಎಲ್ಲರನ್ನೂ ಸಮಾನರೆಂದು 
ಭಾವಿಸಿ ಎಲ್ಲರಿಗೂ ಸಹಾಯ ಮಾಡಬೇಕು ಎಂದು ಸೂಚಿಸಲಾಗಿದೆ. ಆರ್ಥಿಕವಾಗಿ 
ಅಸಮರ್ಥ ವ್ಯಕ್ತಿಯು ತನ್ನ ದೈಹಿಕ ಶ್ರಮದಿಂದ ಏನೇನು ಪರೋಪಕಾರದ 
ಕಾರ್ಯಗಳನ್ನು ಮಾಡಬಹುದು ಎಂಬುದನ್ನೂ ಸೂಚಿಸಲಾಗಿದೆ. ತಂದೆ, ಗುರು 
ಮುಂತಾದವರ ಮೃತ್ಯುತಿಥಿಯ ದಿವಸ ಮಾಡಬೇಕಾದ ಧಾರ್ಮಿಕ ಕೃತ್ಯಗಳ 
ಸವಿಸ್ತಾರವಾದ ನಿರೂಪಣೆಯಿಲ್ಲಿ ಬಂದಿದೆ. 


ಇಪ್ಪತ್ತನೆಯ ಪಟಲದಲ್ಲಿ ದೀಕ್ಷಾಭೇದಗಳ ವಿಧಾನವು ನಿರೂಪಿತವಾಗಿದೆ. ಇಲ್ಲಿ 
ಅರ್ಹತೆಯಿಲ್ಲದ ' (ಅನಧಿಕಾರ) ವ್ಯಕ್ತಿಗೆ ದೀಕ್ಷೆಯನ್ನು ನೀಡಬಾರದು ಎಂಬ 
ಎಚ್ಚರಿಕೆಯನ್ನಿತ್ತು. ದೀಕ್ಷಾರ್ಹನ ಲಕ್ಷಣಗಳನ್ನು ಹೇಳಿದೆ. 

ಇಪ್ಪತ್ತೊಂದನೆಯ ಪಟಲದಲ್ಲಿ ಜ್ಞಾನಯೋಗದ ನಿರೂಪಣೆಯಿದೆ. ಇಪ್ಪತ್ತೆಂಟು 
ತತ್ತ್ವಗಳ ಪರಿಗಣನೆಯೊಂದಿಗೆ ಇಲ್ಲಿ ಜ್ಞಾನದ ಲಕ್ಷಣವನ್ನು ಕೊಡುತ್ತಾ ಶಿವನ 
ಸ್ವರೂಪಜ್ಞಾನವೇ ನಿಜವಾದ ಜ್ಞಾನವಂದು ಪ್ರತಿಪಾದಿಸಲಾಗಿದೆ. ಬಭುಕ್ತಾ (ಹಸಿವು). 
ಪಿಪಾಸಾ (ಬಾಯಾರಿಕೆ) ಮುಂತಾದ ಆರು ಊರ್ಮಿಗಳ ಮತ್ತು ಕಾಮ, ಕ್ರೋಧ 
ಮುಂತಾದ ಆರು ವೈರಿಗಳ ಬಗ್ಗೆ ಚರ್ಚಿಸಲಾಗಿದೆ. ಇವುಗಳಿಂದ ಮುಕ್ತನಾದ 
ವ್ಯಕ್ತಿಯು ಶಿವನೇ ಸರ್ವಸನೆಂಬ ಜ್ಞಾನದೊಂದಿಗೆ ಯೋಗದ ಅಭ್ಯಾಸ ವನ್ನು ಮಾಡಬೇಕು, 
ತು ಮುಕ್ತಿಯ ಪರಮ ಸಾಧನವೆಂದು ಹೇಳಲಾಗಿದೆ. ಶಿವನೇ ನಸ ಸರೂಪವನ್ನು 
ಹೇಗೆ ಧರಿಸುತ್ತಾನೆ ಎಂಬ ದೇವಿಯ ಪ್ರಶ್ನೆಗೆ ಪರಮಾತ್ಮನು ಚರಾಚರಾತ್ಮಕವಾದ 
ಜಗತ್ತೆಲ್ಲವೂ ಶಿವ-ಶಕ್ತಾ ಖತ್ನಕವೆಂದು ಹೇಳಿ ಜೀವಾತ್ಮನ ಸ್ವರೂಪವನ್ನು ನಿರೂಪಿಸುತ್ತಾ 
ಮಾಯೆಯಿಂದ ಮೋಹಿತನಾದ ಜೀವನು ತನ್ನ ನಿಜಸ್ವರೂಪವನ್ನು ಮರೆಯುತ್ತಾನೆ, 
ವಾಸ್ತವವಾಗಿ ಶಿವ ಮತ್ತು ಜೀವರಿಗೆ ಅಣುಮಾತ್ರವೂ ಅಂತರವಿಲ್ಲ ಎಂದು ಹೇಳುತ್ತಾನೆ. 
ಇದೇ ಸಂದರ್ಭದಲ್ಲಿ ಅಧ್ಯಾಸದ ಬಗ್ಗೆ ಚರ್ಚೆ ಮಾಡುತ್ತಾ ಇಲ್ಲಿ ಅಧ್ಯಾಸವು 
ಬಿಂಬ- ಪ್ರತಿಬಿಂಬ ನ್ಯಾಯದಂತೆ ಇದೆ ಮತ್ತು ಇದರ ಕಾರಣದಿಂದಲೇ ಜೀವನು 
ತನ್ನಲ್ಲಿ ಸುಖ-ದುಃ ಖಗಳನ್ನು ಅನುಭವಿಸತೊಡಗುತ್ತಾನೆ; ಆದರೆ ಇದೆಲ್ಲವೂ ಬುದ್ದಿಯ 
ಜ್‌ ಒಂದು ಪ್ರಕಾರದ. ನಾಟಕ; ಏಕಮಾತ್ರ ಶಕ್ತಿ ತತ್ತ್ವವು ನಾಮರೂಪ ಗಳಾಗಿ 
ನಾನಾ ರೂಪಗಳಲ್ಲಿ ಭಾಸಿತವಾಗುತ್ತದೆ ಎಂದು ವಿವರಿಸಲಾಗಿದೆ. 

ಇಪ್ಪತ್ತರಡನೆಯ ಪಟಲದಲ್ಲಿ ಜ್ಞಾನ ಮತ್ತು ಯೋಗಗಳ ನಿರೂಪಣೆಯು ಬಂದಿದೆ. 
ಜ್ಞಾನ ಮತ್ತು ಯೋಗಕ್ಕಿಂತ ಭಕ್ತಿಯು ಅಧಿಕ ಶ್ರೇಷ್ಠ ಎಂದು ಹೇಳಲಾಗಿದೆ. ಭಕ್ತಿಯಿಂದ 
ಸಮರ್ಪಿಸಿದ ಅಲವಸ್ತುವೂ ಕೂಡ ಅಕ್ಷಯ ಫಲವನ್ನು ನೀಡುತ್ತದೆಯೆಂದೂ, 
ಪರಮಾತ್ಮನು ಭಕ್ತನ ವಶನೆಂದೂ, ಶಿವಭಕ್ತಿಯೇ ಮುಕ್ತಿಯೆಂದೂ ಇಲ್ಲಿ ನಿರೂಪಿಸಲಾಗಿದೆ. 
ಗುರುವೇ ಈಶ್ವರನೆಂದು ತಿಳಿದು ಅವನ ಸೇವೆಯನ್ನು ಕಾಯೇನು, ವಾಚಾ, ಮನಸಾ 
' ಮಾಡಬೇಕು, ಈ ಭಕ್ತಿಯ ಅಭ್ಯಾಸದಿಂದ ಜ್ಞಾನ ಮತ್ತು ಯೋಗಗಳಲ್ಲಿ ಮನುಷ್ಯನಿಗೆ 


|) ಶಿವಾಗವು ದಾಜುಯ ಪರಿಚಯ ೧೦೧ 


| ದೃಢತೆಯು ಪ್ರಾಪ್ತವಾಗುತ್ತದೆ, ಭಕ್ತಿಯಿಲ್ಲದಿದ್ದರೆ ದುಃಖವನ್ನು ಅನುಭವಿಸಬೇಕಾಗುತ್ತದೆ 
| ಎ೦ಬ ವಿಷಯಗಳು ಇಲ್ಲಿ ಸ್ಪಷ್ಟವಾಗಿ ನಿರೂಪಿತವಾಗಿದೆ. ಕೊನೆಯಲ್ಲಿ 
ಜಗನ್ನಿಥ್ಯಾತತ್ತವಾದವನ್ನು ನಿರೂಪಿಸುತ್ತಾ, ಜಗತ್ತಿಗೆ ಯಾವುದೇ ವಾಸ್ತವ 
! ಇರುವಿಕೆಯೆಂಬುದಿಲ್ಲ, ಅದು ಕೇವಲ ಶಿವನ ನಾಟಕವೆಂದು ನಿರೂಪಿಸಲಾಗಿದೆ. 


ಇಪ್ಪತ್ಮೂರನೆಯ ಪಟಲದಲ್ಲಿ ನಿರ್ಲೇಪನೂ, ನಿಃಸಂಗನೂ ಆದ ಪರಮಾತ್ಮನು 
| ಹೇಗೆ ಜಗತ್ತಿನ ಆಧಾರವಾಗುತ್ತಾನೆ ಎಂಬ ಪ್ರಶ್ನೆಗೆ ದೃಷ್ಟಾಂತಗಳಿಂದ ಕೂಡಿದ 
| ಉತ್ತರವಿದೆ. ವಾಸ್ತವವಾಗಿ ನಾಮರೂಪಾತ್ಮಕವಾದ ಈ ಜಗತ್ತು ಸುಖಸಾಗರವಾದ 
| ಶಿವನಿಂದ ಚಿಮ್ಮಿ ಹೊರಗೆ ಬರುತ್ತದೆ ಮತ್ತು ಅಂತಿಮವಾಗಿ ಅದರಲ್ಲೇ . 
ಲೀನವಾಗುತ್ತದೆಯೆಂದೂ ನಿರೂಪಿಸಲಾಗಿದೆ. ಕಡೆಯಲ್ಲಿ ದೇವಿಯ ಮಾತಿನಲ್ಲಿ, 
ಇದಿಷ್ಟೂ ಪರತಂತ್ರ ಪ್ರಕೃತಿಯ ಕಾರ್ಯವಾಗಲಿಕ್ಕೆ ಸಾಧ್ಯವಿಲ್ಲ, ಇದರ ಪ್ರೇರಕನ 

ರೂಪದಲ್ಲಿ ಪರಮಾತ್ಮನ ಅಸ್ತಿತ್ವ ಸರ್ವದಾ ಸಿದ್ದವೆಂಬ ಉಪಸಂಹಾರವು ಬಂದಿದೆ. 


೧೪) ಕಿರಣಾಗಮ : ಕಿರಣಾಗಮವು ೧೯೩೨ ರಲ್ಲಿ ಅಧ್ಯಕ್ಷರು, ಶಿವಾಗಮ 
ಸಿದ್ದಾಂತಪರಿಪಾಲನ ಸಂಘ, ದೇವಕೋಟೈ ಅವರಿಂದ ಗಂಥಲಿಪಿಯಲ್ಲಿ ಪ್ರಕಟವಾಗಿತ್ತು 
ಇದರ ಶ್ಲೋಕಗಳು ವೀರಶೈವ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ವೀರಶೈವ 
ಚಿ೦ತಾಮಣಿಯಲ್ಲಿ ಕೃತ್ವಾಸ್ನಾನವಿಧಾನೋ ವಾ ಇತ್ಯಾದಿ ಶ್ಲೋಕಗಳು, ಕೈವಲ್ಯಸಾರದಲ್ಲಿ 
 ಅನಾದಿಮಲಸಂಬಂಧಾತ್‌ ಮುಂತಾದ ಶ್ಲೋಕಗಳು ಕಿರಣಾಗಮದಿಂದ 
 ಉಲ್ಲೇಖಿಸಲ್ಲಟ್ಟಿವೆ. ವೀರಶೈವ ಗ್ರಂಥಕಾರಿಗೆ ಈ ಆಗಮದ ಪರಿಚಯವಿತ್ತು ಎಂಬುದು 
ಸ್ಪಷ್ಟವಾಗುತ್ತದೆ. 

೧೫) ಮೃಗೇಂದ್ರಾಗಮ : ಮೃಗೇಂದ್ರಾಗಮವು ಕಾಮಿಕಾಗಮದ ಉಪಾಗಮ 
ಇದಕ್ಕೆ ನೃಸಿಂಹಾಗಮವೆಂದು ಇನ್ನೊಂದು ಹೆಸರು ಅದನ್ನು ದೇವಕೋಟೈ ಸಂಘದವರು 
೧೯೨೮ ರಲ್ಲ ನಾಗರೀಲಿಪಿಯಲ್ಲಿ ಭಟ್ಟ ನಾರಾಯಣಕಂಠ ಮತ್ತು ಅಘೋರ 
ಶಿವಾಚಾರ್ಯ ವ್ಯಾಖ್ಯಾನಗಳೊಂದಿಗೆ ಪ್ರಕಟಿಸಿದ್ದಾರೆ. ೧೯೩೦ ರಲ್ಲಿ ಮತ್ತೆ ಪಂಡಿತ 
ಮದುಸೂದನ ಕಾಲಶಾಸ್ತಿ ಅವರು ಸ್‌ ಭಟ್‌ನಾರಾಯಣ. ಕಂಠರ 
ವ್ಯಾಖ್ಯಾನದೊಂದಿಗೆ ಪ್ರಕಾಶಿತಗೊಳಿಸಿದರು. ೧೯೮೨ ರಲ್ಲಿ ದೆಹಲಿ ಮೆಹರ್‌ಚಂದ್‌ 
ಲಚ್ಛಮಣದಾಸ್‌ ಪ್ರಕಾಶಕರು ಅದರ ಪುನರ್‌ಮುದಣವನ್ನು ಹೊರತ ೦ದಿದಾರೆ. ಅದರಲ್ಲಿ 
 ವಿದ್ಯಾಪಾದದ ೧೩ ಪಟಲಗಳು ಮತ್ತು ಯೋಗಪಾದದ ೩ ಪಟಲಗಳು ಇವೆ. 


ಕ್ರಿಶ. ೧೯೬೨ ರಲ್ಲ ಅದರ ಕ್ರಿಯಾಪಾದ (೮ ಪಟಲಗಳು) ಮತ್ತು ಚರ್ಯಾಪಾದ 
(೧ ಪಟಲ) ಗಳನ್ನು ಪಾಂಡಿಚೇರಿ ಫ್ರೆಂಚ್‌ ಇನ್‌ಸ್ಟಿಟ್ಕೂಟ್‌ನವರು ಪ ಪ್ರಕಟಿಸಿದ್ದಾರೆ. 
ಅದೇ ಇನ್‌ಸ್ಟಿಟ್ಯೂಟ್‌ನವರು ೧೯೮೦ ರಲ್ಲಿ ಅದರ ಯೋಗಪಾದವನ್ನು ಸಂಸ್ಕೃತ 
ವ್ಯಾಖ್ಯಾನ ಚ್‌ ಮತ್ತು ಫ್ರೆಂಚ್‌ ಅನುವಾದ ಹಾಗೂ ಆಂಗ್ಲ ತ್ಸ 
ಸಂಗ್ರಹಗಳೊಂದಿಗೆ ಪ್ರಕಟಿಸಿದ್ದಾರೆ. ಮತ್ತ ೧೯೮೫ ರಲ್ಲಿ ಅದರ ಚರ್ಯಾಪಾದವನ್ನು 
ಪ್ರತ್ಯೇಕವಾಗಿ ನಾರಾಯಣ ಕ೦ಠರ ವ್ಯಾಖ್ಯಾನದೊಂದಿಗೆ ಅವರೇ ಪ್ರಕಟಿಸಿದ್ದಾರೆ. 


೧೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎ೦. ನಾರಾಯಣಸ್ವಾಮಿ ಅಯ್ಯರ್‌ ಎಂಬುವರು ಈ ಆಗಮದ ವಿದ್ಯಾಪಾದದ 
ಆಂಗ್ಲ ಭಾಷಾನುವಾದವನ್ನು ೧೯೦೦- ೧ ರ ಸಿದ್ದಾಂತ ದೀಪಿಕೈ ಎಂಬ “ನಿಯತ 
ಕಾಲಿಕೆಯಲ್ಲಿ ಪ್ರಕಟಿಸಿದ್ದಾರೆ. ler ಉಪಭೇದವಾದ ಮ್ಯಗೇಂದ್ರಾಗವದಲ್ಲಿ 
ಕೂಡ ವಿದ್ಯಾಪಾದ (ಜ್ಞಾನಪಾದ). ಕ್ರಿಯಾಪಾದ, ಯೋಗಪಾದ, ಚರ್ಯಾಪಾದ 
ಎ೦ಬ ನಾಲ್ಕು ಪ್ರಕರಣಗಳಿವೆ. 


ಎದ್ಯಾಪಾದದಲ್ಲಿ ೧) ಉಪೋದ್ರಾತ, ೨) ಪರಮೋಕ್ಷನಿರಾಸ, ೩) ಪತಿಲಕ್ಷಣ 
ಪರೀಕ್ಷಾ, ೪) ಪತಿಸ ರೂಪ ನಿರೂಪಣ, ೫) ಪಂಚಕ್ಕತ, ೬) ಪಶುಲಕ್ಷಣ, 
೭) ಪಾಶಲಕ್ಷಣ. ೮) ೭1೬ ೯) ಮಾಯಾಲಕ್ಷಣ, "೧೦) ಕಲಾದಿಯಾರ್ಕ. 
೧೦) ಪ್ರತ್ಯಯಾದಿ, ೧೨) ಇಂದ್ರಿಯಾದಿ, ಮತ್ತು ೧೩) ಅಧ್ವಪ್ರಕರಣ ಎಂಬ 
ಹದಿಮೂರು ಪ್ರಕರಣಗಳಿವೆ. ಯೋಗಪಾದದಲ್ಲಿ ಒಂದು ಪಾದವು ಮಾತ್ರ ದೊರೆತಿದೆ. 
ಇಲ್ಲಿ ಪ್ರಾಣಾಯಮ ಮೊದಲಾದ ಅಂಗಸಹಿತವಾದ ಯೋಗವು ನಿರೂಪಿತವಾಗಿದೆ. 


ಕ್ರಿಯಾಪಾದದಲ್ಲಿ ಎಂಟು ಪಟಲಗಳಿವೆ. ಅವು ಕ್ರಮವಾಗಿ ೧) ಮಂತ್ರೋದ್ಧಾರ 
೨) ಸ್ನಾನ ೩) ಅರ್ಚನಾ ೪) ಸಾದ್ಯಪೂಜಾ ೫) ಮುದ್ರಾ ೬) ಅಗ್ನಿಕಾರ್ಯ 
೭) ಅಧಿವಾಸ ಮತ್ತು ೮) ದೀಕ್ಷಾವಿಧಿ. 


ಚರ್ಯಾಪಾದದಲ್ಲಿ ಒ೦ದೇ ಪಟಲವಿದೆ. ಅದರಲ್ಲಿ ಶೈವರ ಸಮಯಾಚಾರಗಳು, 
ಶೈವಭೇದಗಳು, ಅವಾಂತರಭೇದಗಳು, ವ್ರತಗಳು, ಭಿಕ್ಷಾಚರಣ, ಭೋಜನವಿಧಿ. ಸಾಧಕ- 
ಪುತ್ರಕ-ಆಚಾರ್ಯರ ಆಚಾರ ವಿಶೇಷಗಳು, ಪ್ರಾಯಶ್ಚಿತ್ತ, ವಾರ್ಷಿಕ ಪ್ರಾಯಶ್ಚಿತ್ತ 
ಪವಿತ್ರವಿಧಿಗಳು ಉಕ್ತವಾಗಿವೆ. 


ವೀರಶೈವ ಚಿಂತಾಮಣಿಯಲ್ಲಿ "ತಮಃ ಶಕ್ತ್ಯಾಧಿಕಾರಸ್ಯ' ಎಂಬ ಶ್ಲೋಕವು 
ಮೃಗೇಂದ್ರಾಗಮದಿಂದ ಉದಾಹೃತವಾಗಿದೆ. ಇದರಿಂದ ಕ್ರಿ. ಶ. ೧೫ ನೇ 


ಶತಮಾನಕ್ಕಿಂತ ಪೂರ್ವದಲ್ಲಿಯೇ ವೀರಶೈವ ಗ್ರಂಥಕಾರರಿಗೆ ಈ ಆಗಮದ 
ಪರಿಚಯವಿತ್ತು ಎಂದು ಹೇಳಬಹುದು. 


೧೬) ಕುಮಾರತಂತ್ರ : ಕುಮಾರತಂತ್ರವು ಲಲಿತಾಗಮದ ಉಪಾಗಮ ೧೯೭೪ 
ರಲ್ಲ ಅದರನ್ನು ದಕ್ಷಿಣಭಾರತ ಅರ್ಚಕರ ಸಂಘವು ನಾಗರೀ ಲಿಪಿಯಲ್ಲಿ ಪ್ರಕಟಿಸಿದೆ. 
ಅದರಲ್ಲಿ ಕ್ರಿಯಾಪಾದದ ೫೨ ಪಟಲಗಳು ದೊರೆಯುತ್ತವೆ. ಅದು ದೀರ್ಫ್ಥವಾದ 
ಉಪಾಗಮ. 


ಫ್‌ 


೧೭) ಮಾತಂಗ ಪಾರಮೇಶ್ವರಾಗಮ : ಮಾತಂಗ ಪಾರಮೇಶ್ವರಾಗಮವು 
ಪಾರಮೇಶ್ವರಾಗಮದ ಏಳು ಉಪಾಗಮಗಳಲ್ಲಿ ಒಂದು. ಇದರ ನಾಲ್ಕು ಪಾದಗಳು 
ಉಪಲಬ್ಬವಾಗಿ ಪ್ರಕಟವಾಗಿವೆ. ಮೊದಲು ೧೯೨೮ ರಲ್ಲಿ ದೇವಕೋಟೈ ಶಿವಾಗಮ 
ಪರಿಪಾಲನ ಸಂಘದವರು ಅದರ ವಿದ್ಯಾಪಾದವನ್ನು ಮಾತ್ರ ಪ್ರಕಾಶಿತಗೊಳಿಸಿದರು 
(ದೇವನಾಗರಿ ಲಿಪಿಯಲ್ಲಿ). ೧೯೭೭ ರಲ್ಲಿ ಅದೇ ವಿದ್ಯಾಪಾದವನ್ನು ಪಾಂಡಿಚೇರಿ 


ಶಿವಾಗಮ ವಾಜ್ಕಯ ಪರಿಚಯ ೧೦೩ 


ಫ್ರೆಂಚ್‌ ಇನ್‌ಸ್ಪಿಟ್ಯೂಟ್‌ನವರು ಭಟ್ಟರಾಮಕ೦ಠರ ವ್ಯಾಖ್ಯಾನದೊಂದಿಗೆ ಪ್ರಕಟಿಸಿದರು. 
ಅದೇ ಇನ್‌ಸ್ಪಿಟ್ಯೂಟ್‌ನವರು ಅದರ ಉಳಿದ ಕ್ರಿಯಾ-ಯೋಗ-ಚರ್ಯಾಪಾದಗಳನ್ನು 
ಭಟ್ಟರಾಮಕ೦ಠರ ವ್ಯಾಖ್ಯಾನದೊಂದಿಗೆ ೧೯೮೨ ರಲ್ಲಿ ಪ್ರಕಟಿಸಿದರು. 


೧೮) ಪೌಷ ೈರಾಗಮ : ಪೌಷ್ಠರಾಗಮ ಕೂಡ ಪಾರಮೇಶ್ವರಾಗಮದ 
ಉಪಾಗಮಗಳಲ್ಲಿ ಜಂ ಮೊದಲು ಅದರ ಜ್ಞಾನಪಾದವನ್ನು ೧೯ ೮೦ ರಲ್ಲಿಯೇ 
ಷಣ್ಮುಖಸುಂದರ : ಮುದಲಿಯಾರ್‌ ಅವರು ಸಂಪಾದಿಸಿ ತಮಿಳು ಭಾಷಾಂತರದೊಂದಿಗೆ 
ಪ್ರಕಟಿಸಿದ್ದರು. ಅದರಲ್ಲಿ ೯ ಪಟಲಗಳಿವೆ. ಮುಂದೆ ೧೯೨೫ ರಲ್ಲಿ ಆ ಆಗಮವನ್ನು 
ಅ೦ಬಲವನ ನವಲರ್‌ ಎಂಬುವರು ಚಿದಂಬರಂನಲ್ಲಿನ ತಮ್ಮ ಮುದ್ರಣಾಲಯದಲ್ಲಿ 
ಗಂಥಲಿಪಿಯಲ್ಲಿ ಪ್ರಕಟಿಸಿದರು. ಅದೇ ಆಗಮದ ವಿದ್ಯಾಪಾದವನ್ನು ಷಣ್ಮುಖಸು೦ದರ 
ಮುದಲಿಯಾರ್‌ ಅವರು ೧೯೧೮ ರಲ್ಲಿ ಗ್ರಂಥಲಿಪಿಯಲ್ಲಿ ಹೊರತಂದರು. ಅದೇ 
ಎದ್ಯಾಪಾದವನ್ನು ಕಲ್ಕತ್ತಾ ಆರ್ಥರ್‌ ಎವಲೋನ್‌ ತಾಂತ್ರಿಕ ಗಂಥಮಾಲೆಯಲ್ಲಿ 
ಪ್ರಕಟಿಸಲಾಯಿತು. 

ಪ್ರ ಪೌಷ್ಠರಾಗಮಕ್ಕೆ ಸೆ ಸೇರಿದ “ಈಶ ತತುರುಷಾಘೋರ” ಇತ್ಯಾದಿ ಶ್ಲೋಕವು 
ವೀರಶೈವ ಚಿಂತಾಮಣಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. 


೧೯) ವಾತುಲಶುದ್ದಾಗಮ ; ವಾತುಲಶುದ್ಧಾಗಮವು ಕ ನ 
ಉಪಾಗಮಗಳಲ್ಲಿ ಒಂದು. ಅದನ್ನು ೧೯೧೨ "ರಲ್ಲಿ ಶಿವಜ್ಞಾನ ಬೋಧಂ 
ಮುದ್ರಣಾಲಯ ದಿಂದ ಗಂಥ ಲಿಪಿಯಲ್ಲಿ ಪ್ರಕಟಿಸಲಾಗಿತ್ತು. ಅದರಲ್ಲಿ ೧೦ 
ಪಟಲಗಳಿವೆ. ಅದರ ಸಂಪಾದಕರು ಅಳಗಪ್ಪ ಮುದಲಿಯಾರ್‌ ಅವರು. ಅದರಲ್ಲಿ 
ಮಂತ್ರಕೀಲ ಪಟಲವೊಂದು ಅನುಬಂಧದ ರೂಪದಲ್ಲಿ ಸೇರಿಸಲ್ಪಟ್ಟಿದೆ. ೧೯೫೮ 
ರಲ್ಲಿ ಬೆಂಗಳೂರಿನ ತಲಕಾಡು ಕೃಷ್ಣಶಾಸ್ತ್ರೀಗಳು ನಾಗರೀ ಲಿಪಿಯಲ್ಲಿ ಅದನ್ನು 
ಪ್ರಕಟಿಸಿದ್ದಾರೆ. ಅದಕ್ಕೂ ಕ ಶಂಕಕೆಪ ಅಚ್ಚಪ್ಪ  ಟೊಪಿಗಿ ಅವರು. ಮೈಸೂರ 
ಕೌನ್‌ ಪ್ರೆಸ್‌ನಲ್ಲಿ ೧೯೧೪ ರಲ್ಲಿಯೇ ಕನ್ನಡ ಲಿಪಿಯಲ್ಲಿ ಅದನ್ನು ಪ್ರಕಟಿಸಿದರು. 
ಅವರ ತಂತ್ರ ಸಂಗ್ರಹದಲ್ಲಿ ಇದು ಒಂದು ಜೆ ಮೈಸೂರು ಪ್ರಾಜ್ಯ ಸಂಶೋಧನ 
ಸಂಸ್ಥೆಯಿಂದ ವಾತುಲಶುದ್ದವು ಎರಡು ಭಾಗಗಳಲ್ಲಿ ಯೋಜಿಸಲಟು ಎರಡನೇ 
ಭಾಗವು ಮಾತ್ರ ೧೯೮೩ ರಲ್ಲಿ ಪ್ರಕಟವಾಗಿದೆ. ಅದರಲ್ಲಿ ೧೦ "ಪಟಲಗಳಲ್ಲಿನ 
ಕಡೆಯ ನಾಲ್ಕು ಮಾತ್ರಬಂದಿವೆ. ಜೊತೆಗೆ ೧೧ ಅನುಬಂಧಗಳು ಅದರಲ್ಲಿ 
 ಸೇರಿಸಲ್ಲಟಿವೆ. ಮೊದಲನೆ ಭಾಗವಿನ್ನೂ ಹೊರಬಂದಿಲ್ಲ. ಆದರೆ ೧೯೮೮ರಲ್ಲಿ 

ಅದೇ ಸಂಸ್ಥೆಯು ಕನ್ನಡ ಲಿಪಿಯಲ್ಲಿ ಕನಡ: ಭಾವಾನುವಾದದೊಂದಿಗೆ ವಾತುಲಶುದ್ಧದ 

ಎಲ್ಲಾ ೧೦ ಪಟಲಗಳನ್ನು ೧೭ ಅನುಬಂದು'ಗಳನ್ನೂ ಪ್ರಕಟಿಸಿದೆ. 
ಧರ್ಮಶಿರೋಮಣಿಯಲ್ಲಿ 'ಭುಕ್ತಿ ಮುಕ್ತಿ ಪ್ರದಂಚೈವ' ಎಂಬ ಶ್ಲೋಕವು 
ವಾತುಲಶುದ್ದದಿಂದ ಉದಾಹೃತವಾಗಿದೆ. 


ವಾತುಲ ಶುದ್ಧಾಖ್ಯದ ಪ್ರಥಮ ಪಟಲದಲ್ಲಿ ಶಿವತತ್ವದ ಶಿವ, ಸದಾಶಿವ, 
ಮತ್ತು ಮಹೇಶ ಎಂಬ 'ವಿಧಗಳನ್ನು, ಲಕ್ಷಣಗಳನ್ನು ಶಿವಸೃಷ್ಟಿಯ ಬಗೆಯನ್ನು, 


೧೦೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಾದಾಖ್ಯಗಳ ಸ್ವರೂಪವನ್ನು, ಶಕ್ತಿ ಉತ್ಪತ್ತಿಯನ್ನು ಮತ್ತು ಶಕ್ತಿಯ ಕಲೆಗಳನ್ನು, 


ಅಂಗ, ಪ್ರತ್ಯಂಗ, ಸಾ೦ಗ ಮತ್ತು ಉಪಾಂಗಗಳನ್ನು ತಿಳಿಸಿದೆ. 
ದ್ವಿತೀಯ ವರ್ಣಭೇದ ಎಂಬ ಪಟಲದಲ್ಲಿ ವರ್ಣಗಳು, ವರ್ಣಗಳ ಉದ್ಧವ 


ಹಿ 
ವರ್ಣಗಳ ವಿಧ, ಲಕ್ಷಣ, ನಾಮ, ರೂಪ, ಅಂಶ, ತತ್ವ, ಮಂತ್ರಾದಿ ಭೇದ, ಆದಿದೈವ, 
ಫಲ, ಸ್ಥೂಲ, ಜೀವ, ಉಪಾಧಿ ವಿಬೇದ, ಮತ್ತು ಅಕ್ಷರೋಚ್ಛಾರಣೆ, ಫಲವನ್ನು 


ವಿವರಿಸಲಾಗಿದೆ. ಚಕ್ರಭೇದವೆಂಬ ತೃತೀಯ ಪಟಲದಲ್ಲಿ ಮಂತ್ರಗಳು ಸುಖವಾಗಿ, 
| ಬೋಧವಾಗುವುದಕ್ಕಾಗಿ, ಚಕ್ರರೂಪವು ಉಕ್ತವಾಗಿದೆ ಎಂದು ಹೇಳಿ ಚಕ್ರವು 


ಸರ್ವದೇವತಾಮಯ, ಸರ್ವ ವರ್ಣಾತ್ಮಕ, ಸಾಕ್ಟಾತ್‌ ಶಿವಜ್ಞಾನ ಸ್ವರೂಪವಾಗಿದ್ದು 


ಅದನ್ನು ಶುದ್ಧ ಪ್ರದೇಶದಲ್ಲಿ ಉದ್ದರಿಸಬೇಕೆಂದು ತಿಳಿಸಲಾಗಿದೆ. 


ಚಕ್ರದ ವರ್ಣನ್ಯಾಸಕ್ರಮ ತಿಳಿಸಲಾಗಿದ್ದು “ಕರ್ಣಿಕಾ ಮಧ್ಯದಲ್ಲಿ ಶಿವಬೀಜ, 
ಪೂರ್ವಪತ್ರದಲ್ಲಿ ಬಿಂದು, ದಕ್ಷಿಣದಲ್ಲಿ ಆತ್ಮಬೀಜ, ಪಶ್ಚಿಮದಲ್ಲಿ ನಾದ, ಉತ್ತರದಲ್ಲಿ 
ಎದ್ಯಾಬೀಜ ನ್ಯಾಸಮಾಡಬೇಕು. ಅದರ ಬಾಹ್ಯ ದಳಗಳಲ್ಲಿ ವರ್ಣವಿನ್ಯಾಸ ಮಾಡಬೇಕು. 
ಇದು ಚಕ್ರರಹಸ್ಕ' ಎಂದು ಹೇಳಿ ಚಕ್ರ ಧಾರಣದ ಫಲವನ್ನು ನಿರೂಪಿಸಲಾಗಿದೆ. 
21...) ಮೂರು ಎಧಗಳನ್ನು ಹಾಗೂ ಸ್ಥಿತಿ ಸತತ ಮೂರು 
ಎಧಗಳನ್ನು ತಿಳಿಸಿ ಅವುಗಳಲ್ಲಿಯ ಸಾತ್ತಿಕ್ಕ ರಾಜಸ ಮತ್ತು ತಾಮಸ ಎ೦ಬ ಮೂರು 
ವರ್ಣಗಳನ್ನು ತಿಳಿಸಲಾಗಿದೆ. 


ಮಂತ್ರ ಭೇದವಂಬ ಐದನೆಯ ಪಟಲದಲ್ಲಿ ಸದಾಶಿವ ಮಂತ್ರಗಳು, ಶಕ್ತಿ 
ಬೀಜ ಮಂತ್ರಗಳು ಪ್ರಾಸಾದ ಮಂತ್ರ ಸ್ವರೂಪ ಮತ್ತು ಪ್ರಾಸಾದ ಶಬ್ದಾರ್ಥಗಳ ಬಗ್ಗೆ 
ವಿವರಿಸಲಾಗಿದೆ. 


ಪ್ರಣವ ಭೇದ ಪಟಲದಲ್ಲಿ ಶಿವನ ಪಂಚ ಮುಖಗಳಿಂದ ಉದ್ದೃತೆವಾದ 
ಸಾಕಲ್ಯ, ಶಾಂಭವ, ಸೌಖ್ಯ ಶ್ಯಾಮಸ್ಯ ಮತ್ತು ಸ ಸಾವಿಜ್ಯ ಎಂಬ ೫ ವಿಧಗಳನ್ನು 
ತಿಳಿಸಿದೆ. ಆಯಾ ವಿಧಗಳ "ಉತ್ಪತ್ತಿ ನ ದೇವತೆಯನ್ನು ವಿವರಿಸಲಾಗಿದೆ. 


ಬ್ರಹ್ಮಭೇದವೆಂಬ ಸಪ್ತಮ ಪಟಲದಲ್ಲಿ ಮೂರ್ತಿ ಬ್ರಹ್ಮ ತತ್ಮ ಬ್ರಹ್ಮ ಭೂತ 
ಬ್ರಹ್ಮ ಪಿಂಡಬ್ರಹ್ಮ ಕಲಾ ಬಹ್ಮ ಎ೦ಬ ೫ ಬಗೆಗಳನ್ನು ಮತ್ತು ೩೮ ಕಲೆಗಳನ್ನು 
ಪಂಚ ಬಹ್ಮ ಸ್ವರೂಪವನ್ನು ಕಳಿಸಿದೆ. 


ಅಂಗಭೇದವೆಂಬ ಅಷ್ಟಮ ಪಟಲದಲ್ಲಿ ಶಿವಾಂಗ, ಭೂತಾಂಗ, ಕೂಟಾಂಗ, 
ವಿದ್ಯಾಂಗ, ಶಕ್ತ 5೦ಗ ಮತ್ತು ಸಾಮಾನ್ಯಾಂಗ ಎಂದು ಆರು ಎಧಗಳನ್ನು ಮತ್ತೆ 
ಅವುಗಳ ಆರಾರು ವಿಧಗಳನ್ನು ವಿವರಿಸಲಾಗಿದೆ. 


ಮಂತ್ರಜಾತ ಎಂಬ ನವಮ ಪಟಲದಲ್ಲಿ ಸಪ್ರಕೋಟಿ ಮಹಾಮಂತ್ರಯುಕ್ತವಾದ 
ಲಿಂಗದ ಸ್ವರೂಪವನ್ನು ಚಿತ್ರಿಸಲಾಗಿದೆ. ಮಂತ್ರದ. ಸ್ವರೂಪ, ಮಂತ್ರ ವಾಸ, ಮಂತ್ರ 
ವಾಹನ ಬೇಗೆ ೯೦ ಮಂತ್ರಜಾತ ಲಕ್ಷಣಗಳನ್ನು ಹೇಳಲಾಗಿದೆ 


ಟ್‌ ಕಾ EY ೫೪೫೪ ್‌ ್‌್‌್‌ ್‌್‌ ಚ್‌. 


be ae: cai 


sea a aC da Nec dal, 


ಶಿವಾಗವು ವಾಜ ಯ ಪರಿಚಯ ೧೦೫ 


ಮಂತ್ರ ಕೀಲ ಪಟಲವೆಂಬ ೧೦ ನೇ ಪಟಲದಲ್ಲಿ ಶ್ಲೆವಪಭೇದಗಳು ವೀರಶೈ ವದ 


ಸಾಮಾನ್ಯ ಲಕ್ಷಣಗಳ ಮತ್ತು ವಿಧಾನಗಳನ್ನು ವಿವರಿಸಲಾಗಿದೆ. 

ಮೈಸೂರಿನ ಪ ಪ್ರಾಚ್ಯವಿದ್ಯಾ ಸಂಶೋಧನಾ ಸಂಸ್ಥೆಯು ಪ್ರಕಟಿಸುತ್ತಿರುವ ವಾತುಲ 
ಶುದ್ಧಾಗಮ ಪತಿಯ ಸರ್ವಪ್ರಾಯಕ್ಚಿತ ಪಟಲ ಅನುಬಂಧದಲ್ಲಿ ಪರ್ವ ಪ್ರಾಯಶ್ಚಿತ್ತ 
ಪಟಲ. ಪುಣ್ಯಾಹವಿಧಿ, ಪಂಚಗವ್ಯವಿಧಿ, ಚರ್ಯಾಪಾದ, ಶಿವೋತ್ತವವಿಧಿ. ಶಿವಲಿಂಗ 
ಪ್ರತಿಷ್ಠಾವಿಧಿ, ಏಕರಾತ್ರ ವಿಧಿ, ಕಿರಾತ ಎಧಿ, ಪ೦ಚರಾತ್ರವಿಧಿ, ಸಪ್ತರಾತ್ರವಿಧಿಗಳ 
ವರ್ಣನೆ ಇದೆ. 


೨೦) ಸಾರ್ಧ- ತ್ರಿಶತಿ - ಕಾಲೋತ್ತರಾಗವು : ಕಾಲೋತ್ತರಾಗಮವು ವಾತುಲಾಗಮದ 
ಕಾಲಜ್ಞಾನವೆಂದು ಕರೆಯಲಾಗುವ ಒಂದು ಉಪಾಗಮ. ಅದರ ಅನೇಕ ಆವೃತ್ತಿಗಳಲ್ಲಿ 
೩೫೦ ಶ್ಲೋಕಗಳುಳ್ಳ ಒಂದು ಆವೃತ್ತಿಯನ್ನು ೧೯೭೯ ರಲ್ಲಿ ಪಾಂಡಿಚೇರಿಯ 
ಫ್ರೆಂಚ್‌ ಇನ್‌ಸಿಟ್ಲೂ ಟ್‌ನವರು ಭಟರಾಮಕಂಠರ ಸಂಸ್ಕೃತ ವ್ಯಾಖ್ಯಾನದೊಂದಿಗೆ 
ಪ್ರಕಟಿಸಿದ್ದಾರೆ. ಅದರಲ್ಲಿ ಬು ಪಟಲಗಳಿವೆ. 


೨೧) ದೇವೀಕಾಲೋತ್ತರಾಗವು : ದೇವೀಕಾಲೋತ್ತರಾಗಮವು ಕೂಡ ಒಂದು 
ಉಪಾಗಮ. ಅದಕ್ಕೆ ಸೇರಿದ ಜ್ಞಾನಾಚಾರಬೋಧಕವೆಂಬ ಒ೦ದು ಪಟಲವು ಮಾತ್ರ 
ಪ್ರಕಟವಾಗಿದೆ. ೧೯ ೧೧ ರಲ್ಲಿ ಎನ್‌. ಆರ್‌. ಕರಿಬಸವಶಾಸ್ತಿಗಳು ಅದನ್ನು ಎಳಂದೂರು 
ಶಾಸ್ತ್ರಿ ಸುಬ್ಬಣ್ಣನವರು ನೀಡಿದ ಹಸ್ತಪ್ರತಿಯ ಆಧಾರದ ಮೇಲೆ ಶ್ರೀ ಸ ಕೃತ 
ಕನ್ನಡ ಟೀಕೆಯೊಂದಿಗೆ ಪ್ರಕಟಿಸಿದರು. ಅದನ್ನೇ ೧೯೧೪ ರಲ್ಲಿ ಶಂಕರಪ ದ್ರ ಅಚ್ಚಪ್ಪ 
ಟೊಪಗಿ ಅವರು ತಮ್ಮ ತಂತ್ರಸಂಗ್ರಹದ ಜಾ ಕನ್ನಡ ಲಿಪಿಯಲ್ಲಿ ಪ್ರಕಟಸಿದರು. 
ವೀರಶೈವಾಚಾರ ಪ್ರದೀಪಿಕೆಯಲ್ಲಿ ವಾರುಣಂ "ವಾರಿಣಾ ಸ್ನಾನಂ' ಶ್ಲೋಕವೂ 
ಕೈವಲ್ಯಸಾರದಲ್ಲಿ "ಅಹಮೇಕೋನ ಮೇ ಕಶ್ಚಿತ್‌” ಎಂಬ ಶ್ಲೋಕವೂ ದೇವೀಕಾಲೋತ್ತರ 
ದಿಂದ ಉಲ್ಲೇಖಿಸಲ್ಪಟ್ಟಿವೆ. ಈ ಉಲ್ಲೇಖಗಳಿಂದ ಈ ಆಗಮವು ಕ್ರಿ ಶ. ೧೩ ನೇ 
ಶತಮಾನಕ್ಕಿಂತ ಪೂರ್ವದಿಂದಲೂ ವೀರಶೈವ ಗಂಥಕಾರರಿಗೆ ಪರಿಚಿತವಾಗಿತ್ತು 
ಎ೦ಬುದು ಸ್ಪಷ್ಟವಾಗುತ್ತದೆ. 


ದೇವಿಕಾಲೋತ್ತರಾಗಮದಲ್ಲಿ ಜ್ಞಾನ ಮತ್ತು ಆಚಾರದ ಕುರಿತು ಪಾರ್ವತಿಯು 
ಕೇಳುವ ಪ್ರಶ್ನೆಗಳಿಗೆ ಶಿವನು ಮೋಕ್ಷಸಾಧನೆಗೆ ಜ್ಞಾನ ಮತ್ತು ಆಚಾರಗಳು ಅಗತ್ತ [ವೆಂದು 
ಬೋಧಿಸುತ್ತಾನೆ. ಕಾಲಜ್ಞಾನದಿಂದಲೇ ಮೋಕ್ಷವು ಪ್ರಾಪಿಯಾಗುವುದು ಲಾತ 
ತಿಳಿಸಿ ಕಾಲೋತ್ತರಜ್ಜಾನಕ್ಕೆ ಅಧಿಕಾರಿಗಳು ಮತ್ತು ಅದರ ಮಹಿಮೆಯನ್ನು ವಿವರಿಸುತ್ತಾನೆ. 
ಚಂಚಲ ಚಿತ್ತದ ನಿಯಂತ್ರಕ್ಕಾಗಿ ಕೈಕೊಳ್ಳುವ "ಉಪಾಯಗಳನ್ನು ತಿಳಿಸುತ್ತಾ ಚಂಚಲ 
ಚಿತ್ತದ ನಿಯಂತ್ರಣವೇ ಮೋಕ್ಷಕ್ಕೆ ಆ ಸಾಧನವೆಂದು ಅರಹುತ್ತಾನೆ. ಚೈತನ್ಯದ 
ಎರಡು ಸ್ಥಿತಿಗಳನ್ನು ವಿವರಿಸಿ ನಿಪಲಧ್ಧಾನದ ಪರಯೋಗ ಪವರ್ತಕತೆ, ಪರಯೋಗದಲ್ಲಿ 
ಚಕ್ರಗಳ ಜ್ಞಾನದ ಅನುಪಯೋಗ. ನಿರಾಕಾರ ನಿರಾಲೋಕ ನಿರಾಲಂಬ ಸ್ವರೂಪದ 
ಚಿಂತನೆ ಹಾಗೂ ಜೀವನ ಮುಕ್ತಿಗಾಗಿ ಮಹಾಶೂನ್ಯ ಮನೋಭಾವನೆಯ 


೧೦೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಉಪದೇಶವನ್ನು ಮಾಡಲಾಗಿದೆ. ಜ್ಞಾನದ ಉತ್ಪತ್ತಿಯಲ್ಲಿ ಕ್ರಿಯೆ ಮತ್ತು ಚರ್ಯೆಯ 
ಅಪೇಕ್ಷೆ ಹಾಗೂ ನಿರಾಲಂಬ ಯೋಗದ ಪ್ರಾಮುಖ್ಯತೆ, ಚೈತನ್ಯದ ಸಹಜ ಸ್ವರೂಪ, 
ಚಿತ್ತವನ್ನು ಚೈತನ್ಯದಲ್ಲಿ ವಿಲೀನಗೊಳಿಸುವ ಅಪೇಕ್ಷೆಯ ಸ ಮನಸಿನ ನಾಲು 
ವಿಧದ ಅವಸ್ಥೆಗಳು ಹಾಗೂ ಮನಸ್ಸಿನ ವಾಸ್ತವಿಕ ಸ್ವರೂಪದ ಬೋಧನೆಯನ್ನು 

ಮಾಡಲಾಗಿದೆ. ಸಾಲಂಬನ ಮನಸ ಸನ್ನು ನಿರಾಲಂಬದಲ್ಲಿ ಲೀನಗೊಳಿಸುವ ಬಗೆಯನ್ನು 
` ವಿವರಿಸುತ್ತ ಮನಸ್ಸನ್ನು ನಿಶ್ಚಲ ತಗೆ. ತರುವ ಉಪಾಯಗಳನ್ನು ವಿವರಿಸಲಾಗಿದೆ. 
ಶೂನ್ಯಸ್ವರೂಪದ 'ಪರಮತತ್ತ ಧ್ಯಾನದಿಂದ ಪರಮಸ್ಥಾನ ಪ್ರಾಪ್ತಿಯಾಗುವದಂದು 
ವಿವರಿಸಲಾಗಿದೆ. ಜೀವನಮುಕ್ತನಾದ ಯೋಗಿಯ ಸ್ವರೂಪವನ್ನು ವಿವರಿಸುತ್ತಾ 
ವೈರಾಗ್ಯದ ಅನಪೇಕ್ಷತೆಯನ್ನು ವಿವರಿಸಲಾಗಿದೆ. ಸರ್ವತ್ರ ಅಹಂ 'ಭಾವನೆಯನ್ನು 
ಅಪೇಕ್ಷಿಸುತ್ತಾ ಜೀವನಮುಕ್ತಯೋಗಿಯ ಬ್ರಹ್ಮಮಯ ಸ್ಥಿತಿಯನ್ನು ವಿವರಿಸಲಾಗಿದೆ. 
ಜೀವನಮುಕಿಯ ನಿಷ್ಪಪಂಚ ನಿರ್ವಾಣ ಪದವಿಯಲ್ಲಿ ಪ್ರವೇಶಿಸುವ ವಿಧಾನವನ್ನು 
ವಿವರಿಸಲಾಗಿದೆ. ಬಾಹ್ಮಸ್ನಾನ, ಪೂಜೆ, ಅಗಿ ಕಾರ್ಯಗಳ. ನಿಷೇಧ ಹಾಗೂ ತವೆ 
ಲೋಕಾಚಾರ, ರ್‌ ನಿಷೇಧವನ್ನು ವಿವರಿಸಲಾಗಿದೆ. ಸಿದ್ದಿಪ್ರಾಪ್ತಿಯ 
ಮನೋವೃತ್ತಿಯ ನಿರಪೇಕ್ಷತೆ ಹಾಗೂ ಕ್ರೀಮಿಕೀಟ ಮುಂತಾದವುಗಳ "ಹಂಸ ಯ 
ನಿಷೇಧ, ರ್‌ ಉಚ್ಚಾಟಣ ಮುಂತಾದ ಕ್ಷುದ್ರಕೃತ್ಯಗಳ ಪರಿತ್ಯಾಗ ಹಾಗೂ 
ಕಾಷ್ಟ-ಪಾಪಾಣ ಪೂಜೆಗಳನ್ನು ನಿಷೇಧಿಸಲಾಗಿದೆ. ಎಲ್ಲರನ್ನೂ ಎಲ್ಲ ಸ್ಥಿತಿಯಲ್ಲಿಯೂ 
ಸಮದೃಷ್ಟಿಯಿಂದ ಇರ್‌ ವಿವರಿಸಲಾಗಿದೆ. 'ಜೀವನುಕ್ತ ಸಾಧಕನ 
ಸರ್ವಜ್ಞತ್ರವನ್ನು ವಿವರಿಸಲಾಗಿದೆ. ಹಾಗೂ ಮೋಕ್ಷಪ್ರಾಪ್ರಿಗಾಗಿ ಜ್ಞಾನದ ಪ್ರಧಾನತೆಯನ್ನು 
ಸಾ ಇಂತಹ ಜೀವನ್ಮುಕ್ತ ಶಿವೆಯೋಗಿಯ ಸೇವೆಯ ಫಲವನ್ನು 
"ವಿವರಿಸಲಾಗಿದೆ. 


೨೨) ಪಾಶುಪತಾಗಮ : ಪಾಶುಪತಾಗಮವು ಮಹಾವೀರಶೆ ವಾಗಮವೆಂದು 
ಕರೆಯಲ್ಪಟ್ಟಿದೆ. ಅದರ ಎರಡು ಪಟಲಗಳನ್ನು ಮಾತ್ರ ಎಂ. ಜಿ. ಸಾಗಾಟ 4 
ಶಿವಾಗಮ- ಸೌರಭವೆಂಬ ಗಂಥದಲ್ಲಿ ಪ ರೂಪದಲ್ಲಿ ಪಕಟಿಸಿದ್ದಾರೆ. 
ಅದರ ಎರಡನೇ ಪಟಲದ ಕೊನೆಯಲ್ಲಿ ಇತಿ ಶ್ರೀ ಮನ್ನಹಾಪಾಶುಪತ : ವೀರಶೆ ೈವಾಗಮೇ 
ಏಕಾಶೀತಿರಧ್ಯಾಯಃ ಎಂದು ಹೇಳಿರುವುದನ್ನು ನೋಡಿದರೆ ಅದರಲ್ಲಿ ೧ ರಷ್ಟು 
ಅಥವಾ ಇನ್ನೂ ಹೆಚ್ಚು ಅಧ್ಯಾಯಗಳು ಇದ್ದಿರಬಹುದೆಂದು ತಿಳಿದುಬರುತ್ತದೆ. 
ಉಪಲಬ್ಧವಾಗಿರುವುದು. ಅದರ ಸಲು ಭಾಗ ಮಾತ್ರ 


ಮೊದಲನೆಯ ಪಟಲದಲ್ಲಿ ಅನಾದಿಶೈವ, ಆದಿಶೈ ವ, ಮಹಾಶೈವ, ಅನುಶೈವ, 
ಅನಂತರಶೈವ, ಪ್ರವರಶೈವ ಮತ್ತು ವೀರಶೈವ ಹತ ಏಳು ಶೈವ ಭೇದಗಳ 
ಲಕ್ಷಣಗಳು ಮತ್ತು ವೀರಶೈ ವದ ಸಾಮಾನ್ಯ, ಶುದ್ಧ ವಿಶೇಷ ಮತ್ತು [ರಾ ಐ 
ನಾಲ್ಯು ಬಗೆಗಳ "ವಶಿಷ್ಟ ಲಕ್ಷಣಗಳನ್ನು ವಿವರಿಸಲಾಗಿದೆ. 


ಎರಡನೆಯ ಪಟಲದಲ್ಲಿ ತನ್ನು ಪಂಚಮುಖಗಳಿಂದ ಉದ್ಭ ವಿಸಿ 
ಪಂಚಾಚಾರ್ಯರಾಗಿ ಅವತರಿಸಿದ ಗಣಾಧೀಶ್ವರರ ವಿಷಯವನ್ನು ಹೇಳಲು ಹೊರಟ 


ae A sh Be 


A NE EE ಾಾ್‌ಾಾಾ್‌ ೪ 


a Sa AL ಹೂಟ a 


i nue ಸೃ 


Keach ಭ್‌ 


ಶಿವಾಗಮ ವಾಜ್ಮಯ ಪರಿಚಯ ೧೦೭ 


ಪರಮೇಶ್ವರನು ಮೊದಲು ಆಗಮ ಪ್ರಭೇದಗಳನ್ನು ಹೇಳುತ್ತಾನೆ. ಇಪ್ಪತ್ತೆಂಟು 
ಶೈವಾಗಮಗಳಲ್ಲಿ ೧೮ ಸಾತ್ತ್ವ್ವಿಕ್ಕ ಉಳಿದ ೧೦ ತಾಮಸ; ಸಾತ್ತಿಕ ೧೮ ಆಗಮಗಳು 
ಶ್ರುತಿ ಸಮ್ಮತವಾದವುಗಳು. ಉಳಿದ ೧೦ ತಾಮಸ ಆಗಮಗಳು ವೇದಾರ್ಥ 
ವಿರೋಧಿಗಳು. ಇವು ಕಾಮಿಕ, ಯೋಗಜ, ಚಿ೦ತ್ಯ(ಅಚಿ೦ತ್ಯ), ಕಿರಣ, ಅಜಿತ, 
ಸೂಕ್ಷ್ಮ ಸಹಸ್ರ. ಅಂಶುಮಾನ್‌, ಸುಪ್ರಭೇದ, ವಿಜಯ, ನಿಃಶ್ಚಾಸ, ಸ್ವಾಯಂಭುವ, 
ಪಾರಮೇಶ್ವರ, ಕಾರಣ, ವೀರ, ಭೀಮ, ಮಕುಟ ಮತ್ತು ವಾತುಲ -ಇವು ಸಾತ್ತ್ವಿಕ 
ಆಗಮಗಳೆಂದೂ, ಗರುಡ, ದಕ್ಷಿಣ, ಭೂತ, ಬೌದ್ದ, ಜಿನ, ಭೈರವ, ಪಾಶ, 
ಪತಿ ಮತ್ತು ಅಸುರ-ಇವು ತಾಮಸಾಗಮಗಳೆಂದು ಮೇಲೆ ಹೇಳಿದ 
ಹದಿನೆಂಟು ಆಗಮಗಳನ್ನು ಪರಮೇಶ್ವರನು ಪಂಚಾಚಾರ್ಯರಿಗೆ ಉಪದೇಶಿಸಿದನು. 
(ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ತಾಮಸಗಳೆಂಬ ವರ್ಗದಲ್ಲಿ ಹೆಸರಿಸಿದ 
ಹತ್ತು ಆಗಮಗಳು ಕಾಮಿಕಾದಿ ವಾತುಲಾಂತವೆಂದು ಪರಿಗಣಿಸಿದ ೨೮ ಶೈವಾಗಮಗಳಲ್ಲಿ 
ಬರುವುದಿಲ್ಲ.) ಅಲ್ಲಿ ಬರುವ ಉಳಿದ ಹತ್ತು ಆಗಮಗಳು ಅನಲ, ರೌರವ, ವಿಮಲ, 
ಚ೦ದ್ರಜ್ಞಾನ, ಬಿಂಬ, ಪ್ರೋದ್ಲೀತ, ಲಲಿತ. ಸಿದ್ದ, ಶರ್ವೋಕ್ತ ಮತ್ತು ಸಂತಾನ. ಈ 
ಎಲ್ಲಾ ೨೮ ಶೈವಾಗಮಗಳು "ಸೇರಿ ಸಿದ್ದಾಂತವನ್ನಿ ಸಿವೆ. ಅವೆಲ್ಲವೂ ವೀರಶೈವರಿಗೆ 
ಮಾನ್ಯ, ಪಮಾಣ. ಚ೦ದ್ರಜ್ಞಾನಾಗಮ ಉತ್ತರ ಹಸ್ತಿ ವೀರಶೈ ವರ ಅಷ್ಟಾವರಣ 
ಮತ್ತು. ಪಂಚಾಚಾರಗಳ ಬಗ್ಗೆ ವಿವರಗಳನ್ನು ಕೊಡುವ ಸ ಉಪಲಬ್ಧ 
ಶೈವಾಗಮೋತ್ತರ ಭಾಗ. ಪ್ರಸ್ತುತ ಆಗಮದ ದ೮ ಸಾತ್ತ್ವಿಕ ಆಗಮಗಳ ಪಟ್ಟಿಯಲ್ಲಿ 
ಭೀಮಾಗಮ ಎಂಬುದು ಸಿದ್ದಾಂತಾಗಮಗಳೆಂದು ಮ ೨೮ ರಲ್ಲಿ 
ಆರನೆಯದಾದ ದೀಪ್ತಾಗಮದ ಸ್ಥಾನವನ್ನು ಆಕ್ರಮಿಸಿದೆ. 


ಸ್ವಾಮಿ, ವೇದಗಳು ಎಲ್ಲಿ ಜಾವ ಈ ಆಗಮಗಳು ಹೇಗೆ ಸಂಭವಿಸಿದವು? 
ಮಾನವರಿಗೆ ವೇದೋಕ್ತ ಕರ್ಮಮಾರ್ಗದಿಂದ ಮುಕ್ತಿ ಲಭಿಸುವುದೆ? ಅಥವಾ 
ಆಗಮೋಕ್ತವಾದ ಕ್ರಿಯಾನುಷ್ಠಾನದಿಂದ ಮುಕ್ತಿಯೇ? ಇನ್ನು ವೇದಗಳನ್ನು ಬಿಟ್ಟು 
ಆಗಮಗಳನ್ನು ಏಕ ಆಶ್ರಯಿಸಬೇಕು? ಎಂಬ ದೇವಿಯ ಪ್ರಶ್ನೆಗಳಿಗೆ ಶಿವನು ಹೀಗೆ 
ಉತ್ತರಿಸಿದ -ಶೀಘ್ರವಾಗಿ ಮುಕ್ತಿಯನ್ನು ಕೊಡುವ ಮಾರ್ಗವನ್ನು ಹೇಳುತ್ತೇನೆ ಕೇಳು. 
ವೇದಗಳು ನಾಸಿಕ(ಮೂಗು)ದ ಸಹಾಯದಿಂದ ಉಚ್ಚರಿಸಲ್ಪಟ್ಟಿವೆ. “ಯಸ್ಯ ನಿಃಶ್ಚತಂ 
ವೇದಾಃ' ಎ೦ಬ ಶ್ರುತಿ ಈ ಅ೦ಶವನ್ನು ಸೂಚಿಸಿದೆ ಎ೦ದರೆ ಅವು (ವೇದಗಳು) ನನ್ನ 
 ಪ್ರಾಣಾನಿಲ ಸ್ವರೂಪವಾದವುಗಳು. ಇನ್ನು ಇಪ್ಪತ್ತೆಂಟು ಶಿವಾಗಮಗಳು ನನ್ನ 
ಮುಖದಿಂದ ಆವಿರ್ಭವಿಸಿವೆ. ವೇದಗಳಲ್ಲಿ ಅಧಿಕಾರಿ ತಾರತಮ್ಮದಿಂದ ಮುಕ್ತಿಯು 
ಉಕ್ತವಾಗಿದೆ. ಆದರೆ ಆಗಮಗಳಲ್ಲಿ ಆ ಬಗೆಯ ಅಂತರ(ವೃತ್ಯಾಸುವಿರುವುದಿಲ್ಲ. 
ಅವುಗಳಲ್ಲಿ ಶೀಘ್ರವಾಗಿ ಮುಕ್ತಿ ಪಡೆಯುವ ಸುಲಭ ಮಾರ್ಗವನ್ನು ಹೇಳಿದೆ. 


ಮತ್ತೊಂದು ಪ್ರಶ್ನೆ ಬಹ್ಮ ವಿಷ್ಣು ಮಾಹೇಶ್ಚರರು ನಿತ್ಯ ಸಂಸಾರಿಗಳೆಂದೂ, ನಂದಿ 
ಭೃಂಗ್ಯಾದಿಗಳು ನಿತ್ಯ ಮುಕ್ತರೆಂದೂ ಹೇಳಿದ್ದೀರಿ! ಈ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ 
ಹೇಳಬೇಕು. 


೧೦೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅದಕ್ಕೆ ಉತ್ತರ: ಒಮ್ಮೆ ವಿಷ್ಣುವಿನಿಂದ ಬ್ರಹ್ಮ ಅವನಿಂದ ಮಹೇಶ್ವರನು ಜನಿಸಿದನು. 
ಮತ್ತೊಮ್ಮೆ ಮಹೇಶ್ವರನಿಂದ ವಿಷ್ಣು, ಅವನಿಂದ ಚತುರ್ಮುಖನು ಜನಿಸಿದ. 


ಮಗದೊಮ್ಮೆ ಫಷ. ಸರೀನ್‌ ವಿಷ್ಣು ಅವನಿಂದ ಮಹೇಶ್ವರನು ಆವಿರ್ಭವಿಸಿದ. 
ಹೀಗೆ ಧ್ರ ಪರ್ಯಾಯದಲ್ಲಿ ಒಬ್ಬೊಬ್ಬರಿಂದ ಸೃಷ್ಟಿಯು ಆರಂಭವಾಯಿತು. 


ಆದ್ದರಿಂದಲೇ ಬಹ್ಮ ವಿಷ್ಣು ಮಹೇಶ್ವರರು ದ ಸಂಸಾರಿಗಳನಿಸಿದ್ದಾರೆ. ನಂದಿ, 


ಭೃಂಗಿ. ವೀದ, ವೃಷಭ ಮತ್ತು ಸ್ಥಂದರು ನನ್ನಿಂದ ಸೃಜಿಸಲ್ಪಟ್ಟರು. ಆದ್ದರಿಂದ 
ಅವರು ನಿತ್ಯ ಮುಕ್ತರು. 


ಅನಂತರ ಪಂಚಾಚಾರ್ಯರ ಉತ್ಪತ್ತಿಯ ಬಗ್ಗೆ ವಿವರಗಳು ಬರುತ್ತವೆ. ಅದರ 


ವಿವರಗಳು ಇಲ್ಲಿ ಮರುಳಾರಾಧ್ಯ, ಏಕೋರಾಮ, ರೇವಣಾರಾಧ್ಯ ಪಂಡಿತಾರಾಧ್ಯ 


ಮತ್ತು ಎಶ್ವಾರಾಧ್ಯ ಎಂಬ ಕ್ರಮದಲ್ಲಿ ಬರುತ್ತವೆ. ಇದೇ ಕ್ರಮದಲ್ಲಿ ಅವರ ಕೃತ, 
ತ್ರೇತಾ ಮತ್ತು ದ್ರಾಪರಯುಗಗಳ ಹೆಸರುಗಳೂ ಬರುತ್ತವೆ. ಇದೇ ಕ್ರಮದಲ್ಲಿ 438 
ಗೋತ್ರ, ಪವರ, "ವರ್ಣ, ದಂಡ, ಕಮಂಡಲಿನ ಲೋಹ, ಇತ್ಯಾದಿಗಳ ವಿವರಗಳು 
ಹೇಳಲ್ಪಟ್ಟಿವೆ. 


ಇದಾದ ಮೇಲೆ ಕೆಲವು ಪಶ್ರೆ ಗಳು ಬರುತ್ತವೆ. ಮೊದಲನೆಯದಾಗಿ, ಒಂದೇ 
ವೀರಶೈವವು ನಾಲ್ಕು ಬಗೆಯಾದದ್ದು ಹೇಗೆ? "ಇವರ ಕರ್ತವ್ಯಗಳೇನು? ಅದಕ್ಕೆ 
ಉತರ ಸಾಮಾನ್ಯ, ಶುದ್ಧ, ವಿಶೇಷ ಮತ್ತು ನಿರಾಭಾರ yee ಆ ನಾಲು 
ವೀರಶೈ ವದ ಪ್ರಭೇದಗಳು ಎಂದು ತಿಳಿಸುತ್ತದೆ. 


ಎರಡನೆಯದಾಗಿ, ಸಾಮಾನ್ಯ ವೀರಶೈ ವರಿಗೆ ಲಿಂಗದೀಕ್ಷೆ ಕೂಡುವಲ್ಲಿ ಅವರ 
ಶಿಕ್ಷಣ, ರಕ್ಷಣಗಳಿಗೆ ಕರ್ತರು ಭು ಆಚಾರ್ಯ, ಪ್ರಾಯಶ್ಚಿತ್ರ ಶುಭ, 
ಅಶುಭ ವಿಧಿಗಳು ಯಾವವು9 ಇವುಗಳಿಗೆ ಪಂಚಪೀಠಾಧಿಪತಿಗಳು ಕರ್ತರೆನಿಸುವರೆ? 
ಅದಕ್ಕೆ ಉತ್ತರ: ಸಾಮಾನ್ಯ ವೀರಶೈ ವರ ಶಿವದೀಕ್ಷೆ. ಶಿಕ್ಷಣ, ರಕ್ಷಣ ಮುಂತಾದ 
ಕಾರ್ಯಗಳನ್ನು ನೆರವೇರಿಸುವಲ್ಲಿ ಮೇಲ ಹೇಳಿದ ಪಂಜಪೀಠಾಧಿಪತಿಗಳೇ ಅಧಿಕಾರಿಗಳು. 
ಆದ್ದರಿಂದ ವರಿಗೆ ಸಾಭಾರಿಗಳೆಂಬ ಹೆಸರಿದೆ.  ನಿರಾಭಾರಿಗಳಿಗೆ ಯದ್ಯಪಿ 
ಪಂಚಮುದ್ರೆಗಳಿದ್ದರೂ ಕೂಡ ಅವರಿಗೆ ಸಮಾಜದ ಶಿಕ್ಷಣ ರಕ್ಷಣಗಳ ಹೊಣೆಯಿಲ್ಲ, 
ಹಾಗೆ ಅವರು ಅದನ್ನು ಬಯಸಿದರೆ ಮಹಾದೋಷ ಎಂದು. ತಿಳಿಸಿದೆ. 


ಅನಂತರ ಪಂಚಕಲಶ ಸ ನರರು ವಿಧಿಯನ್ನು ಹೇಳಲಾಗಿದೆ. ಅದಾದ 
ಮೇಲೆ ಪಟ್ಟಾಭಿಷೇಕದ ವಿಧಿಯನ್ನು ಹೇಳಿ, ಪಟ್ಟಾಧಿಕಾರಿಗಳಿಗಿಂತ ಶ್ರೇಷ್ಠರು ಯಾರು 
ಇಲ್ಲ ಎಂಬುದನ್ನು ಬಿಂಬಿಸಲಾಗಿದೆ. 


ವೀರಶೈವ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಇತರ ಆಗಮಗಳು 


ಉಪಲಬ್ಧವಿಲ್ಲದ ಇನ್ನೂ ಹಲವಾರು ಆಗಮಗಳ ಉಲ್ಲೇಖವು ವೀರಶೈವ 
ಗ್ರಂಥಗಳಲ್ಲಿ ಅಲ್ಲಲ್ಲಿ ಕಂಡು ಬರುತ್ತದೆ. ಆದರೆ ಈವರೆಗೆ ಅವು ಉಪಲಬ್ಬವಿಲ್ಲ. 


ಶಿವಾಗಮ ವಾಜ್ಮಯ ಪರಿಚಯ ೧೦೯ 


ಅವುಗಳ ಹೆಸರುಗಳ ಉಲ್ಲೇಖ ಮಾತ್ರ ಗಂಥಾಂತರಗಳಲ್ಲಿ ದೊರೆಯುತ್ತದೆ. ಶ್ರೀಕರ 
ಭಾಷ್ಠದಲ್ಲಿ ಶ್ರಿ ಶ್ರೀಪತಿ ಪಂಡಿತಾರಾಧ್ಯರು ಸಿದ್ದಾಂತಾಗಮದ “ಅಕರ ಸ್ಪರ್ಶಯೋಗ್ಯಾಪಿ”೬ 
ಆಗಮಂ ಶಿವಲಿಂಗಸ್ಕ* “ಆತಲಿಂಗಾಯೇತಿ ವಾಕ್ಕೆ”್‌5 “ಆತ್ಮಶಕ್ತಿ ಎಕಾಸೇನ”5್‌ 
ಮುಂತಾದ ಶ್ಲೋಕಗಳನ್ನು ಆ ಆಗಮದ ಹೆಸ ರನ್ನು, ಉಲ್ಲೇಖಿಸುವುದರ ಜೊತೆಗೆ 
ಉದಾಹರಿಸಿದ್ದಾರೆ. 


ಶ್ರೀ ನೀಲಕಂಠ ಶಿವಾಚಾರ್ಯರು ರಚಿಸಿದ ಕ್ರಿಯಾಸಾರದಲ್ಲಿ ವಾತುಲಾಗಮ, 
ವಾತುಲೋತ್ತರಾಗಮ ಮತ್ತು ದಿವ್ಯಾಗಮಗಳ ಉಲ್ಲೇಖ ದೊರೆಯುತ್ತದೆ. 
ವಾತುಲಾಗಮದ “ಅನ್ನಾಧ್ಯಮೌಷದಂ ತೋಯಂ” "ವಾತುಲೋತ್ತರಾಗಮದ 
ವೇದಾರ್ಥ ಯೇವದೇವೇಶಿಣ* ದಿವ್ಯಾಗಮದ “ಅಥ ಲೋಕೋತ್ತರೋದೇವಿ*” 
ಮು೦ತಾದ ಆಗಮದ ಉಕ್ತಿಗಳನ್ನು ಆಯಾ ಆಗಮಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ. 


ವೀರಶೈವಾಚಾರ ಪ್ರದೀಪಿಕಾ ಗಂಥದಲ್ಲಿ ವಾತುಲಾಗಮ ಮತ್ತು ಭೀಮಾಗಮಗಳ 
ಉಕ್ತಿಗಳು ದೊರೆಯುತ್ತವೆ. ವಾತುಲಾಗಮದ "ರುದ್ರಏವಸದಾ ಸಾಕ್ಷಾತ್‌ 
ಭೀಮಾಗಮದ "ಸರ್ವತೀಥೇಷು ಯತ್‌ಪುಣ್ಯ'"” ಮುಂತಾದ ಉಕ್ತಿಗಳು 
ಉದ್ಧ ತಗೊಂಡಿವೆ. 


ವೀರಶೈವ ಚಿ೦ತಾಮಣಿಯಲ್ಲಿ ವಾತುಲ, ವಾತುಲೋತ್ತರ ಮತ್ತು 
ಯೋಗಜಾಗಮಗಳ ಉಲ್ಲೇಖ ದೊರೆಯುತ್ತದೆ. ವಾತುಲಾಗಮದ *ಪಂಚಮೂರ್ತಿ 
ಮಯಂ ದೇವಮ್‌** ವಾತುಲೋತ್ತರಾಗಮದ “ಸ ಸನ್ಮಾತಂ ಭಾವಲಿಂಗಸ್ಕಾತ್‌'್‌್‌ 
ಯೋಗಜಾಗಮದ “ಹೃದಯಕಮಲ ಮರೆ ಎಂಬ ಉಕ್ತಿಗಳು ಉದ್ದ ್ಸತಗೊಂಡಿವೆ. 


| ವೀರಮಾಹೇಶ್ವರಾಚಾರ ಸಂಗ್ರಹದಲ್ಲಿ ವಾತುಲಾಗಮದ "ಕೊ eo ಸರ್ವ- 
ಜಾತಿಯ" ದಿವ್ಯಾಗನುದ "ಸಾಷ್ಟಾಷ್ಟಾದ್ವಿಶತಂ ಧಿಮಾನ್‌** ಉಕ್ತಿಗಳು ಉಲ್ಲೇಖಗೊಂಡಿವೆ. 


ಲ೬. ಶ್ರೀಕರಭಾಷ್ಯಂ ಪುಟ ೨೩ 

೮೭. ಶ್ರೀಕರಭಾಷ್ಕಂ ಮಟ ೧೯೬ 

೮೮. ಶ್ರೀಕರಭಾಷ್ಯಂ ಪುಟ ೨೧೨ 

೮೯. ಶ್ರೀಕರಭಾಷ್ಯಂ ಪುಟ ೪೫ 

೯೦. ಕ್ರಿಯಾಸಾರ ಭಾಗ ೨ ಪುಟ ೩೩೫ 

೯೧. ಕ್ರಿಯಾಸಾರ ಭಾಗ ೩ ಪುಟ ೩೩೮ 

೯೨. ಕ್ರಿಯಾಸಾರ ಭಾಗ ೩ ಪುಟ ೧೦೩ 

೯೩. ವೀರಶೈವಾವಾಚಾರ ಪ್ರದೀಪಿಕೆ ಪುಟ ೮೮ 
೯೪. ವೀರಶೈವಾವಾಚಾರ ಪ್ರದೀಪಿಕೆ ಪುಟ ೧೩೦ 
೯೫. ವೀರಶೈವ ಚಿಂತಾಮಣಿ ಪುಟ ೮೦ 

೯೬. ವೀರಶೈವ ಚಿಂತಾಮಣಿ ಪುಟ ೯೦ 

೯೭. ವೀರಶೈವ ಚಿಂತಾಮಣಿ ಪುಟ ೧೮೬ 

೯೮. ವೀರಮಾಹೇಶ್ವರಾಚಾರ ಸಂಗ್ರಹ ಮಟ ೮೩ 
೯೯. ವೀರಮಾಹೇಶ್ವರಾಚಾರ ಸಂಗ್ರಹ ಪುಟ ೫೭ 


೧೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅನಾದಿ ವೀರಶೈವಸಾರ ಸಂಗ್ರಹದಲ್ಲಿ ವಾತುಲಾಗಮದ “ನಮಃ ಶಬ್ದಃ ಉಮಾ 
ಸಾಕ್ಷಾತ್‌” ಉತ್ತರವಾತುಲಾಗಮದ “"ಏಕಮೇವಾದ್ವಿತೀಯ೦ ಯತ್‌ 
ವಿಜಯಾಗಮದ `ಲಿಂಗಪ್ರಸಾದ ಸ೦ಕಲಂ'”* ಭೈರವಾಗಮದ “ಅಣಿಮಾದಿಗುಣಂ 
ಲಿ೦ಗಂ'* ಲಲಿತಾಗಮದ "ವಿಶ್ವಪ್ರಾಣಮಯಂ ಲಿಂಗಂ” ಶಾಕಟಾಗಮದ “ಆಸನೆ 
ಶಯನೆಯಾನೆ'7೨೫ ವೀರಭದ್ರಾಗಮದ "ಸ೦ಂಯೋಗೇಷು ವಿಯೋಗೇಷು” 
ದೌರ್ಗಾಗಮದ “ಪತಿವ್ರತಾಸ್ವಭಾವೇನ' ಎ೦ಬ ಉಕ್ತಿಗಳು ಉಲ್ಲೇಖಿಸಲ್ಪಟ್ಟಿವೆ. 


ಧರ್ಮಶಿರೋಮಣಿಯಲ್ಲಿ ಯೋಗಜಾಗಮದ “ಆದಿಮಧ್ಯಾಂತಶೂನ್ಯತ್ತಯ್‌'”55 
ವಾತುಲಾಗಮದ "ಬ್ರಾಹ್ಮಣಃ ಕಥ್ಯತೆ ರುದ್‌ ಎಂಬ ಉಕ್ತಿಗಳು ಉಲ್ಲೇಖಿಸಲ್ಪಟ್ಟಿವೆ. 


ಕೈವಲ್ಯಸಾರದಲ್ಲಿ ವಾತುಲಾಗಮದ “ಯಥಾ ಸಾಂಸಾರಿಕೋ ಭಾವೋ 
ಯೋಗಜಾಗಮಸ್ಯ "ಯದಾ ಶಿವಾಯ ಸ್ವಾತ್ಮಾನಂ'?? ರುದ್ರಯಾಗಮದ “ದೃಶ್ಯಜಾತಮ 
ಶೇಷಂ ಚ'??* ಎಂಬ ಉಕ್ತಿಗಳು ಉಲ್ಲೇಖಿಸಲ್ಪಟ್ಟಿವೆ. 


ಹೀಗೆ ವೀರಶೈವ ಗ್ರಂಥಗಳಲ್ಲಿ ವಾತುಲ, ವಾತುಲೋತ್ತರ, ಲಲಿತ, ಯೋಗಜ 
ಮುಂತಾದ ಪ್ರಧಾನ ಶೈವಾಗಮಗಳಿಂದ ಉಲ್ಲೇಖಗಳು ಕಂಡುಬರುತ್ತವೆ. ಆದರೆ 
ಅವುಗಳು ಇನ್ನೂ ಮೂಲ ರೂಪದಲ್ಲಿ ಬೆಳಕಿಗೆ ಬ೦ದಿಲ್ಲ. ಅಲ್ಲದೆ ವಿಜಯಭೈರವ, 
ಶಾಕಟ, ದಿವ್ಯ, ವೀರಭದ್ರೀಯ, ದೌರ್ಗ, ಸಿದ್ದಾಂತ, ಬೃಹತ್‌, ಭೀಮ ಎಂಬ 
ಹಸರಿನ ಆಗಮಗಳಿಂದ ಉಲ್ಲೇಖಗಳಿದ್ದರೂ ಅವುಗಳ ಮೂಲಗಂಥಗಳು ಉಪಲಬ್ಧ 
ವಾಗಿಲ್ಲ. ಹಾಗೆಯೇ ಉಪಲಬ್ಧವಾದ ಹಾಗೂ ಪ್ರಕಟಿಸಲ್ಪಟ್ಟ ಆಗಮ-ಉಪಾಗಮಗಳಲ್ಲಿ 
ಬೇರೆ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಎಲ್ಲಾ ಶ್ಲೋಕಗಳು ದೊರೆಯುತ್ತಿಲ್ಲ. ಕಾರಣ 
ದೊರೆತು ಪ್ರಕಟಿತವಾದ ಆಗಮ-ಉಪಾಗಮಗಳು ಸಮಗವಾಗಿ ಉಪಲಬ್ಧವಾಗಿಲ್ಲ. 


೧೦೦. ಅನಾದಿ ವೀರಶೈವ ಸಾರ ಸಂಗಹಭಾಗ ೧ ಪುಟ ೬ 
೧೦೧. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೧ ಪುಟ ೧೫ 
೧೦೨. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೧೬ ' 
೧೦೩. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೬ 
೧೦೪. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೧೦೩ 
೧೦೫. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೧೦೫ 
೧೦೬. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೧೮೯ 
೧೦೭. ಅನಾದಿ ವೀರಶೈವ ಸಾರ ಸಂಗ್ರಹಭಾಗ ೨ ಪುಟ ೧೨೬ 
೧೦೮. ಧರ್ಮಶಿರೋಮಣಿ ಪುಟ ೨೪ 

೧೦೯. ಧರ್ಮಶಿರೋಮಣಿ ಪುಟ ೧೪೩ 

೧೧೦.ಕೈವಲ್ಯಸಾರ ಪುಟ ೧೧ 

೧೧೧.ಕೈವಲ್ಯಸಾರ ಪುಟ ೮೧ 

೧೧೨.ಕೈವಲ್ಯಸಾರ ಪುಟ ೧೦೩ 


ಹ ಇಟಗ. ಜಾ: ಖೆ 


Ey aden Th. a dk 


ಶಿವಾಗಮ ಮಾಜ್ಜುಯ ಪರಿಚಯ ೧೧೧ 


ಒಟ್ಟಿನಲ್ಲಿ ಆಗಮಗಳು ಪರಂಪರೆಯಿಂದ ಪರಿಷ್ಠತವಾಗಿ ಸಾಗಿಬಂದ ಜ್ಞಾನರಾಶಿ 
ಗಳಾಗಿದ್ದು, ಭಾರತೀಯ ಸಂಸ್ಕೃತಿ ಮತ್ತು ಆತ್ಮಜ್ಞಾನದ ಎಶ್ವಕೋಶಗಳಾಗಿವೆ. 


ಆಗತಂ ಪಂಚವಕ್ರಾತ್ತು ನಾ ಚ ಗಿರಿಜಾನನೇ 
ಮತಂ ಚ ವಾಸುಡೇವಸ್ಕ ತಸ್ಮಾದಾಗಮ ಉಚ್ಯತೇ 


ಈ ನಿರ್ವಚನದಂತೆ ಶಿವನ ಬಾಕ ಆಗತ (ಬಂದದ್ದು) 
ಗಿರಿಜೆಯಲ್ಲಿ “ಗತ' (ಸ್ವೀಕರಿಸಲ್ಪಟ್ಟಿದ್ದು) “ಮ' ಕಾರವು ವಾಸುದೇವನಿಗೆ ಸಮ್ಮತವಾದದ್ದೆಂದು 
ಸೂಚಿಸುತ್ತದೆ. ಕಾರಣ ಆಗಮಗಳೆಂದರೆ ಶಿವನಿಂದ ಪಾರ್ವತಿಗೆ ಬೋಧಿಸಲ್ಪಟ್ಟ 
ದಿವ್ಯಜ್ಞಾನರಾಶಿಗಳಾಗಿವೆ. 


ಸೃಷ್ಟಿಯ ಉಗಮಕಾಲದಲ್ಲಿ ಶಿವನು ಸದಾಶಿವಾದಿ ಸ್ವರೂಪದಲ್ಲ ಈ ಅತ್ಯುತ್ತಮ 
ಜ್ಞಾನವನ್ನು ಪಡೆಯಲರ್ಹರಾದವರನ್ನು ಉದ್ಭೋಧಗೊಳಿಸಿ ಅವರಿಗೆ ತನ್ನ 
ಸದ್ಯೋಜಾತಾದಿ ಪಂಚಮುಖಗಳಿಂದ 'ತಬ್ದರೂಪದಿಂದ ಡ್‌ ದಿಷ್ಯಜ್ಞಾನವನ್ನು 
ಬೋದಿಸುತ್ತಾನೆ. ಹೀಗೆ ಶಿವನಿಂದ ಈ ದಿವ್ಯಜ್ಞಾನವನ್ನು ಪಡೆದ ಜ್ಞಾನಿಗಳು ಅದನ್ನು 
ತಮ್ಮ ಶಿಷ್ಯರಿಗೆ ಬೋಧಿಸಿದರು, ಅನಂತರ ಈ ಬೋಧ್ಯರೇ ಬೋಧಕರಾಗಿ ತಮ್ಮ 
ಶಿಷ್ಕರಿಗೆ ಈ ದಿವ್ಯಜ್ಞಾನವನ್ನು ಬೋಧಿಸಿದರು. ಹೀಗೆ ಗುರುಶಿಷ್ಯ ಪರಂಪರೆಯ 
ಮೂಲಕ ವಾಜ್ಮಯ ರೂಪದಲ್ಲಿ ಪ್ರವಹಿಸಿದ ಈ ಜ್ಞಾನವನ್ನು ಕಾಲಾನಂತರ 
ಸಿದ್ದಪುರುಷರು ಗ್ರಾಂಥಿಕರೂಪದಲ್ಲಿ ರಚಿಸಿದರು. ಹೀಗೆ ಪರಂಪರೆಯಿಂದ 
ಪರಿಷ್ಕೃತವಾಗಿ ಬಂದ ಜ್ಞಾನ ಹಾಗೂ ಅಂತಹ ಜ್ಞಾನವು ಸ೦ಗ್ರಹಿಸಲ್ಪಟ್ಟಿರುವ 
ಗಂಥರಾಶಿಯು ಕೂಡಾ “ಆಗಮ' ಎ೦ಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. 
ಶಿವಾಗಮ ಸಾಹಿತ್ಯ ಭಾರತೀಯ ಸಾಹಿತ್ಯದಲ್ಲಿ ಮಾತ್ರವಲ್ಲ ವಿಶ್ವಸಾಹಿತ್ಯದಲ್ಲಿಯೇ 
ಅತ್ಯಂತ ಬೃಹತ್ತಾದ ಸ ಸಾಹಿತ್ತವಾಗಿದ್ದು. ಅವು ಕಾಮಿಕಾದಿ ವಾತುಲ ಪರ್ಯಂತ ೨೮ 
ಎ೦ದು ಪ್ರಸಿದ್ಧವಾಗಿವೆ. ಇವುಗಳಿಗೆ ಶೈವ ಸಿದ್ದಾಂತ ಸಂಹಿತೆಗಳಂಬ ಹೆಸರೂ 
ಉಂಟು. ಕಾಮಿಕಾದಿ ಸುಪ್ರಭೇದಾ೦ತಗಳಾದ ಹತ್ತು ಸಂಹಿತೆಗಳನ್ನು ದಶಶಿವರಿಗೆ 
ಬೋಧಿಸಿದ್ದರಿಂದ ಅವು ಶಿವಸಂಹಿತೆ(ಶಿವಾಗಮ)ಗಳೆಂದು, ವಿಜಯಾದಿವಾತು 
ಲಾಂತಗಳಾದ ಹದಿನೆಂಟು ಸಂಹಿತೆಗಳು ಹದಿನೆಂಟು ಜನ ರುದರಿಗ 
ಬೋಧಿಸಲ್ಪಟ್ಟುದರಿ೦ಂದ ಅವು ರುದಸಂಹಿತೆ(ರುದ್ರಾಗಮ)ಗಳಂದು ಪ ಪಸಿದ್ದವಾಗಿವೆ. 
ವೀರಶೈವ ಫೌಸ್ತುಭದಲ್ಲಿ ೧೦ ಶಿವಾಗಮಗಳಿಗೆ ೧೫೮ ಆ ಜ್‌ ಮತ್ತು ೧೮ 
ರೌದ್ರಾಸಮಗಳಿಗೆ ೧೫೦ ಉಪಾಗಮಗಳಿರುವುದನ್ನು ಉಲ್ಲೇಖಿಸಲಾಗಿದೆ ಅಲ್ಲದೇ 
. ೨೮ ಶಿವಾಗಮಗಳಲ್ಲಿನ ಶ್ಲೋಕಗಳ ಒಟ್ಟು ಸಂಖ್ಯೆಯನ್ನು ಒಟ್ಟುಗೂಡಿಸಿ ನಿಜಗುಣರು 
೨ ಶಂಖ, ೧ ಪದ್ಮ ೧ ಅರ್ಬುದ, "೧೯ ಕೋಟಿ,. ೩೮. ಲಕ್ಷ, ೪೪ ಸಾವಿರ 
ಶ್ಲೋಕಗಳು (೨೦೧೦೦೦೧೦೧೯೩೮೪೪೦೦೦) ಇವೆ ಎಂದು ತಿಳಿಸಿದ್ದಾರೆ. 
ಆಗಮಗಳನ್ನು ಸಂವಾದಾತ್ಮಕ ತಂತ್ರದಲ್ಲಿ ರಚಿಸಲಾಗಿದೆ.ಇಲ್ಲಿ ಶಿವನನ್ನೇ 
ಉಪದೇಶಕನನ್ನಾಗಿ ಮಾಡಿ ಪಾರ್ವತಿ ಸ್ಕಂದರು ಶ್ರೋತೃಗಳಾಗಿದ್ದಾರೆ. ಆಗಮ 
ಸಾಹಿತ್ಯವು ಸಮೂಹ ಸೃಷ್ಟಿಯಾಗಿದ್ದು ಅವುಗಳನ್ನು ರಚಿಸಿದವರ ಹೆಸರು ಮಾತ್ರ 


೧೧೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಅಜ್ಜ್ಞಾಶವಾಗಿದೆ. 


ವೇದಗಳನ್ನು ಪರಬ್ರಹ್ಮನ ಉಸಿರೆಂದು ಹೇಳುವಂತೆ ಆಗಮಗಳನ್ನು ಪರಶಿವನ 
ವಾಣಿ ಎಂದು ರು, ಒಂದು ಉಸಿರು; ಇನ್ನೊಂದು ಜಾ ಉಸಿರು 
ಅವರಿಲ್ಲಿ ವ್ಯಂಜಕ ಗುಣ ಪಡದಿದ್ದರೆ, ಮ್‌ ಅರ್ಥಾಭಿವ್ಯಕ್ತಿಯಲ್ಲಿ 
ಪ್ರವಾಗಿರುತೆದೆ. ಜೇಡ ವಾಕ್ಯಗಳು ಅಸ್ಪಷ್ಟವಾಗಿರುವುದರಿಂದಲೇ ಚದರ. "ಅರ್ಥ 
ಸ ಮಾಡಹೊರಟ ಸ ಮುಂತಾದ ಮಹಾನ್‌ ಆಚಾರ್ಯರಿಗೇ 
ಸಂದೇಹಗಳುಂಟಾಗಿ ಅದ್ದೆ ತೆ ಮತ್ತು ದ್ವ ತೆ ಮುಂತಾದ ಭೇದಗಳಾಗಲು 
ಕಾರಣವಾಯಿತು! ಆದರೆ kr ಪರಶಿವನ ಮುಖದಿಂದ ನ ಸಷ್ಟವಾಣಿ. 
ಆಗಮಗಳಲ್ಲಿ ಆ ಬಗೆಯ ಅರ್ಥ ಸಂದೇಹಕ್ಕೆ ಎಡೆಯೇ ಇ ಆದುದರಿಂದ 
ಉಸಿರು-ವಾಣಿ ಎಂಬ ಪದಗಳನ್ನು ಅನುಕ್ರಮವಾಗಿ ವೇದ- 7. ಬಳಸಲಾಗಿದೆ. 
ವೇದ ಆಗಮಗಳೆರಡೂ ಪರಶಿವನಿಂದಲೇ ರಚಿತವಾದವುಗಳಾದರೆ ಹೀಗೇಕೆ ಎರಡು 
ಸಾಹಿತ್ಯ ಪ್ರಕಾರಗಳು ರಚಿತವಾದವು? ಎಂಬ ಸಂಶಯ ಬರುವುದು ಸಹಜ. ಆದರೆ 
ಘಾ ಕೇವಲ ಮೇಲ್ಪರ್ಗದ ಜನಾಂಗಗಳ ಅಧ್ಯಯನಕ್ಕೆ ಮಾತ್ರ 
ಸೀಮಿತವಾಗಿದ್ದರಿಂದ ಎಲ್ಲ ಜನರ ಅಭ್ಯುದಯ ಮತ್ತು ಅಭ್ಯಾಸಕ್ಕಾಗಿ 
ಆಗಮಗಳು ರಚಿತವಾದವು. ಕಾರಣ ಆಗಮಗಳು ಸರ್ವಜನಾಂಗದ ಆಧ್ಯಾತ್ಮಿಕ 
ಉನ್ನತಿಗೆ ಪೂರಕವಾದ ಉನ್ನತ ಮಟ್ಟದ ಸಿದ್ಧಾಂತವನ್ನು ಹಾಗೂ ಸಮಾನಾ 
ತತ್ವವನ್ನು ಪ್ರಶಿಪಾದಿಸುತ್ತವೆ. 


“ಶಿವಜ್ಞಾನ ಸಿದ್ಧಿಯಾರ್‌” ಎಂಬ ಹೆಸರುಳ್ಳ ಅರುಲನಂದಿ ಶಿವಾಚಾರ್ಯರ 
ತಮಿಳು ಗ್ರಂಥದ ೮ನೆಯ ಸೂತ್ರದ ೧೩-೧೫ ನೆಯ ಪದ್ಯಗಳ ಉಲ್ಲೇಖದಂತೆ 
ವೇದಗಳು ಮತ್ತು ಶಿವಾಗಮಗಳು ಮಾತ್ರ ಮೂಲ ಪುಸ್ಕಕಗಳು. ಹ ಪುಸ್ತಕಗಳೆಲ್ಲವೂ 
ಇವುಗಳಿಂದ ಹುಟ್ಟಿವೆ. ಇವುಗಳಲ್ಲಿ ವೇದಗಳು ಸಾಮಾನ್ಯವಾದವು; ಎಲ್ಲರ ಶ್ರೇಯಸಿಗಾಗಿ 
ಪ್ರಕಟವಾದ ಆಗಮಗಳು ವಿಶೇಷಗಂಥಗಳು. ಇವು ಆ ಮಹಾದೇವನ ದಯೆಯನ್ನು 
ಪಡೆದವರ ಉಪ ಪಯೋಗಕ್ಕಾಗಿ ಪ್ರಕಟವಾದವುಗಳು. ಈ ಆಗಮಗಳು ವೇದ ಮತ್ತು 
ವೇದಾಂತಗಳ ಸಾರವಾದ 'ನಿಜತತ್ವವನ್ನು ಒಳಗೊಂಡಿವೆ; ಆದ್ದರಿಂದ ಇತರ ಎಲ್ಲ 
ಪುಸ್ತಕಗಳು ಪೂರ್ವಪಕ್ಷವಾದರೆ ಶಿವಾಗಮಗಳೇ ಸಿದ್ಧಾಂತ (ನಿರ್ಣಯ) ರೂಪವಾಗಿವೆ.' | 
ಎಂದು ನಿರ್ಣಯಿಸಿದ್ದಾರೆ. ಕಾಕಬೋಡಾಮಣಿ ' ಎ೦ಬ ತಂತ್ರವು ಆಗಮಗಳು 
ವೇದಗಳಿಗಿಂತ ಶ್ರೇಷ್ಠವಾದವೆಂಬುದನ್ನು ಸ್ಪಷ್ಟಪಡಿಸುತ್ತದೆ. 


ಆಗಮಗಳಲ್ಲಿಯ ವಿಷಯ ವಿಭಾಗವು ಕ್ರಿಯಾಪಾದ, ಚರ್ಯಾಪಾದ, 
ಯೋಗಪಾದ ಮತು ಸ ಜ್ಞಾನ ಪಾದವೆಂಬ ವ್ಯವಸ್ಥಯನ್ನು ಆಧರಿಸಿದೆ. ಶಿವಾಗಮಗಳಲ್ಲಿ 
ಶೈವ, ವೀರಶೈವ “ಎರಡೂ ಸಂಸ್ಕ ತಿಗಳ "ವಿಚಾರಧಾರೆಯನ್ನು ಕಾಣುತ್ತೇವೆ. 
ಪೂರ್ವಭಾಗದಲ್ಲಿ ರಜಾ ಸ೦ಸ್ಕೃತಿ, ಉತ್ತರ ಭಾಗದಲ್ಲಿ ಇಷ್ಟಲಿಂಗ 
ಸಂಸ ೃತಿಗಳನ್ನು ಕಾಣುತ್ತೇವೆ. 


pl ಶೈವಪ ಪ್ರಭೇದಗಳ ವಿಷಯದಲ್ಲಿ ಆಗಮಗಳು ಒಮ್ಮತಾಭಿಪ್ರಾಯವನ್ನು 


NS NE SE 


hd a A a daa! 


ಶಿವಾಗವು ವಾಜ್ಮಯ ಪರಿಚಯ ೧೧೩ 
ಹೊಂದಿಲ್ಲ. ಆದರೆ ಎಲ್ಲ ಶೈವ ಪ್ರಭೇದಗಳಲ್ಲಿ ವೀರಶೈವವೇ ಅತ್ಯಂತ ಶ್ರೇಷ್ಠವಾದುದು 
ಎಂಬ ಪ್ರತಿಪಾದನೆ ಆಗಮಗಳಲ್ಲಿದೆ. ವೀರಶೈವದಲ್ಲಿ ಸಾಮಾನ್ಯವೀರಶೈವ, 
ವಿಶೇಷವೀರಶೈವ ಹಾಗೂ ನಿರಾಭಾರಿ ವೀರಶೈವ ಎಂಬ ಮೂರು ಪ್ರಭೇದಗಳನ್ನು 
ಆಗಮಗಳಲ್ಲಿ ಹೇಳಲಾಗಿದೆ. 


ಆಗಮಗಳ ಉಗವಕ್ಕೆ ಪ್ರೇರಣೆಯನ್ನು ಅರಸುತ್ತಾ ಹೊರಟಾಗ ಕಿಸ್ತಪೂರ್ವ ೨೦೦೦ 
ವರ್ಷಗಳಷ್ಟು ಹಿಂದಿನ ಮೊಹೆಂಜೋದಾರೋ-ಹರಪ್ಪಾ ಉತ್ಸನನದಲ್ಲಿ ದೊರತ 
ಪಳೆಯುಳಿಕೆಗಳು ಹಾಗೂ ಅಂಗದ ಮೇಲೆ ಧಾರಣಮಾಡುವ ಲಿಂಗಗಳು ಬಹು 
ಮಹತ್ವದ್ದಾದವು. ಸರ್‌ ಜಾನ್‌ ಮಾರ್ಷಲ್‌ ಮೊಹೆಂಜೊದಾರೋ ಸಂಸ್ಕೃತಿಯ ಹಾಗೂ 
ಅಲ್ಲಿನವರ ಉಪಾಸನಾ ಪದ್ಧತಿ ಕುರಿತು, ಇಂದಿನ ಲಿಂಗಾಯತ ಸಂಸ್ಕತಿಯ ಕುರುಹುಗಳನ್ನು 
ಹೋಲುವುದಾಗಿ ಅಭಿಪ್ರಾಯ ತಳೆದಿದ್ದಾರೆ. ಆಗಮಗಳಲ್ಲಿ ಪ್ರತಿಪಾದನೆಗೊಂಡ ಷಟ್‌ಸ್ಫಲಗಳಿಗೆ 
ಮೂಲ ಷಟ್‌ಚಕ್ರಗಳು, ನವಚ ಕ್ರಗಳು' ನವಲಿಂಗ ಸಕೀಲ ಎಲ್ಲದಕ್ಕೂ ಶಿವಯೋಗವೇ 
ತಳಹದಿಯಾಗಿರುವ ಮೂಲವನ್ನು ನಾವು ಮೊಹೆಂಜೊದಾರೊ ಸಂಸ್ಕೃತಿಯಲ್ಲಿ ಕಾಣುತ್ತೇವೆ. 
ಇಲ್ಲಿನ ಪೂಜೆ ಉಪಾಸನೆಗಳೇ ದ್ರಾವಿಡ ಸಂಸ್ಕೃತಿಯ ಕುರುಹುಗಳಾಗಿವೆ. ಅಲ್ಲದೇ 

ಪಶುಪತಿ ಹಾಗೂ ಶಿವ-ಶಕ್ತಿಗಳ ಪರಿಕಲ್ಪನೆ, ಇಷ್ಟಲಿಂಗ ಪೂಜೆ ಹಾಗೂ ಮೂಲ 
ನಿವಾಸಿಗಳಾದ ವ್ರಾತರ ವಿವರಣೆ ಮುಂತಾದವು ಆಗಮದಲ್ಲಿ ಪ್ರತಿಪಾದಿತವಾದ 
ವಿಷಯಗಳಿಗೆ ಪೂರಕವಾಗಿವೆ. ಕಾರಣ ಸೈಂಧವ ಸಂಸ್ಕೃತಿಯೇ ಆಗಮಿಕ 
ಸಂಸ್ಕೃತಿಯಾಗಿದ್ದು ಇದೇ ಆಗಮಗಳ ಉಗಮಕ್ಕೆ ಪ್ರೇರಣೆಯಾಗಿರಬಹುದು. 
ಆಗಮಗಳ ರಚನಾ ಕಾಲವನ್ನು ನಿರ್ಣಯಾತ್ಮಕವಾಗಿ ಹೇಳುವದು ಬಹುಶಃ 
ಯಾರಿಗೂ ಸಾಧ್ಯವಿಲ್ಲ. ಭಾಷೆಯ ದೃಷ್ಟಿಯಿಂದ ಆಗಮಗಳು ಪಾಣಿನಿಯ (ಕ್ರಿ 
ಪೂ ೭೦೦) ಅನಂತರ ಕಾಲಕ್ಕೆ ಸೇರಿದವುಗಳು. ಆದರೆ ಕ್ರಿ. ಪೂ ೨೦೦ ಕ್ಕೆ 
ಸೇರಿದ್ದವೆಂದು ತಿಳಿದ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟ ಪಾಂಚರಾ ತ್ರಗಮೋಕ್ತ 
ಪೂಜಾ ಪದ್ಧತಿ ಮತ್ತು ಕ್ರಿಪೂ. ೫೦೦ ಕ್ಕೆ ಸೇರಿದ್ದೆಂದು ಹೇಳಲಾದ ಭಗವದ್ಗೀತೆಯಲ್ಲಿ 
ಪಾಂಚರಾತಾಗಮೋಕ್ವೆ ವಾಸುದೇವ ಮಹತ್ವವು ಆಗಮಾರಂಭ ಕಾಲವನ್ನು ಸೂಚಿಸುತ್ತದೆ. 
ಅಲ್ಲದೇ ಪಾಂಚರಾತ್ರಾಗಮಗಳಲ್ಲ ಶಿವಾಗಮಗಳ ಪ್ರಸ್ತಾಪವಿರುವದು. ಆದರೆ 
ವೈಷ್ಟವಾಗಮಗಳ ಉಲ್ಲೇಖವು ಶಿವಾಗಮಗಳಲ್ಲಿ ಇಲ್ಲದಿರುವುದರಿಂದ ಶಿವಾಗಮಗಳು 
ವೈಷ್ಣವಾಗಮಗಳಿಗಿಂತ ಹಿಂದಿನವು ಎಂಬ ಅಭಿಪ್ರಾಯವಿದೆ. 


ಪ್ರಾಚೀನವಾದ ಶಿವಾಗಮಗಳು ಉಪನಿಷತ್ತುಗಳ ಮೇಲೆ ಪ್ರಭಾವ ಬೀರಿವೆ 

` ಎಂಬುದನ್ನು ವೀರಶೈವ ತತ್ವಪ್ರಕಾಶ ಗ್ರಂಥದಲ್ಲಿ ಶ್ರೀ ಶಿ.ಶಿ.ಬಸವನಾಳರವರು 
'ಶ್ಚೆತಾಶ್ವೇತರೋಪನಿಷತ್ತಿನ ೫ ನೇ ಅಧ್ಯಾಯದಲ್ಲಿ ಪ ಪ್ರತಿಪಾದಿತವಾದ ವಿಷಯದ 
ಮೇಲೆ ಮೃಗೇಂದ್ರಾಗಮ, ವಿಶ್ವಸಾರೋತ್ತರಾಗಮ, ಸ್ವಾಯಂಬುವಾಗಮ, 
ರೌರವಾಗಮಗಳ ಮಾಯಾದಿತತ್ತವು ಪ್ರಭಾವಬೀರಿರುವುದನ್ನು ಅನೇಕ ಶ್ಲೋಕಗಳ 
ಉಲ್ಲೇಖದೊಂದಿಗೆ ವಿವರಿಸಿ ಶ್ವೇತಾಶ್ವೇತರೋಪನಿಷಶ್ತಿನಲ್ಲಿ ಶಿವಸಿದ್ದಾಂತದ ಕುರುಹುಗಳು 
ಕಂಡುಬರುವುದರಿಂದ ಶಿವಾಗಮಗಳು ಅತೀ ಪ್ರಾಚೀನವಾದುವಂದು 
ಅರಿಕೆಯಾಗದಿರದೆ೦ದು ಅಭಿಪ್ರಾಯ ಮಂಡಿಸಿರುವರು. 


೧೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಾಗಮಗಳಿಂದ ಭಗವದ್ಗೀತೆಗೆ ಅನೇಕ ಶ್ರೋಕಗಳು ಬ೦ದಿರುವದನ್ನು 
ಡಾ.ಆರ್‌.ಸಿ. ಹಿರೇಮಠರವರ ಮಹಾಯಾತ್ರೆಯಲ್ಲಿ, ಹಾಗೂ ಶ್ರೀ ಎಸ್‌. ಡಿ. 
ಪಾವಟೆಯವರ “Shivagamas’ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೇ 
ಕೂರ್ಮಪರಾಣ ಅಧ್ಯಾಯ ೨೫ (೪೬-೪೮) ರಲ್ಲಿ: ಭಗವದ್ಗೀತೆಯನ್ನೂ ಉಪದೇಶಿಸಿದ 
ಶ್ರೀಕೃಷ್ಣನು ಉಪಮನ್ಯು ಮುನಿಗಳಿಂದ ಶಿವಾಗಮಗಳ 'ಆಧ್ಯಾತ್ಮ ತತ್ವಜ್ಞಾನವನ್ನೂ 
ಪಡೆದ ವಿಷಯವೂ ಉಲೇಖಿತವಾಗಿದೆ. ಆದುದರಿಂದ ಶಿವಾಗಮಗಳು ಭಗವದ್ಗೀತೆಗಿಂತ 
ಮೊದಲಿನವೆಂದು ಊಹಿಸಬೇಕಾಗುತ್ತದೆ. 


ಶ್ರೀಶಂಭುಲಿಂಗ ಶಿವಾಚಾರ್ಯರು ಆಗಮಪರಿಜ್ಞಾನವೆಂಬ ಗಂಥದಲ್ಲಿ ಸಾಂಖ್ಯ 
ಸತಿ, ತರ್ಕ, ಪುರಾಣಗಳ ಮೇಲೆ ಶಿವಾಗಮಗಳು ಪ್ರಭಾವ ಬೀರಿರುವುದನ್ನು 
ಅನೇಕ ಶ್ಲೋಕಗಳ ಉಲ್ಲೇಖದೊಂದಿಗೆ ವಿವರಿಸಿದ್ದನ್ನು ಗಮನಿಸಿದರೆ ಅತ್ಯಂತ ಪಾಚೀನ 
ಕಾಲದಲ್ಲಿಯೇ ಶಿವಾಗಮಗಳು ರಚನೆಗೊಂಡಿರುವ. ಬಗ್ಗೆ ತಿಳಿದು ಬರುತ್ತದೆ. 


ಪ್ರಾಚೀನ ಗ್ರಂಥಗಳಲ್ಲಿ ಉಪಲಬ್ಲವಿರುವ ಆಗಮಗಳ ಉಲ್ಲೇಖದಿಂದ 
ಆಗಮಕಾಲವನ್ನು ನಿರ್ಧರಿಸುವುದಾದರೆ ಯಾಜ್ಯವಲ್ಕರು ತಮ್ಮ ಸ್ಮೃತಿಯ ಪ್ರಥಮ 
ಪಕರಣದ ೪ ನೇ ಶ್ಲೋಕದಲ್ಲಿ ಹಾರೀತನ ಕೃತಿಯನ್ನು ಉಲ್ಲೇಖೆಸುತ್ತಾರೆ. ಈ 
ಹಾರೀತನು ತನ್ನ ಧರ್ಮಶಾಸ್ತ್ರದಲ್ಲಿ “ಆಥಾತೋ NE ವ್ಯಾಖ್ಯಾಸ್ಯಾಮಃ ಶ್ರುತಿ 
ಪ್ರಮಾಣಕಃ ಹ್‌ ಶ್ರುತಿಶ್ಚನ್ವೆನಿಧಾ ವೈದಿಕೀ ತಾಂತ್ರಿಕೀ ಚ' ಎಂದಿದ್ದಾನೆ. ಅಂದರೆ 
ಹಾರೀತನ ಕಾಲದಲ್ಲಿ ತಂತ್ರ ತ್ರಗಳು” ಅಂದರೆ ಸಾ ವೇದಗಳ ಸರಿಸಮ ಸ್ಥಾನದಲ್ಲಿದ್ದು 
ಪ್ರಮಾಣಗ್ರಂಥಗಳೆನಿಸಿದ್ದು ವೇದಗಳನ್ನು ಆಧರಿಸಿದ ಧರ್ಮಗಳಿದ್ದಂತೆ ಆಗಮಪಣೀತ 
ಧರ್ಮಗಳೂ ಇದ್ದುವೆಂದು ಉಲ್ಲೇಖಿಸಿರುತ್ತಾನೆ. ವೇಬರ್‌ ಎಂಬ ಪಾಶ್ಚಿಮಾತ್ನ 
ಪ್ರಾಚ್ಯತಜ್ಞನು ಯಾಜ್ಞವಲ್ಕರ ಕಾಲವನ್ನು "ಕ್ರಿಶ. ೨ ನೇ ಶತಮಾನವೆಂದು 
ಊಹಿಸಿರುವನು. ಕಾರಣ ಹಾರೀತನು ಕ್ರೀಶಃ ಆರಂಬ'ದಲ್ಲಿದ್ದನೆಂದು 
ಊಹಿಸಬಹುದಾಗಿದೆ. ಕಾರಣ ಶಿವಾಗಮಗಳು ಕ್ರಿಶ. ಪ್ರಾರಂಭದಲ್ಲಿಯೇ ಅತ್ಯುನ್ನತ 
ಸ್ಥಾನವನ್ನು ಹೊಂದಿದ್ದು ಶುತಿಗಳೆಂದು ಪರಿಗಣಿತವಾಗಿ ಪೂಜ್ಯವೆನಿಸಿದ್ದವೆ೦ದು 
; ಅರ್ಥವಾಗುತ್ತದೆ. 


ಅಲ್ಲದೇ ಕಾಳಿದಾಸನು ತನ್ನ ರಘುವಂಶದ ೧೦ ನೇ ಸ್ವರ್ಗದ ೨೬ ನೇ 
ಪದ್ಯದಲ್ಲಿ "ಆಗಮಗಳನ್ನು ಉಲ್ಲೇಖಿಸುತ್ತಾನೆ. ಕಾಳಿದಾಸನ ಕಾಲವನ್ನು ಭಾರತೀಯ 
ವಿದ್ವಾಂಸರು ಕ್ರಿ.ಪೂ. ೧ ನೇ. ಶತಮಾನದಿಂದ ಕ್ರಿಶ ೧ನೇ ಶತಮಾನವೆಂದು 
ನಿಣನಯಿಸಿರುವರು. ಆದುದರಿಂದ ಶಿವಾಗಮಗಳ ಕಾಲ ಕ್ರಿ. ಪೂ. ಯುಗಕ್ಕೆ 
ಹೋಗುತ್ತದೆ. 


ಆಗಮ ತಜ್ಞರಾದ ಡಾ| ಎಸ್‌.ಸಿ. ನಂದಿಮಠರು “ಈಗ ಉಪಲಬ್ಧವಿದ್ದ 
ಆಧಾರಗಳಿಂದ ಶಿವಾಗಮಗಳ ಕಾಲವನ್ನು ಕ್ರಿಶ. ೧ ನೇ ಶತಮಾನಕ್ಕಿಂತ ಹಂಡೆ 
ಒಯ್ಯಬಹುದು” ಎಂದು ಅಭಿಮತ ಇತ್ತಿರುವರು. 


ಇನ್ನು ಉಪಲಬ್ಧವಿರುವ ಶಾಸನಗಳ ಆಧಾರದಿಂದ ಅವಲೋಕಿಸಲಾಗಿ 
ಕ್ರಿಶ. ೩-೪ ಸ ಶತಮಾನದಲ್ಲಿದ್ದ ಭವನಾಗರು ಶಿವಲಿಂಗಧಾರಿಗಳಾಗಿದ್ದರೆಂದೂ 
ಅವರ ಆಪ್ತರಾದ ವಾಕಾಟಕರು ಶೈವಮತಾವಲಂಬಿಗಳಾಗಿದ್ದರೆಂದೂ 


ಶಿವಾಗಮ ವಾಜ್ಕಯ ಪರಿಚಯ ೧೧೫ 


ಶಿಲಾಶಾಸನಗಳಿಂದ ತಿಳಿದುಬರುತ್ತದೆ ಕಾರಣ ಶಿವಾಗಮಗಳು ಆಗೆಲೇ 
| ಅಸ್ತಿತ್ತದಲ್ಲಿದ್ದವೆ೦ಬುದನ್ನು ಇದು ಸೂಚಿಸುತ್ತದೆ. 


ಅಲ್ಲದೇ ಕಂಚಿಯ ಕೈಲಾಸನಾಥ ದೇವಾಲಯದ ಒಂದು ಶಾಸನದಲ್ಲಿ 
೨೮ ಶಿವಾಗಮಗಳ ಹೆಸರುಗಳು ಬರುತ್ತವೆ. ಪಲ್ಲವ ಅರಸನಾದ ರಾಜಸಿಂಹವರ್ಮನು 
ಆಗಮೋಕ್ತ ಶೈವ ಮತಾನುಯಾಯಿಯಾಗಿದ್ದನೆಂದು ಅದೇ ಶಾಸನದಿಂದ ತಿಳಿದು 
ಬರುತ್ತದೆ. ಪಲ್ಲವರ ಕಾಲ ಕ್ರಿ. ಶ. ೬-ಲ ಶತಮಾನ. ಕಾರಣ ಈ ಕಾಲದ ಹೊತ್ತಿಗೆ 
ಅತ] ಆಗಮಗಳು ಪ ಪಸಿದ್ದವಾಗಿರುವದು ಸ 


ಇನ್ನು ಉಪಲಬ್ಧವಿರುವ ತ ತಾಳೆಗರಿಗಳ. ಡಿ ಅವಲೋಕಿಸಿದಾಗ ಕೆಂಬ್ರಿಜ್‌ 
ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಕೆಲವು ಶಿವಾಗಮದ ಬೂರ್ಜ್ವಪತ್ರದ ಗ್ರಂಥಗಳಿವೆ. 
ಅವುಗಳನ್ನು ಕ್ರಿಶ ೭ನೇ ಶತಮಾನದಲ್ಲಿ ಪ್ರತಿಮಾಡಿಕೊ೦ಡ ಉಲ್ಲೇಖವಿದೆ. ಅದರ 
ಪ್ರತಿಯನ್ನೇ ಡಾ. ಫಿಲಿಯೋಜಾರವರು ಪಾಂಡಿಚೇರಿಯ ಪ್ಯಾರಿಸ್‌ ಓರಿಯೆ೦ಟಲ್‌ 
ಗ್ರಂಥ ಬಾಂಡಾರ (FRANCAIS DE FRENCH INSTITUTE OF 
PONDICHERY) ದಲ್ಲಿ ಸಂಗಹಿಸಿ ಇಟ್ಟಿರುವರು. ಆ ಸಂಸ್ಥೆಯವರು ಅಲ್ಲನ 
ಆಗಮಗಳನ್ನು ಇಂಟರನೆಟ್‌ನಲ್ಲಿ ಬಿಡುಗಡೆಗೊಳಿಸಿದ್ದು ಅದನ್ನು http: 1117೫1೦0110. org/ 
access-page.htm ನ ಮೂಲಕ ವೀಕ್ಷಿಸಿ ಅಧ್ಯಯನ ಕೈಕೊಳ್ಳಬಹುದು. ಈ 
ಆಧಾರದನ್ವಯ ಶಿವಾಗಮಗಳ ಕಾಲ ಕ್ರಿ ಶ. ೭ನೇ ಶತಮಾನಕ್ಕಿಂತ ಹಿಂದೆ ಹೋಗುತ್ತದೆ. 


ಇನ್ನು ಶಿವಾಗಮಗಳ ಉಪಲಬ್ಧತ್ವ ಹಾಗೂ ಅನುಪ ಪಲಬ್ದತ್ಸದ ವಿಚಾರ ಮಾಡಲಾಗಿ 
ಪಾಚೀನ ಕಾಲದಲ್ಲಿಯೇ ಆಗಮಗಳು ವೇದಗಳಷ್ಟೇ ಪಾವಿತ್ರ್ಯ ಪ್ರಾಮಾಣ್ಯಗಳನ್ನು 
ಪಡೆದು ಶೃತಿಯ ಸ್ಥಾನದಲ್ಲಿ ನಿಂತಿದ್ದರೂ ಸಹ ಶಿವಾಗಮದ ಪ್ರತಿಗಳನ್ನು ವೇದಗಳು 
ಶ್ರದ್ದೆಯಿಂದ ಸಂರಕ್ಷಣೆ ಮಾಡಿಕೂಂಡು ಬರುವುದಾಗಲಿಲ್ಲ. ಹಾಗಾಗಿ 11೫೫೬ 
ಆಗಮಗಳು ಮತ್ತು ಉಪಾಗಮಗಳು ಉಪಲಬ್ದವಾಗಿವೆ. ಅವು ಕೂಡಾ ಸಮಗ್ರವಾಗಿ 
ದೊರೆಯುವುದಿಲ್ಲ. ಮೂಲಾಗಮಗಳಲ್ಲಾಗಲೀ, ಉಪಾಗಮಗಳಲ್ಲಾಗಲೀ ಪೂರ್ವ 
ಮತ್ತು ಉತ್ತರವೆಂದು ಎರಡೆರಡು ಭಾಗಗಳನ್ನು ಹೊಂದಿವೆ. ಮತ್ತೆ ಅವುಗಳಲ್ಲಿ 
ಕ್ರಿಯಾಪಾದ, ಚರ್ಯಾಪಾದ, ಯೋಗಪಾದ, ಜ್ಞಾನಪಾದವಂದು ನಾಲ್ಕು ನಾಲ್ಕು 
ಪಾದಗಳಿರುತ್ತವೆ. ಉಪಲಬ್ಧ ವಾದ ಕಲವು ಆಗಮಗಳಲ್ಲಿ ನಾಲ್ಕು ಪಾದಗಳು 
ದೊರೆಯುವುದಿಲ್ಲ. ಇನ್ನೊ ೦ದು ವಿಚಾರವೆಂದರೆ ಶಿವಾಗಮಗಳ ಉತ್ತರಭಾಗದಲ್ಲಿ 
ವೀರಶೈವ ಪರವಾದ ವಿವರಣೆಯಿದ್ದು ಆ ಭಾಗಗಳು ಸಮಗವಾಗಿ ದೊರೆಯುವುದಿಲ್ಲ. 
`ಈಗ ಉಪಲಬ್ದವಿರುವ ಶೈವಾಗಮಗಳ ಉತ್ತರಭಾಗದಲ್ಲಿ ನಿರೂಪಿತಗೊಂಡಿರುವ 
ವೀರಶೈವ ಸಿದ್ಧಾಂತಕ್ಕೂ ಹೆ ವಚನಗಳಲ್ಲಿ ನಿರೂಪಿತವಾಗಿರುವ ವೀರಶೈವಕ್ಕೂ 
ಸಾಮ 'ವೃಷಮ್ಯ ಗಳೇನಾದರೂ ಇವೆಯೇ? ಶಿವಾಗಮೋಕ್ತ ಸಿದ್ದಾಂತವೇ ಶಿವಶರಣರಿಗೆ 
ಪೇರಣೆಯಾಗಿದೆಯೇ? ಶಿವಾಗಮಗಳ ಪಭಾವ ವಚನಗಳ ಮೇಲೆ ಎಷ್ಟರಮಟ್ಟಿಗೆ 
ಆಗಿದೆ? ಶಿವಾಗಮಗಳಿ೦ದ ಪ್ರಭಾವಿತರಾದರೂ ಯಾವ ದೃಷ್ಟಿಯಿಂದ ಎಭಿನ್ನ ರಾಗಿ 
ವಚನಕಾರರು ಮುನ್ನಡೆದಿದ್ದಾರೆ? ಎ೦ಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ 
ಚರ್ಚಿಸಲಾಗಿದೆ. 


ಅಧ್ಯಾಯ ಹ | 
ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ದಾರ್ಶನಿಕ ಚಿಂತನ 


ಕ್ಷ ಸೃಷ್ಟಿಯ ಉಗಿದ? 
4 ಸೃಷ್ಟಿ ಪೂರ್ವದ ಸ್ಥಿತಿ 
$ ಶಕ್ತಿವಿಶಿಷ್ಠನಾದ ಪರಶಿವನೇ ಜಗತ್‌ಸೃಷ್ಟಿಗೆ ಕಾರಣ 
$ ವಿವಿಧ ಶಕ್ತಿ, ಸಾದಾಖ್ಯ ಮತ್ತು ಕಲೆಗಳ ಉತ್ಪತ್ತಿ 
ಘಿ ಸೃಷ್ಟಿ ಶಿವನ ಲೀಲಾ ವಿನೋದ 


ಔ ಪಶು-ಪತಿ-ಪಾಶ ತತ್ವದ ವಿಚಾರ 
9 ಶಿವತತ್ವ (ಪತಿತತ್ಛ) | 

9 ಪಶುತತ್ವ (ಜೀವತತ್ತ) ' 

$ ಪಾಶತತ್ವ (ಬಂಧ) | 

$ ಭಕ್ತಿಯೇ ಮುಕ್ತಿಯ ಸಾಧನ | 

೪ ಪಾಶಗಳನ್ನು ಕತ್ತರಿಸಲು ವೀರಶೈವ ದೀಕ್ಷೆ ' 
ಅಂಗೀಕರಿಸಬೇಕು. 


ಅಧ್ಯಾಯ-೩ 
ಶಿವಾಗಮಗಳು ಮತ್ತು ವಚನ ಸಾಹಿತ್ಯ : 
ದಾರ್ಶನಿಕ ಚಿಂತನ 


ಲಾ 


ವೀರಶೈವ ಧರ್ಮವು ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಾತ್ಮಕವಾದ ಸ ಸಥನ 
ಮಾರ್ಗವನ್ನು ಬೋಧಿಸಿ ಅದಕ್ಕೆ ಪೂರಕವಾದ ದಾರ್ಶನಿಕ ತತ್ವಗಳನ್ನು ಸ 
ನಿರೂಪಿಸುತ್ತದೆ. ಸೃಷ್ಟಿಯ ಜ್‌ ಹೇಗಾಯಿತು? ಸಕಲ ಚರಾಚರ ಸೃಷ್ಟಿ ಮ 
ಕಾರಣವೇನು? ಸೃಷ್ಟಿಕರ್ತನ ಸ್ವರೂಪ ವೇನು? ಜೀವ, ಜಗತ್ತು ಹಾಗೂ ಈಶ್ವರನಿಗೂ 
ಇರುವ ಜ್‌ ಕಾ ದಾರ್ಶನಿಕ ಚಿಂತನೆಗಳನ್ನು pS 
ಮತ್ತು ವಚನ ಸಾಹಿತ್ಯದಲ್ಲಿ ನಿರೂಪಿಸಲಾಗಿದ್ದು ಅವುಗಳ ವಿವೇಚನೆ ಇಂತಿದೆ - 


೩.೧ ಸೃಷ್ಟಿಯ ಉಗಮ 


ಸೃಷ್ಟಿರಹಸ್ಯವನ್ನು ಕುರಿತಾದ ಕೆಲವು ಮೂಲಭೂತವಾದ ಪ್ರಶ್ನೆಗಳನ್ನು 
ತರ್ಕಸಮ್ಮತವಾಗಿ ೬ 8 ವಿಜ್ಞಾನಕ್ಕಾಗಲೀ ತತ್ತ ಜಿಜ್ಞಾನೆಗಾಗಲೀ ದ ವಿಲ್ಲ. 
ಬುದ್ಧಿ ತರ್ಕ ಸಂಶೋಧನೆಗಳಿಂದ ಎರರ್‌ ಸೃಷ್ಟಿರಚನೆಯ ಸ್ವರೂಪವನ್ನು 
ತಿಳಿಯಲು ಅಸಾಧ್ಯವೆಂಬ ಸ್ಥಿತಿಗೆ ವಿಜ್ಞಾನವೂ ಸಹ ಬರುತಿದೆ. ಸೂರ್ಯನಿಂದ ಯು 
ಸಿಡಿದು ಬಂತು, ET ಚಂದ ಸಿಡಿದ; ಇವೆಲ್ಲಾ ನ ಉರಿಯುವ 
ಗೋಳಗಳಾಗಿದ್ದವು ಇತ್ಯಾದಿ ಮಾತುಗಳನ್ನು ಕೇಳಿದಾಗ ಏಕೆ ಹಾಗಾಯಿತು? ಆ 
ಉರಿಯುವ ಗೋಳ ಹೇಗೆ ಬಂದಿತು? ಏಕೆ ಬಂದಿತು? ಎಂಬ ಪ್ರಶ್ನೆ ಎದುರಾದರೆ 
ಅದಕ್ಕೆ ವಿಜ್ಞಾನ ಏನನ್ನೂ ಹೇಳದು. ಸೃಷ್ಟಿ ಹೇಗೆ ಆಗಿರಬಹುದೆಂಬುದನ್ನು ಕುರಿತ 
ವಿಜ್ಞಾನದ ವಿವರಣೆಯನ್ನು ಗಮನಿಸಿದಾಗ “ಹೇಗ ಎಂಬುದನ್ನು ತಕ್ಕಮಟ್ಟಿಗೆ 
ವಿವರಿಸಲು ಪ್ರಯತ್ನಿಸಬಹುದೇ ಹೊರತು "ಏಕೆ?' ಎಂಬುದನ್ನು ಅದು ಹೇಳಲಾರದು. 
ಇದೆಲ್ಲ "ಸರ್ವಶಕ್ತವಾದ ಶಕ್ತಿಯೂಂದರ ಎನ್ಯಾಸ' ಎಂಬ ಧಾರ್ಮಿಕ ಅಭಿಪ್ರಾಯವೇ 
ಬಹುಶಃ ಅದಕ್ಕೆ ಏಕೈಕ ಉತ್ತರವೆಂದು ತೋರುತದೆ. ಈ ಮಿತಿಯನ್ನು ಒಪಿಕೊಂಡು 
ಇದರ ಚೌಕಟ್ಟನೊಳಗೆ ಈ ವಿವೇಚನೆ ನಡೆಯಬೇಕಾಗುತ್ತದೆ. 

ಈ ದೃಷ್ಟಿಯಿಂದ ವೀರಶೈವ ಸಿದ್ಧಾಂತವು ಶಿವತತ್ತವೊಂದೇ ಶಾಶ್ವತವಾದದ್ದು 
ಸರ್ವ ಶಕ್ತವಾದದ್ದು ಎಂಬ ನಿರ್ಧಾರಕ್ಕೆ ಬಂದಿತು. ಅದರಿಂದಲೇ ಜಗತ್ತುಗಳು 
ಹುಟ್ಟುತ್ತವೆ, ಜೀವಿಗಳು ಮೈತಾಳುತ್ತವೆ; ಮತ್ತೆ ಅಲ್ಲಿಯೇ ಅಡಗುತ್ತವೆ; ಸಮುದ್ರದಲ್ಲಿ 
ಹುಟ್ಟುವ ಅಲೆಗಳಂತೆ. ಅಲೆಗಳೇ ಸಮುದ್ರವಲ್ಲ; ಅಂತೆಯೇ ಸಮುದ್ರದಿಂದ ಅವು 
ಬೇರೆಯೂ ಅಲ್ಲ. ಈ ಸೃಷ್ಟಿಯ ಬಹುರೂಪಗಳೆಲ್ಲವೂ ಹಾಗೇ ತೋರಿಕೆಯವು; 
ಶಿವನಲ್ಲಿ ಒಂದಾಗಿ ಪರಿಣಮಿಸತಕ್ಕವು; ಶಿವತತ್ಸವೊಂದೇ ಕೊನೆಯಲ್ಲಿ ಉಳಿಯುವುದು. 
ಈ ಅರ್ಥದಲ್ಲಿ ಇದು ಅದ್ವೈತ. ಆದರೆ ಆ ಅಲೆಗಳು ಆಯಾ ನಿಲುವಿನಲ್ಲಿ 


೧೧೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸತ್ಯವಾದವುಗಳು, ಮಿಥ್ಯೆಯಲ್ಲ; ಸ್ವತ೦ತ್ರ ಅಸ್ಮಿತ್ತವನು ಳ್ಳ೦ತಹವು; ಈ ಅರ್ಥದಲ್ಲಿ 
ಇದು ದ್ವೈತ. ಹೀಗೆ ದ್ರೆ ತದ್ವೈ ತಗಳರಡೂ ನಿ ಸಮಂಜಸ ಸ್ಥಾನವನ್ನು ಪಡೆದು 
ಸಮನ್ನಯಗೊಂಡಿವ ಎನ್ನಬಹುದು. ಈ ಸೃಷ್ಟಿರಚನಾ ಪ್ರಕ್ರಿಯೆಯ ಬಗ್ಗೆ ಶಿವಾಗಮಗಳಲ್ಲಿ 
ಹಾಗೂ ವಚನಸಾಹಿತ್ಯ ದಲ್ಲ ಚರ್ಚಿಸಲಾಗಿದ್ದು ಅವುಗಳನ್ನಿಲ್ಲಿ' ತೌಲನಿಕವಾಗಿ 
ವಿವೇಚಿಸಲಾಗಿದೆ. 


ಸೃಷ್ಟಿ ಪೂರ್ವದ ಸ್ಥಿತಿ — 


ಈ “ಸೃಷ್ಟಿ ರಚನೆಗೆ ಮುನ್ನ' ಎ೦ಬ ಮಾತು ಯಾವುದೇ ಒಂದು ನಿರ್ದಿಷ್ಟ 
ಕಾಲವನ್ನು ನಿರ್ದೇಶಿಸಿ ಹೇಳುವಂತಹುದಲ್ಲ. ಅನಾದಿಯಾದ ಅತೀತವನು 
ಕಲ್ಪಿಸಿಕೊಳ್ಳುವ ತಾತ್ವಿಕ ದೃಷ್ಟಿಯನ್ನು ಇಲ್ಲಿ ಕಾಣುತ್ತೇವೆ. ಈ ಸೃಷ್ಟಿ ವ್ಯಕ್ಷಗೊಂಡು 


ಅಸ್ತಿತ್ವಕ್ಕೆ ಬರುವುದಕ್ಕೆ ಮ ಸೃಷ್ಟಿಕರ್ತನ ಸ್ವರೂಪವನ್ನು" ಕುರಿತು 
ಉತ್ತರವಾತುಲಾಗಮವು- | 


“ನ ಭೂಮಿರ್ನಜಲಂ ಚೈವ ನ ತೇಜೋ ನ ಚ ವಾಯುಚ। 
ನಚಾಕಾಶಂ ನ ಸೂರ್ಯಶ್ವ ನಚ ಚಂದ್ರಮ ಇಂದ್ರಯೋ। 

ನ ಚ ಬ್ರಹ್ಮನ ವಿಶ್ವಂ ಚ ನಚೋ ನಕ್ಷತ್ರಕಾರಕಾ। 

ಏಕಮೇವ ಪರಂ ನಾಸ್ತಿ ಅಖಂಡಿತಮಹೋದಯಂ। 
ಸರ್ವಶೂನ್ಯಂ ನಿರಾಲಂಬಂ ಸ್ವಯಂ ಲಿಂಗಮಯಂ ಪರಂ 


ಎಂದು ಈ ಭೂಮಿ, ಜಲ್ಮ ಅಗ್ನಿ, ವಾಯು, ಆಕಾಶ, ಸೂರ್ಯ, ಚ೦ದ್ರ, 
ಇಂದ್ರ, ಬ್ರಹ್ಮ ಎಶ್ವ, ನಕ್ಷತ್ರ ಮುರೆತಾದವುಗಳು ಯಾವುದೂ ಇಲ್ಲದ ಮುನ್ನ 
ಲಿಂಗರೂಪಿಯಾದ ಜನಂ ಸರ್ವಶೂನ್ಯ ನಿರಾಲಂಬ ಸ್ಥಿತಿಯಲ್ಲಿದ್ದ ಸವ 
ಅರುಹುತ್ತದೆ. ಅಲ್ಲದೇ - 


“ವಾಚಾತೀತಂ ಮನೋತೀತಂ ವರ್ಣಾತೀತಂ ಪರಂ ಶಿವಂ। 
ಸರ್ವಶೂನ್ಯಂ ನಿರಾಕಾರಂ ನಿರಾಲಂಬಸ್ಕ ಲಿಂಗಯೋಜ" 


ಶಬ -ವರ್ಣ-ಮನಕ್ಕೆ ಅತೀತನಾದ ಆ ಲಿಂಗರೂಪಿ ಪರಶಿವನು ಸರ್ವಶೂನ್ಯ 
ನಿರಾಕಾರ ನಿರಾಲಂಬ ್ಥಿತಿಯಲ್ಲಿದ್ದನೆಂದು ವರ್ಣಿಸಲಾಗಿದೆ. ಇದನ್ನೇ ಮಕುಟಾಗಮವು 


“ಆದಿಮಧ್ಯಾಂತ ಶೂನ್ಯಂ ಚ ಶೂನ್ಯ ಶೂನ್ಯಂ ಇತ 
ಸರ್ವಶೂನ್ಯಂ ನಿಧಾಕಾರಂ ನಿರ್ದಂದ್ರಂ ನನವ ಪದಂ॥”” 


೧. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೨೩೭, ಮಟ ೮೪ 
bs ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸ ಸಿ೦.೮, ವಚನ ಸಂಖ್ಯೆ ೨೩೭, ಪುಟ ೮೪ 
೩. ಸಮಗ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೨೩೭, ಪುಟ ೮೪ 


P 
4 


ಸೃಷ್ಠಿ ಯ ಉಗಮ ೧೧೯ 


ಎ೦ದು ಸೃಷ್ಟಿಯ ರಚನೆಗಿ೦ತ ಪೂರ್ವದಲ್ಲಿ ಆದಿ-ಮಧ್ಯ-ಅಂತ್ಯ ಎಲ್ಲೆಡೆಯೂ, 
ದಶದಿಕ್ಕುಗಳಲ್ಲಿಯೂ ಶೂನ್ಯವೇ ವ್ಯಾಪಿಸಿತ್ತು. "ಆಗ ಆ ನಿರ್ದಂದ್ರವಾದ ಪರಮ 
ಪದವು "ಸರ್ವಶೂನ್ಯ ಜಾ ಸ್ಥಿತಿಯಲ್ಲಿತ್ತು ಎಂದು ದ ಮೂಲತಃ 
ಪರಶಿವನು ಏನೂ " ಸೃಷ್ಟಿಸದೇ ಇದ್ದಾಗ, ಸೈಷ್ಟಿಸಬೇಕೆಂಬ ನೆನಹೂ ಅವನಲ್ಲಿ 
ತೆಲೆದೋರದಿದ್ದಾಗ, ಪ್ತ ಇದ್ದೇನೆಂಬ “ಅರಿವೂ ಆತನಿಗೆ ಬಾರದಿದ್ದಾಗ 
ಅವನ ಸ್ಥಿತಿಯನ್ನು 'ಸರ್ವಶೂನ್ಮ ನಿರಾಲಂಬ' ಸ್ಥಲವೆಂದು ಕರೆಯಲಾಗುತ್ತದೆ. 
ತಾನೊಬ್ಬನೇ ಇದ್ದೇನೆ ಎಂಬ ಅರಿವು ಅವನಿಗೆ ಉಂಟಾದಾಗ ಅವನು 
ಮಹಾಶೂನ್ಮನೆನಿಸಿಕೊಳ್ಳುತ್ತಾನೆ. ಸೃಷ್ಟಿ ಮಾಡಬೇಕೆಂಬ ಬಯಕೆ ತಲೆದೋರಿದಾಗ 
ಅವನು ನೀಕಲ ಲಿಂಗನೆನಿಸಿಕೊಳ್ಳುತ್ತಾನೆ. 


ಕಾರಣ ಈ ತೋರಿಕೆಯ ಎಲ್ಲ ಸೃಷ್ಟಿಗೂ ಕಾರಣವಾದ, ಆದರೆ ಇದೆಲ್ಲಕ್ಕೂ 

ಹಡ] ಸೃಷ್ಟಿಕರ್ತನ ಸೃಷ್ಟಿ ಸ್‌ ಸಹಜ ಸ್ವರೂಪವನ್ನು ಆಗಮಗಳಲ್ಲಿ 

“ಸರ್ವಶೂನ್ಯ ನಿರಾಲಂಬ' "ಶೂನ್ಯಾಶೂನ್ಯ', "ಸರ್ವಶೂನ್ನೆಂ ಬಾಸ “ನಿ8ಕಲತತ್ವ' 
ಎಂದು “2 1 


ತೋಂಟದ ಸಿದ್ಧಲಿಂಗೇಶ್ವರರು ಸೃಷ್ಟಿ ಪೂರ್ವದಲ್ಲಿಯ ಸೃಷ್ಟಿಕರ್ತನ ಸಹಜ 
ಸ್ವರೂಪವನ್ನು ಇದೇ ಬಗೆಯಾಗಿ ವರ್ಣಿಸುತ್ತ - 


ಅ೦ತರವಿಲ್ಲದ೦ದು, ಬಾಹ್ಯವಿಲ್ಲದಂದು, 

ಅಡಿ, ಮುಡಿ, ಒಡಲು, ಮತ್ತೊಂದೆಡೆಯೇನೂ ಇಲ್ಲದಂದು, 
ದೆಶ ದಿಕ್ಕುಗಳು ವಿಶ್ವಪ್ರಪಂಚುಯೇನೂ ಇಲ್ಲದಂದು, 
ಸ್ಥಾವರ ಜ೦ಗಮಾತ್ಮಕಂಗಳಿಗೆ ಆಧಾರಕರ್ತೃವೆ೦ಂಬ 
ನಾಮಂಗಳೇನೂ ಇಲ್ಲದಂದು, 
ಸರ್ವಶೂನ್ಯನಿರಾಲಂಬವಾಗಿರ್ದೆಯಲ್ಲಾ ನೀನು, 
ಹ. ಶಿವಸಿದ್ಧೇಶ್ವರ ಪ್ರಭುವೇ." 


ಎಂದು ಹೇಳುತ್ತಾರೆ. ಅಲ್ಲದೇ ತಮ್ಮ ಇನ್ನೊಂದು ವಚನದಲ್ಲಿ ಈ ಸೃಷ್ಟಿಪೂರ್ವದ 
ಪರಶಿವನ ಸ್ವರೂಪವನ್ನು ವರ್ಣಿಸುತ್ತ - | 

ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಚಂದ್ರ ಸೂರ್ಯ, ಆತ್ಮನೆಂಬ 

ಅಷ್ನತನು ಮೂರ್ತಿ ಸ್ಪರೂಪಗೊಳ್ಳದಂದು, 

ನಾನು, ನೀನೆಂಬ ಭ್ರಾಂತಸೂತಕ ಹುಟ್ಟದಂದು, 

ನಾಮ ರೂಪ ಕ್ರಿಯೆಗಳೇನುಯೇನೂ ಇಲ್ಲದಂದು, ಸವತ್ಯಸೂ ಸಾಗಿ ಇಜುಜಾ 

ನೀನು ಮಹಾಲಿಂಗಗುರು ಶಾಸ ಪ್ರಭುವೇ.” 


೪, ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೧೩, ಪುಟ ೬ 
೫, ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೧೧, ಪುಟ ೫ 


೧೨೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂದು ಸೃಷ್ಟಿಪೂರ್ವದ ಪರಶಿವನ ನಿಲುವನ್ನು ವಚನಗಳಲ್ಲಿಯೂ ಸಹ 
'ಸರ್ವಶೂನ್ಯ ತಕ! 'ಶೂನ್ಯಾಶೂನ್ಯ', ಹ ಮಾತುಗಳಿಂದ 
ವರ್ಣಿಸಿದ್ದಾರೆ. 


ಹಾಗಾದರೆ ಸರ್ವಶೂನ್ಯವೆಂದು ನಿರ್ದೇಶಿತವಾಗಿರುವ ಈ ನಿರಂಜನ ತತ್ವದಿಂದ 
ಸಚರಾಚರ ಜಗತ್ತು ಹೇಗೆ ಸೃಷ್ಟಿಯಾಯಿತು? ಎಂಬುದನ್ನು ವಿವರಿಸುತ್ತ ವಚನಕಾರರು 
ಸರ್ವಶೂನ್ಯ ನಿರಾಲಂಬದಿಂದ ಶೂನ ಲಿಂಗವಾಗಿ, ಅಲ್ಲಿಂದ ನಿಃ ಕೆಲ ಲಿಂಗವಾಗಿ 
ಪರಿಣಮಿಸಿತು. ಈ್‌್‌ನೀಕಲ ಲಿಂಗದಲ್ಲಿ ಶಕ್ತಿಸಂಚಾರವಾಗಿ ಅದು ಓ೦ಕಾರಕ್ಕೆ 
ಕಾರಣವಾಗುತ್ತದೆ. ಆ ಪ್ರಣವ ಸ್ವರೂಪಿಯಾದದ್ದೇ ಮಹಾಲಿಂಗವೆಂದೂ, ತೋಂಟದ 
ಸಿದ್ಧಲಿ೦ಗೇಶ್ವರರು ಇ 


ನಿಃಕಲ ಶಿವತತ್ತದಲ್ಲಿ ಜ್ಞಾನಚಿತ್ತು ಉದಯವಾಯಿತ್ತು. ಆ ಚಿತ್ತಿನಿಂದ ಅಕಾರ 
ಉಕಾರ ಮಕಾರಂಗಳೆಂಬ ಅಕ್ಷರತ್ರಯಂಗಳಾದವು. ಆಕಾರವೇ ನಾದ, 
ಉಕಾರವೇ ಬಿಂದು, ಮಕಾರವೇ ಕಳೆ ಇಂತೀ ತಿವಿಧಕ್ಕೆ ತಾಯಿ ಚಿತ್ತು. ಇಂತೀ 
ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣವ ಉತ್ಪತ್ತಿಯಾಯಿತ್ತು. ಆ ಓಂಕಾರವೆಂಬ 
ಪ್ರಣವವೇ ಅಖಂಡ ಪರಿಪೂರ್ಣ ಗೋಳಕಾರ 'ತೇಜೋಮೂರ್ತಿಯಪ್ಪ 
ಮಹಾಲಿಂಗ ನೋಡಾ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ. 


ಎಂದು ನಿಃಕಲ ಲಿಂಗದಿಂದ ಪ್ರ ಸ್ವರೂಪಿಯಾದ ಮಹಾಲಿಂಗವು ಉಂಟಾದ 
ಪರಿಯನ್ನು ಏವರಿಸಿದ್ದಾರೆ. ಕನ ಹಿ೦ದಿನದೆಲ್ಲವೂ ನಿರಾಕಾರ 
ನಿಲುವಾಗಿದ್ದು, "ಗೋಳಕಾಕಾರದ ತವ ಇ. ಪ್ರಕಾಶಿಸುವ 
ಮಹಾಲಿಂಗವೇ ಎಲ್ಲ ಸೃಷ್ಟಿಗೂ ಕಾರಣವಾಗುವ ಪೂರ್ವಸ್ಥಿತಿ'ಯೆಂದು ವರ್ಣಿಸಲಾಗಿದೆ. 


ಇನ್ನು ಈ ಸಕಲ ಚರಾಚರ ಸ ಸೃಷ್ಟಿ ರಚನೆಗೆ ಕಾರಣವೇನು? ಸ ಸೃಷ್ಟಿ ರಚನೆಗೊಂಡ 
ಬಗೆ ಹೇಗೆ? ಎಂಬುದನ್ನು ವಿಶ್ಲೇಷಿಸುತ್ತ, "ಮಹಾಲಿಂಗ ಸ್ವರೂಪಿಯಾದ ಪರಶಿವನ 
ಲೀಲಾ ವಿನೋದದಿಂದ ಶಿವನ ನೆನಹೇ ಅವಿನಾಭಾವ ಶಕ್ತಿಯಾಗಿ ಪರಿಣಮಿಸಿ ಸ ಸೃಷ್ಟಿ 
ರಚನೆಗೆ ಕಾರಣವಾಯಿತು' ಎಂದು ಶಿವಾಗಮಗಳು ಮತ್ತು. ವಚನಗಳು ವಿವರಿಸುತ್ತವೆ. 


ಶಕ್ಕಿವಿಶಿಷ್ಟನಾದ ಪರಶಿವನೇ ಜಗತ್ತಿನ ಸೃಷ್ಟಿಗೆ ಕಾರಣನು- 


ವೀರಶೈವ ಸಿದ್ಧಾಂತದ ಸ್ಥ ಸೃಷ್ಟಿ ರಚನೆಯ ಕಮದಲ್ಲಿ ಕಾಣುವ ಜಾರು ವಾದ 
ವ ಶಕ್ತಿವಿಶಿಷ್ಟನಾದ ಪರಶಿವನ ಕಲ್ಪನೆ. ಪ ಶಕ್ತಿವಿಶಿಷ್ಟನಾದ ಪರಮಾತೃನು 
ಒಮೆ ಸೃಷ್ಟಿಗೆ ಇಚ್ಛಿ ಸಿದಾಗ ಆತನ ಲೀಲೆಯ ಭಾಗವಾಗಿ ವೈವಿಧ್ಯಮಯ ಸ ಸೃಷ್ಟಿಯ 
ಆರಂಭವಾಯಿತು ಮು ಆಗಮಗಳು ಪ್ರತಿಪಾದಿಸಿವೆ. 


೬ ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೩೩, ಪುಟ ೧೪ 


ps 
ad ad an a ae aad 


ಸೃಷ್ಠಿ ಯ ಉಗಮ ೧೨೧ 


ಅರ್ಥಾತ್‌ ಶಂಭುವು ಒಮ್ಮೆ ಯೋಗಿಗಳ ಉಪಕಾರಕ್ಕಾಗಿ ಸರ್ವ ತತ್ತಾ ತೈಕವಾದ 
| ಜಗತ್ತಿನ ಸೃಷ್ಟಿಗೆ ಇಚ್ಛಿಸಿದಾಗ ಆತನಲ್ಲಿಯ ಶಕ್ತಿಯ ಸಂದನದಿಂದ, ಜಗತ್ತಿನ ನಿರ್ಮಾಣ 
| ಲೀಲೆಯುಂಟಾಯಿತು. ಕಾರಣ ಪರಮಾತ್ಮನು ಸರ್ವದಾ ಶಕ್ತಿವಿಶಿಷ್ಟನು. ಅವನಲ್ಲಿ 

ಸೃಷ್ಟಿಯ ಇಚ್ಛೆಯುಂಟಾದಾಗ ಒಂದೇ ಆದ ಅವನ ಶಕ್ತಿಯು ವಿವಿಧರೂಪಗಳನ್ನು 
ಧರಿಸುತ್ತದೆ ಎಂಬುದು ಶಿವಾಗಮಗಳ ಮೂಲಭೂತ ವಿಷಯವಾಗಿದೆ. ಕಾರಣ ಈ 
ವಿಶ್ವಾಧಿಪತಿಯಾದ ವಿಶ್ವೇಶ್ವರನು ಶಕ್ತಿ ಸಂಯುಕ್ತನಾಗಿದ್ದು ಆತನೇ ಸಮಸ್ತ ಜಗತ್ತಿನ 
ಸೃಷ್ಟಿಗೆ ಕಾರಣನಾಗಿದ್ದಾನೆ ಎಂದು ಆಗಮಗಳು ಪ್ರತಿಪಾದಿಸಿವೆ. ವಚನಗಳಲ್ಲಿಯೂ 
ಇದೇ ಅಭಿಪ್ರಾಯ ಪ್ರಶಿಪಾದಿತವಾಗಿದೆ. 


ಏನೆಂದೆನಲ್ಲಿಲ್ಲದ ಮಹಾ ಘನವು 

ತನ್ನ ಲೀಲೆಯಿ೦ದ ತಾನೇ ಸ್ವಯಂಭು ಲಿಂಗವಾಯಿತು! 

ಆ ಲಿಂಗದಿಂದಾಯಿತ್ತು ಶಿವಶಕ್ತಾ ತ್ಮೆ. 

ಆ ಶಿವಶಕ್ತಾ ಖತ್ಮಕದಿಂದಾದುದು ಆತ್ಮ ಆತ್ಮನಿಂದಾದುದು ಆಕಾಶ. 

ಆಕಾಶದಿಂದಾದುದು ವಾಯು. ವಾಯುವಿನಿಂದಾದುದು ಅಗ್ನಿ 

ಅಗ್ನಿಯಿ೦ದಾದುದು ಅಪ್ಪು, ಅಪ್ಪುವಿನಿಂದಾದುದು ಪೃಥ್ವಿ, 

ಪೃಥ್ವಿಯಿಂದಾದುದು ಸಕಲ ಜೀವವೆಲ್ಲಾ. | 

ಇವೆಲ್ಲ ನಿಮ್ಮ ನೆನಹು ಮಾತ್ರದಿಂದಾದುವು ಸಿಮ್ಮಲಿಗೆಯ ಚೆನ್ನರಾಮಾ. 

ಎ೦ದು ಸೃಷ್ಟಿಯ ರಚನೆಗೆ ಕಾರಣವಾದುದು ಶಿವನ ನೆನಹುರೂಪವಾದ ಶಕ್ತಿ 
ಎಂಬ ಆಗಮದ ಪ್ರತಿಪಾದನೆಯನ್ನೇ ಶರಣರು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಮಾಯೆ 
ಎಂಬ ಮಾತನ್ನು ಶರಣರು ಶಿವನಲ್ಲ ಸಹಜವಾಗಿರುವ ಶಕ್ತಿ ಎಂಬ ಅರ್ಥದಲ್ಲಿಯೂ 
ಉಪಯೋಗಿಸುತ್ತಾರೆ - 

ಅನಾದಿಯಾಗಿ ಶಿವನು೦ಟು, ಮಾಯೆಯು ಉಂಟು. 

| ಆತ್ಮನೂ ಉಂಟೆಂಬುದನಾವರಿಯೆವಯ್ಯ. 

ಆದಿ ಅನಾದಿ ಸುರಾಳ ನಿರಾಳವಿಲ್ಲದಂದು 

ಮಾಯೆಯನು ಕಾಣೆ, ಆತ್ಮನನು ಕಾಣೆ. 

ಮಹಾದೇವ ತಾನೊಬ್ಬನೇ ಇದ್ದನೆಂಬುದು 

ಕಾಣಬ೦ದಿತ್ತು ನೋಡಾ ಶಿವಜ್ಞಾನದೃಷ್ಟಿಗೆ. 

ಆ ಲಿಂಗ ನಿರ್ಮಿತದಿಂದ ಮಾಯೆ ಹುಟ್ಟಿತ್ತು ನೋಡಾ. 


Ky 


ಸೂಕ್ಷ್ಮಾಗಮು ಪಟಲ ೧, ಶ್ಲೋಕ ಸಂಖ್ಯೆ ೧೮-೧೯ 
೮... ಸಮಗ್ರ ವಚನ ಸಂಪುಟ ೭, ಸಂಕೀರ್ಣ ವ.ಸಂ. ೨, ವಚನ ಸಂಖ್ಯೆ ೫೭೩, ಪುಟ ೧೮೯ 


೧೨೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆ ಮಾಯೆಯಿಂದ ತತ್ವ ಬ್ರಹ್ಮಾಂಡಾದಿ 

ಲೋಕಾದಿ ಲೋಕಂಗಳು ಹುಟ್ಟಿದುವು ನೋಡಾ. 

ಹೀಂಗೆ ನಿನ್ನ ನೆನಹು ಮಾತ್ರದಿಂದ ತೆ ತ್ರೈಜಗ ಹುಟ್ಟಿತ್ತು ನೋಡಾ. 
ಆ ತ್ರೈಜಗಂಗಳ ಉತ್ಪತ್ತಿ ಸ್ಥಿತಿ ಲಯಂಗಳಿಗೆ ಕ 

ನೀನೇ ಕಾರಣನಯ್ಯ, ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ 


ಎಂದು ಮಾಯಾಶಕ್ತಿ ಸಂಯುಕ್ತನಾದ ಶಿವನ ನೆನಹಿನಿಂದ ತ್ರಿಜಗಂಗಳುತ್ತತ್ತಿ 
ಯಾದವೆಂದು ಆಗಮದ ಅಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ." ಇದನ್ನು 
ಸಿದ್ಧರಾಮೇಶ್ವರರು ಇನೊ, )ಿ೦ದು ರೀತಿಯಲ್ಲಿ ಬಗೆ. ಹೇಳಿದ್ದಾರೆ 


ಲೀಲೆಯದು ಪರಬೊಮ್ಮದ ಇಚ್ಛಿ 
ಇಚ್ಚೆಯದು ಸಕಲ ಹ ಜಾಲೋತ್ಪತ್ತಿ 

ತಿ ಜೀವ ಜಾಲೋತ್ಪತ್ತಿಯದು ಜಗದ್ರಚನೆ. 

ಜಗದ್ರರಚನೆಯದು ಜಗತ್ಥಳಯ ನೋಡಾ ಕಪಿಲಸಿದ್ಧ ಮಲ್ಲಿಕಾರ್ಜುನ.” 


ಎಂದು ಕೇ eee ಪರಬೊಮ್ಮದ ಇಚೆ ತ್ಛೆಯೇ ಜೀವಜಾಲೋತ್ಪತ್ತಿಗೂ 
ಜಗದ್ರಚನೆಗೂ ಜಗತ್ತಳಯಕ್ಕೂ ಕಾರಣ. ಅಂದರೆ ಇದೊಂದು ನಿರಂತರವಾದ 3ಯೆ 
ಎಂಬುದನ್ನು ಸಿದ್ಧರಾಮೇಶ್ವರರು ಸೂಚಿಸುತ್ತಾರೆ. ಹೀಗೆ ಶಕ್ತಿಯು ಯಾವಾಗಲೂ 
ಶಿವನಲ್ಲೇ ಇದ್ದು “ಲವು ವೇಳ ಅವೃಕ್ತವಾಗಿಯೂ ಮತ್ತೆ ತಲವು ವೇಳೆ ವ್ಯಕ್ತವೂ 
ಆಗಿರುತ್ತದೆ. ಶಕ್ತಿಯು ಅವ್ಯಕ್ತವಾಗಿ ಶಿವನಲ್ಲಿ ಒ೦ದಾಗಿದ್ದರೆ ಆ ಸ್ಥಿತಿಗೆ ಪಳಯವೆಂತಲೂ, 
ಅದೇ ಶಕ್ತ ವ್ಯಕ್ತವಾಗಿ ಸಸ ಸೃಷ್ಟಿಯೆಂತಲೂ' ಹೆಸರು. ಕಾರಣ ಪರಮಾತ್ಮನು 
ಸರ್ವದಾ. ಶಕ್ತಿವಿಶಿಷನು, ಅವನಲ್ಲಿ ಸ್ಥ ಸೃಷ್ಟಿಯ ಇಚ್ಛೆ ಕೈಯುಂಟಾದಾಗ ಅವನಲ್ಲಿಯ ಶಕ್ತಿಯು 
ಏವಿಧರೂಪಗಳನ್ನು ಧರಿಸುತ್ತದೆ ಎಂದು ಶಿವಾಗಮಗಳು ಮತ್ತು ವಚನಗಳು ಅರುಹುತ್ತವೆ. 


ಶಕ್ತಿವಿಶಿಷ್ಟನಾದ ಪರಶಿವನಿಂದ ವಿವಿಧ ಶಕ್ತಿಗಳ, ಸ ಸಾದಾಖ್ಯಗಳ ಹಾಗೂ ಕಲೆಗಳ 
ಉತ್ಪತ್ತಿ — 


ಪರಮಾತ್ಮನು ಸೃಷ್ಟಿಯ ಇಚ್ಛೆಯಿಂದ ತಪಸ್ಸನ್ನು NE ಅವನಲ್ಲಿ 
ಅವಿನಾಭಾವ ಸಂಬಂಧದಿಂದಿದ್ದ ಶಕೆಯ ಸಂದವಾಗಿ RS ವಿಧ ಶಕ್ತಿಗಳ 
ಉಗಮವಾಯಿತು ಮತ್ತು ಅವುಗಳಿಂದ ವೈವಿಧ್ಯ ಮಯ ಸೃಷ್ಟಿಯ ಆರಂಭವಾಯಿತು. 


ಧ್ಯಾಯಮಾನಾತ್‌ ತತೋ ದೇವಿ"ಪ ಪರಾಶಕ್ತಿರಜಾಯತ। 
ಆದಿಶಕ್ತಿಸತೋ ಜಾತಾ ಪರಾಶಕ್ತ ,೦ಶಭೇದತಃ' 
ಆದಿಶಕ್ತ ೦ಶತಃ ಸಾಕ್ಲಾದಿಚ್ಛಾ ಶಕ್ತಿರಜಾಯತ। 


೯. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೬೬, ಪುಟ ೩೫ 
(೧೦. ಸಿದ್ದರಾಮೇಶ್ವರ ವ.ಸಂ. ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೭೩೪, ಪುಟ ೪೯೨ 


ಸೃಷ್ಠಿ ಯ ಉಗಮ ೧೨೩ 


ಇಚ್ಛಾಶಕ್ತ್ಯ೦ಶಭೇದೇನ ಜ್ಞಾನಶಕ್ತಿರಜಾಯತ।॥ 
ಜ್ಞಾನಶಕ್ತ್ಯ೦ಶಭೇದೇನ ಕ್ರಿಯಾಶಕ್ತಿರಜಾಯತ। | 
ಏಕೈವ ಪಂಚಧಾ ಭಿನ್ನಾ ನಿರ್ಮಲಾ ಶಿವಚಿಂತಯಾ।”” 


ಪರಮಾತ್ಮನ ಧ್ಯಾನದಿಂದ ಪರಾಶಕ್ತಿಯು ಉದಿಸಿತು. ಆ ಪರಾಶಕ್ತಿಯ ಅಂಶವನ್ನು 
ಹಂಚಿಕೊಂಡು ಆದಿಶಕ್ತಿಯು ಹುಟ್ಟಿತು. ಆದಿಶೆಕ್ತಿಯ ಅಂಶವನ್ನು ಜಿ 
ಇಚ್ಛಾಶಕ್ತಿಯು ಜನಿಸಿತು. ಇಚ್ಛಾಶಕ್ತಿಯ ಅಂಶವಾಗಿ ಜ್ಞಾನಶಕ್ತಿಯು pp 
ಜ್ಞಾನಶಕಿಯ ಅಂಶದಿಂದ ಕ್ರಿಯಾಶಕ್ತಿ ಜನಿಸಿತು. ಹೀಗೆ ಒಂದೇ ಆಗಿದ್ದ ನಿರ್ಮಲ 
ಶಕ್ತಿಯು ಪರಶಿವನ ಧ್ಯಾನದಿಂದ ಐದು ವಿಧವಾಯಿತು. ಐದು ಶಕ್ತಿಗಳ ಮೂಲಕವೇ 
ಶಿವನು ಸೃಷ್ಟಿಯ ಲೀಲೆಗಾಗಿ ಐದು ಸಾದಾಖ್ಯಗಳ ಸ್ವರೂಪವನ್ನು ` ತಾಳುತ್ತಾನೆ 
ಎನ್ನುತ್ತ `ದ 


ಪರಾಶಕ್ತಾ ದಿಶಕ್ತೂ ಕಶ್ಚ ಬಿಂದುನಾದಸ ಸರೂಪಯೋಃ 

ಮೇಲನೇ ಲ ತ್ತ್ವಸ್ಯ ಸಾದಾಖ್ಯಂ ಸಮಜಾಯತ। 

ಪಥಮಂ ಶಿವಸಾದಾಖ್ಯಮಮೂಹೂರ್ತಂ ತು ತತೋಇಭವತ್‌। 
ತತಃ ಸಮೂರ್ತಸಾದಾಖ್ಯಂ ತತೋ ವೈ ಪಾ ರಷ್ಟ] 
ಕರ್ಮಸಾದಾಖ್ಯಮಪರಂ ಜು ಮೀರಿತಮ್‌।॥ 


ಬಿಂದು ಸ್ವರೂಪದ ಪರಾಶಕ್ತಿ ಮತ್ತು ನಾದ ಸ್ವರೂಪದ ಆದಿಶಕ್ತಿ ಇವರಡರ 
ಮಿಲನದಿಂದ 'ಶಿವತತ್ತ ಎಡದಿಂದ ಸಾದಾಖ್ಯದ CN ಇದರಿಂದ 
ನಿರ್ಗುಣನಾಗಿದ್ದ ಪರಮಾತ್ಮನು ಸಗುಣನಾದನು. ಹೀಗೆ ಶಿವ- ಶಕ್ತಿಯ ಮಿಲನದಿಂದ 
ಶಿವ ಸಾದಾಖ್ಯ ಅಮೂರ್ತ ಸಾದಾಖ್ಯ, ಮೂರ್ತ ಸಾದಾಖ್ಯ, ಕರ್ತೃ ಸ ಸಾದಾಖ್ಯ 
ಹಾಗೂ ಚ ಸಾದಾಖ್ಯ ಎಂಬ ಶ್ರ ಸಾದಾಖ್ಯ ತತ್ತ ತ್ರ ಗಳು ಉತ್ತತಿಯಾದವು. 
ಇದರಿಂದ ಪ್ರ ಪಂಚದಲ್ಲಿ ಎಲ್ಲಾ ಚರಾಚರ ವಸ್ತುಗಳು' ಹುಟ್ಟುತ್ತವೆ ಎನ್ನುತ್ತ ಈ ಐದು 
ಸಾದಾಖ್ಯಗಳು ನಿವ ತ್ರಿಕಲಾ, ಪ್ರತಿಷ್ಠಾಕಲಾ, ವಿದ್ಯಾಕಲಾ, ವಾರು ಮತ್ತು 
ಶಾಂತ್ಯತೀತಕಲಾ ಎಂಬ ಐದು ಕಲೆಗಳಿಂದ ಯುಕ್ತವಾಗಿವೆ. ನಿವೃತ್ತಿ ಕಲೆಯು 
ಕರ್ಮಸಾದಾಖ್ಯಕ್ಕೂ ಪ್ರತಿಷ್ಠಾಕಲೆಯು ಕತ ೈಸಾದಾಖ್ಯಕ್ಕೂ, ವಿದ್ದಾಕಲೆಯು 
ಮೂರ್ತಸಾದಾಖ ಕ್ಕೂ, ಶಾಂತಿಕಲೆಯು ಅಮೂರ್ತಸಾದಾಖ್ಯ ಕೂ ಮತ್ತು 
| ಶಾಂತ್ಯತೀತಕಲೆಯು ಶಿವಸಾದಾಖ್ಯಕ್ಕೂ ಸಂಬಂಧಿಸಿವೆ ಎಂದು "ಸಾದಾಖ್ಯಗಳ 
' ಉತ್ಪತ್ತಿಯನ್ನು ಮತ್ತು ಸ್ವರೂಪವನ್ನು. ತ 'ವಿವರಿಸುತದೆ. 


ಅಲ್ಲದೇ ಓಂಕಾರವು ಮಹಾಲಿಂಗದ ಸ್ವರೂಪವಾಗಿರುವುದರಿ೦ದ ಓಂಕಾರದ 
ಆರು ಅವಯವಗಳಾದ ಜೊ ್ಯೀತಿಸ್ಟರೂಪ, ದರ್ಪಣಾಕಾರ, ಅರ್ಧಚಂದಕ, 


೧೧. ಸೂಕ್ಷಾ ಮ ಪಟಲ ೧, ಶ್ಲೋಕ ಸಂಖ್ಯೆ ೨೦-೨೨ 
೧೨. ಸೂಕ್ಷಾ ಗಮ ಪಟಲ ೧, ಶ್ಲೋಕ ಸ ಸಂಖ್ಯೆ ೨೪-೨೫ 
೧೩. ಸೂಕ್ಷ್ಮಾಗಮ ಪಟಲ ೧, ಶ್ಲೋಕ ಸಂಖ್ಯೆ ೩೩-೪೪ 


೧೨೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಿ 


ಕುಂಡಲಾಕಾರ, ದಂಡಸ್ವರೂಪ ಹಾಗೂ ತಾರಕ ಸ್ವರೂಪ ದಲ್ಲಿ ಕಲೆಗಳು,?* 
ಸಾದಾಖ್ಯಗಳು,"” ಶಬ್ದಾದಿ ತನ್ಮಾತ್ರೆಗಳು ಪಂಚ ಮಹಾಭೂತಗಳು ಹಾಗೂ 
ಜ್ಞಾನೇಂದ್ರಿಯಗಳು” ಚ ಉತ್ಪತ್ರಿಗೊಂಡ ಕ್ರಮವನ್ನು ನಿಃಕಲತೀತಾಗಮ, ಅತೀಮಹಾಗಮ, 
ಉತ್ತರವಾತುಲಾಗಮ. ಚಿತ್ರಕಾಶಾಗಮ, ಚಕ್ರತೀತಾಗಮಗಳು ವಿವರಿಸಿವೆ. ಇನ್ನು 
ಒಟ್ಟಾರೆ ಸಕಲ ಚರಾಚರ ಸೃಷ್ಟಿಯು ಮೂವತ್ತಾರು ತತ್ವಗಳಿಂದ ಕೂಡಿದೆ ಎನ್ನುತ್ತ - 


“ರಾಗ ಎದ್ಯಾಕಲಾಶೈ್ಯೆ ಶೈವ ನೇತಿಶ್ಚಕಾಲ ಮಾಯಯಾ | 
ಈಶ್ವರಃ ಶುದ್ಧವಿದ್ಯಾಶ್ಚ ಪರಾಶಕ್ತಿ ಸದಾಶಿವಃ ॥ 

ಇತಿ ದಶ ತತ್ವಂ, ಚೈವ ನಿಃಕಲತತ್ವ ವಿಲೀಯತೇ । 
ಗುಣತ್ರಯಂ ಮನೋ ಬುದ್ಧಿಃ ಚೆತ್ತಮಹಂಕಾರಸ್ತಥಾ ॥ 
ಶ್ರೋತ್ರತ್ತಗ್ನೇತ್ರಜಿಹ್ವಾ ಚ ಘ್ರಾಣಂ ಪಂಚೇಂದ್ರಿಯಂ ತಥಾ । 
ವಾಕ್‌ ಪಾಣಿಶ್ಚ ಪ ಪಾದಶ್ಚ ಪಾಯುಗುಹ್ಯಸ್ತಥೈವ ಚ॥ 
ಪೃಥಿವ್ಯಪ ಪ್‌ಸತಸೇಜಃ ವಾಯುವ್ಯೋಮ ತಥೈವ ಚ । 

ಇತಿ ದಶೇಂಿದಿಯಾಣಾಂ ಸಕಲ ತತ್ವವಿಲೀಯತ್ತೇ | 


ಸಕಲನಿಃ ಕಲೋರೈ ಕ್ಕಂ ಪರತತ್ತಂ ವರಾನನೇ Ta 


ಎಂದು ರಾಗ, ವದ್ಯ ಕಲೆ, ನಿಯತಿ, ಕಾಲ, ಮಾಯೆ, ಶುದ್ಧವಿದ್ಯೆ, ಈಶ್ವರ, 

ದಾಶಿವ, ಮಹಾಶಕ್ತಿ - ಈ ಹತ್ತು ತತ್ವಗಳು ನಿಃ ಕಲತತ್ವವೆಂದೂ, ಮನ, ಬುದ್ದಿ. 
ಚಿತ್ರ ಅಹಂಕಾರ, ತೋತ್ತ ತ್ವಕ್ಕು, “ನೇತ್ರ ಜಿಹ್ವೆ, ಫ್ರಾಣ, ವಾಕು, ಪಾಣಿ, ಪಾದ, 
ಪಾಯು. ಗುಹ್ಯ, ಶಬ್ದ, ಸ್ಪರ್ಶ, | ರಸ, ಕ್ಲ ಪೃಥ್ವಿ, ಅಪ್ಪು, ತೇಜ, ವಾಯು, 
ಆಕಾಶ - ಈ 'ಎಪ್ಪತ್ನಾಲ್ಕು ತತ್ವಗಳು ಸಕಲತತ್ತವೆಂದು CN ಈ ಸಕಲ ಮತ್ತು 
ನಿಃಕಲತತ್ತಗಳು ಏಕಾರ್ಥವಾಗಿ ಪರಾಶಿವತತ್ವವಾಗಿತ್ತು ಎಂದು ಮೂವತ್ತಾರು ತತ್ವಗಳನ್ನು 
ನಿರೂಪಿಸುತ್ತದೆ. 


ಹೀಗೆ ಪರಶಿವನು ತನ್ನ ಶಕ್ತಿಯೊಂದಿಗೆ ಸೇರಿ ಶಿವ-ಶಕ್ತಿ-ಸದಾಶಿವ-ಈಶ್ವರ- 
ಶುದ್ಧವಿದ್ಯಾ-ಮಾಯಾ-ಕಲಾ-ವಿದ್ಯಾ-ರಾಗ-ಕಾಲ-ನಿಯತಿ-ಪುರುಷ-ಪ್ರಕೃತಿ-ಬುದ್ಧಿ 
-ಅಹ೦ಕಾರ-ಮನಸ್ಸು-ಶ್ರೋತ್ರ-ತ್ವಕ್‌-ನೇತ್ರ-ಜಿಹ್ವಾ-ಘ್ರಾಣ-ವಾಕ್‌-ಪಾಣಿ-ಪಾದ- 
ವಾಯು-ಉಪಸ್ಥ -ಶಬ್ದ -ಸ್ಪರ್ಷ-ರೂಪ-ರಸ-ಗಂಧ-ಆಕಾಶ-ವಾಯು-ಅಗ್ನಿ-ಜಲ- 
ಪೃಥ್ವಿಗಳೆಂಬ ಮೂವತ್ತಾರು ತತ್ತ್ವಗಳಿಂದಾದ ಜಗತ್ತಿನ ರೂಪದಲ್ಲಿ ಪರಮಾತ್ಮನು 
ಪರಿಣಮಿಸುವನು ಎನ್ನುತ್ತ ಚರಾತ್ಮಕವಾದ ಜಗತ್ತು ಮೂವತ್ತಾರು ತತ್ತ್ವಗಳಿಂದ 


೧೪. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೪೬೯ ಪುಟ ೨೧೪ 
೧೫. ಸಮಗ್ರ ವಚನ ಸಂಪುಟ ೧೩. ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೪೭೩ ಪುಟ ೨೧೬ 
೧೬. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸ೦. ೮, ವಚನ ಸ ಸಂಖ್ಯೆ ೪೮೫ ಪುಟ ೨೨೩ 
೧೭. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೫೦೨ ಪುಟ ೨೩೫ 
೧೮. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೫೧೯ ಪುಟ ೨೪೪ 
೧೯. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯ ೭೨೩ ಪುಟ ೩೨೦ 


ಸೃಷ್ಟಿಯ ಉಗಮ ೧೨೫ 


ನಿರ್ಮಿತವಾಗಿದೆ ಎಂಬುದನ್ನು ಶಿವಾಗಮಗಳು ಪ್ರತಿಪಾದಿಸುತ್ತವೆ. 


' ಇವೇ ಮೂವತ್ತಾರು ತತ್ವಗಳನ್ನು ವಚನಕಾರರು ಪ್ರತಿಪಾದಿಸಿದ್ದರೂ ಸಹ 
| ಅವರ ವಿಭಾಗ ಕ್ರಮದಲ್ಲಿ ವ್ಯತ್ಯಾಸವಿದೆ. 


“ಶಿವತತ್ತ್ವ ಐದು ಅವಾವೆಂದಡೆ : 

ಶಿವ, ಶಕ್ತಿ ಸಾದಾಖ್ಯ (ಸದಾಶಿವ), ಈಶ್ವರ, ಶುದ್ಧವಿದ್ಯೆ- 

ಇಂತು ಶಿವತತ್ತ ಎ ಐದು. 

ಇನ್ನು ವದ್ಯಾತತ್ತ್ವವೆಂತೆಂದೊಡೆ : 

ಕಲೆ, ರಾಗ, ನಿಯತಿ, ವಿದ್ಯ, ಪುರುಷ, ಪ್ರಕೃತಿ ಇಂತು ಎದ್ಯಾತತ್ತ್ವಗಳು ಏಳು. 
ಇನ್ನು ಕರಣಂಗಳೆಂತೆಂದಡೆ : 

ಚಿತ್ತ ಬುದ್ಧಿ ಅಹಂಕಾರ, ಮನ - ಇವು ಕರಣ ತತ್ತ್ವ ನಾಲ್ಕು. 

ಇನ್ನು ಇಂದ್ರಿಯಂಗಳೆಂತೆಂದಡೆ : 

ಶ್ರೋತ್ರ, ತ್ವಕ್ಕು, ನೇತ್ರ, ಜಿಹ್ವ, ಫ್ರಾಣ - ಇಂತು ಬುದ್ದೀಂದ್ರಿಯಂಗಳು ಐದು. 
ಇನ್ನು ಕರ್ಮೇ೦ದ್ರಿಯಂಗಳೆಂತೆಂದಡೆ : 

ವಾಕ್ಕು ಪಾದ, ಪಾಣಿ, ಗುಹ್ಯ ಪಾಯು - ಇಂತು ಕರ್ಮೇಂದ್ರಿಯಂಗಳು ಐದು. 
ಇನ್ನು ತನ್ಮಾತಗಳೆಂತೆಂದಡೆ : 

ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ - ಇಂತು ಜ್ಞಾನೇಂದ್ರಿಯ ವಿಷಯ ವ 
ಎ ಪೃಥ್ವಿ ಅಪ್ಪು, ಅಗ್ನಿ, ವಾಯು, ಆಕಾಶ - ಇಂತು ಭೂತಂಗಳು ಐದು 


ಹೀಗೆ ಶರಣರು ಮೂವತ್ತಾರು ತತ್ತ್ವಗಳನ್ನೇ ಅಂಗೀಕರಿಸಿದರೂ ಅವುಗಳ 
ಪರಿಗಣನೆಯ ಕ್ರಮ ಮತ್ತು ಕಲ್ಪನೆಗಳಲ್ಲಿ ವಿಶಿಷ್ಟತೆಯನ್ನು ತೋರಿ, ತತ್ವಗಳನ್ನು 
ಶಿವತತ್ವ ವಿದ್ಯಾತತ್ವ್ವ ಆತ್ಮತತ್ವ್ವ ಎಂದು ಮೂರು ಬಗೆಯಾಗಿ ಎಂಗಡಿಸಿದ್ದಾರೆ. 
ಇದನ್ನೇ ಚೆನ್ನಬಸವಣ್ಣನವರು ವಿವರಿಸುತ್ತ - 


೬9 ಜೀವಾತ್ಮನೆಂಬ ಅ೦ಗಸ್ಥಲಕ್ಕೆ ಸೇರಿದ 

ತತ್ತ್ವಂಗಳಿಪ್ಪತೈದು ಅವಾವುವಯ್ಯಾ ಎಂದಡೆ; 

ಶ್ರೋತ್ರಾದಿ ಜ್ಞಾನೇ೦ದ್ರಿಯಗಳ್ಳೆದು, ವಾಗಾದಿ ಕರ್ಮೇಂದ್ರಿಯಗಳ್ಳೆದು, 
ಶಬ್ದಾದಿ ವಿಷಯಂಗಳ್ಳೆದು ಪ್ರಾಣಾದಿ ವಾಯುಗಳ್ಳೆದು, 

ಮನ ಬುದ್ಧಿ ಚಿತ್ತ ಅಹಂಕಾರ ಜೀವ೦ಗಳ್ಳೆದು. ಅಂತು ಅ೦ಗತತ್ತ್ವಗಳಿಪ್ಪತೈದು. 
ಇಂತು ಅಂಗ ತತ್ತ್ವ ಇಪ್ಪತ್ತೆ ಭದ ತನ್ನೊಳಗೆ ಸಮರಸತ್ವನೆಯ್ದಿಸಲೋಸುಗ, 
ಭಕ್ತಿ ತದರ್ಥವಾಗಿ, ಆ ಮಹಾಘನ ಪರಾತ್ಚರವಪ್ಪ 

ದಿವ್ಯಲಿಂಗವು ಹನ್ನೊಂದು ತತ್ತ್ವವಾಯಿತ್ತು. 


೨೦. ಸಿದ್ಧರಾಮೇಶ್ವರ ವ.ಸ೦. ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೦೦೫, ಪುಟ ೨೮೨ 


೧೨೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇಂತೀ ಹನ್ನೊಂದು ತತ್ತ್ವದ ಪರಿಕ್ರಮವೆಂತಂದಡೆ: 

ಶಾಂತಾದಿ ಶಕ್ತಿಗಳ್ಳದು, ಶಿವಾದಿ ಸಾದಾಖ್ಯಗಳ್ಳೆದು, 
ಪರಶಿವತತ್ತ್ವವೊ೦ದು ಇಂತೀ ಲಿಂಗತತ್ತ್ವ ಹನ್ನೊಂದು 

ಅ ಅಂಗತತ್ತ ಕ ಲಿ೦ಗತ್ತ ವೆಂಬ ಉಭಯ ತತ್ತ 6 ಮೂವತ್ತಾರು.............. 


ಎ೦ದು ಮೂವತ್ತಾರು ತತ್ತ್ವಗಳನ್ನು ಇಪ್ಪತೈದು “ಅ೦ಗತತ್ವಗಳು' ಹಾಗೂ 
ಹನ್ನೊಂದು "ಲಿ೦ಗತತ್ಹ' ಗಳೆಂದು ಎಭಾಗಿಸಿದ್ದಾರೆ. ಈ ಸೃಷ್ಟಿ ರಚನೆಯನ್ನು ಕುರಿತು 
ಇನ್ನೂ ವಿವರವಾದ ವಿವೇಚನೆ ಶರಣರ ವಚನಗಳಲ್ಲಿದೆ. "ಸೃಷ್ಟಿಯ ವಚನಗಳು' 
ಎ೦ಬುದಾಗಿಯೇ ಕೆಲವು ದೀರ್ಫ್ಥವಾದ ವಚನಗಳು೦ಟು. ಅಕ್ಕನ "ಸೃಷ್ಟಿಯ 
ವಚನ' ಗಳನ್ನು ಪ್ರಭುದೇವರ "ಸೃಷ್ಟಿಯ ವಚನ'ಗಳನ್ನು ಇಲ್ಲಿ ಹೆಸರಿಸಬಹುದು. 
ಅತಿ ದೀರ್ಫವಾದ ಈ ವಚನಗಳು ಮೇಲೆ ಹೇಳಿದ ಸೃಷ್ಟಿಕ್ರಮವನ್ನು ಅಂದರೆ 
ಶೂನ್ಯಲಿಂಗ, ನಿಃಕಲಲಿ೦ಗ, ಸಾದಾಖ್ಯಗಳು, ಪಂಚಭೂತಾದಿಗಳು ಇವುಗಳನ್ನೇ ಅಲ್ಪಸ್ವಲ್ಪ 
ಬದಲಾವಣೆಗಳೊಡನೆ ವಿವರಿಸುತ್ತವೆ. ಅಕ್ಕನ ಸೃಷ್ಟಿಯ ವಚನದಲ್ಲಿ - 


..... ಮೊದಲು ನಿರಾಕಾರವಾದ ನಿಃಕಲ ಬ್ರಹ್ಮವು; ಆ ನಿಃಕಲ ಬ್ರಹ್ಮದಿಂದ 


ಚಿತ್ತು. ಆ ಚಿತ್ತಿನಿ೦ದ ಚಿನ್ನಾದ ಚಿದ್ದಿಂದು ಚಿತ್ಕಳೆಗಳು ಹುಟ್ಟಿದವು. ಆ ಚಿನ್ನಾದ 


ಚಿದ್ದಿಂದು ಚಿತ್ಕಳ ಮೂಲಚಿತ್ತೆಂಬ ಚತುರ್ವಿಧವು ಘಟ್ಟಿಗೊಂಡು ಅಖಂಡ 
ಗೋಳಕಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತ್ತು. ಆ ಮಹಾಲಿಂಗವೇ 
ಪಂಚ ಸಾದಾಖ್ಯ ಮೂರ್ತಿಯೆಂದೆನಿಸಿತು. ಆ ಪಂಚಸಾದಾಖ್ಯವೆ ಪಂಚಲಿಂಗ 
ಪ್ರಕಾಶವೆಂದೆನಿಸಿತು. ಆ ಪಂಚಲಿಂಗ ಪ್ರಕಾಶವೆ ಪಂಚಮುಖವೆಂದೆನಿಸಿತು. ಆ 
ಪಂಚಮುಖದಿಂದಲೆ ಪಂಚಾಕ್ಷರಂಗಳುತ್ತತ್ತಿ. ಆ ಪಂಚಾಕ್ಟರಗಳಿಂದಲೆ ಪಂಚಕಲೆಗಳುತ್ತತ್ತಿ. 
ಆ ಪಂಚಕಲೆಗಳಿಂದಲೆ ಪಂಚಶಕ್ತಿಗಳುತ್ಪತ್ತಿ. ಆ ಪಂಚಶಕ್ತಿಗಳಿ೦ದಲೇ 
ಪಂಚಕರಣಂಗಳುತ್ತತ್ತಿ ಆ ಪಂಚಕರಣಂಗಳಿಂದಲೇ ಪಂಚ ತನಾತ್ರೆಗಳುತ್ತತ್ತಿ ಪಂಚ 
ತನ್ಮಾತ್ರೆಗಳಿ೦ದಲೇ ಪಂಚಭೂತಂಗಳುತ್ತತ್ತಿ ಆ ಪಂಚಭೂತಂಗಳೆ ಪಂಚಕರಣತ್ವವನೈದಿ 
ಒಂದೊಂದು ತತ್ವಂಗಳು ಐದು ಐದು ತತ್ನಂಗಳ ಸ್ವರೂಪವನು ತಾಳಿ ಇಪ್ಪತ್ತೆ ಎದು 


ತತ್ವಂಗಳಾಗಿ, ಆ ಇಪ್ಪತ್ತೈದು ತತ್ವಾತ್ಮಕವಾದ ಶರೀರವು ತನಗೆ ಬಂದು 


ದೊರೆಕೊಂಡಿತಲಾ.' ಎಂದು ಬ್ರಹ್ಮಾಂಡದಿಂದ ಪಿಂಡಾಂಡದವರೆಗೂ ಬೆಳೆದು ಬಂದ 
ಸೃಷ್ಟಿಕ್ರುದ ನಿರೂಪಣೆಗೈದಿದ್ದಾರೆ. 


ಸೃಷ್ಟಿ ಶಿವನ ಲೀಲಾ ವಿನೋದ 


“ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಸಕಲ ಜಗತ್ತು” - ಶಿವ ತನ್ನ 
ಲೀಲೆಗಾಗಿ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ; ಇದನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳುತ್ತಾನೆ; 


೨೧. ಶಿವಶರಣೆ ವ. ಸಂ, ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯೆ ೨೩೨, ಪುಟ ೬೯ 


| 


| 


ಸೃಷ್ಟಿಯ ಉಗಮ ೧ಿ೨ಿಪಿ 
ಮತ್ತೆ ಹೊರಹೊಮ್ಮಿಸುತ್ತಾನೆ. ಈ ಕ್ರಿಯೆ ಅನಾದಿಯಾದದ್ದು; ಅನ೦ತವಾದದ್ದು. 
ಶಿವನ ನೆನಹು Bre ಶಕ್ತಿಯಿಂದ ನಡೆಯುವ ಇ ಲೀಲ ಹು, 


ಉತ್ತದ್ಯಂತೇ ವಿಲೀಯಂತೇ ಯಥಾಬ್ಸ್‌ ವೀಚಯಸ್ತಥ್ಪಾ| 
ತ್ವಯಿ ರ ದೃಶ್ಯಂ ಜಗದೇತಚ ಸ ರಾಚರಮ್‌। " 


ಸಮುದ್ರದಲ್ಲಿ ಆ ಈ ಉದಯಿಸಿ ಅಲ್ಲಿಯೇ ವಿಲೀನವಾಗುವಂತೆ, 


| ಚರಾತ್ಮಕವಾದ ಈ ದೃಶ್ಯ ಜಗತ್ತು ಶಿವನಲ್ಲಿ ಉದಯಿಸಿ ಶಿವನಲ್ಲಿಯೇ ವಿಲೀನವಾಗುತ್ತದೆ. 


ಅಂದರ ಈ ಭೌತಪ್ರಪಂಚ ಮತ್ತು ಚೈತನಾತ್ಮಕವಾದ ಜೀವರುಗಳು ಈ ಎಲ್ಲವನ್ನೂ 
ಮಹಾಕರ್ತ ತನ್ನ ಶಕ್ತಿಯ ವಿನೋದಕ್ಕೆ ಸೃಷ್ಟಿಸಿದ್ದಾನೆ ಎಂಬುದು PC 
ಮತ್ತು ಡು ಅಭಿಪ್ರಾಯದ ಸಾ 


ಒಟ್ಟಿನಲ್ಲಿ ಪ ಪರಮೇಶ್ವರನು ಸ್ವಲೀಲೆಯಿಂದ ಜಗತ್ತುಗಳಿಗೆಲ್ಲ ಕಾರಣನಾದ ತತ್ವಗಳನ್ನು 

ಸೃಷ್ಟಿ ಮಾಡಬೇಕೆಂಬ ಸಂಕಲ್ಪ “ಹೊಂದಿದವನಾಗಮು ಆ "ಧ್ಯಾನದಿಂದಲೆ ಅವನಲ್ಲಿ 

ಅವಿನಾಭಾವ ಸಂಬಂಧದಿಂದಿದ್ದ ಶಕ್ತಿಯ ಸ್ಪ೦ದವಾಗಿ ಸತ ವಿವಿಧ ಶಕ್ತಿಗಳ 

ಉಗಮವಾಯಿತು ಮತ್ತು ಅವುಗಳಿಂದ ವೈವಿಧ್ಯ ಶಮಯ ಸೃಷ್ಟಿಯ ಆರಂಭವಾಯಿತು 
ಎಂದು ಶಿವಾಗಮಗಳು ` ವಿವರಿಸುತ್ತವೆ. 


ಈ ಶಿವಶಕ್ತಿಯರ ಕಲ್ಪನೆಯಲ್ಲಿ ಮತ್ತು ಸೃಷ್ಟಿ ನಿರ್ಮಾಣಕ್ಕೆ ಕಾರಣವಾದ 
ಮೂವತ್ತಾರು ತತ್ವಗಳ ನಿರೂಪ ಣೆಯಲ್ಲಿ ಶಿವಾಗಮ ಮತ್ತು ವಚನಗಳಲ್ಲಿ ಸಾಮ್ಯತೆಯಿದೆ. 
ಆದರೆ ವಚನಕಾರರು ಮೂವತ್ತಾರು ತತ್ತ್ವಗಳನ್ನೇ 'ಅಂಗೀಕರಿಸಿದರೂ ಸ 
ಪರಿಗಣನೆಯ ಕ್ರಮ ಮತ್ತು ಕಲ್ಪನೆಗಳಲ್ಲಿ ಎಶಿಷ್ಟತೆಯನ್ನು ತೋರಿ, ತತ್ವಗಳನ್ನು 
ಶಿವತತ್ವ, ಎದ್ಯಾತತ್ವ ಆತ್ಮತತ್ವ ಎಂದು ಮೂರು ಬಗೆಯಾಗಿ ವಿಂಗಡಿಸಿ, ಪಂಚ 
ಸಾದಾಖ್ಯಗಳು, ಜಾಜಿ ಇವು ಹತ್ತು ಎದ್ಯಾತತ್ತ್ವಗಳಾಗುತ್ತವೆ. ಇವೆಲ್ಲಕ್ಕೂ 
pe ಶಿವತತ್ವವೂ ಸೇರಿ ಈ ಹನೊಂ ದನು ಲಿರಗತತ್ರಗಳೆಂದು ಕರೆದಿದ್ದಾರೆ. 
ಇನ್ನು ಆತ್ಮವು ಈ ಸೃಷ್ಟಿಯಲ್ಲಿ ಮೈದೋರಲು ಕಾರಣವಾದ ಈ ದೇಹಕ್ಕೆ 
ಜಾಜ್‌ ಆತ್ಮತತ್ತ ಇದು ಪಂಚಭೂತಗಳು, ಪಂಚಜ್ಞಾನೇಂದ್ರಿಯ, 
ಪಂಚಕರ್ಮೇಂದ್ರಿಯ ಮತ್ತು ಪ೦ಚತನ್ಮಾತೆಗಳು, ಮನ, ಬುದ್ಧಿ, ಚಿತ್ತ ಅಹಂಕಾರ, 
ಜೀವ - ಈ ಇಪ ಪತ್ತೆ ದು 53 ತನನ್ನು ಅ೦ಗತತ್ವಗಳೆಂದೂ ಕರೆಯಲಾಗಿದೆ... 


ಪರಶಿವನು ಶಕ್ತಿವಿಶಿಷ್ಟನಾಗಿದ್ದು ಈ ಶಕ್ತಿಯು ಕೆಲವು ವೇಳೆ ಅವ ಕವಾಗಿಯೂ 


ಮತ್ತೆ ಕೆಲವು ವೇಳೆ ವ್ಯಕ್ಷವೂ ಆಗಿರುತ್ತದೆ. ಶಕ್ತಿಯು ಅವ್ಯಕ್ತವಾಗಿ ಶಿವನಲ್ಲಿ 


ಒಂದಾಗಿದ್ದರೆ ಆ ಸ್ಥಿತಿಗೆ ಪಳಯವೆಂತಲೂ, ಅದೇ ಶಕ್ತ ವ್ಯಕ್ತವಾಗಿ ವಿಕಾಸವಾದರೆ 
ಸೃಷ್ಟಿಯೆಂತಲೂ ಹೆಸರು. ಈ ವಿಕಸನ ಮತ್ತು ಪಿಹಿಜತಗಳು ನಿರಂತರವಾಗಿ 
ನಡೆಯುವ ಕ್ರಿಯೆಗಳು ಎಂದು ಶಿವಾಗಮ ಮತ್ತು ವಚನ ಸ ಸಾಹಿತ್ಯದಲ್ಲಿ ವರ್ಣಿಸಲಾಗಿದೆ. 


೨೨. ಸೂಕ್ಷ್ಮಾಗವು ಪಟಲ ೧೦, ಶ್ಲೋಕ ಸಂಖ್ಯೆ ೩೯ 


೧೨೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
೩.೨ ಪತಿ-ಪಶು-ಪಾಶ (ಶಿವ-ಜೀವ-ಶಕ್ತಿ 


ಸೃಷ್ಟಿಯ ಉಗಮ ಮತ್ತು ರಚನೆಯನ್ನು ದಾರ್ಶನಿಕವಾಗಿ, ತಾತ್ವಿಕವಾಗಿ 
ಪ್ರತಿಪಾದಿಸಿದ ಶಿವಾಗಮ ಮತ್ತು ವಚನಗಳು ಈ ಸೃಷ್ಟಿಯ ರಚನೆಗೆ ಕಾರಣವಾದ 
ಆ ಪರಶಿವನ ಸ್ವರೂಪ ಹೇಗಿದೆ? ಜೀವಾತ್ಮನ ಸ್ವರೂಪವೇನು?) ಜೀವಾತ್ಮನಿಗೂ 
ಹಾಗೂ ಆ ಪರಶಿವನಿಗೂ ಇರುವ ಸಂಬಂಧವೇನು? ಮುಕ್ತಿಯ ಬಗೆ ಹೇಗೆ? 
ಎ೦ಬುದರ ಕುರಿತು ವಿಶ್ಲೇಷಿಸಿವೆ. 


ಸಕಲ ಚರಾಚರ ಸೃಷ್ಟಿಯ ರಚನೆಗೆ ಕಾರಣವಾದ ಪರಶಿವತತ್ವವನ್ನು “ಪತಿ 
ಎಂದೂ, ಮಾಯಾಶಕ್ತಿಯಿಂದ ಆವೃತವಾಗಿರುವ ಜೀವಾತ್ಮನನ್ನು "ಪಶು..ಎಂದೂ, 
ಜೀವರನ್ನು ಬ೦ಧಿಸಿರುವ ಮಾಯೆ, ಮಲ ಮುಂತಾದ ವಿಷಯಗಳನ್ನು 'ಪಾಶ' 
ಎಂದು ಕರೆಯಲಾಗಿದೆ. ಮೂಲತಃ ಪರಮಾತ್ಮನಿಗೂ ಹಾಗೂ ಜೀವಾತ್ಮನಿಗೂ 
ಭೇದವಿಲ್ಲ. ಜೀವಾತ್ಮರ ಚೈತನ್ಯವು ಮಲತ್ರಯ(ಪಾಶ)ದಿಂದ ಆವೃತವಾಗಿರುವುದು. 
ದೇಹದ ಪರಿಮಿತಿಗೆ ಒಳಗಾಗಿ ಪಾಶಬದ್ಧರಾದ ಆತ್ಮರು ತಾನು ಪರಶಿವನಿಗಿಂತ 
ಭಿನ್ನ ರೆಂದು ತಿಳಿದು ತೊಳಲಾಡುತ್ತ ತಮ  ನಿಜಸ್ಥಿತಿಯನ್ನು ಮರೆತು ದೇಹ, ಮನಸ್ಸು, 
ಬುದ್ಧಿಗಳೇ ತಾನೆಂಬ ಭ್ರಮೆಗೆ ಒಳಗಾಗಿ ದುಃ ಖಕ್ಕೆ ಗುರಿಯಾಗುತ್ತಾರೆ. ಆದರೆ ಅನನ್ಯ 
ಭಕ್ತಿಯ ಮೂಲಕ ಜೀವನು ಪರಶಿವನನ್ನು ಉಪಾಸನೆಗೈ ದಾಗ ಶುದ್ಧಮಾನಸನಾಗುತ್ತಾನೆ. 
ಅ೦ತಹ ಶುದ್ಧಾಂತಃ ಕರಣನಾದ ಜೀವನಿಗೆ ಶಿವನು ಯಾನಿ ಗುರುರೂಪದಲ್ಲಿ 
ಸ್ಪಸ್ತರೂಪದ ಜ್ಞಾನವನ್ನರುಹಿ ಪಾಶಗಳಿ೦ದ ವಿಮುಕ್ತಿಗೊಳಿಸಿ ಲಿಂಗಾಂಗ ಸಾಮರಸ್ಯದ 
ಮೋಕ್ಷದ ಮಾರ್ಗವನ್ನು ಉಪದೇಶಿಸುವನು. ಆ ಮಾರ್ಗದರ್ಶನದಂತೆ ಭಕ್ತಿಮಾರ್ಗದಲ್ಲಿ 
ಮುನ್ನಡದ ಸಾಧಕನು ಶಿವಯೋಗದ ಮೂಲಕ ಮುಕ್ತಿಯನ್ನು ಹೊಂದುವನೆಂದು 
ಶಿವಾಗಮಗಳು ಮತ್ತು ವಚನಗಳು ಪ್ರತಿಪಾದಿಸಿದ್ದು ಅವುಗಳ ವಿವೇಚನೆ ಇಂತಿದೆ - 


ಶಿವತತ್ತ್ವ (ಪತಿತತ್ಸ) 


ಶಿವಾಗಮಗಳು ಪರಶಿವನೇ ಸರ್ವೋತ ಕಷ್ಟವಾದ, ಸರ್ವಕ್ಕೂ ಕಾರಣವಾದ 
ತತ್ತ ವೆಂದು ಪ್ರತಿಪಾದಿಸುತ್ತವೆ. ಇದು ವೀರಶೈವ ಸಿದ್ಧಾಂತದ ಜದ 


ಪ್ರತ ಪರಶಿವನು ಮೂಲತಃ ಅದ್ಧಿತೀಯನೆಲಿದು ಪ್ರತಿಪಾದಿಸುತ್ತಾ 


ಶಿವಸ್ತರೂಪದ ವರ್ಣನೆಗೈ ಯಲಾಗಿದೆ. 


ಅಸ್ತಿ ಕಶ್ಚಿತ್‌ ಸ್ಪತಃಸಿ ಸಿದ್ಧಃ ಸಚ್ಚಿದಾನಂದಲಕ್ಷಣಃ। 

ನಿತ್ಯೋ ನಿರಂಜನಃ 'ಕುದ್ಧೋ ವಾತಾ” ನಿರುಪಪ್ಷವಃ। 
ನಿರ್ಗಣೋ ನಿತ್ಯಸಂಪನ್ನೋ ನಿರ್ಮಾಯೋ ನಿರುಪಾಧಿಕಃ। 
ಅಕಾಯೋ ಭಕ್ತಕಾಯಶ್ಚ ಪರಾತ್ರರತರಃ ಶಿವಃ॥ 

ಪುರುಷಃ ಶಾಶ್ಚತಃ ಸ್ಥಾಣುರೂರ್ದ್ವರೇತಾಸ್ತಿಯ೦ಬಕಃ॥ 


| 
| 
| 


ಪಶು-ಪತಿ-ಪಾಶ ೧೨೯ 


ಸಾದಾಖ್ಯಪಂಚಕಾತೀತೋ ವೇದವೇದಾಂತಗೋಚರಃ 
ಷಡದ್ವಕರ್ತಾ ದೇವೇಶಃ ಸರ್ವತತ್ವೋಪರಿ ಸ್ಥಿತಃ” 


ಪರಶಿವನು ಸ್ಪತಃಸಿ ಸಿದ್ಧನು(ಸ್ವಯಂಭು), ಸತ್‌-ಚಿತ್‌-ಆನಂದ ಸ್ವರೂಪನು, ನಿತ್ಯ- 
ನಿರಂಜನ-ಶುದ ಶಬ ಕ್ಷೇಶರಹಿತನು, ನಿರ್ಗುಣನು, ನಿತ್ಯಪರಿಪೂರ್ಣನು. 
ಮಾಯಾರಹಿತನು, ಉಪಾಧಿರಹಿತನು, ಶರೀರವಿಲ್ಲದವನು, ಭಕ್ತನೇ ಶರೀರವಾಗಿ 
ಉಳ್ಳವನು, ಪರಾತ್ರರನು, ಶುಭಕಾರಕನು, ಏಕೈಕನು, ರುದ್ರನು, ಪರಂಜ್ಯೋತಿ ಸ್ವರೂಪನು, 
ಪರಮಾತ್ಮನು, ಸನಾತನನು, ಪುರುಷನು, ಕಾಶ್ವತನು, ಸ್ಥಾಣುವು, ಊರ್ಧ್ವರೇತಸನು, 
ತ್ರಿಯಂಬಕನು. ಆ ಮಹಾದೇವನು ಹ ಸರ್ವಾತೀತನು. ಸೃಷ್ಟಿಗಾಗಿ 
ಸರ್ವತತ್ತ ಗಳ ರೂಪವನ್ನು ಹೂಂದುತ್ತಾನೆ. ಈತನು ಶಿವಸಾದಾಖ್ಯ, ಅಮೂರ್ತ 
ಸಾದಾಖ್ಯ, ಮೂರ್ತಸಾದಾಖ್ಯ, ಕೃರ್ತಸಾದಾಖ್ಯ ಮತ್ತು ಕರ್ಮಸಾದಾಖ್ಯ ಎಂಬ 
ಪಂಚಸಾದಾಖ್ಯಗಳನ್ನು ಮೀರಿದವನು. ಅ ವೇದೆ- ವೇದಾಂತಗಳ ಮ 
ತಿಳಿಯಲ್ಲಡುವವನು, ಪ್‌ ಮಂತ್ರ-ಕಲಾ-ತತ ಕೈಗಳನ್ನು ಏ ಮೀರಿ ನಿಂತವನು 
ಎಂದು ಪ್ರತಿಪಾದಿಸಲಾಗಿದೆ. | 


ಪಾವತಿಯ ಮಾಡುವ ಒಂದು ಶಿವಸ್ತುತಿಯಲ್ಲಿ ಶಿವನ ಸ್ವರೂಪವನ್ನು 
ಕುರಿತು, “ಪರಮಾತ್ಮನು ದೇವರ ಒಡೆಯನು, ಭಕ್ತವತ್ತಲನು, ಕರುಣಾಸಮುದನು. 
ಆತನು ಈಶಾನ- ತತ್ಪುರುಷ- ಅಘೋರ- ವಾಮದೇವ-ಸದ್ಯೋಜಾತ ಎಂಬ 
ಪಂಚಬ್ರಹ್ಮರ ಸ್ವರೂಪನು; ಮೂವತ್ತಾರು ತತ ತ್ತ್ವಗಳ ಸ್ಪ ಸರೂಪನಾದರೂ ತತ್ತ್ವಾತೀತನು, 
ಪರತತ್ತ್ವ 'ಸ್ಪರೂಪನು, ತತ್ತ್ವಗಳ “ಮೂಲಕವೇ 'ತಿಳಿಯಲ್ಲಡುವವನು ಅ ವನು 
ವಿಶ್ವತೋ ಬಾಹು, ಎಶ್ಚತೋಪಾದ, ವಿಶ್ವಶೋ ಚಕ್ಷು, ವಿಶ್ವತೋಮುಖನಾದ ವಿರಾಟ 
ಸ್ವರೂಪನೂ, ಅವ್ಯಕ್ತನು, ಬಹುರೂಪವುಳ್ಳವನಾದರೂ ಏಕರೂಪವುಳ್ಳವನು.ಸ ಹೇಗೆ 
ಸಮುದದಲ್ಲಿ ಅಲೆಗಳು ಉಂಟಾಗಿ ಮತ್ತೆ ಅಲ್ಲಿಯೇ ಲೀನವಾಗುತವೆಯೋ ಹಾಗೆಯೇ 
ಪರಮಾತ್ಮನಲ್ಲಿ ಕಣ್ಣಿಗೆ ಕಾಣುವ ಈ ಚರಾಚರಾತ್ಮಕವಾದ "ಜಗತ್ತು ನೆಲೆಸಿದೆ.?* 


ಎಂದು ಶಿವಸ್ವರೂಪವನ್ನು ಬಣ್ಣಿಸಲಾಗಿದೆ. 


ಪಾರಮೇಶ್ಚರಾಗಮವು ಪರಮಶಿವನ ಸ್ವರೂಪವು ಆದಿ, ಮಧ್ಯ ಮತ್ತು 
ಅಂತ್ಯವಿಲ್ಲದ್ದು; ಎಲ್ಲ ಜೀವಿಗಳಿಗೆ ಸಾಕ್ಷಿಯಂತಿರುವ ಈಶ್ವರನು ಎಲ್ಲರ' ಪಾಲಕ 
ಹಾಗೂ ನಿಯಂತ್ರಕ, ಎಲ್ಲ ಕಾರಣಗಳಿಗೂ ಕಾರಣನು, ಎಲ್ಲ ಪ್ರಾಣಿಗಳ ಸೃಷ್ಟಿಗೆ 
"ಮೊದಲು ಮತ್ತು ಸಂಹಾರದ ನಂತರವೂ ಕೂಡ ಭಗವಾನ್‌ ಪರಮಶಿವನು 
ವಿರಾಜಿಸಿದ್ದಾನೆ. ಅವನಿಗೆ ರೂಪವಿಲ್ಲದಿದ್ದರೂ ಎಲ್ಲ ರೂಪ ಗಳಿಗಿಂತಲೂ ಹೆಚ್ಚಾಗಿ 


ಸೂ.ಆ. ಕ್ರಿಪಾ. ಪಟಲ ೧, ಶ್ಲೋಕ ಸಂಖ್ಯೆ ೧೪-೧೭ 
ಸೂ.ಆ. ಕ್ರಿಪಾ. ಪಟಲ ೧೦, ಶ್ಲೋಕ ಸಂಖ್ಯೆ ೨-೫ 
ಸೂ.ಆ. ಕ್ರಿ.ಪಾ. ಪಟಲ ೧೦, ಶ್ಲೋಕ ಸಂಖ್ಯೆ ೨೪-೨೫ 
ಸೂ.ಆ. ಕ್ರಿ.ಪಾ. ಪಟಲ ೧೦, ಶ್ಹೋಕ ಸಂಖ್ಯೆ ೩೯ 


CR SRD 


೧೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶೋಭಿಸುವ, ಶಬ್ದದ ವಿಷಯ ವ್ಯಾಪ್ತಿಯಲ್ಲಿ ಬರದಿದ್ದರೂ ಎಲ್ಲ ಶಬ್ದಗಳಿಗೂ ಕಾರಣನು. 
ಅವ್ಯಕ್ತನು ಮತ್ತು ಸಮಸ್ತ ವ್ಯಕ್ತ ಜಗತ್ತಿಗೆ ಆಧಾರನು. ಸರ್ವಾ೦ಂತರ್ಯಾಮಿಯಾದ 
ದೇವನು, ಸತ್‌ಚಿತ್‌ ಸ್ವರೂಪನು ಮತ್ತು ಸರ್ವತ್ರ ವ್ಯಾಪಕನು. 'ತತ್ತಮಸಿ' ಮುಂತಾದ 
ಮಹಾವಾಕ್ಕಗಳಿಗೆ ಲಕ್ಷಾ ರ್ಥ ವಾಗಿರುವವನು, ಏಕೈಕನು, ನಿತ್ಯನು, ವ್ಯಾಕುಲರಹಿತನು, 
ಸಚ್ಛನು, ಭಾವನೆಗಳಿಗೆ ಜ್‌ ಮೂರು ಗುಣಗಳಿಲ್ಲದವನು. ರ್ಟ ಅವಸ್ಥೆಗಳನ್ನು 
ಮೀರಿದವನು. ನಿಃಸ೦ಗನಾದರೂ ಎಲ್ಲದರೊಡನೆ ಸ೦ಯುಕ್ತನಾದವನು. ಭೋಜ 
ಭೋಜಕ- -ಭೋಕ್ತವಾ ವಾದವನು ಮತ್ತು ಎಲ್ಲಾ ದೇಹಗಳ ಅಭಿಮಾನವುಳ್ಳವನು. ಜು 
ಸ್ವರೂಪವನ್ನು ಯಾವುದೇ ದೃಶ್ಯದ ಆಕಾರದಲ್ಲಿ ಗ್ರಹಿಸಲು ಸಾಧ್ಯವಿಲ್ಲ. ಯಾರೂ 
ಅವನನ್ನು ತಮ್ಮ ಕಣ್ಣುಗಳಿಂದ "ನೋಡಲಾಗುವುದಿಲ್ಲ. ಇವನ ಸ್ವರೂಪವನ್ನು ತಮ್ಮ 
ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವ ಯಾರೇ ಆದರೂ ಶಾಶ್ವತವಾದ (ಮೋಕ್ಷದ) ಪದವಿಯನ್ನು 
ಪಡೆಯುತ್ತಾರೆ ಕೈಕಾಲುಗಳಿಲ್ಲದವನಾದರೂ ವೇಗವಾಗಿ ಸಂಚರಿಸುವವನು, ಸ್ವಯಂ 
ಅದ ಶೃವಾದರೂ ಬ ದೃಶ್ಸಮ(ಕಾಣಿಸುವವನು), ಶ್ರೋತ್ರೇಂದ್ರಿಯ(ಕಿವಿ)ವಿಲ್ಲದಿದ್ದರೂ 
ಎಲ್ಲವನ್ನು ಕೇಳಿಸಿಕೊಳ್ಳುವವನು. ಇವನಿಗೆ ಸಮಾನರು ಯಾರು ಇಲ್ಲದಿದ್ದರೂ, ಎಲ್ಲರ 
ಮನಸಿನಲ್ಲಿ ಸಮಾನಭಾವದಿಂದಿರುವವನು, ಸ್ವಯಂ ಭೋಕ್ತೃ (ಅನುಭವಿಸುವವ)ವಾದರೂ 
ಅಕ್ಷರನು, ಶುದ್ದನು, ನಿರ್ವಿಕಲ್ಪನು, ನಿರ೦ಜನನು, ನಿರ್ಲಿಪ್ತನು, ಪರಮಾನಂದ ಸ್ವರೂಪನು 
ಹಾಗೂ ಹರ್ಷ-ವಿಷಾದ ರಹಿತನು. ಇವನು ನಿತ್ಯಬದ್ಧನು ಹಾಗೂ ನಿತ್ಯಮುಕ್ತನು, 
ನಿರುಪದ್ರವಿಯು, ಅವ್ಯಯನು, ಎಲ್ಲರ ಮೂಲಕಾರಣನಾದರೂ ಸ್ವಯಂ ಬೇರೆ 
ಮೂಲಕಾರಣವಿಲ್ಲದವನು, ಪಾಪರಹಿತನು, ಎಲ್ಲೆಡೆ ಸಾಟ್‌ ದಿಂದ 
ವ್ಯಾಪಿಸಿರುವವನು, ಅಖಂಡ ಸ್ವರೂಪಿಯು, ಸ್ವಯಂಜ್ಯೋತಿಯು, ಅದ್ದಿತೀಯನು, 
ಮಾತಿಗೆ ಅಗೋಚರವಾದ ಪರಮತತ್ತ್ವದಲ್ಲಿ ಇರುವವನು. ಎಲ್ಲರ ಅ೦ತಃಕರಣದಲ್ಲಯೂ 
ವಿರಾಜಮಾನನಾಗಿರುವನು. ಸರ್ವೇಶ್ವರನು, ಸರ್ವಜ್ಞನು, ಸರ್ವವ್ಯಾಪಿಯೂ ಹಾಗೂ 
ಸನಾತನ ಪರಬ್ರಹ್ಮನು ಎಂದು ಶಿವ ಸ್ವರೂಪವನ್ನು ವರ್ಣಿಸಲಾಗಿದೆ.* ವಚನಗಳೂ 
ಸಹ ಇದನ್ನೇ ಪ್ರತಿಪಾದಿಸುತ್ತ 

ಎಲ್ಲೆಲ್ಲಿ ನೋಡಿದಡಲ್ಲಲ್ಲಿ ನೀನೇ ದೇವಾ 

ಪಿಂಡಾಂಡಂಗಳೊಳಗೆಲ್ಲ ನೀನೇ ದೇವಾ. 

ಮಹದಾಕಾಶ ರೂಪ, ನಿರುಪಾಧಿಕ ಪರಂಜ್ಯೋತಿ ನೀನೇ ದೇವಾ. 

ಉಪಮಾತೀತ ವಾಜ್ಕನಕ್ಕಗೋಚರ ನೀನೇ ದೇವಾ. 

ಸ್ವಾನುಭೂತಿ ಸ್ವ 2 ಜ್‌ ಮನೋವಲ್ಲಭ ನೀನೇ ದೇವಾ, 

ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರಾ. 


೫. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೧೯-೩೪ 
೬ ಸಮಗ್ರ ವಚನ ಸಂಪುಟ "೧೧, ಸಂಕೀರ್ಣ ವ.ಸಂ.೬., ವಚನ ಸಂಖ್ಯೆ ೧೦೫೮, ಪುಟ 
iN) 


1! ಪಶು-ಪತಿ-ಪಾಶ ೧೩೧ 


' ಎ೦ದು ಸ್ವತಂತ್ರ ಸಿದ್ದಲಿ೦ಗೇಶ್ವರರು ಸೃಷ್ಟಿಕರ್ತನ ಸ್ವರೂಪವನ್ನು ವಿವರಿಸಿ 
| ಆತನು ಸರ್ವತ್ರ ವ್ಯಾಪಿಯೂ, ಉಪಮಾತೀತನೂ ವಾಜ್ಕನಕ್ಕಗೋಚರನೂ ಆಗಿರುವನು 
| ಎಂದು ವರ್ಣಿಸಿದ್ದಾರೆ. 


ದೇವಿಕಾಲೋತ್ತರಾಗಮದಲ್ಲಿ ಪರಶಿವನು ತನ್ನ ಸ್ವರೂಪವನ್ನು ವರ್ಣಿಸುತ್ತಾ, 
“ನಾನು ಸ್ಥೂಲನೂ ಅಲ್ಲ, ಸೂಕ್ಷ ಸೂ ಅಲ್ಲ, ಶೂನ್ಯ "'ಸರೂಪನೂ ಅಲ್ಲ ನಾನು 
ಜ್ಞಾನ ಸ್ವರೂಪ ನಾಗಿರುವೆನು. ಈ ಸರ್ವಜಗತ್ತಿನ ಹಿತಚಂತಕನಾಗಿದ್ದೇನೆ ನಾನು 
| ದೇಶ ಮತ್ತು ಕಾಲಗಳಿಂದ ಅಪರಿಚ್ಛಿನ್ನನಾಗಿದ್ದೇನೆ. ಪ್ನ ಮುಂತಾದ ಅವಸ್ಥೆಗಳಿಂದ 
ನಿರ್ಮುಕ್ತನೂ, ನಿರ್ಮಲನೂ, ನಿಷ್ಪಪಂಚನೂ, ಜಸು ನಿರೀಶನೂ, ಅದೃಶ್ಯನೂ, 
ಗ್ರಾಹ್ಯ ಅಚಿ೦ತ್ಯನಾದ ಈಶ್ವರನಾಗಿರುವೆನು. * ಎಂದು ತನ್ನ ಸ್ವರೂಪವನ್ನು 
ಬಣ್ಣಿಸಿದ್ದಾನೆ. 


ಹೀಗೆ ಆಗಮಗಳು ಹಾಗೂ ವಚನಗಳು ಪರಶಿವನು ಸರ್ವಜ್ಞನು, ಸರ್ವ 
ವ್ಯಾಪಿಯು, ಸತ್‌-ಚಿತ್‌-ಆನಂದ ಸರೂಪನು., ನಿತ್ಯ-ನಿರಂಜನ-ಶುದ್ದ-ನಿರ್ಮಲನು, 
ಕ್ಷೇಶರಹಿ ತನು, ನಿರ್ಗುಣನು, ನಿತ್ಯಪರಿಪೂರ್ಣನು, ಮಾಯಾರಹಿತನು, ಉಪಾಧಿ 
, ರಹಿತನು, ಶುಭಕಾರಕನು, ಪರಂಜ್ಯೋತಿ ಸ್ವರೂಪನು, ಸನಾತನನು, ಶಾಶ್ಚತನು, 
ಸರ್ವಾತೀತನು ಎಂದು ವರ್ಣಿಸುತ್ತವೆ. 


ಪರಶಿವನೇ ವಿಶ್ವಾಧಿಪತಿ, ಶಿವನ ಶಾಸನದಿ೦ದಲೇ ಎಲ್ಲವೂ ನಡೆಯುವುದು 


; 
ಅಂತರ್ಯಾಮಿಯಾದ ಪರಮಾತ್ಮನು ವಿಶ್ವಾಧಿಪತಿಯೂ ಶಾಸಕನೂ ಆಗಿದ್ದಾನೆ 
ಎ೦ಬುದನ್ನು ಶಿವಾಗಮಗಳು ಪ್ರತಿಪಾದಿಸುತ್ತವೆ. ಎಲ್ಲವೂ ಅವನನ್ನೇ ಅವಲಂಬಿಸಿವೆ. 


ಎಲ್ಲವೂ ಹೆ ಆಜ್ಞೆಯನ್ನು ಪಾಲಿಸುತ್ತವೆ- 


ಯಚ್ಚ ಕಿಂಚೆಜ್ಜಗತ್ಯಸ್ಮಿನ್‌ ದೃಶ್ಯತೇ ಶ್ರೂಯತೇಪಿ ವಾ। 

ತತ್ಸರ್ವಂ ಶ೦ಕರಸ್ಯಾಜ್ಞಾಬಲೇನ ಸಮಧಿಷ್ಠಿತಮ್‌। 

ಆಜ್ಞಾಬಲಾತ್ತಸ್ಯ Nl ಸ್ಥಿತೇಹ ಧಾರಾಧರಾ ವಾರಿಧರಾಃ ಸಮುದಾಃ 
ಜ್ಯೊತಿರ್ಗಣಾಶಕ್ರಮುಖಾಶ್ಚ ದೇವಾಃ ಸ್ಥಿರಂ ಚರಂ ವಾ ಚಿದಚಿದ್ಯದಸ್ತಿ!" 


'ಜಗತ್ತಿನಲ್ಲಿ ಯಾವುದೆಲ್ಲಾ ಕಣ್ಣಿಗೆ ಬೀಳುತ್ತದೆಯೋ ಕೇಳಿ ಬರುತದೆಯೊ ಅದೆಲ್ಲಾ 
ಪರಮಾತ್ಸನ ಆಜ್ಞಾಬಲದಿಂದಲೇ ನಿಂತಿವೆ. ಈ ಭೂಮಿ, ಮೇಘಗಳು, ಸಮುದ್ರಗಳು, 
ನಕ್ಷತ್ರಾದಿ ತೇಜೋ. ಬಿ೦ಬಗಳು, ಇಂದ್ರಾದಿ ದೇವತೆಗಳು, ಚರಾಚರಗಳು, ಚೇತನಾ 
ಚೇತನಗಳು, ಎಲ್ಲವೂ ಆತನ ಆಜ್ಞೆಯನ್ನು ಅವಲಂಬಿಸಿವೆ. ಹೀಗೆ ಎಶ್ಚವೆಲ್ಲವೂ 
ಪರಮಾತ್ಮನ ಆಜ್ಞಾಬಲದಿಂದಲೇ ನಿಂತಿದೆ. 'ಎಶವೆಲ್ಲಾ ಪರಮಾತ್ಮನ ನಿಯಂತ್ರಣಕ್ಕೆ 
ಒಳಗಾಗಿ 'ನಡೆಯುತ್ತದೆ ಎಂದು ಪ್ರತಿಪಾದಿಸುತ್ತವೆ. 


೫. “ದೇವಿ ಕಾಲೋತ್ತರಾಗಮ, ಶ್ಲೋ. ಸಂ. ೫೮ 
೮. ಚಂ.ಆಕ್ರಿ ಪಾ. ಪಟಲ ೧, ಶ್ಲೋಕ ಸಂಖ್ಯೆ ೪೨-೪೩ 


೧೩೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಪಶುತತ್ವ (ಜೀವತತ್ರ) 


ಶಿವಾಗಮಗಳು ಬ್ರಹ್ಮನಿಂದ ಹಿಡಿದು ಸ್ಥಾವರಪರ್ಯಂ೦ತ ಎಲ್ಲವೂ(ರೂ) 
ಜೀವರುಗಳೆಂದು (ಪಶುಗಳೆಂದು) ವಿಭಾಗಿಸಿದರೂ" ಸಹ ಇವೆಲ್ಲವೂ ಶಿವಸ್ತರೂಪವೇ 
ಆಗಿದೆ ಎಂದು ವರ್ಣಿಸುತ್ತವೆ-“ಇಂದ್ರ ಮೊದಲಾದ ದೇವತೆಗಳೂ, ಯಕ್ಷ, ರಾಕ್ಷಸ, 
ಪಿಶಾಚ, ಮನುಷ್ಯ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಪತಂಗಾದಿಗಳು, ಸೂರ್ಯನೇ 
ಮುಂತಾದ ನವಗ್ರಹಗಳು, ಕೃತ್ತಿಕಾದಿ ೨೭ ರಾಶಿಗಳೂ, ಚಂದ್ರನ ಬೆಳಕು, ಪ್ರಕಾಶ, 
ಅಂಧಕಾರ, ಉತ್ಪತ್ತಿ ಸ್ಥಿತಿ, ಬ! ಸಮಸ್ಕ ಲೋಕಗಳು, ಸ್ಥಾವರ-ಜ೦ಗಮಾತ್ಮಕವಾದ 


ಜಗತ್ತು ಎಲ್ಲ ಬಗೆಯ ಜಾತಿಗಳೂ, ಧರ್ಮ, ಅಧರ್ಮ, ಸುಖ, ದುಃಖಿ: ಸಂಸಾರಿಯಾದ 


ಜೀವ, ಭೋಕ ಪ್ರೇರಕ ಮತ್ತು ಭೋಜ್ಯದ ರೂಪವೂ ಸಹ ಶಿವನದೇ ಆದ 
ಸ್ಥಿತಿಗಳು ಎಂದು ವರ್ಣಿಸಲಾಗಿದೆ. 

ಆದರ ಪಶುವೆಂದರೆ ಅವ್ಯಾಪಕ, ಕ್ಷಣಿಕ, ಕಿ೦ಚಿಜ್ಞ್ಯ ಮಲತ್ರಯಯುಕ್ತನು, 
ತನ್ನ ಕರ್ಮಫಲವನ್ನು ಅನುಭವಿಸುವವನಾಗಿದ್ದು ಆತನು ಹೇಗೆ ಶಿವಸ್ತರೂಪನಾಗುವನು? 
ಎಂದು ಪಾರ್ವತಿಯು ಪರಮಾತ್ಮನನ್ನು ಕುರಿತು ಕೇಳಿದ ಪ್ರಶ್ನೆಯಿಂದ ಜೀವತತ್ತ ದ 
ವಿಚಾರವು ಪ್ರತಿಪಾದಿಸಲ್ಪಟ್ಟಿದೆ. 


ಜೀವತತ್ಸದ ವಿವರಣೆ - 


ಪಾರಮೇಶ್ವರಾಗಮದಲ್ಲಿ ಜೀವತತ್ತ್ನ ಎದ ವಿಷಯದಲ್ಲಿ ಬಹಳ ವಿಚಾರಗಳು 
ಚರ್ಚೆಗೆ ಜತಿ ಅಲ್ಲಿ - 


ಅನಂತಮವ್ಯಯಂ ಶುದ್ಧಂ ಸಚ್ಚಿಜ್‌ಜ್ಯೋತಿಃ ಸುಖಪ್ರದಮ್‌। 

ಪೂರ್ಣಮೇವಾಪ್ತಕಾಮಸ್ವ್ವಂ ಪರಂ ಬ್ರಹ್ಮ ಪರಾತ್ಚರಮ್‌॥ 

ಭೋಕ್ತಾ ಏಕಾರೀ ನಿರ್ಬದ್‌ಧಃ ಶರೀರೀ ಸುಖದುಃಖಭುಕ್‌। 

ಜಾಯತೇ ಮ್ರಿಯತೇ ಜೀವಃ ಕಥಂ ಜೀವಸ್ತ ಎಮೀಶ್ಪರ॥ 

ಲೋಕಾಲ್ಲೋಕಂ ಪ್ರಯಾತೆ ಲಷ ಅರ್ಥ ವಾಕ್ಯ. ದರಿದ್ರವತ್‌। 
ನೈವ ಸಂಗಚ್ಛ ತೇ ದೇವ ಮನಸೂ ಮಮ ವಾಜಿ 


“ಪರಾತ್ರರ ಪರಬ್ರಹ್ಮನಾದ ನೀನು ಅನಂತನು, ಕ್ಷೇಣನಾಗದವನು, ಶುದ್ಧನು, 
ಸತ್‌-ಚಿತ್‌- ಜ್ಯೋತಿ ಸ್ವರೂಪ ಮು, (ಎಲ್ಲರಿಗೂ) ಆನಂದವನ್ನು ನೀಡುವವನು; ನೇನು 
ಪರಿಪೂರ್ಣನಾದ್ದರಿಂದ ಎಲ್ಲಾ ಕಾಮನೆಗಳನ್ನು ಸ್ವಯಂ ಪಡೆದವನು; ಆದರೆ ಜೀವನು 
(ಸುಖ-ದುಃಖಗಳ) ಭೋಕ್ತ ವಿಕಾರಗಳುಳ್ಳವನು. (ನಾನಾ ಪ್ರಕಾರದ) ಬ೦ಧನಗಳಿಗೆ 
ಒಳಗಾದವನು; ಅವನು ಹುಟ್ಟುತ್ತಾನೆ, ಸಾಯುತ್ತಾನೆ; ಅವನು ಲೋಕದಿಂದ ಲೋಕಕ್ಕೆ 


೯. ಪಾ.ಆ. ಪಟಲ ೧೨, ಶ್ಲೋಕ ಸಂಖ್ಯೆ ೬೦-೬೧ 
೧೦. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೩೭-೩೯, ೪೧-೪೩ 
೧೧. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೪೬-೪೮ 


ಶು-ಪತಿ-ಪಾಶ ೧೩೩ 


ಈಶ್ವರ, ಹೇಗೆ ಪ್‌ ನೀನು ಜೀಪನಾಗುತ್ತೀಯಿ ನನ್ನ ” ಮನಸಿಗಂತೂ ಸೆ 
ಸಮುಚಿತವಾಗಿ ತೋರುವುದಿಲ್ಲ.” ಎನ್ನು ತಾಸೆ. ಇದಕ್ಕೆ ಉತ್ತರವಾಗಿ ಪರಮಾತ್ಮನು” 


ಅಹಮೇವ ವರಾರೋಹೇ ನಿರ್ವಿಕಲ್ದಾದಿಲಕ್ಷಣಃ 
ಭವತ್ಕಾ ಮಮ ಶಕ್ತ ವಂ ವಿಕ್ರೀಡಾಮಿ ಯಥಾಸುಖಮ್‌॥” 


, “ನಿರ್ವಿಕಲ-ನಿರ್ವಿಕಾರ ಮುಂತಾದ ಲಕ್ಷಣಗಳಿ೦ದ ಕೂಡಿ ನಾನೇ ಶಕ್ತಿಯಾದ 

ನಿನ್ನ ಸಹಾಯದಿಂದ ಸಂಸಾರದಲ್ಲಿ ಸ್ವಚ್ಛಂದವಾಗಿ ಎನೋದಿಸುತ್ತೇನೆ. ಕನ್ನಡಿಯ 
ಸ್ಮರೂಪದಂತೆ ಜೀವಿಗಳ ಬುದ್ಧಿಯಲ್ಲಿ 'ಪ್ರತಿಬಿಂಬಿತನಾಗಿರುವೆ. ಅದರೂ ನಾನು 
ನು ಭೋಗರಹಿತನೂ” ಆಗಿರುವನು. ಶೋಕ, ಹರ್ಷ, ಭಯ, ಕ್ರೋಧ, 
ಲೋಭ, ಮೋಹ, ಸ್ಪ ಹಾ ಮತ್ತು ಹುಟ್ಟು ಸಾವುಗಳು ಅಹಂಕಾರ ಧರ್ಮಗಳು” 
ಎಂದು ವಿಶ್ಲೇಷಿಸುತ್ತಾನೆ. 


| 


ವಚನಕಾರರೂ ಸಹ ಇದನ್ನೇ ಪ್ರತಿಪಾದಿಸುತ್ತ ಪರಶಿವನು ಸಕಲ ಪದಾರ್ಥ ಗಳಲ್ಲಿ, 
ಸಕಲ ಜೀವಿಗಳಲ್ಲಿ ಚೈತನ್ಯಾತ್ಮಕವಾಗಿ ವ್ಯಾಪಿಸಿದ್ದರೂ ಅವೆಲ್ಲಕ್ಕೂ ಅತೀತನಾಗಿ ವಿಶ್ವದ 
ಗುಣಗಳನ್ನು ಹೊದ್ದದಂತಿರುತ್ತಾನೆ ಎಂಬುದನ್ನು ಬತ್ತಿ ಹೇಳುತ್ತಾರೆ. MS 
ಬಿಸಿಲಿನಂತೆ. ಕ್ಷೀರದೊಳಗಣ ತುಪ್ಪದಂತೆ, ಚಿತಕಸೊತಡಗಿದ ಚಿತ್ರದಂತೆ, ಆಲಿಯೊಳಡಗಿದ 
ತೇಜದಂತೆ, ನುಡಿಯೊಳಡಗಿದ” ಅರ್ಥದಂತಿದ್ದಿತ್ತು...” ಎಂದು ಚೆನ ಬಸವಣ್ಣನವರು 
ವರ್ಣಿಸಿದ್ದಾರೆ. ಇದೇ ಅಭಿಪ್ರಾಯವನ್ನು ಅಲ್ಲಮ ಪ್ರಭುಗಳು - 


ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, 
ಬಯಲ ಮರೆಯಲಡಗಿದ ಮರೀಚಿಯಂತೆ: 
ಕಂಗಳ ಮರೆಯಲಡಗಿದ ಬೆಳಗಿನಂತೆ ಗುಹೇಶ್ವರಾ ನಿಮ್ಮ ನಿಲವು.” 


ಎಂದು ಸಾದೃಶ್ಯದ ಮೂಲಕ ಸೃಷ್ಟಿಕರ್ತನ ವ್ಯಾಪಕತ್ವವನ್ನು ವ್ಯಕ್ತಪಡಿಸಿದ್ದಾರೆ. 
ಉರಿಲಿಂಗ ಪೆದ್ದಿಯವರು- 


ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನು 

ರಚಿಸಿದವನು ವಿಶ್ವಕ್ಕೆ ಹೊರಗಾಗಿರ್ದನೇ? ಇಲ್ಲ. ವಿಶ್ವಮಯ ತಾನಾದನು. 

ಎಶ್ವವೆಲ್ಲವೂ ತಾನಾದಡೆ, ಎಶ್ವದುತ್ಪತ್ತಿ ಸ್ಥಿತಿ ಲಯಕ್ಕೊಳಗಾದನೇ? ಇಲ್ಲ. 
ಅದೇನು ಕಾರಣವೆಂದಡೆ; ಅಜಾತನಾಗಿ ಉತ್ಪತ್ತಿ ಇಲ್ಲ. 

ಕರ್ಮರಹಿತನಾಗಿ ಸ್ಥಿತಿಗೊಳಗಲ್ಲ; ಮರಣ ರಹಿತನಾಗಿ ಲಯಕ್ಕೊಳಗಲ್ಲ. 

ಇಂತೀ ಗುಣತ್ರಯ೦ಗಳ ಹೊದ್ದಲರಿಯ. 


೧೨. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೪೯ 
೧೩. ಅಲ್ಲಮ ಪ್ರಭುದೇವರ ವಚನ ಸಂಪುಟ ೨, ವಚನ ಸಂಖ್ಯೆ ೪, ಪುಟ ೪ 


೧೩೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ತಾನಲ್ಲದೆ ವಿಶ್ವಕ್ಕಾಧಾರವಿಲ್ಲಾಗಿ ದೂರಸ್ಥನಲ್ಲ. 
ತನ್ನಲ್ಲಿ ತಾನಲ್ಲದ ಅನ್ಯವು ತೋರಲರಿಯದಾಗಿ, ಇದಿರಿಲ್ಲ. 
ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ 
ಅರಸು ಕಾಲಾಳಾಗಬಲ್ಲ, ತನ್ನ ವಿನೋದಕ್ಕೆ ಮರಳಿ ಅರಸಾಗಬಲ್ಲ; 
ನಮ್ಮ ಉರಿಲಿಂಗ ಪದ್ದಿಪ್ರಿಯ. ವಿಶ್ವೇಶ್ವರನು 
ನಿ ಬಲ್ಲ; A ST ಬಲ್ಲನಯ್ಯಾ"” 


ಎಂದಿದ್ದಾರೆ. ಕಾರಣ ಶಿವನು “ಜಲದೊಳಗಣ ಸೂರ್ಯನಂತೆ”, “ಹಲವು 
ತೃಣಕಾಷ್ಠಗಳಲ್ಲಿ ಅಗ್ನಿ ಬೆರೆದಿರ್ದಂತೆ” ಬೆರಸಿಯೂ ಬೆರಸದಂತಿದ್ದಾನೆ ಎ೦ದಿದ್ದಾರೆ. 
ವಸ್ತುತಃ ಆತ್ಮನೂ ಸಹ ಯಾವಾಗಲೂ ಹುಟ್ಟುವುದಿಲ್ಲ, ಸಾಯುವುದಿಲ್ಲ; 
ಇವನು ನಿತ್ಯನು, ಶಾಶ್ವತನು ಮತ್ತು ಪುರಾಣನು; ಇವನು ಶರೀರ ನಷ್ಟವಾದಾಗ 
ಸ್ವತಃ ನಷ್ಟವಾಗುವುದಿಲ್ಲ. ಹೀಗೆ ಜೀವಾತ್ಮನು ಶರೀರಕ್ಕಿಂತ ಭಿನ್ನನು ಎನ್ನುತ್ತ — 


ನ ಜಾಯತೇ ಮ್ರಿಯತೇ ವಾ ಕದಾಚಿ- 
ನ್ನಾಯಂ ಭೂತೋ ಭವಿತಾ ವಾ ನ ಭೂಯಃ 
ಅಜೋ ನಿತ್ಯಃ ಶಾಶ್ವತೋ$ ಯಂ ಸುಡ 
ನ ಹನ್ಯತೇ ಹನ್ಯಮಾನೇ ಶರೀರೇ॥ 


ಎ೦ದು ಪಾರಮೇಶ್ವರಾಗಮವು ಆತ್ಮನ ಸ್ವರೂಪವನ್ನು ವರ್ಣಿಸುತ್ತದೆ. ಆದರೆ 
ಅಹಂಕಾರದ ಕಾರಣದಿ೦ದ ಆತ್ಮನ ಮೇಲೆ ದೇಹದ ಧರ್ಮಗಳ ಆರೋಪವಾಗುತ್ತದೆ 
ಎಂದು - 


ಜೀವೋಂವ್ಯಯೋಂಗುಣಃ ಶು ಸ್ವಯಂಜ್ಯೊ ೇತಿರಪಾವೃತಃ। 

ಅಗ್ಗಿವದ್‌ ಧಾತುವದ್‌ ದೇವಿ ಸ ಭೋಕ್ತಾ ಕ್‌ ಈಶ್ವರಃ | 

ಸುಖತ್ತಮಪಿ ದುಃಖತ್ತಂ ಕಾರ್ಶ್ಯಸ್ಥೌಲ್ಯಾದ್ಯನೇಕಧಾ। ; 

ಭಾವಾ eS ಜೀವಾಧ್ಯಾಸಾದಭೂತ್‌ ತನುಃ 

ಯಥಾ ಸ್ವಪ್ನಗತಾ ಧರ್ಮಾ ಆರೋಪ್ಯತೇ. ಸ್ವ ಸದು] 

ಅಜ್ಞೇನ ದೇಹತಾದಾತಾ ತ್‌ ತಥೈವಾಸ್ಯ ಗಾತಾ 

ಜೀವನು ಅವ್ಯಯನು, ಗುಣರಹಿತನು, ಶುದ್ಧನು, ಸ್ವಯಂಜ್ಕ್ಯೋತಿಯು ಮತ್ತು 
ಆವರಣವಿಲ್ಲದವನು. ಅವನು ಅಗ್ನಿಯಂತೆ, ಲೋಹದಂತೆ ಪರಿಶುದ್ಧನು; ಜೀವನು 
ಭೋಕ್ಷ; ವಲ್ಲ, ಈಶ್ವರನು. ಸುಖವಾಗಲಿ, ದುಃಖವಾಗಲಿ, ಕೃಶತ್ವವಾಗಲಿ, ಸ್ಥೂಲತ್ವವಾಗಲಿ, 


೧೪. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧., ವಚನ ಸಂಖ್ಯೆ ೧೫೫೪, ಪುಟ ೫೬೯ 
೧೫. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೫೬ 
೧೬. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೫೩-೫೫ 


ಪಶು-ಪತಿ-ಪಾಶ ್‌ ೧೩೫ 


ಹೀಗೆಯೇ ಅನೇಕ ವಿಧದ ಭಾವಗಳಾಗಲಿ, ಅವೆಲ್ಲವೂ ಅಹಂಕಾರದ ಧರ್ಮಗಳು. ಈ 
ರೀತಿಯ ಧರ್ಮಗಳು ಅಧ್ಯಾಸ(ಆರೋಪದ)ದ ಕಾರಣವೇ ಅವನು ಶರೀರಧಾರಿಯಾಗಿದ್ದಾನೆ. 
(ಹೇಗೆ ಸ್ಪಷ್ನದ ಅವಸ್ಥೆಯಲ್ಲಿ ಜೀವನು ಸ್ವಪ್ನದ ಧರ್ಮಗಳನ್ನು ತನ್ನ ಮೇಲೆ ಆರೋಪ 
ಮಾಡಿಕೊಳ್ಳುವಂತೆ, ಅಜ್ಞಾನಿಯಾದ ಜೀವನು ಜಾಗ್ರತಾವಸ್ಥೆಯಲ್ಲಿ ಕೂಡ ಶರೀರದ 
| ಧರ್ಮಗಳನ್ನು ಆತ್ಮನ ಮೇಲೆ ಆರೋಪಿಸಿಕೊಳ್ಳುತ್ತಾನೆ. ಇಲ್ಲಿ ಆತ್ಮನ ಮೇಲೆ ಶರೀರದ 
ಧರ್ಮಗಳ ಆರೋಪವನ್ನು ಅಧ್ಯಾಸವೆಂದು ಸ್ಪಪ್ಪದೃಷ್ಟಾಂತದಿಂದ ಸಮರ್ಥಿಸಲಾಗಿದೆ. 


'ಮಾಯೆಯಿಂದ ಮೋಹಿತನಾದ ಜೀವನು ತನ್ನನ್ನು ಬೇರೆಯಾಗಿ ನೋಡುತ್ತಾನೆ. 


ಮಾಯಾಮೋಹಿತನಾದ ಜೀವನು ಸರ ಬೇರೊಂದು ರೀತಿಯಲ್ಲಿ 
ಕಲ್ಪಿಸಿಕೊಳ್ಳುತ್ತಾನೆ ಎಂಬುದನ್ನು ಬಿ೦ಬ-ಪ್ರತಿಬಿ೦ಬ ವಾದದಿಂದ ಸ್ಪಷ್ಟಪಡಿಸಲಾಗಿದೆ. 


ನಿರ್ಲೇಪೋಹ೦ ಯಹಾ ದೇವಿ ನಿಃಸ೦ಗಶ್ಚಾಪ್ಕಕಾಮನಃ। 
ತಥೈವ ಜೀವೋ ಮದ್ದಿಂಬೋ ನ ಬಿಂಬ-ಪ್ರತಿಬಿಂ ಬಯೋ 
lens ಪ್ರಸಿದ್ಧ ಏವಾಸೌ ದೃಶ್ಯತೇ ಗಿರಿನಂದಿನಿ। 

ಮನ್ಮಾಯಾ 2.1. ಇ ಪಶ್ಯತ್ಯಾತ್ಮಾನಮನ್ಯಥಾ। 


ಹೇಗೆ ಪರಮಾತ್ಮನು ನಿರ್ಲೇಪನು, ನಿಃಸ೦ಗನು ಮತ್ತು ಇಚ್ಛಾರಹಿತನೋ 
ಹಾಗೆಯೇ ಪರಮಾತ್ಮನ ಪತಿಬಿಂಬವಾದ ಜೀವನೂ ಕೂಡೆ. ಮತ್ತು 
 ಪ್ರತಿಬಿ೦ಬಗಳ ಮಧ್ಯೆ ಭೇದವು ಪ ಪ್ರಸಿದ್ಧವೂ ಅಲ್ಲ, ಅದು ಎಲ್ಲಿಯೂ ಕಂಡುಬರುವುದಿಲ್ಲ. 
ಆದರೆ ಪರಮಾತ್ಮನು (ತಿರೋಧಾನಕ್ಕ ತ್ಯಾಂಗವಾಗಿ) ಯೋಜಿಸಿದ ಅವನ 
ಮಾಯಾಶಕ್ತಿಯಿಂದ ಮೋಹಿತನಾದ ಜು ತನ್ನನ್ನು ಬೇರೆಯ ರೀತಿಯಲ್ಲೇ 
ತಿಳಿಯುತ್ತಾನೆ. ಅದು ಹೇಗೆಂದರೆ- 


ನೃತ್ಯತೋ ಗಾಯತಃ ಪಶ್ಯನ್‌ ಯದೆ ವಾನ್ಯತ್‌ ಕರೋತಿ ಪಾ 
ಏವಂ ಬುದ್ಧಿಗುಣಾನ್‌ ಪಶ್ಯನ್ನವೀಹೋತಪ್ಯನು ಕಾರ್ಯತೇ 


ಹೇಗೆ ಬೇರೆಯವರ ನರ್ತನ- ಗಾಯನವನ್ನು ನೋಡಿ, ಕೇಳಿ ಮತ್ತೊಬ್ಬನು 
ಹಾಗೇ ಮಾಡಲು ತೊಡಗುತ್ತಾನೋ ಹಾಗೆ ಈ ಶ್‌ ಯಾವುದೇ ಇಚ್ಚೆ! ಯಿಲ್ಲ 
ದವನಾದರೂ ಬುದ್ಧಿಯ ಗುಣಗಳನ್ನು ಅನುಸರಿಸಿ ಅವುಗಳಲ್ಲಿ ಮಗ ನಾಗುತ್ತಾನೆ. 
ಅಲ್ಲದೇ — 


ಶುದ್ಧೋ ಹಿ ಸ್ಪಟಿಕೋ ದೇವಿ ಫಸ ಬ ೂಊ್ಫ೧ ಧೇಃ 
ರಕ್ತಸ ಟಿಕವದ್ದಾತಿ ತದ್ದದೌಪಾಧಿಕೀ ಭೃತಿ” 


೧೭. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೫ ೫೭-೫೮ 
೧೮. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೫೯ 
೧೯. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೬೨ 


೧೩೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶುದ್ಧವಾದ ಸ್ಫಟಿಕವು ಜಪಾಕುಸುಮದ ಸಾನ್ನಿಧ್ಯದಿ೦ದ ಕೆಂಪು ಸ್ಫಟಿಕದಂತೆ ಕಾಣುವಂತೆ 
ಈ “ಭೋಗದ ಬುದ್ಧಿಯ ಉಪಾಧಿಯಿಂದ ತೋರುವಂತಹುದು. ಇದರಿಂದ 
ಬಿಡುಗಡೆ ಹೇಗೆ? ಎಂಬುದಕ್ಕೆ ಉತ್ತರವಾಗಿ - 


ಗುಣೋರಗಭ್ರಮಾದ್‌ ಭೀತೋ ಗುಣ೦ ಜ್ಞಾತ್ವಾ ಭಯಂ ನರ ಗ್ಗೆ 
ಮಾಮಂತರ್ವ್ಯಾಪಿನಂ ಜ್ಞಾತ್ವಾ ಜೀವೋ ಮುಚ್ಛೇತ ಜ್‌ 


ಹಗ್ಗದಲ್ಲಿ ಹಾವಿನ ಭ್ರಾಂತಿಯಿಂದ (ರಜ್ಜು-ಸರ್ಪಭ್ರಾಂತಿಯಿ೦ದ) ಭಯ 
ಗೊಂಡವನು ಹಗ್ಗವೇ ಇದು ಎಂದು (ನಿಜವನ್ನು) ತಿಳಿದಾಗ ಭಯವನ್ನು ಬಿಡುತ್ತಾನೆ. ' 
ಹಾಗೆ ಪರಮಾತ್ಮನೇ ಅಂತರ್ಯಾಮಿಯಾಗಿದ್ದಾನೆ೦ದು ತಿಳಿದು ಜೀವನು ಹಾ 
ಮುಕ್ತನಾಗುತ್ತಾನೆ. ಆದರೆ ಅಂತಹ ಜ್ಞಾನವು ಜೀವನಲ್ಲಿ ಸ್ಪತಃ ಉದಯವಾಗುವುದಿಲ್ಲ; 
ಅಂತಹ ಜ್ಞಾನವನ್ನು ಕೊಡುವ ಗುರುವು ಬೇಕು ಎನ್ನುತ್ತ - 


ಅನಾದ್ಯವಿದ್ಯಾಯುಕ್ತಸ್ಯ ಪುರುಷಸ್ಕಾತ್ಮವೇದನಮ್‌। 
ಸ್ವತೋ ನ ಸಂಭವೇದನ್ಯಸ್ತತ್ತ್ವಜ್ಜೋ ಜ್ಞಾನದೋ ಭವೇತ್‌ 
ಅನಾದಿ ಅವಿದ್ಯೆಯಿಂದ ಕೂಡಿದ ಜೀವಾತ್ಮನಿಗೆ ಆತ್ಮಜ್ಞಾನವು ತನ್ನಿಂದ ತಾನೇ 


ಉಂಟಾಗಲಾರದು. ಆದ್ದರಿಂದ ಜ್ಞಾನವನ್ನು ನೀಡುವ ಇನ್ನೊಬ್ಬ. ತತ್ತ್ವಜ್ವನು 
ಬೇಕು ಎಂದು ಪ್ರತಿಪಾದಿಸುತ್ತವೆ. 


ಯಾವನ್ನ ಜಾನಾತ್ಯಾತ್ಮಾನಮಾತ್ಮನಾ ತಂ ಮದಾತ್ಮಕಮ್‌ l 
ವಿದ್ಯೇತ ವೃತ್ತಿವೈ ಚಿತ್ರ ಸಮನಂತಾಯಾ ಅಹಮೃತೇಃ 


ಎಲ್ಲಿಯವರೆಗೆ ಜೀವಾತ್ಮನು ತನ್ನ ಆತ್ಮವನ್ನು ಶಿವಾತ್ಮಕವೆಂದು ತಿಳಿಯುವುದಿಲ್ಲವೊ 
ಅಲ್ಲಿಯವರೆಗೆ ಜೀವನಲ್ಲಿ ಬುದ್ಧಿಗತವಾದ ವ್ಯವಹಾರಗಳ ವೈಚಿತ ತ್ರ್ಯಗಳಿರುತ್ತವೆ. ಏಕೆಂದರೆ 
ಅಹಂಕಾರದ ನಾನಾ ರೂಪಗಳು ಜೀವಿಗೆ ಪೇರಣೆ ನೀಡುತ್ತಿರುತ್ತದೆ ಎಂದು ಆಗಮಗಳು 
ಪ್ರತಿಪಾದಿಸಿವೆ. ಹೀಗೆ ಬಿ೦ಬ-ಪ್ರತಿಬಿ೦ಬ ದೃಷ್ಟಾಂತ, ಜಪಾಕುಸುಮದ ೈಷ್ಟಾಂತ ಮತ್ತು 
ರಜ್ಜು-ಸರ್ಪದೃಷ್ಟಾಂತಗಳ ಮೂಲಕ ಪಾರಮೇಶ್ವರಾಗಮವು ಪರಮಾತ್ಮ "ಜೀವಾತ್ಮರ 
ಅಟೇದ ಸಂಬಂಧವನ್ನು ಪ್ರತಿಪಾದಿಸುತ್ತದೆ. 


ಪಾಶತತ್ವ (ಬಂಧ) 


ಚ೦ದ್ರಜ್ಞಾನಾಗಮ ಹಾಗೂ ಪಾರಮೇಶ್ವರಾಗಮಗಳು ಮಲ, ಮಾಯೆಗಳಿಂದ 
ಬಂಧಿತವಾದ ಇಪ್ಪತ್ನಾಲ್ಕು ತತ್ತ್ವಗಳು ಪಾಶವೆಂದು ಉಲ್ಲೇಖಿಸುತ್ತವೆ. 


೨೦. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೬೩ 
೨೧. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೬೫ 
೨೨. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೮೮-೮೯ 


ಪಶು-ಪತಿ-ಪಾಶ ೧೩೭ 


ಚತುರ್ವಿಂಶತಿತತ್ತಾ ಎನಿ ಮಾಯಾಕರ್ಮಗುಣಾ ಅಮೀ। 
ವಿಷಯಾ ಇತಿ ಕಥ್ಯಂತೇ ಪಾಶಾ ಜೀವನಿಬಂಧನಾಃ॥ ಗ 


ಇಪ್ಪತ್ನಾಲ್ಕು ತತ್ತ್ವಗಳು, ಮಾಯಾ, ಕರ್ಮ ಮತ್ತು ಗುಣಗಳು ವಿಷಯಗಳೆಂದು 
| ಹೇಳಲ್ಪಡುತ್ತವೆ. ಇವು ಜೀವರನ್ನು ಬಂಧಿಸುವುದರಿಂದ ಅವೇ ಪಾಶಗಳು ಎಂದು 
| ತಿಳಿಸುತ್ತದೆ. ಆದರೆ ಪೌಷ್ಯರಾಗಮವು ಶಿವನ ಪಂಚಕೃತ್ಯಗಳಲ್ಲಿ ಒಂದಾದ 
} ತಿರೋಧಾನವನ್ನು ಹಾಗೂ ಕುಂಡಲಿನೀ ಎನ್ನುವ ಬಿಂದುವನ್ನು ಮ ಗಹಿಸಿ 
| ಪಾಶಗಳು ಐದು ವಿದವೆಂದು ಹೇಳುತ್ತದೆ. ಫಸ ವೀರಶೈ ವರಲ್ಲಿ ಈ ಪಾಶಗಳ 
| ಸಂಖ್ಯೆ ಮಲ, ಮಾಯಾ ಮತ್ತು ಕರ್ಮಗಳೆಂಬ ಮೂರು ನ ಉಳಿದುಕೊಂಡಿದೆ. 


ವಿಷಯಗಳಿಂದ ಬಂಧಿತರಾದ ಜೀವಿಗಳು ವಿಷಯೋಪಭೋಗಗಳನ್ನು 
 ತ್ಯಜೆಸಲು ಅಸಮರ್ಥರಾಗಿರುವರು. 


ದುರ್ವಾಸನಾನುಬಂಧೇನ ವಿಷಯಶ್ಯಾಗಕಾತರಾಃ। 
ಮನ್ಮಾಯಾಮೋಹಿತಧಿಯಃ ಪುರುಷಾಃ ಪೂರ್ವಕರ್ಮತಃ ॥ 
ನೈವ ತೇ ಮಾಂ ವಿಜಾನಂತಿ ಹೃದಿಸ್ಥಂ ಯ. ಇಮಂ ಯತಃ 
ಅಕ್ಷಶಸ್ತ್ರಾ ಹ್ಯಸುತೃಪ್ತಾ ಯಥಾ ನೀಹಾರಚಕ್ಷುಷಃ | 

ಅಹಿತಾ ಆತುರಾ ವಾಚಾ ಪರಂ ಪುಷ್ಟಿತಯಾಖಿಲಾಃ। 

ಬಧ್ಯಂತೇ ಸಂಕಟೇ ಘೋರೇ ಮಾಂಸಲುಬ್ದಾ ಇವಾಂಡಜಾಃ ॥ 
ನ pa ಕರ್ಮ ಬಂಧಾನಾಂ ಜ್ಞಾನಭಕ್ತ್ಯೊ ನರನ ಪ್ರಿಯೇ। 


ಜೀವಿಗಳು ಪೂರ್ವಜನ್ಮಕೃತ ಕರ್ಮಗಳ ದೆಸೆಯಿಂದ ಉಂಟಾದ ವಾಸನಾ 
ವಿಷಯಗಳಿಂದ ಬಂಧಿತರಾದ ಕಾರಣ ವಿಷಯೋಪಭೋಗಗಳನ್ನು ತ್ಯಜಿಸಲು 
ಅಸಮರ್ಥರಾಗಿರುವರು. ಏಕೆಂದರೆ ಶಿವನ ಮಾಯೆಯು ಅವರ ಬುದ್ಧಿಯನ್ನು 
ಆವರಿಸಿಕೊಂಡಿರುವ ಕಾರಣ ನಿತ್ಯಾನಿತ್ಯ ಎವೇಕವನ್ನು ಪಡೆಯದವರಾಗಿರುತ್ತಾರೆ. 
ತನ್ನಲ್ಲಿಯೇ ಅಡಗಿರುವ ಪರಮಾತ್ಮನನ್ನು ಕೂಡ ವಣ ತಿಳಿಯುವುದಿಲ್ಲ. ಅವರು 
ಹೊರಗಿನ ಕಣ್ಣುಗಳಿಂದ ಮಾತ್ರ. ನೋಡುವರು. ಅನಿತ್ಯವಾದ ಪ್ರಾಣವನ್ನು 
ತೃಪ್ತಿಪಡಿಸುವದರಲ್ಲಿಯೇ ಮಗ್ಗರಾಗಿರುವರು. ಕಣ್ಣಿನ ಹೊರೆಯಿಂದ ಮಂಜಾದ 
ದೃಷ್ಟಿಗೆ ಹೇಗೆ ವಸ್ತುಗಳು ಅಸ್ಪಷ್ಟವಾಗಿ ತೋರುವವೋ “ಹಾಗೆಯೇ ಅವರು ತತ್ತ ವನ್ನು 
ಸ್ಪಷ್ಟವಾಗಿ ಅರಿಯುವಲ್ಲಿ ಅಸಮರ್ಥರಾಗಿರುವರು. ಅವರು ಪರರಿಗೆ ಅಪಕಾರ 
ಮಾಡುವುದರಲ್ಲಿ ಮಗ್ನರಾಗಿರುವರು. ಸದಾ ವ್ಯಾಕುಲರೂ, ವ್ಯರ್ಥ ಮಾತುಗಳಲ್ಲಿ 
ಕಾಲವ್ಯಯ ಮಾಡುವವರೂ ಆಗಿರುವರು. ಮಾಂಸದ ಆಸೆಯಿಂದ ಬೇಡನ 
ಬಲೆಯಲ್ಲಿ ಸಿಕ್ಕಿಬೀಳುವ ಅವಿವೇಕಿ ಪಕ್ಷಿಯಂತೆ ಅಂಥ ಪುರುಷರು ವಿಷಯಗಳಲ್ಲಿನ 


೨೩. ಚಂ.ಆ.ಕ್ರಿ ಪಾ. ಪಟಲ ೧, ಶ್ಲೋಕ ಸಂಖ್ಯೆ ೧೨ 
೨೪. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೭೫, ೭೭-೭೯ 


೧೩೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಸಕ್ತಿಯಿಂದ ಸದಾ ಸಂಕಟದಲ್ಲಿ ಸಿಲುಕಿರುವರು. ಕರ್ಮಬಂಧನದಲ್ಲಿ 
ಸಿಲುಕಿರುವ ಇಂಥ ಪುರುಷರು ಒಳ್ಳೆಯ ತುಪ್ಪವನ್ನು ಬಿಟ್ಟು ಸತ್ತ ಪ್ರಾಣಿಯ ಮೂಳೆ 
ಮತ್ತು ಚರ್ಮಗಳಲ್ಲಿ ಆಸಕ್ತಿ ತೋರುವ ಶ್ವಾನದಂತೆ ಶಿವಜ್ಞಾನ ಮತ್ತು ಶಿವಭಕ್ತಿಗಳಲ್ಲಿ ' 


ನಿರಾಸಕ್ತಿ ಹೊಂದಿರುವರು ಎಂದು ಅರುಹುತ್ತದೆ. 


ವಚನಕಾರರೂ .ಸಹ ವಾಸನಾ ವಿಷಯಗಳಿಂದ ಬಂಧಿತರಾದ ಜೀವಿಗಳ 
ಭಾವವನ್ನು ವ್ಯಕ್ತಪಡಿಸುತ್ತ 

ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯಾ. 

ಪಶುವೇನ ಬಲ್ಲದು? ಹಸುರೆಂದೆಳಸುವುದು. 

ವಿಷಯರಹಿತನ ಮಾಡಿ, ಭಕ್ತಿರಸವ ದಣಿಯ ಮೇಯಿಸಿ, 

ಸುಬುದ್ದಿಯೆಂಬ ಉದಕವನೆರೆದು, ನ 

ನೋಡಿ ಸಲಹಯ್ಯಾ, ಕೂಡಲಸಂಗಮದೇವಾ. 

ಎಂದು ಪ್ರಾರ್ಥಿಸಿದ್ದಾರೆ. ಅಲ್ಲದೇ “ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ' 
ಎನ್ನ ಬಾಳುವೆ. ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು. ಈ ನಾಯಿತನವ ' 
ಮಾಣಿಸು* ಎಂದು ಸಂಸಾರಾದಿ ವ್ಯಾಮೋಹಗಳು ಮನುಷ್ಯನನ್ನು ಪರವಸ್ತುವಿನೆಡೆಗೆ ' 
ಸಾಗದಂತೆ ತಡೆಯುತ್ತವೆಂದು ತಿಳಿಸಿರುವರು. ಕಾರಣ “ಆಸೆ, ಆಮಿಷ, ತಾಮಸ, 
ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ - ಇವನೆನ್ನ ನಾಲಗೆಯ 
ಮೇಲಿಂದತ್ತ ತೆಗೆದು ಕಳೆಯಯ್ಯಾ, ಅದೇಕೆಂದಡೆ, ನಿನ್ನತ್ತಲೆನ್ನ ಬರಲೀಯವು. ೫ 
ಎಂದು ಮನೋಜ್ಞವಾಗಿ ಬಿನ್ನಯಿಸಿದ್ದಾರೆ. 


ಮಾಯಾಮೋಹದ ಪ್ರಭಾವದಿಂದ ಪರಶಿವನೊಂದಿಗೆ ತಮ್ಮ ತಾದಾತ್ಮ್ಯದ 
ಜ್ಞಾನದಿಂದ ವಂಚಿತರಾಗಿ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಸಂಸಾರದಲ್ಲಿ ಸುತ್ತುತ್ತಾರೆ. 
ಪ್ರಾಣಿಗಳು, ಮನುಷ್ಯ ಮುಂತಾದ ಜನ್ಮ ಭೇದದಿಂದ ಚಕ್ರದ ಸುತ್ತಲಿನ ಬಳೆಯಂತೆ 
ಸುತ್ತುತ್ತಾರೆ. ಹುಟ್ಟು, ಆಯುಷ್ಯ ಮತ್ತು ಭೋಗಗಳ ವೈಲಕ್ಷಣ್ಯಕ್ಕೆ ಕೇವಲ ಅವರವರ 
ಕರ್ಮವು ಕಾರಣ. ಈ ದುಃಖಗಳಿಂದ ಪೀಡಿತರಾದ ಜೀವರಿಗೆ ಅಲಮಾತ್ರವೂ 
ಸುಖವಿಲ್ಲ. ಕಾರಣ - “ ಇಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ' 
ಹೊರೆಯ ಹೋಯಿತ್ತೆನ್ನ ಸಂಸಾರ! ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ 
ಹೇಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆ೦ಬ ಯುಕ್ತಿಯಿಲ್ಲ. ಎಂದೆಂದೂ ಸದಾಶಿವನ 
ಕುಂದದೆ ನೆನೆಯಲೀಯದೆ ಕೊಂದುದಯ್ಯಾ ಈ ಮಾಯೆ* ಎಂದು ತಿಳಿಸಿದ್ದಾರೆ. 
ಕಾರಣ ಇಂಥ ದುಃಖಾದಿಗಳಿಂದ ವಿಮುಕ್ತಿ ಹೊಂದಲು ಭಕ್ತಿಯನ್ನು ಆಶ್ರಯಿಸಬೇಕೆಂದು ' 
ಆಗಮಗಳು ಪ್ರತಿಪಾದಿಸಿವೆ. 


೨೫. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೫೧. ಪುಟ ೧೬ 

೨೬. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೩೫, ಪುಟ ೧೨ 
೨೭. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೪೬, ಪುಟ ೧೪ 
೨೮. ಬಸವಣ್ಣನವರ ವ.ಸಂಪಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೭, ಪುಟ ೮ 


| 


ಪಶು-ಪತಿ-ಪಾಶ ೧೩೯ 


ಭಕ್ತಿಯೇ ಮುಕ್ತಿಯ ಸಾಧನ - 


ದುಃಖಗಳಿಂದ ನಿವೃತ್ತಿಯನ್ನು ಹೊಂದಲು ಭಕ್ತಿಯನ್ನು ಆಶ್ರಯಿಸಬೇಕೆಂದು 
ಅನೇಕ ಸಾದೃಶ್ಯಗಳ ಮೂಲಕ ಅತ್ಯಂತ ಮನೋಜ್ಞವಾಗಿ ವಿವರಿಸುತ್ತ, 
“ಶರೀರೇ೦ದ್ರಿಯಗಳನ್ನು ನಿಗ್ರಹಿಸಿ ಪರಶಿವನ ಆರಾಧನೆಯಲ್ಲಿ ಯಾವನು 
ಸಮರ್ಥನಿದ್ದಾನೆಯೋ ಅಂಥವನಿಗೆ ತಿರುಕನಿಗೆ ನಿಧಿಪ್ರಾಪ್ತಿಯಾದಂತೆ ಸದ್ಧಕ್ತಿಯೇ 
ಪರಮಪ್ರಯೋಜನವಾಗಿದೆ. ಇದು ಭವರೋಗಕ್ಕೆ ಔಷಧಿ ಪ್ರಾಯವಾಗಿದೆ. ಪಾಪವೆಂಬ 
ಕಾಡ್ಗಿಚ್ಚಿಗೆ ಮಳೆ ಸುರಿಸುವ ಮೇಘಗಳಂತಿದೆ. ಅದು ಸಂಸಾರದ ಸಂಕಷ್ಟಗಳ 
ದುಃಖದಿಂದ ನೊ೦ದಿರುವವರನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಮನುಷ್ಯನು 
ಬುದ್ಧಿಪೂರ್ವಕವಾಗಿ ಮಾಡಲ್ಪಟ್ಟ. ಪಾಪ [2 ಕೂಡ ಶಿವಭಕ್ತಿಯಿಂದ, 
ವಡವಾಗಿ ಯಲ್ಲಿ ಒಣಗಿದ ಹುಲ್ಲು" ಉರಿದು ಭಸ್ಮವಾಗುವಂತೆ ನಾಶಹೊಂದುತ್ತವೆ. 
Sp ಗಾಢಾಂಧಕಾರದಲ್ಲಿ ಮುಳುಗಿದ. ಮಾಲಿಯ ಭಯಂಕರ 
ಕಾಡಲ್ಲಿ ದಿಕ್ಕೆಟ್ಟು ಅಲೆಯುವಂತಹವರಿಗೆ 'ಸದ್ಭಕ್ತಿಯೆಂಬುದೇ ಶಾಸ್ತ್ರೂಚಿತ ಮಾರ್ಗ. 
ಆಲಸ್ಯ ಟಚ್‌ ಕಾರ್ಯಬಾಹುಳ್ಯ ದಿಂದಾಗಲಿ, ವಿನೋದದಿಂದಾಗಲಿ, 
೫೪ ೭ ಟ್‌ ಅರೆಮನಸ್ಸಿನಿಂದಾಗಲಿ ಯಾವೊಬ್ಬ ಶಿವಭಕ್ಕನು: 
ಭಕ್ತಿಯನ್ನು ಆಚರಿಸಿದರೆ ಅಂಥವನು ಕೂಡ ದುಃಖಸಾಗರವನ್ನು ದಾಟುತ್ತಾನೆ. 
ಆರೋಗ್ಯವನ್ನು ಬಯಸುವ ರೋಗಿಯು ಹೇಗೆ ಜಾನ ಔಷಧವನ್ನು 
ತೆಗೆದುಕೊಳ್ಳುವನೋ ಹಾಗಯೇ ಇಹಪರಗಳಲ್ಲಿ ಸುಖವನ್ನಿಚ್ಛಿಸುವವನು ಭಕ್ತಿಯನ್ನು 
ಆಚರಿಸಬೇಕು. ಪರಸ್ಥಳಕ್ಕೆ ಹೊರಟಿರುವ ಪ್ರಯಾಣಿಕನು pe ಊಟಕ್ಕಾಗಿ 
ಹೇಗೆ ಬುತ್ತಿಯನ್ನು ಆಶ್ರಯಿಸುವನೋ ಹಾಗೆಯೇ ನನ್ನನ್ನು ಅಪೇಕ್ಷಿಸುವವನು 
ಸಮಾಧಾನ. ಚಿತ್ತನಾಗಿ ನಿರಪೇಕ್ಷನಾಗಿ ಭಕ್ತಿಯನ್ನು ಪ್ರ ಎಲ್ಲಾ ಜನರಿಗೆ 
ಅತಿಪ್ರಿಯವಾದ 'ಸ್ತೀಸಂಗದೆಡೆಗಿನ ತೀವ್ರವಾದ ಟರಾಗವರಿತ! ಎಲ್ಲ ಆಸ ಕ್ರಿಗಳನ್ನು 
ತೊರೆದು, ಭಕನ ಭಕ್ತಿಯಿಂದ ಶಿವನನ್ನು ಆರಾಧಿಸಬೇಕು. ಕೋಟಿ ಕೋಟಿ 
ಗಂಥಗಳಲ್ಲಿ ಹೇಳಿರುವ ತ ತತ್ತ ವನ್ನು ಒ೦ದೇ ವಾಕ್ಯದಲ್ಲಿ ಹೇಳುವೆ ಕೇಳು, “ಶಿವಭಕ್ತಿಯೇ 
ಮುಕ್ತಿಗೆ ಸರ್ವಶ್ರೇಷ್ಠ ಸಾಧನವು”* ಎಂದು ಪ್ರತಿಪಾದಿಸುತ್ತ “ಭಕ್ತಿಯಿಂದ ಉತ್ಪನ್ನವಾದ 
ಜ್ಞಾನವು ಸದ ಢವಾಗಿರುವುದು. ದೃಢಜ್ಞಾನದಿಂದ ಯೋಗವು ಪಾಪಿಯಾಗುವದು. 
ಜ್ಞಾನ ಮತ್ತು Ane ಬಲದಿಂದ ಸಿದ್ದಿಪುರುಷನಾಗುವ ಶಿವಭಕ್ತನ. ಅಂತಿಮವಾಗಿ 


ಮುಕನಾಗುವನು. ಭಕ್ತಿರಹಿತನಾದ ವಕ್ತಿಯಲ್ಲಿ ಸುಜ್ಜಾನವು ಭಷಸಲಾಕಹು: ೫೩೦ 


ಎಂದು ದುಃಖ ನಿವೃತ್ತಿಯ ಮಾರ್ಗವನ್ನು ಹೇಳಿದೆ. 


ಪಾಶಗಳನ್ನು ಕತ್ತರಿಸಲು ವೀರಶೈವ ದೀಕ್ಷೆ ಯನ್ನು ಅಂಗೀಕರಿಸಬೇಕು 
ಭವಪಾಶದಿಂದ ಬೇಸತ್ತು ಅದರಿಂದ ಮುಕ್ತಿಯನ್ನು ಬಯಸಿ ಶ್ರೀಗುರುವಿನ 


೨೯. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೨೨-೩೦ 
೩೦. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೬೧-೬೨ 


೧೪೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬಳಿ ಭಕ್ತಿಯಿಂದ ಶರಣಾಗತನಾಗಿ ಬಂದ ಜೀವನಿಗೆ ಶ್ರೀಗುರುವು ತ್ರಿವಿಧ ದೀಕ್ಷೆಯನ್ನು 


ಅನುಗ್ರಹಿಸಿ, ಅಷ್ಟಾವರಣ ಸಂಪನ್ನವೂ, ಪಂಚಾಚಾರ ವಿಶಿಷ್ಟವೂ ಆದ ಷಟ್‌ಸ್ಥಲಾತ್ಮಕ 
ಸಾಧನ ಮಾರ್ಗವನ್ನು ಬೋಧಿಸುವನು. ಆ ಮಾರ್ಗದರ್ಶನದಂತೆ ಮುನ್ನಡೆದ 
ಸಾಧಕನು ಇಷ್ಟಲಿಂಗ-ಪಾ ಪ್ರಾಣಲಿಂಗ-ಭಾವಲಿಂಗ ಪೂಜೆಗೈ ಯುತ್ತ ಭಕ್ತಿಮಾರ್ಗದಲ್ಲಿ 


ಮುನ್ನಡೆದು ಶಿವಯೋಗದ ಮೂಲಕ ಮುಕ್ತಿಯನ್ನು pl ಎನ್ನುತ್ತ 


ಚಂದ್ರಜ್ಞಾನಾಗಮವು “ಕೊನೆಯಿಲ್ಲದ ಜನನ-ಮರಣಗಳ ಸರಣಿಗೆ ಕಾರಣವಾದ 
ಪಾಶಸಮುದಾಯದಿಂದ ಮುಕ್ತಿಯನ್ನು ಬಯಸುವವನು ಪಾಶವನ್ನು ಕತ್ತರಿಸುವ 
ವೇಧಾ, ಮನು (ಮಂತ್ರ) ಮತ್ತು ಕ್ರಿಯಾದೀಕ್ಷೆ ಎಂಬ ಮೂರು ದೀಕ್ಷೆಗಳಿಂದ 
ಶೋಭಿತವಾದ ಶಾಂಭವೀ ದೀಕ್ಷೆಯನ್ನು ಸ್ವೀಕರಿಸಬೇಕು.” ಎ೦ದು ತಿಳಿಸುತ್ತದೆ. 
ಇದನ್ನೇ ಚೆನ್ನಬಸವಣ್ಣನವರು ಪ್ರತಿಪಾದಿಸುತ್ತ - 

ಭವಪಾಶದಿಂದೆ ಕಟ್ಟುವಡೆದು ಕಂಗೆಟ್ಟ ಮನುಜನು 

` ಶ್ರೀಗುರುವಿನ ಕರುಣವ ಬಾ ಸ 

ಗುರುಲಕ್ಷಣದಿ೦ಂದೊಪ್ಪುವ ಮಹಿಮನೆಡೆಗೈ 

ಆತನಿಂದ ಜ್ಞಾನದೀಕ್ಷೆಯ BRAT A ತ 

ಇದು ಸದ್ಭಾವಿಗಳ ಸನ್ಮಾರ್ಗವಯ್ಯಾ, ಕೂಡಲಚೆನ್ನ ಸಂಗಮದೇವಾ” 


ಎಂದಿದ್ದಾರೆ. 'ಪಾರಮೇಶರಾಗಮದ “ತತ್ರ ತತ್ರ ಗತೋ ದೇವಿ ವಮಾತ್ಮಾ ಪ್ರತಿಬಿಂಬಿತಃ 
ಜೀವತ್ತಮೇತ್ನ | ಮಚ್ಚಾಸ್ತಾತ್‌ ಪ ಕ ೈತಿ೦ ಚಾನುಗಚ್ಚತಿ”** ಎಂಬ ಉಕ್ತಿಯಂತೆ ಪರಮಾತ್ಮನ 
ಭಿನ್ನ ಭಿನ್ನ ಪತಿಬಿಂಬಗಳಾದ ಜೀವಾತ್ಮರು ಅವನಿಂದ ಬೇರೆಯಾಗಿದ್ದರೂ ಶಿವಶಾಸ್ತ್ರಾಧ್ಯಯನ 
ಮತ್ತು ಷಟಸ್ಥಲ ಸ ಸಾಧನೆಯಿಂದ ಶಿವಭಾವವನ್ನು ಹೊಂದುತ್ತಾರೆ. ಮರಳಿ ಶಿವನಲ್ಲಿ 
ಸಮರಸೆ ೈಕ್ಕವನ್ನು ಹೊಂದುತ್ತಾರೆ ಎಂಬುದೇ ಸಹತ ಪಾಶ "ತತ್ವದ ಸಾರವಾಗಿದೆ. 

ಒಟ್ಟಿನಲ್ಲಿ ಪತಿ-ಪಶು-ಪಾಶ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು 
ವಚನ ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ಶಿವಾಗಮಗಳು ಪರಶಿವನನ್ನೇ ಸರ್ವೋತ್ಕೃಷ್ಟವಾದ, ಸರ್ವಕ್ಕೂ ಕಾರಣವಾದ 
ಶಿವತತ್ತ ವೆಂದು ಪ್ರತಿಪಾದಿಸುತ್ತದೆ. ಪರಶಿವನು ಸತ್‌-ಚಿತ್‌-ಆನಂದ ಸ್ವರೂಪನು, 
ನಿತ್ಯ-ನಿರೆಂಜನ-ಶುದ್ಧ-ನಿರ್ಮಲನು, ಸ್ಷೇಶರಹಿತನು, ನಿರ್ಗುಣನು, ನಿತ್ಯಪ ಸರಿಪಂಣನನ 
2.2.1881. ಉಪಾಧಿರಹಿತನು, ಶರೀರವಿಲ್ಲದವನು, ಏಕ ಕನು, ಪರಂಜ್ಯೋತಿ 
ಸ್ವರೂಪನು, ಸನಾತನನು, ಶಾಶ್ಚತನು ಎಂದು ಪರಶಿವನ ಸ್ವರೂಪವನ್ನು ವರ್ಣಿಸಿ 


ವಿಶ್ವವೆಲ್ಲವೂ ಪರಮಾತ್ಮನ ಆಜ್ಞಾಬಲದಿಂದಲೇ ನಿಂತಿದ್ದು, ಆತನ ನಿಯಂತ್ರಣಕ್ಕೆ 


ಒಳಗಾಗಿ ನಡೆಯುತ್ತದೆ. ಎಲ್ಲಾ ತತ್ತ ಗಳ ಉತ್ಪತ್ತಿ ದಿಕ್ಬಾಲಕರ ಪ್ರವೃತ್ತಿ, ಬ್ರಹ್ಮ-ವಿಷ್ಟು- 


೩೧. ಚಂ.ಆ.ಕ್ರಿ ಪಾ. ಪಟಲ ೧, ಶ್ಲೋಕ ಸಂಖ್ಯೆ ೪೫, ೪೭ 
೩೨. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವ. ಸಂ. ೧೪೨೪, ಪುಟ ೫೧೦ 
೩೩. ಪಾ.ಆ. ಪಟಲ ೨೧, ಶ್ಲೋಕ ಸಂಖ್ಯೆ ೭೫ 


| ಪಶು-ಪತಿ-ಪಾಶ ೧೪೧ 


ಹರರ ಸೃಷ್ಟಿ-ಸ್ಥಿತಿ-ಲಯವೆ೦ಬ ಕಾರ್ಯಗಳು, ಕಾಲ ಮುಂತಾದವುಗಳ ಪ್ರವರ್ತನೆ, 
ಬುದ್ಧಿ ಮುಂತಾದವುಗಳ ಕಾರ್ಯಗಳು ಎಲ್ಲವೂ ಪರಶಿವನ ಶಾಸನದಿಂದಲೇ 
ನಡೆಯುತ್ತವೆ ಎ೦ಬ ಪಾರಮಾರ್ಥಿಕ ಸತ್ಯವು ಮನದುಂಬುವಂತೆ ನಿರೂಪಿಸಿವೆ. 


ಪಶು ಸ್ವರೂಪವನ್ನು ವರ್ಣಿಸುತ್ತ ಪಾಶಗಳಿಂದ ಬಂಧಿಸಲ್ಪಟ್ಟ ಜೀವವೇ 
|! ಪಶುವೆಂದು ಸೂಚಿಸಿ, ಬ್ರಹ್ಮಾದಿ ಸ್ಥಾವರಾಂತ ಎಲ್ಲವೂ ಪಶುಗಳೆಂದು. ಹೇಳುತ್ತಾ, 
| ಜೀವನನ್ನು ಪರಶಿವನ ಅಂಶವೆಂದು, ಜ್ಞಾನಸ್ತರೂಪನೆಂದೂ ಹೇಳಿದೆ. ಆತ್ಮನು 
| ೫ಬಾವಾಗಲೂ ಹುಟ್ಟುವುದಿಲ್ಲ, ಸಾಯುವುದಿಲ್ಲ; ಆತ ನಿತ್ಯನು, ಶಾಶ್ಚತನು. ಪರಶಿವನ 
ಲೀಲೆಯಿಂದ ಆತ್ಮನಿಗೆ ಶರೀರ ಸಂಬಂಧವುಂಟಾಗುತ್ತದೆ. ಶರೀರ ನಷ್ಟವಾದಾಗ 
ಆತ್ಮನು ನಷ್ಟವಾಗುವುದಿಲ್ಲ. ಹೀಗೆ ಜೀವಾತ್ಮನು ಶರೀರಕ್ಕಿಂತ ಭಿನ್ನನು ಎಂದು 
ಪಾರಮೇಶ್ವರಾಗಮವು ಪರಮಾತ್ಮ- ಜೀವಾತ್ಮರ 'ಅಭೇದ ಸಂಬಂಧವನ್ನೂ ಜೀವನು 
ಭೋಕ್ತ] ವಾಗಿ ತೋರುವುದಕ್ಕೆ ಮಾಯಾ ಶಕಿವಶವಾದ ಬುದ್ಧಿ-ಅಹಂಕಾರಗಳ ಅನುಕರಣೆ 
ಪ್ರಭಾವಗಳು ಕಾರಣವೆಂಬುದನ್ನು ಬಿಂಬ-ಪಕಿಬಿಂಬ ದೃಷ್ಟಾಂತ, ಜಪಾಕುಸುಮದೃಷ್ಟಾಂತ 
ಮತ್ತು ರಜ್ಜು-ಸರ್ಪದ್ದ ಪ್ರಾಂತಗಳ ಮೂಲಕ ನಿರೂಪಿಸುತ್ತದೆ. 


ಇಪ್ಪತ್ನಾಲ್ಕು ತತ್ತ್ವಗಳು, ಮಾಯಾ, ಕರ್ಮ ಮತ್ತು ಗುಣಗಳು ವಿಷಯಗಳೆಂದು 
ಹೇಳಲ್ಪಡುತ್ತವೆ. ಜೀವರನ್ನು ಬಂಧಿಸುವುದರಿಂದ ಅವೇ ಪಾಶಗಳು ಎಂದು ಪ್ರಶಿಪಾದಿಸಿ, 
ಅವಿದಾ ರೂಪ ಮಾಯಾಶಕಿಯ ಸಂದದಿಂದ ಪರಶಿವನಿಂದ ಬೇರ್ಪಟ್ಟ ಅಂಶಗಳಾದ 
ಜೀವರು ಅವಿದ್ಯೆಯಿಂದ ಮೋಹಿತರಾಗಿ ಸುಖದುಃ ಖಗಳನ್ನು ಅನುಭವಿಸುತ್ತಾ ಜನನ- 
ಮರಣ ರೂಪ 'ಸಂಸಾರಚಕದಲ್ಲಿ ಸಿಲುಕಿ ಪರಿತಪಿಸುತ್ತಾರೆ. ಸಾಜ ಗ! ಬೇಸತ್ತು 
ಅದರಿಂದ ಮುಕ್ತಿಯನ್ನು ಬಯಸಿ ಶ್ರೀಗುರುವಿನ ಬಳಿ ಭಕ್ತಿಯಿಂದ ಶರಣಾಗತನಾಗಿ 
ಬಂದ ಜೀವನಿಗೆ: ಶ್ರೀಗುರುವು ತ್ರಿವಿಧ ದೀಕ್ಷೆಯನ್ನು ಅನುಗ್ರಹಿಸಿ. ಅಷ್ಟಾವರಣ ಸಂಪನ್ನವೂ, 
ಪಂಚಾಚಾರ ವಿಶಿಷ್ಟವೂ ಆದ ಷಟ್‌ಸ್ಥಲಾತ್ಮಕ 1 ಮಾರ್ಗವನ್ನು ಜೊಸೆಂಸುವರು. 
ಆ ಮಾರ್ಗದರ್ಶನದಂತೆ ಮುನ್ನ! ಡೆದ ಸಾಧಕನು ಭಕ್ತಿಮಾರ್ಗದಲ್ಲಿ ಮುನ್ನ ಡೆದು 
ಶಿವಯೋಗದ ಮೂಲಕ ಮುಕ್ತಿಯನ್ನು ಹೊಂದುವನು. 'ಹೀಗೆ ಶಿವನ ವಿಶ್ವಲೀಲೆಯ 
ಅಂಗವಾಗಿ ಶಕ್ತಿಯೇ ಅವಿದ್ಯಾಮಾಯಯಾಗಿ ಜೀವರನ್ನು ಸಂಸಾರಿಗಳಾಗುವಂತೆ 
ಮಾಡಿ ಸುಖ-ದುಃಖಗಳ ಅನುಭವಕ್ಕೆ ಪಕ್ಕಾಗಿಸಿದರೆ, ಭಕ್ತಿಯಾಗಿ ಮುಮುಕ್ಷುಗಳಾದ 
ಜೀವರನ್ನು ಮುಕ್ತಿಯಡೆಗೆ ತಾಳೆ ಎಂದು ಪ್ರತಿಪಾದಿಸಲಾಗಿದೆ. 
| ವಚನಗಳಲ್ಲಿಯೂ ಸಹ ಪತಿ-ಪಶು-ಪಾಶ ತತ್ವದ ಇದೇ ವಿಶೇಷಣೆಯೇ ಪ್ರತಿಪಾದಿತವಾಗಿದ್ದು 
| ಪಾಶಗಳಿಂದ ವಿಮುಕ್ತಿಗೂಳಿಸುವಂತೆ ಪರಶಿವನಲ್ಲಿ ಪ್ರಾರ್ಥಿಸುವ ಪ್ರಸಂಗಗಳು ಅತ್ಯಂತ 
ಮನೋಜ್ಞವಾಗಿ, ಭಾವಪೂರ್ಣವಾಗಿ ಮೂಡಿಬಂದಿವೆ. 


ಟು 


ಅಧ್ಯಾಯ-೪ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: 
ಧಾರ್ಮಿಕ ಚಿಂತನ 


೪.೧ ದೈನ೦ದಿನ ಆಚರಣೆಗಳು 


$ ಪಾತಃಕಾಲದ ಕರ್ಮಗಳು 

$* ಶೌಚವಿಧಿ, ದಂತಧಾವನ ವಿಧಿ, ಸ್ವಾನವಿಧಿ 
ಳ್ಳಿ ಭಸ್ಮಸ್ನಾನ-ತ್ರಿಪು೦ಡ್ರ ಧಾರಣವಿಧಿ 
* ರುದ್ರಾಕ್ಷ ಧಾರಣವಿಧಿ 
ಫಿ ಸಂಧ್ಯಾವಂದನ 

4 ವೀರಶೈ ವರ ಪಂಚಯಜ್ಞಗಳು 

$ Rip ರಾತ್ರಿ ಕರ್ತವ್ಯಗಳು 


೪.೨ ಧಾರ್ಮಿಕ ಸಂಸ್ಥಾ ರಗಳು 


೪.೨.೧ ದೀಕ್ಷಾ 

ದೀಕ್ಷೆಯ ತಾತ್ವಿಕ ಅರ್ಥ, ಮಹತ್ವ, ಅಗತ್ಯತೆ 

ದೀಕ್ಷಾ ಸಂಸ್ಕಾರದಲ್ಲಿ ಸ್ತೀಪುರುಷರಿಗೂ ಸಮಾನತೆ 
ದೀಕ್ಷೆಯನ್ನು ಸಡೆಯಕು ಇರಬೇಕಾದ ಅರ್ಹತೆಗಳು 
ದೀಕ್ಷೆ ಆ ಗುರುವಿನ ಲಕ್ಷಣಗಳು 


+ + $+ + ೪ 9ಈ*೯ 


ದೀಕ್ಷೆಯ ಪಕಾರಗಳು - ಕ್ರಿಯಾ, ವೇಧಾ, ಮನು 


೪.೨.೨ ಶಿವಮೇಧ ವಿಧಿ (ಅಂತ್ಯೇಷ್ಟಿವಿಧಿ) 
$ ಶಿವಮೇಧದ ಅರ್ಥ, ಪ್ರಶಂಸಾ ಎಧಿ 

ಳಿ ಉತ್ಕಾಂತಿ ಸಮಯಾಚಾರವಿಧಿ 

* ಸಮಾಧಿರಚನಾ ವಿಧಿ ಮತ್ತು ನಿಕ್ಷೇಪಎಧಿ 
ಫಿ ಔರ್ದ್ವದೇಹಿಕವಿಧಿ 

$ ಪ್ರಕೀರ್ಣವಿಧಿ 


ದೀಕ್ಷೆ ಹೊಂದಿದವರೆಲ್ಲ ಸಮಾನರು ಅವರಿಗೆ ಜಾತಿಭೇದವಿಲ್ಲ ' 


ee pe 


ಅಧ್ಯಾಯ-೪ 
ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: 
ಧಾರ್ಮಿಕ ಚಿಂತನ 


ಜಗತ್ತಿನ ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ತತ್ವಜ್ಞಾನವಿರುವಂತೆ 
ಧಾರ್ಮಿಕ ಆಚರಣೆಗಳೂ ಸಹ ಧರ್ಮದ ಪ್ರಮುಖ ಅಂಗಗಳಾಗಿರುತ್ತವೆ. ಈ 
ಧಾರ್ಮಿಕ ಆಚರಣೆಗಳು ವ್ಯಕ್ತಿಗತವಾದ ಶ್ರೇಯಸ್ಸನ್ನು ಸಾಧಿಸುವುದರ ಜೊತೆಗೆ 
ಸಾಮಾಜಿಕ ಹಿತಸಾಧನೆಗೂ ನೆರವಾಗುತ್ತವೆ. ಕಾರಣ ವಿವಿಧ ಧರ್ಮಗಳಲ್ಲಿ ಆಯಾ 
ಧರ್ಮಕ್ಕನುಗುಣವಾದ ಆಚರಣೆಗಳಿಗೆ ಮಹತ್ವ ನೀಡಲಾಗಿದ್ದು, ವೀರಶೈವ ಧರ್ಮದಲ್ಲಿ 
ದೈನಂದಿನ ಆಚರಣೆಗಳಿಗೆ ಮತ್ತು “1 ಸಂಸ್ಕಾರಗಳಾದ "ದೀಕ್ಷಾ ಮತು 
ನ್ನ ಅತ್ತ [೦ತ ಪ್ರಾಶಸ್ತ ನೀಡಲಾಗಿದೆ. ನದಜಯಲ ಧಾರ್ಮಿಕ ಚಿಂತನದ 
ಅಡಿಯಲ್ಲಿ ಇವುಗಳನ್ನಿಲ್ಲ ಚರ್ಚಿಸಲಾಗಿದೆ. 


೪.೧ ದೈನಂದಿನ ಆಚರಣೆಗಳು 


ಪ್ರತಿಯೊಬ್ಬ ಮಾನವನಿಗೂ ಧರ್ಮದ ಆಚರಣೆಯು ಅತಿ ಅವಶ್ಯವಾಗಿದೆ. 
ಸರ್ವಧರ್ಮದಲ್ಲಿಯೂ ಉಪಾಸನಾ ದೈವ, ಉಪಾಸಕ ಮತ್ತು ಆ ದೈವವನ್ನು 
ಕುರಿತು ಆಚರಿಸುವ ವಿಧಾನಗಳು ಅಂದರೆ ತ ಕಟ್ಟಳೆಗಳು ನಿಧಿ ನ 
ಇರುತ್ತವೆ. ಕಾರಣ ಲಿಂಗಾಂಗ ಸಮರಸಾಕಾಂಕ್ಷಿಗಳಾದ ವೀರಶೈ ವರು ಯಾವ ಯಾವ 
ದೈನಂದಿನ ಕರ್ಮಗಳನ್ನು ಆಚರಿಸಬೇಕೆಂದು "ಶಿವಾಗಮ ಮತ್ತು ವಚನ ಸಾಹಿತ್ಯದಲ್ಲಿ 
ಚರ್ಚಿಸಲಾಗಿದ್ದು ಅವನ್ನಿಲ್ಲಿ ವಿವೇಚಿಸಲಾಗಿದೆ. 

ಧಾರ್ಮಿಕವಾದ ದೈನಂದಿನ ಆಚರಣೆಗಳಿಗೆ ಶಿವಾಗಮಗಳಲ್ಲಿ ಆಹ್ಲಿಕ ಎಂದು 
ಕರೆಯಲಾಗಿದೆ. ಮಕುಟಾಗಮದಲ್ಲಿ ರುದ್ರನಿಗೆ ಪರಶಿವನು ಮಲ ಪಾಶಗಳಿಂದ 
ಬ೦ಧಿಸಲ್ಪಟ್ಟ ಜೀವಿಯ ಮುಕ್ತಿಗೆ ಆಹ್ಮಿಕವು ಸಾಧನವಾಗಿದೆಯೆಂದು - 


ಆಹಿ ಕಂ ತು ಪವಕ್ಷಾ ಮಿ ಶಾ೦ಭವಾನಾಮನುತ್ತಮಮ್‌। 
' ಶೃಣುಷ್ಠಾವಹಿತೋ ಭೊತ್ತಾ ಭವಪಾಶನಿಕೃ ನನಮ್‌।" 


| ಎಂದು ಉಪದೇಶಿಸುತ್ತಾನೆ. ಕಾರಣ ಪ್ರತಿನಿತ್ಯವೂ ನಾವು ಆಚರಿಸುವ ಧಾರ್ಮಿಕ 

ಕಾರ್ಯಗಳು ಭವಪಾಶಗಳನ್ನು ನಿವಾರಿಸಲಿಕ್ಕೂ. ಶಿವನ ಸಾಕ್ಷಾತ್ಕಾರಕ್ಕೂ ಉತ್ತಮ 
ಸಾಧನಗಳಾಗಿವೆ. ಆದ್ದರಿ೦ದ ಶಿವಾಗಮಗಳ ಕ್ರಿಯಾಪಾದದಲ್ಲಿ ದಿನವನ್ನು ಎಂಟು 
ಭಾಗಗಳನ್ನಾಗಿ ವಿಂಗಡಿಸಿ, ಯಾವ ಯಾವ ಕಾಲದಲ್ಲಿ ಯಾವ ಯಾವ ಕಾರ್ಯಗಳನ್ನು 
ವೀರಶೈ ಎ ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ವಿವರವಾಗಿ ನಿರೂಪಿಸಲಾಗಿದೆ. 


೧. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೨ 


೧೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರಾತಃಕಾಲದ ಕರ್ಮಗಳು 


ಬ್ರಾಹ್ಮೀ ಮುಹೂರ್ತವು* ಮನಸ್ಸಿನ ಮತ್ತು ಶರೀರದ ಜಡತೆಯನ್ನು 


ಕಳೆದು ಹೊಸದಿನದ ಕಾರ್ಯಗಳಿಗಾಗಿ ನವಚೈತನ್ಯ ತುಂಬುವ ಕಾಲ. ಈ 
ಸಮಯವು ಧ್ಯಾನ, ಪೂಜೆ, ತತ್ತ್ವಚಿ೦ತನೆ ಇತ್ಯಾದಿ ಕಾರ್ಯಗಳಿಗೆ ಅತ್ಯಂತ 
ಪ್ರಶಸ್ತವಾಗಿರುತ್ತದೆ. ಕಾರಣ - 


ಬುದ್ಧ ಸಮಾನೋ ಹಿ ಮದ್ಭಕ್ತೋ ಮುಹೂರ್ತೇ ಬ್ರಹ್ಮಸಮ್ಮಿತೇ। 
ಸಂಸರನ್‌ ಮಾಮಿಪ್ಪಲಿಂಗಂ ಕರಾಭ್ಯಾಂ ಸರ್ಶಯೇದ್‌ ದೃಶೋಃ 
ಧರ್ಮಾರ್ಥವನುಚಿಂತ್ಯಾಥ ರ ಪ್ರಣಮೇದಪಿ॥ ' 
ಬ್ರಾಹ್ಮ ಮುಹೂರ್ತೇ ಮದ್ಭಕ್ತೋ ಬುದ್ಧ್ಯಮನೋ ನಗಾತ್ಮಜೇ। 
ನೇತ್ರಯೋಃ ಸ್ಪರ್ಶಯನ್ನಿ] ಷ್ಟಲಿಂಗಂ ಮಾಮುನುಸಂಸ್ಕರೇತ್‌॥. 
ಧರ್ಮಾನರ್ಥಾಂಶ್ಚ ತತ್‌ಕ್ಲೇಶಾನ್‌ ದಿನಕೃತ್ಯಂ ಚ nse 
ಬ್ರಾಹ್ಮೇ ಜಿ ಉತ್ಥಾಯ ನೇತ್ರಯೋರಿಷ್ಟಲಿಂಗಕಮ್‌ 
ಸರ್ಶಯನ್ನಿ ಶ್ರರಂ ಸಾಂಬ೦ ais ವಿಚಾರ್ಯ ಚ 


ಸದ್ಗುರುವಿನಿಂದ ಶಾಂಭವದೀಕ್ಷಯನ್ನು ಹೊಂದಿ ಇಷ್ಟಲಿಂಗಧಾರಿಗಳಾದ 


ವೀರಶೈವರು ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ಪ್ರಪ್ರಥಮವಾಗಿ ತನ್ನ ಇಷ್ಟಲಿಂಗವನ್ನು 
ತನ್ನೆರಡೂ ಕಣ್ಣುಗಳಿಗೆ ಒತ್ತಿಕೊಳ್ಳಬೇಕು. ನಂತರ ಚರಾಚರ ಪ್ರಪಂಚಕ್ಕೆ 


ಆದಿದಂಪತಿಗಳಾದ ಪಾರ್ವತೀ ಪರಶಿವರನ್ನು ಧ್ಯಾನಿಸಬೇಕು. ತದನಂತರ ಅಂದಿನ 


ಕಾರ್ಯಗಳ ಕುರಿತು ಯೋಚಿಸಬೇಕೆಂದು ಕಾರಣಾಗಮ, ಮಕುಟಾಗಮ ಮತ್ತು 


ಚಂದ್ರಜ್ಞಾನಾಗಮಗಳು ನಿರೂಪಿಸುತ್ತವೆ. 

ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಇಪಿ ಈ 

ಯಃ ಸ್ಮರೇದ್ವೈ ವಿರೂಪಾಕ್ಷಂ ಸ ಬಾಹ್ಯಾಭ್ಯ೦ತರಃ ಶುಚಿಃ | 

ಬ್ರಾಹ್ಮೀ ಮುಹೂರ್ತದಲ್ಲಿ ಇಷ್ಟಲಿಂಗವನ್ನು ಸ್ಪರ್ಷಿಸಿ, ಶಿವನನ್ನು ಧ್ಯಾನಿಸಿದ 
ವ್ಯಕ್ತಿಯು ಪವಿತ್ರನಾಗಿರಲಿ, ಅಪವಿತ್ರನಾಗಿರಲಿ ಬಾಹ್ಯ ಮತ್ತು ಆಂತರಿಕವಾಗಿ 
೨, ಬ್ರಾಹ್ಮೀ ಮುಹೂರ್ತವೆಂದರೆ ಅರುಣೋದಯಕ್ಕಿಂತ ೪೮ ನಿಮಿಷ ಮುಂಚೆ ಆಗುವದು. 


ಮತ್ತು ಅರುಣೋದಯವು ಸೂರ್ಯೋದಯಕ್ಕಿಂತ ೯೬ ನಿಮಿಷ ಮುಂಚೆ ಆಗುವುದು. 
ಉದಾಹರಣೆಗಾಗಿ ಬೆಳಿಗ್ಗೆ ೬.೦೦ ಕ್ಕ ಸೂರ್ಯೋದಯ ಸಮಯವೆಂದು ತಿಳಿದರೆ 


ಅರುಣೋದಯವು ೪.೨೪ ಆಗುವುದು. ಬ್ರಾಹ್ಮೀ ಮುಹೂರ್ತವು ಅರುಣೋದಯಕ್ಕೆ 


೪೮ ನಿಮಿಷ ಮುಂಚೆ ಅಂದರೆ ೩.೩೬ ನಿಮಿಷಕ್ಕೆ ಎಂದು ತಿಳಿಯಬೇಕು. 
ಮ.ಆ. ಕ್ರಿ.ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೩ 

ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨,೪ 

ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೩ 

ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೨ 


( 8 0 ಈ 


ದೈನಂದಿನ ಆಚರಣೆಗಳು ೧೪೫ 
ಶುಚಿಯಾಗುವನೆಂದು ಆಗಮಗಳು ಪ್ರತಿಪಾದಿಸಿವೆ. 


ಶಿವಸ ರಣೆಯ ನಂತರ ಸಾಧಕನು ಕೈಕಾಲುಗಳನ್ನು ಬಾಯಿಯನ್ನು ವಿಧಿವತ್ತಾಗಿ 
ತೊಳೆದುಕೊಂಡು ಶುಚಿರ್ಭೂತನಾಗಿ “ಆತ್ಮ ತತ್ತಾ ಯ ಸ್ಹಾಹಾ', "ವಿದ್ಯಾ ತತ್ತ್ವಾಯ 
ಸ್ವಾಹಾ” ಮತ್ತು "ಶಿವ ತತ್ತಾ ಯ ಸ್ಟಾಹಾ' ಹೇಳುತ್ತಾ ಮೂರು ಸಲ ಆಚಮನ 
ಮಾಡಬೇಕು. 


ಈ ಸಂಧ್ಯಾಸಮಯದಲ್ಲಿ (ಸೂರ್ಯೋದಯ, ಸೂರ್ಯಾಸದಲ್ಲಿ) ಭೋಜನ. 
ಸ್ತ್ರೀಸಹವಾಸ, ಅಧ್ಯಯನ ಮತ್ತು ನಿದ್ದೆ - ಈ ನಾಲ್ಕು ಕರ್ಮಗಳನ್ನು ಯೋಚಿಸ 
ಬಾರದೆಂದು ಕಾರಣಾಗಮವು ನಿಷೇಧ ಹೇರುತ್ತದೆ. ಸಂಧ್ಯಾಸಮಯದಲ್ಲಿ ಶಿವಭಕ್ತನು 
ನಿದ್ದೆಯನ್ನು ಮಾಡುತ್ತಿದ್ದಲ್ಲಿ ಅವನು ಪ್ರಾಣಾಯಾಮ ಹಾಗೂ ೧೦೮ ಬಾರಿ ಪಂಚಾಕ್ಷರೀ 
 ಮಂತ್ರಜಪವನ್ನು ಆಚರಿಸಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದು ಹೇಳುತ್ತದೆ.” 


ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದ ಶಿವಭಕ್ತನು ನೋಡಬೇಕಾದ ಹಾಗೂ 
ನೋಡಬಾರದ ವ್ಯಕ್ತಿ ವಸ್ತುಗಳನ್ನು ಕುರಿತು ಹೇಳಿ ಅವುಗಳ ಫಲಾಫಲಗಳನ್ನು 
ಕುರಿತು ಹೀಗೆ ಉಲ್ಲೇಖಿಸಿದೆ. 


ವ್ರತಿನಂ ಸತ್ರಿಣ೦ ದಾ೦ತ೦ ಭಕ್ಷಂ ಲಿಂಗಾ೦ಂಗಸ೦ಗಿನಮ್‌। 
ಪ್ರಾತಃಕಾಲೇ ತು ಯಃ ಪಶ್ಯೇತ್‌ ಸ ಈಪ್ಲಿತಮವಾಪು ಬಯಾತ್‌॥" 
ಮದ್ಭಕ್ತಂ ಭಸ್ಮ ರುದ್ರಾಕ್ಷಂ ದ ಚ ಬಿಲ್ಬಮಹೀರುಹಮ್‌ 

ಪ್ರಾತಃ ಕಾಲೇ ತು ಕೇ ಪಶ್ಯೇತ್‌ ಸೋಳಭಿಷ್ಟಂ ಸಮವಾಪು ಯಾತ್‌॥ 


ಶಿವಭಕ್ತನನ್ನು, ಬ್ರಹ್ಮಜ್ಞಾನಿಯನ್ನು, ಆತ್ಮ ಸಂಯಮಿಯನ್ನು, ಇಷ್ಟಲಿಂಗಧಾರಿ 
ವೀರಶೈವರನ್ನು ನೋಡುವುದರಿಂದ ಇಚ್ಛಿತ ಫಲಪ್ರಾಪ್ತಿಯಾಗುವುದು. ಭಸ್ಮ ರುದ್ರಾಕ್ಷ, 
ಬಿಲ್ಲವೃಕ್ಷಗಳನ್ನು, ಶಿವಭಕ್ತರನ್ನು ನೋಡಬೇಕೆಂದು ಹೇಳಿದೆ. ಇದೇ ಮಾತನ್ನು 
ಪುಷ್ಟೀಕರಿಸುತ್ತಾ ಅಲ್ಲಮಪ್ರಭುಗಳು ತಮ್ಮ ವಚನದಲ್ಲಿ - 

ಮುಂದು ಜಾವದಲೆದ್ದು, ಲಿಂಗದಂಫ್ರಿಯ ಮುಟ್ಟಿ, 


ಸುಪ್ರಭಾತ ಜಟ ಚ್‌ ಶಿವಭಕ್ತರ ಅ. -ನೋಡುವುದು 
ಹುಟ್ಟದುದಕ್ಕೆ ಇದೆ ಸಳ ಗಡಾ ಗುಹೇಶ್ವರಾ" 


ಎಂದಿದ್ದಾರೆ. ಬಸವಣ್ಣನವರು ಸಹ ಈ ಸಂಗತಿಯನ್ನು ಅಂಗೀಕರಿಸುತ್ತಾ 
“ಮುಂಜಾವದಲೆದ್ದು, ಲಿ೦ಂಗದ೦ಘ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶಿವಶರಣರ ಮುಖವ 


೭. ಮ.ಆ.ಕ್ರಿಪಾ ಪಟಲ ೨, ಶ್ಲೋಕ ಸಂಖ್ಯೆ ೮ 

೮. ಕಾ.ಆ.ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪.೫ 
೯. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೪ 

೧೦. ಕಾ.ಆ. ಕ್ರಿ ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೬ 

೧೧. ಸಮಗ್ರ ವಚನ ಸಂಪುಟ ೨, ವಸ ಸಂ. ೮೮, ಪುಟ ೨೯ 


೧೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ನೋಡುವದು. ಹುಟ್ಟಿದ ಜನ್ಮಕ್ಕೆ ಇದೇ ಸಫಲವು ಸತ್ಯವಚನವಿಂತೆಂದುದಾಗಿ 
ಇಂತಲ್ಲದವರನೊಲ್ಲ ನಮ್ಮ ಕೂಡಲಸಂಗಮದೇವಾ.” ಎಂದಿದ್ದಾರೆ. 


ಹೀಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದ ಶಿವಭಕ್ತನು ನೋಡಬಾರದ ವ್ಯಕ್ತಿ 


ಮತ್ತು ವಸ್ತುಗಳನ್ನು ಕುರಿತು ಆಗಮಗಳು - 


ಪಾಷಂಡಂ ಪತಿತಂ ಕ್ರೂರಮಭಕ್ತಂ ದೇವನಿಂದಕಮ್‌। 
೧೩ 
ಪ್ರಾತರುತ್ಥಾಯ ಯಃ ಪಶ್ಯೇತ್‌ ಸೂೋತನಿಷ್ಟಂ ಸಮವಾಪ್ನುಯಾತ್‌॥ 


ಪ್ರಾತಃಕಾಲದಲ್ಲಿ ಮೋಸಗಾರ, ಧರ್ಮಭ್ರಷ್ಟ, ಕೂರಿ, ನಾಸ್ತಿಕ, ದೇವನಿಂದಕ, 
ಭೀರುಸ್ತಭಾವದವ ಮತ್ತು ಯಾಚಕ ಇವರನ್ನು ನೋಡಕೂಡದೆಲಬ ನಿಷೇಧಗಳನ್ನು 
ಮಕುಟಾಗಮದಲ್ಲಿ ಹೇಳಿದೆ. 


ಹೀಗೆ ಶಿವಭಕ್ತನು ದಿನದ ಮಂಗಲಾರಂಭಕ್ಕೆ ಸುಮೂಹೂರ್ತವಾದ 
ಬ್ರಾಹ್ಮೀಕಾಲದಲ್ಲಿ ಎದ್ದು ಇಷ್ಟಲಿಂಗವನ್ನು ಧ್ಯಾನಿಸಿ ನಂತರ ಮಾಡಬೇಕಾದ 
ಶೌಚವಿಧಿಯನ್ನು ಕುರಿತು ವಿವರಿಸಿದೆ. 


ಶೌಚವಿಧಿ 


ಶ್‌ಚಕ್ರಿಯೆಗಳಿಗೆ ಶಿವಭಕ್ತನು ತನ್ನ ಮನೆಯಿಂದ ಆಗೆ ಸೀಯ ದಿಕ್ಕಿಗೆ ಹೋಗಬೇಕು. 
ಶೌಚಕ್ರಿಯೆಗೆ ಮುನ್ನ ಯಜ್ಞೋಪವೀತ ಹಾಗೂ ಶಿವಸೂತ ತ್ರಗಳನ್ನು' ತಲೆಯ ಮೇಲೆ 
ಇರಿಸಿಕೊಂಡು ಬಟ್ಟೆಯಿಂದ 'ಸುತ್ತಿಕೊಳ್ಳಬೇಕು. ಜಲವನ್ನು ಒಂದು ಸ ಸ್ಥಾನದಲ್ಲಿರಿಸಿ 
ವಿಧಿವತ್ತಾಗಿ ಮಲ-ಮೂತ್ರಗಳನ್ನು ವಿಸರ್ಜಿಸಿ ಶೌಚಕ್ರಿಯೆಯನ್ನು ಮುಗಿಸಬೇಕೆಂದು 
ಚ೦ದ್ರಜ್ಞಾನಾಗಮದಲ್ಲಿ ಹೇಳಿದೆ.?* 

ಕಾರಣಾಗಮವೂ ಕೂಡ ಶೌಚಾದಿವಿಧಿಗಳಿಗೆ ಆಗೆ ಸೀಯ ದಿಕ್ಕಿಗೆ ಹೋಗಬೇಕೆಂದು 
ಸೂಚಿಸಿ ಜಲಪಾತ್ರೆಯನ್ನು ಒಂದು ಬಾಣವನ್ನು ಬಿಟ್ಟಾಗ ಶಾ ಎಷ್ಟು ದೂರದಲ್ಲಿ 
"ಹೋಗಿ ಬೀಳುತ್ತದೆಯೋ ಅಷ್ಟು ದೂರದಲ್ಲಿ 1 ಹೇಳುತ್ತದೆ. ಸಃ ಆದರೆ 
ಮಕುಟಾಗಮವು. ದಿಕ್ಕಿನ ವಿಶೇಷವನ್ನು ಹೇಳದೇ ಕೇವಲ ಮನೆಯಿಂದ ದೂರಕ್ಕೆ 
ಹೋಗಬೇಕೆಂದು ಮಾತ್ರ ತಿಳಿಸುತ್ತದೆ. “ಮಲಮೂತ್ರ ವಿಸರ್ಜಿಸುವಾಗ ಮೇಲೆ ಕೆಳಗೆ 
ನೋಡಕೂಡದು ಎಂದು ತಿಳಿಸುತ್ತದೆ. ಕಾರಣಾಗಮವು ಬ್ರಹ್ಮಜ್ಞಾನಿಗೆ, ಅಗ್ನಿಗೆ, 
ಸೂರ್ಯನಿಗೆ, ಚಂದನಿಗೆ ಎದುರಾಗಿ ಕುಳಿತುಕೊಳ್ಳಬಾರದು. ಶೌಚದ ನಂತರ 
ಮಣ್ಣು ಹಾಗೂ ನೀರನ್ನು ಉಪಯೋಗಿಸಿ ಕೃಕಾಲು ತೊಳೆದುಕೊಂಡು ಶುಚಿಯಾಗಬೇಕು. 


೧೨. ವಚನ ಶಾಸ್ತಸಾರ-ಫ. ಗು. ಹಳಕಟ್ಟಿ (ಸನ್‌ ೧೯೨೩)-ಪುಟ ೧೮೧-ವಚನ ಸಂಖ್ಯೆ ಸ 
೧೩. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ" ಸಂಖ್ಯೆ ೫ 

೧೪. ಚಂ.ಆ. ಕ್ರಿಪಾ, ಪಟಲ ೧೧, "ಶ್ಲೋಕ ಸಂಖ್ಯೆ ಶಲ 

೧೫. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೮ 

೧೬. ಕಾ.ಆ. ಕ್ರಿ ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೦ 


ಎ ಗ್‌ ತ ಭ.(ಓೌ 


py, 


a a AS ಟಟೋೂಜಾ 


MS AT ಅ ki ES ms ia ec aed. sa 1 


ದೈನಂದಿನ ಆಚರಣೆಗಳು ೧೪೭ 


ಅಶುಚಿ ವ್ಯಕ್ತಿಯು ಅಧೋಗತಿಯನ್ನು ಹೊಂದುತ್ತಾನೆಂದು"* ತಿಳಿಸಿ ದೈಹಿಕ ಸ್ವಚ್ಛತೆಯು 
ಅತೀ ಅಗತ್ಯವೆಂದು ತಿಳಿಸುತ್ತಾ ದಂತಧಾವನವಿಧಿಯನ್ನು ವಿವರಿಸಿವೆ. 


ದಂತಧಾವನ ವಿಧಿ 

ಹಲ್ಲುಜ್ಜಲು ಬಿಲ್ಪವೃಕ್ಷದ ಶಾಖೆಯನ್ನು ಹೊರತುಪಡಿಸಿ ಮಾವು ಮುಂತಾದ 
ಇತರ ಯಾವುದೇ ಕ್ಷೇರಯುಕ್ತ(ರಸಭರಿತ), ನಾರುಗಳುಳ್ಳ ಅಥವಾ ಮುಳ್ಳನ್ನು 
ಹೊಂದಿರುವ ಮರದ ಶಾಖೆಯು ಯೋಗ್ಯವೆಂದು ಕಾರಣಾಗಮದಲ್ಲಿ ವಿವರಿಸಿದೆ. 
ಇಂಥ ಕಟ್ಟಿಗೆಗಳು ಸಿಗದಿದ್ದ ಪಕ್ಷದಲ್ಲಿ ನೀರನ್ನು ೧೨ ಬಾರಿ ಚೆನ್ನಾಗಿ ಮುಕ್ಕಳಿಸಿ 
ನಂತರ ಆಚಮನವನ್ನು ಮಾಡಬೇಕೆಂದು ಚಂದ್ರಜ್ಞಾನಾಗಮವು ಹೇಳುತ್ತದೆ.” 


ಆಚಮನವನ್ನು ಮಾಡಿದ ನಂತರ ಪೂರ್ವಾಬಿಮುಖನಾಗಿ ನಿತ್ಯವೂ 
ದಂತಧಾವನ ಕ್ರಿಯೆಯನ್ನು ಆಚರಿಸಬೇಕು. "ಮಧುವಾತಾ ಯತಾಯತೇ' ಎಂಬ 
ಮಂತ್ರದಿ೦ದ ದಂತಕೂರ್ಚ (ಹಲ್ಲುಜ್ಜಲು ಉಪಯೋಗಿಸುವ ಕಾಷ್ಟು ವನ್ನು ಅಭಿಮಂತ್ರಿಸಿ 
ಆ ಕೂರ್ಚವನ್ನು ಕುರಿತು ಶ್ರದ್ಧೆಯಿಂದ 


ಆಯುರ್ಬಲಂ ಯಶೋ ವರ್ಚಃ ಪ್ರಜಾಃ ಪಶುವಸೂನಿ ಚ। 
ಬ್ರಹ್ಮ ಪ್ರಜ್ಞಾಂ ಚ ಮೇಧಾಂ ಚ ತ್ವಂ ನೋ ದೇಹಿ ವನಸ್ಥ ತೇ 


ಹೇ ವನಸ ಸತಿಯೆ! ಆಯಸ್ಸು, ಬಲ, ಕೀರ್ತಿ, ಯಶಸ್ಸು ಸಂತಾನ, ಪಶುಸ೦ಪತ್ತು 
ಧನ ಇತ್ಯಾದಿಗಳನ್ನು ಕರುಣಿಸು ಎಂದು ಮಂತ್ರದೊಂದಿಗೆ "ಪ್ರಾರ್ಥನೆಯನ್ನು ಮಾಡಿದ 
ನಂತರ ಹಲ್ಲುಜ್ಜಿಕೊಳ್ಳಬೇಕೆಂದು ಆಗಮಗಳು ತಿಳಿಸುತ್ತವೆ. 


ಸ್ನಾನವಿಧಿ 


ಸ್ನಾನಕ್ಕೆ ನದಿಗಳು ಕೊಳಗಳು, ಸರೋವರ, ನೀರಿನ ಚಿಲುಮೆ ಮುಂತಾದ 
ನೈಸರ್ಗಿಕ ಜಲಸ್ಥಾನಗಳಲ್ಲಿ ಸ್ನಾನ ಮಾಡುವುದು ಉಚಿತ. ಶಿವಮಂದಿರಗಳ 
ಹತ್ತಿರವಿರುವ ತೀರ್ಥಗಳಲ್ಲಿ ವ ಮಾಡುವುದು ಶಿವಾನುಗಹಕ್ಕೆ ಸಾಧನ ಎಂದು 
ಹೇಳಿ ನ 


“ರೂಪಂ ತೇಜೋ ಬಲಂ ಶೌಚಮಾಯುರ್ಧ್ವತಿರರೋಗತಾ। 
ಮೇಧಾಃ ದುಃಸ್ವಪ್ನನಾಶಶ್ಚ ಗುಣಾಃ ಸ್ನಾನಸ್ಯ ಕೀರ್ತಿತಾಃ। 
ಮದಾಲಯಸಮೀಪೇ ತು ಯತ್ತೋಯಂ ಪರಿಶಿಷ್ಠತೇ। 


೧೭. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೭ ; ಕಾ.ಆ. ಕ್ರಿ ಪಾ, ಪಟಲ ೩, ಶ್ಲೋಕ ಸಂಖ್ಯೆ 

(2) 
೧೮. ಕಾ.ಆ. 
೧೯. ಚಂ.ಆ 
೨೦. ಕಾ.ಆ. 
೨(), ಕಾ.ಆ. 


ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೦ 
ಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫-೬ 
ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೯ 
ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೧ 


ಶ್ರ 
ತ್ರ 
ಶ್ರ 
ಶ್ರ. 


೧೪೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


90 
ಪ್‌ ಸ್‌ 


ಶಿವಗಂಗೇತಿ ವಿಜ್ಞೇಯಾ ತತ್ರ ಸ್ನಾತ್ವಾ ಲಭೇತ ಮಾಮ್‌। 


ಸ್ನಾನದಿಂದ ರೂಪ, ತೇಜಸ್ಸು, ಬಲ, ಶೌರ್ಯ, ಆಯುವೃದ್ಧಿ, ಆರೋಗ್ಯ, 
ಬುದ್ಧಿಮತ್ತೆ ಮತ್ತು ದುಃಸ್ಪಪ್ಪನಾಶ ಮುಂತಾದ ಲಾಭಗಳಾಗುತ್ತವೆ ಎಂದು ಕಾರಣಾಗಮವು 
ಸ್ಮಾನವಿಧಿಯ ಪ್ರಯೋಜನಗಳನ್ನು ಹೇಳುತ್ತದೆ. ಸಾರ್ಧತ್ರಿಶತಿಕಾಲೋತ್ತರಾಗಮದ 
ವಾರುಣಸ್ನಾನ ಪ್ರಕರಣದಲ್ಲಿ ಸ್ನಾನವನ್ನು ಶುಭಕರ ಯ್ವ ಪಾಪನಾಶಿನಿ ಎಂದು 
ಸ್ನಾನಮಹಿಮೆಯನ್ನು ಹೊಗಿಳಾಗಿದೆ. 


ವೀರಶೈವನಿಗೆ ಸ್ನಾನವು ಕೇವಲ ಶರೀರಶುದ್ಧಿಗೋಸ್ಕರವಾದ ಬಹಿರಂಗ 
[ye ಅಂತರಂಗಶುದ್ದಿಗೋಸ ೃರವೂ ಪ್ರಯೋಜನಕಾರಿಯಾಗಬೇಕೆಂದು 
ಪಾರಮೇಶ್ವರಾಗಮವು “ಶಿವಚಿಂತಾಪರಂ' ಸ್ನಾನಂ ಯತ್ತತ್‌ ಸ್ವಾತ್ಮೀಯಮುಚ್ಕ ತೇ” 
ಶಿವಚಿಂತಸೆಯ ಮೂಲಕ ಮಾಡುವ ಸ್ನಾನವು ಯಾವುದೋ ಅದು ಆದ್ಯಾತ್ಮಿಕ 
ಸ್ಥಾನವೆಂದು ತಿಳಿಸಿದೆ. ಕಾರಣಾಗಮವು ಸಹ ಭಾವಶುದ್ಧಿಯಿಲ್ಲದೇ ಇ! 
ಶುದ್ಧಿಯ ಕ್ರಿಯೆಗಳಲ್ಲ ನಿಷ್ಠಲ ಎಂದು ಅಂತರಂಗದ ಶುದ್ಧತೆಗೆ ಪ್ರಾಶಸ್ತ್ಯ ನೀಡಿ, 
ಉಭಯಶುಚಿತ್ತ ಸಾಧನೆಯನ್ನು ವಿವರಿಸಿದೆ.೨್‌ 


ಪರಿಶುದ್ಧವಾದ ಶರೀರ ಮತ್ತು ಪರಿಶುದ್ಧವಾದ ಅಂತಃಕರಣಗಳಲ್ಲಿ ಕೇವಲ 
ಸತ್ಯರ್ಮ ವ್ಯಾಪಾರವೇ ಜರುಗುವುದು. ಕಾರಣ ವೀರಶೈವನು ಸ್ನಾನಕ್ಕಾಗಿ ನೀರಿಗಿಳಿದು 
ಆ ನೀರನ್ನು ಪವಿತ್ರ ಶಿವತೀರ್ಥವೆ೦ದು ಮನದಲ್ಲಿ ಭಾವಿಸಿ ಪಂಚಾ೦ಗ ಸ್ನಾನವನ್ನು 
ಮಾಡಬೇಕು. ಅಂದರೆ ಸ೦ಕಲ್ಪ, ಮಂತ್ರಪಠಣ, ಮಾರ್ಜನ, ಅಘಮರ್ಷಣ ಮತ್ತು 
ದೇವತಾರ್ಪಣ - ಇವು ಸ್ನಾನದ ಐದು ಅ೦ಗಗಳಂದು ಆಗಮಗಳು ತಿಳಿಸುತ್ತವೆ. 
ದೇವತಾ ಸಂಕಲ್ಪ, ಮಂತ್ರಪಠಣ, ಹಾಗೂ ಮಾರ್ಜನದ ನಂತರ ಪಂಚಬ್ರಹ್ಮಮಂತ್ರ 
ಗಳಿಂದ ಮೂರುಬಾರಿ ಅರ್ಫಮರ್ಷಣ ಕ್ರಿಯೆಯನ್ನಾಚರಿಸಬೇಕು. ಅಘಮರ್ಷಣ 
ಎಂದರೆ ಪಾಪಗಳ ನಾಶ (ಆಘಸ್ಯ ಮರ್ಷಣಃ) ಎಂದರ್ಥ. ಬಲಗೈಯಲ್ಲಿ ನೀರಿನ 
ಪಾತ್ರೆ ಹಿಡಿದು ಎಡಗೈಯಿಂದ ಮುಚ್ಚಿ "ಯತಂಚ ಸತ್ಯಂ ಚ' ಮುಂತಾದ ಯಗ್ಗೇದದ 
ಅಘಮರ್ಷಣ ಸೂಕ್ತದ ಮೂರು ಮಂತ್ರಗಳನ್ನು ಜಪಿಸುತ್ತಾ ತನ್ನ ಬಲಭಾಗದಿಂದ 
ಆರಂಭಿಸಿ ತನ್ನ ಸುತ್ತಲೂ ಚೆಲ್ಲಬೇಕು. ಇದೇ ಅಘಮರ್ಷಣ ಕ್ರಿಯೆ. ತದನಂತರ 
ದೇವಗಣ, ಯಷಿಗಣ, ಪಿತೃಗಣಗಳಿಗೆ ತರ್ಪಣವನ್ನು ನೀಡಿ ನೀರಿನಿಂದ ಹೊರಬಂದು 
ಒದ್ದೆ ವಸ್ತವನ್ನು ತ್ಯಾಗಮಾಡಿ ಶುಭ್ರ, ಸ್ವಚ್ಛ ವಸ ಸ್ವಧಾರಣ ಮಾಡಬೇಕು. ** 


೨೨. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೨-೨೩ 
೨೩. ಪಾ.ಆ. ಪಟಲ ೧೭, ಶ್ಲೋಕ ಸಂಖ್ಯೆ ೪೩ 

೨೪. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೧ 
೨೫. ಕಾ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೩-೩೯ 


| ದೈನಂದಿನ ಆಚರಣೆಗಳು ೧೪೯ 
ಜ್‌ 
ಭಸ್ಮಸ್ನಾನ - ತ್ರಿಪುಂಡ್ರಧಾರಣ ವಿಧಿ 


| ಪವಿತ್ರವಾದ ಸ್ನಾನದ ನಂತರ ಶರೀರ ಮನಸ್ಸುಗಳಂತೆಯೇ ನಿರ್ಮಲ, ಶುಭ್ರವಾದ 

ಬಟ್ಟೆಗಳನ್ನು ಧರಿಸಿದ ವೀರಶೈವನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ 

| ಕುಳಿತು ಇಷ್ಟಲಿಂಗ ಜಲಾಭಿಷೇಕವನ್ನು ಆಚರಿಸಿ, ಎಡಗೈಯಲ್ಲಿ ಭಸ್ಮವನ್ನು ಹಿಡಿದು 

| ಅದರ ಮೇಲೆ ಷಟ್‌ಕೋಣಾಕೃತಿಯನ್ನು ಬರೆಯಬೇಕು. 

| ವಾಮಪಾಣಿತಲನ್ಯಸ್ಟೇ ಷಟ್‌ಕೋಣಂ ಭಸ್ಮನಿ ನೃಸೇತ್‌। 

ಪ್ರಣವ೦ ತನ್ಮುಖೇ ಚೈವ ವಾಯಕಾರೌ ಭುಜದ್ದಯೇ॥ 

ಶಿಕಾರಂ ಯಂತ್ರಮಧ್ಯೇ ಚ ನಮಃಕಾರ್‌ ಪದದ್ದಯೇ। ಕ 

ಎಲಿಖ್ಯ ಮೂಲಮಂತ್ರೇಣ ಷಡ್‌ವಾರಮಭಿಮಂತ್ರಯೇತ।॥ ` 
'ಒಂ'ಕಾರವನ್ನು ಭಸ್ಮದ ಮುಖದಲ್ಲಿ, “ವಾ' ಮತ್ತು "ಯ' ಕಾರಗಳನ್ನು 

| ಅದರ ಎರಡು ಭುಜಗಳಲ್ಲಿ, 'ಶಿ'ಕಾರವನ್ನು ಯಂತ್ರದ ಮಧ್ಯದಲ್ಲಿಯೂ, "ನ' ಮತ್ತು 

' "ಮಳ ಕಾರಗಳನ್ನು ಷಟ್‌ಕೋಣದ ಎರಡೂ ಪಾದಗಳಲ್ಲಿ ಕ್ರಮವಾಗಿ ಬರೆದು, 

ಅದನ್ನು ಪಂಚಾಕ್ಷರಿ ಮಂತ್ರದಿಂದ ಆರು ಸಲ ಮಂತ್ರಿಸಬೇಕು. ಹೀಗೆ ಮಂತ್ರದಿಂದ 

ಪವಿತ್ರವಾದ ಭಸ್ಮವನ್ನು ಶರೀರದ ಮೂವತ್ತೆರಡು ಸ್ಥಾನಗಳಿಗೆ ಧರಿಸುವ ಕ್ರಮವನ್ನು 

ಮಕುಟಾಗಮ, ಕಾರಣಾಗಮ ಮತ್ತು ಚಂದ್ರಜ್ಞಾನಾಗಮಗಳಲ್ಲಿ ವಿವರಿಸಲಾಗಿದೆ. 


ಉತ್ತಮಾಂಗೇ ಲಲಾಟೇ ಚ ಕರ್ಣಯೋರ್ನೇತ್ರಯೋರ್ದಯೋಃ। 
ನಾಸಾವಕ್ತಗಲೇಷ್ಟ ಕ ವಮಂಸದ್ವ್ದಯಮನಂತರಮ್‌॥ 

ಕೂರ್ಪರೇ ಮಣಿಬಂಧೇ ಚ ಹೃದಯೇ ಪಾರ್ಶ್ವಯೋರ್ದ್ವಯೋಃಃ 
ನಾಭೌ ಗುಹ್ಯದ್ದಯೇ ಚೈವ ಊರ್ವೊೋಃ ಸಿಗ್ಬಿಂಬಜಾನುಷು॥ § 
ಜ೦ಘಾದ್ವಯೇ ಪಾದಯೋಶ್ಪ ದ್ವಾತ್ರಿಂಶತ್‌ ಸ್ಥಾನಮುತ್ತಮಮ್‌॥ ' 


ಶಿರಸ್ಸು (ತಲೆ), ಹಣೆ, ಎರಡು ಕಿವಿಗಳು, ಎರಡು ಕಣ್ಣುಗಳು, ಎರಡು ಮೂಗಿನ 
ಹೊಳ್ಳೆಗಳು, ಮುಖ, ಕುತ್ತಿಗೆ, ಎರಡು ತೋಳುಗಳು, ಮೊಳಕ್ಕೆ, ಮಣಿಕಟ್ಟು ಹೃದಯ, 
ಎರಡು ಎದೆಗಳು, ಹೊಕ್ಕಳು, ಎರಡು ಗುಹ್ಕೇಂದ್ರಿಯಗಳು, ಎರಡು ತೋಳುಗಳು, 
ಎರಡು ನಿತಂಬಗಳು, ಎರಡು ಮಂಡಿಗಳು, ಎರಡು ಮೊಳಕಾಲು, ಎರಡು ಕೈ 
ಮತ್ತು ಎರಡು ಕಾಲುಗಳು - ಈ ಮೂವತ್ತೆರಡು ಸ್ಥಾನಗಳಲ್ಲಿ ತ್ರಿಪು೦ಡ್ರಧಾರಣೆ 
ಮಾಡಿಕೊಳ್ಳಬೇಕೆಂದು ಮಕುಟಾಗಮ ಕಾರಣಾಗಮ ಮತ್ತು ಚ೦ದ್ರಜ್ಞಾನಾಗಮಗಳಲ್ಲಿ 
ವಿವರಿಸಲಾಗಿದೆ. 


೨೬. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೫-೪೬ 
೨೭. ಮ.ಆ. ಕ್ರಿಪಾ ಪಟಲ ೨, ಶ್ಲೋಕ ಸಂಖ್ಯೆ ೧೪-೧೬; ಚಂ.ಆ. ಕ್ರಿಪಾ, ಪಟಲ ೧೧, 


ಶ್ಲೋಕ ಸಂಖ್ಯೆ ೧೩-೧೫; ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೭-೪೯ 


೧೫೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಹೀಗೆ ಮಂತ್ರದಿಂದ ಪವಿತ್ರವಾದ ಭಸ್ಮದಿಂದ ಸ್ಮಾನಮಾಡುವುದರಿಂದ 
ಸಕಲದೋಷ ನಿವೃತ್ತಿಯಾಗುವುದೆಂದು ಆಗಮದಲ್ಲಿ ಪ್ರತಿಪಾದಿಸಲಾಗಿದೆ. 
ಬಸವಣ್ಣನವರು ಕೂಡ ಭಸ್ಮದ ಮಹತಿಯನ್ನು ತಿಳಿಸುತ್ತ 


ಸಕಲಕ್ರಿಯೆಗಳಿಗಿದು ಕವಚ, ಸಕಲವಶ್ಯಕ್ಕಿದು ಶುಭತಿಲಕ, 

ಸಕಲಸಂಪದಕ್ಕೆ ತಾಣವಿದು, ಅಘಟಿತಘಟತವೆನಿಸುವ ಅನುಪಮ ತ್ರಿಪುಂಡ್ರ 
ಅಣುಮಾತ್ರ ವಿಭೂತಿಯ ಪಣಿಯೊಳಿಡೆ ಎಣಿಕೆಯಿಲ್ಲದ ಭವನಾಶ ಪರಿವುದು 
ತ್ರಿಣಯನ ನೀನೋಲಿದು ಧರಿಸಿದೆಯೆಂದೆನೆ; 

ಆನು ಧರಿಸಿ ಬದುಕಿದೆ ಕೂಡಲಸಂಗಯ್ಯಾ* 


ಎಂದು ಭಸ್ಮವು ಭವನಾಶನವನ್ನು ಮಾಡಿ ಸಕಲಸಂಪದವನ್ನು ನೀಡುವುದೆಂದು 
ಆಗಮವಾಕ್ಕಗಳ ಸಮರ್ಥನೆಯನ್ನು ಮಾಡಿದ್ದಾರೆ. ಕಾರಣ ಪವಿತ್ರವಾದ ಭಸ್ಮಸ್ನಾನ, 
ತಿಪುಂಡಧಾರಣಯ ನಂತರ ವಿಧಿವತ್ತಾಗಿ ರುದ್ರಾಕ್ಷಧಾರಣವನ್ನು ಮಾಡಿಕೊಳ್ಳಬೇಕು. 


ರುದ್ರಾಕ್ಷ ಧಾರಣ ವಿಧಿ 


ಶಿವಭಕ್ತನು ತ್ರಿಮ೦ಡ್ರಧಾರಣೆಯ ತರುವಾಯ ಮತ್ತೆ ಸ೦ಕಲ್ಪ ಮಾಡಿ 
ರುದ್ರಾಕ್ಷಗಳನ್ನು ಧರಿಸಬೇಕು. ಶಿವಭಕ್ತನು ರುದ್ರಾಕ್ಷಗಳನ್ನು ಧರಿಸುವಾಗ ಎಪ್ಪಷ್ಟು 
ರುದ್ರಾಕ್ಷಗಳನ್ನು ಯಾವ ಯಾವ ಸ್ಥಾನದಲ್ಲಿ ಧರಿಸಬೇಕೆಂಬುದನ್ನು ಶಿವಾಗಮಗಳು 
ಈ ರೀತಿಯಾಗಿ ಎವರಿಸುತ್ತವೆ. 


ಶಿಖಾಯಾಮೇಕರುದ್ರಾಕ್ಷಂ ತ್ರಿಂಶತ್ತು ಶಿರಸಾ ವಹೇತ್‌। 
ಷಟ್‌ತ್ರಿಂಶತ್ತು ಗಲೇ ದದ್ಯಾದ್‌ ಬಾಹ್ಟೋಃ ಷೋಡಶ ಷೋಡಶ। 
ದ್ವಾದಶ ಮಣಿಬಂಧೇತಪಿ ಸ್ಮಂಧೇ ಪಂಚಶತಂ ವಹೇತ್‌। 
ಅಷ್ಟೋತ್ತರಶತೈರ್ಮಾಲಾಂ ಜಪಯಜ್ಞೇ ಪ್ರಕಲ್ಪಯೇತ್‌॥ 
' ದ್ವಿಸರಂ ತ್ರಿಸರಂ ವಾಪಿ ಸರಾಣಾಂ ಪಂಚಕಂ ತು ವಾ। 
ಸಪ್ತಕ೦ ದಶಕ೦ ವಾಪಿ ಬಿಭ್ಬಯಾತ್‌ ಕಂಠದೇಶತಃ॥ 
ಮಕುಟೇ ಕುಂಡಲೇ ಚೈವ ಕರ್ಣಿಕಾಹಾರಕೇಷು ಚ। 
ಕೇಯೂರಕಟಕೇ ಚೈವ ಕಕ್ಷಬಂಧೇ ವಿಶೇಷತಃ ಜು 
ಸುಪ್ತೇ ಪೀತೀ ಸದಾಕಾಲಂ ರುದ್ರಾಕ್ಷಾನ್‌ ಧಾರಯೇನ್ನರಃ 


೨೮. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೧೦ 

೨೯. ಬ.ವ.ಸಂ. ಸಮಗ್ರ ವಚನ ಸಂಪುಟ ೧, ವ.ಸಂ. ೧೩೭೪, ಪುಟ ೩೭೯ 

೩೦. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೫೦-೫೩; ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ 
ಸಂಖ್ಯೆ ೧೭-೧೮; 


aa naan da 


ಎಮ - 


« 
I EE SE EE 


44 vein dna 


a ಸ್‌ ೫ ಕ್‌ 


ದೈನಂದಿನ ಆಚರಣೆಗಳು ೧೫೧ 


ಶಿಖೆಯಲ್ಲಿ ೧, ತಲೆಯ ಮೇಲೆ ೩೦, ಕುತ್ತಿಗೆಯಲ್ಲಿ ೩೬, ಪ್ರತಿಯೊಂದು 
ತೋಳಿನಲ್ಲಿ ೧೬ ರಂತೆ ಎರಡೂ ತೋಳುಗಳಲ್ಲಿ, ಮಣಿಕಟ್ರಿನಲ್ಲಿ ತಲಾ ೧೨, 
ಹಗಲಿನಲ್ಲಿ ೫೦೦ ರುದ್ರಾಕ್ಷಗಳನ್ನು ಧರಿಸಬೇಕು. ೧೦೮ ರುದ್ರಾಕ್ಷಗಳ ಮಾಲೆಯನ್ನು 
ಜಪಕ್ಕಾಗಿ ಸಿದ್ದಪಡಿಸಬೇಕೆಂದು ಮಕುಟ-ಕಾರಣಾಗಮಗಳು ವಿವರಿಸುತ್ತವೆ. ಎರಡು, 
ಮೂರು, ಐದು, ಏಳು ಅಥವಾ ಹತ್ತು ಎಳೆಯ ರುದ್ರಾಕ್ಷ ಸರಗಳನ್ನು ಕುತ್ತಿಗೆಯಲ್ಲಿ 
ಧರಿಸಬೇಕು. ಮಕುಟದಲ್ಲಿ, ಕುಂಡಲದಲ್ಲಿ, ಕರ್ಣಾಭರಣದಲ್ಲಿ, ಕೇಯೂರ (ತೋಳ್ಗಂದಿ), 
ಕಂಕಣದ ಸ್ಥಾನದಲ್ಲಿ ಮತ್ತು ಕಕ್ಷಬಂಧ (ಕಂಕುಳು)-ಈ ಸ್ಥಾನಗಳಲ್ಲಿ ರುದ್ರಾಕ್ಷಗಳನ್ನು 
ವಿಶೇಷವಾಗಿ ಧರಿಸಬೇಕೆಂದು ಕಾರಣಾಗಮ ನಿರೂಪಿಸುತ್ತಾ, ರುದ್ರಾಕ್ಷಧಾರಣೆಯ 
ನಂತರ ಪರಶಿವನ ಶರೀರ ರೂಪದಲ್ಲಿರುವ ಸೂರ್ಯನಿಗೆ ಅರ್ಥವನ್ನು ಸಮರ್ಪಿಸಿ, 
ಗಾಯತ್ರೀ ಹಾಗೂ ಪಂಚಾಕ್ಷರ ಮಂತ್ರಸಹಿತವಾದ ಸಂಧ್ಯಾವಂದನೆಯನ್ನು ಮಾಡಬೇಕು. 


ಸಂಧ್ಯಾವಂದನ 
| ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯಗಳನ್ನು ಸಂಧಿ ಸಮಯ 
. ಅಥವಾ ಸಂಧ್ಯಾಕಾಲ ಎಂದು ಕರೆಯುತ್ತಾರೆ. ಈ ಕಾಲಗಳಲ್ಲಿ ಸಕಲಪ್ರಪಂಚವನ್ನು 
ತನ್ನ ಜ್ಯೋತಿಸ್ವರೂಪ ಪ್ರಕಾಶದಿಂದ ಬೆಳಗುವ ಶಿವರೂಪಿಯಾದ ಸೂರ್ಯನನ್ನು 
ಗಾಯತ್ರೀ ಮಂತ್ರದಿಂದ ಉಪಾಸಿಸುವುದೇ ಸಂಧ್ಯಾವ೦ದನ. 

ಸೂರ್ಯನು ಶಿವನ ಶರೀರವೇ ಆಗಿದ್ದಾನೆ ಹಾಗೂ ಗಾಯತ್ರೀ ಮಂತ್ರದ 
ದೇವತೆಯ ರೂಪದಲ್ಲಿ ಸಾಕ್ಷಾತ್‌ ಶಿವನಿದ್ದಾನೆ.*' ಆದ್ದರಿಂದ ಶಿವರೂಪಿಯಾದ 
ಸೂರ್ಯನಿಗೆ ಅಭಿಮುಖನಾಗಿ ಅಥವಾ ಉತ್ತರಾಭಿಮುಖನಾಗಿ ನಿಂತುಕೊಂಡು 


ಸೌರಮಂಡಲದ ಮಧ್ಯದಲ್ಲಿರುವ ಪಾರ್ವತೀಪರಮೇಶ್ರರರ ಧ್ಯಾನವನ್ನು ತದನಂತರ 
ಗುರುಧ್ಯಾನ ಮಾಡಿ- 


ಶಿವೋ ಮಹೇಶ್ವರಶ್ಚೈವ ರುದ್ರಃ ಶಂಭುರುಮಾಪತಿಃ ಕ 

ಸಂಸಾರವೈದ್ಯಃ ಸರ್ವಜ್ಞ ಪರಮಾತ್ಮೇತಿ ಚಾಷ್ಟಕಮ್‌ 

ಎ೦ಬ ಶಿವನಾಮಾಷ್ನಕವನ್ನು ಜಪಿಸಿ ಮೂರು ಬಾರಿ ಅರ್ಫ್ಥ್ಯವನ್ನರ್ಷಿಸಬೇಕು. 
ನಂತರ ಗಾಯತ್ರೀ ಜಪವನ್ನಾಚರಿಸಬೇಕೆಂದು ತಿಳಿಸಿದೆ.** 


ಈ ಸಂಧ್ಯಾಸಮಯದಲ್ಲಿ ಶಿವನ ಹೊರತಾಗಿ ಅನ್ಯದೈವೋಪಾಸನೆಯನ್ನು 
. ಮಾಡಿದಲ್ಲಿ ಉಪಾಸಕನ ಆಯಸ್ಸು, ಎದ್ಕೆ, ಯಶಸ್ಸು ಮತ್ತು ಬಲಗಳು ನಷ್ಟವಾಗುತ್ತವೆ* 


೩೧. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೫೫; ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ 
ಸಂಖ್ಯೆ ೧೭-೧೮; 

೩೨. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೧೯ 

೩೩. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೨೩ 

೩೪. ಕಾ.ಆ. ಕ್ರಿ. ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೫೬ 


೧೫೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂದು ಸಂಧ್ಯಾವಂದನ ಕ್ರಮವನ್ನು ವಿವರಿಸಿದರೂ ಸ ಸಹ “ಪ್ರತಿಯೊಬ್ಬ ವೀರಶೆ ವನು 
ತನ  ಇಷ್ಟಲಿಂಗಪೂಜಾ ಸಮಯದಲ್ಲಿ ಅಂತಃಕರಣದಲ್ಲಿ ಬೆಳಗುವ ಜ್ಞಾನಸೂರ್ಯನ 
ಉಪಾಸನೆಯನ್ನು ಮನಃಪೂರ್ವಕವಾಗಿ ಆಚರಿಸುವುದೇ ವೀರಶೈ ವರು ಮಾಡುವ 
ಸಂಧಾ ವಂದನ" ಸ ಸುಪ್ರಭೇದಾಗಮದಲ್ಲಿ* ಹೇಳಿದೆ. 


ಈ ಸಂಧ್ಯಾವಂದನದ ನಂತರ ಪೂಜೆ, ಪಂಚಾಕ್ಟರ ಜಪ ಹಾಗೂ ರುದ್ರಾಧ್ಯಾಯದ 
ಪಠಣಗೈದು ಅಗಿ ಕಾರ್ಯವನ್ನು ಕೈಕೊಳ್ಳಬೇಕೆಂದು "ಆಗಮಗಳು ತಿಳಿಸುತ್ತವೆ. 


| ಅಗ್ನಿಕಾರ್ಯ 

ಯಜ್ಞಶಾಲೆಯನ್ನು ಪ್ರವೇಶಿಸಿ, ಅಗ್ನಿಯನ್ನು ಪವಿತ್ರವಾದ ಶಿವಸಂಸ್ಕಾರದಿಂದ 
ಶಿವಾಗ್ನಿಯನ್ನಾಗಿ ಪರಿವರ್ತಿಸಿ,** ಆ ಅಗ್ನಿಯಲ್ಲಿ ಪಾರ್ವತೀ ಸಹಿತನಾದ 
ಪರಮೇಶ್ವರನನ್ನು ಧ್ಯಾನಿಸಿ AF ಯಜ್ಞವನ್ನು ಆಚರಿಸಬೇಕೆಂದು ತಿಳಿಸುತ್ತಾ 
ಹೋಮಯೋಗ್ಯ ಸಮಿತ್ತಗಳ ಬಗ್ಗೆ ತಿಳಿಸುತ್ತದೆ. 


ಮುತ್ತಗ, ಕಗ್ಗಲಿಮರ(ಖದಿರ), ಅರಳಿಮರ(ಅಶ್ವತ್ಥ), ಬನ್ನಿಮರ(ಶಮೀ), 
ಅತ್ತೀಮರ(ಉದುಂಬರ) ಇವುಗಳು ಅಗ್ನಿಕಾರ್ಯಕ್ಕೆ ಯೋಗ್ಯವಾದ ಸಮಿತ್ತುಗಳು. 
ಇವುಗಳಲ್ಲಿ ತೊಗಟೆಯಿ೦ದ ಕೂಡಿದ, ೧೦-೧೨ ಅಂಗುಲಗಳಷ್ಟು ಉದ್ದದ, 
` ಅರ್ಧಂಬರ್ಧ ಒಣಗಿದ, ಒಂದೇ ಅಳತೆ ಕತ್ತರಿಸಿದ, ತೋರ್ಟೆರಳಿನಷ್ಟು ದಪ್ಪವಾಗಿರುವ, 
ಗುಂಡಗಿನ, ಕತ್ತರಿಸಿದ ನಂತರ ನೆಲದ ಮೇಲೆ ಬೀಳದೇ ಇರುವ, ಇನ್ನೊಂದು 
ಕೊಂಬೆ ಇಲ್ಲದೇ ಇರುವ, ಹುಳುಗಳು ತಿನ್ನದೇ ಇರುವ ಸಮಿತ್ತುಗಳು 
ಉತ್ತಮವಾದವುಗಳೆಂದು ವಿವರಿಸಿ ಹವಿಸನ್ನು ಅರ್ಪಿಸುವಲ್ಲಿ ಹೋಮಾಗ್ನಿಯ ಕಲವು 
ನಿಷಿದ್ದ ಅಂಗಗಳನ್ನು ಚ೦ದ್ರಜ್ಞಾನಾಗಮದಲ್ಲ ಹೇಳಲಾಗಿದೆ.*5 


ಸರಿಯಾಗಿ ಬೆಂಕಿ ಹತ್ತಿಕೊಳ್ಳದೇ ಉರಿಯುತ್ತಿರುವ ಸಮಿತ್ತು ಅಗ್ನಿಯ 
ಕರ್ಣವೆಂದೂ ಅದರಲ್ಲಿ ಹವಿಸ್ಸನ್ನು ನೀಡುವುದರಿಂದ ರೋಗಪ್ರಾಪ್ತಿಯು. ಧೂಮದಿಂದ 
ಆವೃತವಾದ ಅಗ್ನಿಕುಂಡವು ನಾಸಿಕವೆಂದೂ, ಅದರಲ್ಲಿ ಹವಿಸ್ಸನ್ನು ನೀಡುವುದರಿಂದ 


ಮನೋಕ್ಷಯ(ಮನೋದೌರ್ಬಲ್ಯ)ವು. ಅಗ್ನಿಯ ಹೃಸ್ಥಜ್ಞಾಲೆಗಳಿರುವ ಭಾಗವನ್ನು 


ನೇತ್ರವೆಂದೂ, ಅದರಲ್ಲಿ ಹವಿಸ್ಸನ್ನು ನೀಡುವುದರಿಂದ ಮೃತ್ಯವು. ಸುಟ್ಟ ಸಮಿತ್ತುಗಳ 
ಭಸ್ಮವನ್ನು ಶಿರವೆ೦ದೂ, ಅದರಲ್ಲಿ ಆಹುತಿ ನೀಡುವುದರಿಂದ ಪಾಪವೂ ಉಂಟಾಗುತ್ತವೆ. 


ಎಲ್ಲಿ ಅಗ್ನಿಯು ಜಾಜ್ವಲ್ಯಮಾನವಾಗಿ ಉನ್ನತ ಜ್ಞಾಲೆಗಳಿಂದ ಪ್ರಜ್ವಲಿಸುತ್ತಿರುವುದೋ ' 


ಅದೇ ಅಗ್ನಿಯ ನಾಲಿಗೆ. ಆದ್ದರಿ೦ದ ಹೋಮಾಗ್ನಿಯ ನಾಲಿಗೆಯಲ್ಲಿಯೇ ಹವಿಸ್ಸನ್ನು 


ಅರ್ಪಿಸಬೇಕೆಂದು ವಿವರಿಸಲಾಗಿದೆ . 


೩೫. ಸುಪ್ರಭೇದಾಗವು, ೭ ನೇ ಪಟಲ, ಶ್ಲೋ. ಸಂ. ೧೦ 
೩೬. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೪೮ 
೩೭. ಪಾ.ಆ. ಪಟಲ ೪, ಶ್ಲೋಕ ಸಂಖ್ಯೆ ೧೯ 

೩೮. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫೦-೫೩ 
ರ೯. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫೪-೫೭ 


ದೈನಂದಿನ ಆಚರಣೆಗಳು ೧೫೩ 


, ಚ೦ದ್ರಜ್ಞಾನಾಗಮದಲ್ಲಿನ ಈ ವಿವರಣೆಗಳು ಮಕುಟಾಗಮದಲ್ಲಿ ಕಂಡು 

ಬರದಿದ್ದರೂ, ಇದರ ಮುಂದುವರಿದ ವಿವರಣೆಯು ಕಂಡು ಬರುತ್ತದೆ. ಶಿವನ 
ಘೋರ ಸ್ವರೂಪವಾದ ಅಗ್ನಿಯಲ್ಲಿ ಸುವರ್ಣಾ, ಕನಕಾ, ರಕ್ತಾ, ಕೃಷ್ಣ ಸುಪ್ರಭಾ. 
ಬಹುರೂಪಾ ಮತ್ತು ಅತಿರಕ್ತಾ ಎಂಬ ಏಳು ಶಿವಾಗ್ನಿಗಳ ನಾಲಿಗೆಗಳಿದ್ದು, ಅವು 
ಕ್ರಮವಾಗಿ ಪಶ್ಚಿಮ, ಮಧ್ಯಭಾಗ, ಉತ್ತರ, ದಕ್ಷಿಣ, ಪೂರ್ವ, ಆಗ್ನೇಯ ಮತ್ತು 
ಈಶಾನ್ಯ ದಿಕ್ಕುಗಳಲ್ಲಿವೆ್‌್‌ ಎಂದು ವಿವರಿಸಿ, ವಿವಾಹದ ಸಂದರ್ಭದಲ್ಲಿ ಪಶ್ಚಿಮ 
ದಿಕ್ಕಿನ ಸ ನಾಲಿಗೆಗೆ, ಯಜ್ಞಕರ್ಮಗಳಲ್ಲಿ ಮಧ್ಯಮ ಸ್ಥಾನದಲ್ಲಿರುವ ಕನಕಾ 
ನಾಲಿಗೆಗೆ. ಉಪನಯನ ಕರ್ಮದಲ್ಲಿ ಉತ್ತರ ದಿಕ್ಕಿನ ರಕ್ತಾ ನಾಲಿಗೆಗೆ ಪಿತೃ ಕರ್ಮಗಳಲ್ಲಿ 
ದಕ್ಷಿಣ ದಿಕ್ಕಿನ ಕೃಷ್ಣಾ ನಾಲಿಗೆಗೆ, ಎಲ್ಲ ಕಾಮ್ಯ ಕರ್ಮಗಳಲ್ಲಿ ನನು ದಿಕ್ಕಿನ 
ಸುಪ್ರಭಾ ನಾಲಿಗೆಗೆ, “ಶಾಂತಿ ಕರ್ಮಗಳಲ್ಲಿ ಆಗ್ಗೆ €ಯ ದಿಕ್ಕಿನ "ಅತಿರಕ್ತಾ ನಾಲಿಗೆಗೆ 
ಮತ್ತು ಉಗ್ರ ಕಾರ್ಯಗಳಲ್ಲಿ ಈಶಾನ್ಯ CE ನಾಲಿಗೆಗೆ ಹವಿಸನ ರ್ಪಿಸುವುದು 
ಯಾವಾಗಲೂ ಪ್ರಶಂಸನೀಯವೆಂದು ಬೋಧಿಸುತ್ತದೆ.” ಶಿವಾಗ್ಗಿಯ ಈ ಏಳು 
ನಾಲಿಗೆಗಳಲ್ಲಿ ಕನಕಾ, ಬಹುರೂಪಾ ಮತ್ತು ಅತಿರಕ್ತಾ ಎಂಬ ಮೂರು ನಾಲಿಗೆಗಳು 
ಪರಶಿವನ ಈಶಾನ ಮುಖದಲ್ಲಿದ್ದರೆ, ಸುಪ್ರಭಾ, ಕೃಷ್ಣಾ, ರಕ್ತಾ ಮತ್ತು ಸುವರ್ಣಾ- 
ಈ ನಾಲಿಗೆಗಳು ಕ್ರಮವಾಗಿ ಪರಶಿವನ ತತ್ಪುರುಷ, ಅಘೋರ, ಸದ್ಯೋಜಾತ ಮತ್ತು 
ವಾಮದೇವ ಎ೦ಬ ಮುಖಗಳಲ್ಲಿ ನೆಲೆಸಿವೆ. ಆದ್ದರಿಂದ ಶಿವಾಗ್ನಿಯನ್ನು ಜ್ಞಾನಿಯು 
ಧ್ಯಾನಿಸುತ್ತಾ ಪ್ರಾತಃಕಾಲದಲ್ಲಿ ಮತ್ತು ಸಾಯಂಕಾಲದಲ್ಲಿ ಆಹುತಿಯನ್ನರ್ಪಿಸಿ ಹೋಮ 
ಮಾಡಬೇಕೆಂದು ತಿಳಿಸಿದೆ.” 


ಈ ಯಜ್ಞಗಳಲ್ಲಿ ಐದು ಪ್ರಕಾರಗಳಿವೆ. ಹೋಮವನ್ನಾಚರಿಸುವುದು ದೇವಯಜ್ಞ 
ಪಿತೃಗಳಿಗೆ ತರ್ಪಣವನ್ನರ್ಪಿಸುವುದು ಪಿತೃಯಜ್ಞ ಭೂತಗಳಿಗೆ ಬಲಿಯನ್ನರ್ಪಿಸುವುದು 
ಭೂತಯಜ್ಞ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವ ಕ್ರಿಯೆ ಮನುಷ್ಯಯಜ್ಞ ಮತ್ತು 
ಸ್ಪಾಧ್ಯಾಯವೇ ಬ್ರಹ್ಮಯಜ್ಞ ದ ಒದು ಪಂಚಯಜ್ಞಗಳೆಂದು ಪ ಪ್ರಸಿದ್ಧವಾಗಿವೆ. ಆದರ 
ವೈದಿಕವಾದ ಸ ಯಜ್ಞಗಳ ಬದಲಾಗಿ ಕರ್ಮಯಜ್ಞ ತಪೋಯಜ್ಞ ಜಪಯಜ್ಞ 
ಧ್ಯಾನಯಜ್ಞ ಮತ್ತು ಜ್ಞಾನಯಜ್ಞ ಎಂಬ ಪಂಚೆಯಜ್ಞಗಳನ್ನು "ವೀರಶೈವರು 
ಆಚರಿಸ ಬೇಕೆಂದು ತಗಮಗಳು ತಿಳಿಸುತ್ತವೆ. 


ವೀರಶೈವರ ಪಂಚಯಜ್ಯಗಳು 


ವೀರಶೈ ವರು ಆಚರಿಸುವ ಪಂಚಯಜ್ಞಗಳ ವಿಚಾರವು ಪಾರಮೇಶ್ವರಾಗಮದಲ್ಲಿ 
ಈ SS ನಿರೂಪಿತವಾಗಿದೆ: 


೪೦. ಮ.ಆ. ಕ್ರಿ.ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೨೪-೨೬ 
೪೧. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೨೭-೨೮ 
೪೨. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೩೧-೩೨ 


೧೫೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಾರ್ಥ೦ ದೇಹಸಂಶೋಷಸ್ತಪಃ ಕೃಚ್ಛಾದಿ ನೋ ಮತಮ್‌ ॥ 
ಶಿವಾರ್ಚಾ ಕರ್ಮ ವಿಜ್ಞೇಯಂ ಬಾಹ್ಯಂ ಯಾಗಾದಿ ನೋಚ್ಯತೇ 
ಜಪಃ ಪಂಚಾಕ್ಷರಾಭ್ಯಾಸಃ $ ಪ್ರಣವಾಭ್ಯಾಸ ಏವ ವಾ ॥ 
ರುದ್ರಾಧ್ಯಾಯಾದಿಕಾಭ್ಯಾಸೋ ನ ಚಾನ್ಯಾಧ್ಯಯನಾದಿಕಮ್‌। 


ಧ್ಯಾನಂ ಶಿವಸ್ಯ gd ನಾತಾದಿಚೆಂತನಮ್‌ ಜೆ 


ಶಿವಪೂಜೆ(ಐಷ್ಟಲಿಂಗಪೂಜೆ)ಯೇ ಕರ್ಮ ಹೊರತು ಬಾಹ್ಯ ಯಜ್ಞಯಾಗಾದಿಗಳ 
ಆಚರಣೆಯಲ್ಲ. ಶಿವನಿಗೋಸ್ಕರ ದೇಹವನ್ನು ಶೋಷಿಸುವುದೇ ತಪಸ್ಸು ಹೊರತು 
ಕಷ್ಟಕರ ಚಾಂದ್ರಾಯಣಾದಿ ವ್ರತಗಳಲ್ಲ. ಪಂಚಾಕ್ಷರಮಂತ್ರದ ಪುನಃಪುನಃ ಪಠನ 
ಹಾಗೂ ರುದ್ರಾಧ್ಯಾಯದ ಅಭ್ಯಾಸವೇ ಜಪ ಹೊರತು ಸಾಂಖ್ಯ, ವೇದಗಳ ಅಧ್ಯಯನವಲ್ಲ. 
ಶಿವನ ರೂಪಾದಿಗಳ ಚಿಂತನೆಯೇ ಧ್ಯಾನ ಹೊರತು ಆತ್ಮಾದಿಗಳ ಚಿ೦ತನೆಯಲ್ಲ 
ಎಂದು ತಿಳಿಸಿದೆ. ಅರ್ಥಾತ್‌ ವೀರಶೆ ವನಿಗೆ ಇ ಇಷ್ಟಲಿಂಗಪೂಜೆಯೇ ಕರ್ಮಯಜ್ಞ 
ಶಿವನಿಗೋಸ್ಕರ ದೇಹವನ್ನು ಜಂ! ತಪೋಯಜ್ಞ ಪಂಚಾಕ್ಷರಮಂತ್ರದ 
ಪುನಃಪುನಃ ತ ಜಪಯಜ್ಞ ಶಿವನ ರೂಪಾದಿಗಳ ಚಿಂತನೆಯೇ 'ಧ್ಯಾನಯಜ್ಞ 
ಮತ್ತು ಕಾಮಿಕಾದಿ ದಿವ್ಯಾಗಮಗಳ ಅರ್ಥವನ್ನು ವಿಚಾರಮಾಡಿ ತಿಳಿಯುವುದೇ. 
ಜ್ಞಾನೆಯಜ್ಞವೆಂದು ನಿರೂಪಿಸಿದೆ. 


ಗುರುಜಂಗಮರಿಗೆ ನಮಸ್ಕಾರ ವಿಧಿ 

ಅಗ್ಗಿಕಾರ್ಯದ ನಂತರ ವೀರಶೈವನು ಗುರು-ಜ೦ಗಮರಿಗೆ ಎಧಿವತ್ತಾಗಿ 
ನಮಸ ಸರಿಸಬೇಕೆಂದು ಆಗಮಗಳು ತಿಳಿಸಿವೆ. ಗುರು-ಜಂಗಮರ ನಮಸ್ಕಾರವಿಧಿಯನ್ನು 
ಮಕುಟಾಗಮದಲ್ಲಿ ಈ ರೀತಿ ಹೇಳಲಾಗಿದೆ. 


ದಕ್ಷಹಸ್ಟೇನ ಸಂಗೃಹ್ಯ ನಿಶ್ಚಲೋ ಲಿ೦ಂಗಪೇಟಿಕಾಮ್‌। 
ಪಾದಾಂಗುಷ್ಠ್‌ ರ್‌ ಸವ [ಹಸ್ತೇನ ಪರಿಗೃಹ್ಯ ಚ॥ 
ಸಂಸ್ಪರ್ಶಯೇನೆ ೇತ್ರಯೋಸ್ಟಿರ್ಗುರ್ವಾಧೀನ್‌ SE ಪ್ರಜೇತ್‌॥ 


ಇಷ್ಟಲಿಂಗದ ಪೆಟ್ಟಿಗೆ (ಕರಡಿಗೆಯನ್ನು ) ಭದ್ರವಾಗಿ ಬಲಗೈಯಲ್ಲಿ ಹಿಡಿದುಕೊಂಡು 
ಎಡಗೆ ಯನ್ನು ಗುರುವಿನ ಪಾದಗಳ ಎರಡೂ ಅ೦ಗುಷ್ಠಗಳ ಕೆಳಗೆ ಆಧಾರದಂತೆ 
2. ತನ್ನೆರಡೂ ಕಣ್ಣುಗಳನ್ನು ಶ್ರೀ ಗುರುವಿನ ಎರಡೂ ಪಾದಾಂಗುಷ್ಠಗಳಿಗೆ 
ಸರ್ಶಿಸಬೇಕು. ಎಡಗಣ್ಣನ್ನು 1.24. ಅಂಗುಪ್ನ ಷ್ಠಕ್ಕು ಬಲಗಣ್ಣನ್ನು ಬಲ ಪಾದಾಂಗುಷ್ಠಕ್ಕೂ 
ಸ್ಪರ್ಶಿಸಿ ೩ ಬಾರಿ ನಮಸ್ಕಾರವನ್ನು ಚ್ಚು 


ಹೀಗೆ ವೀರಶೈ ವನು ತನ್ನ ಪ್ರಥಮ ಅವಧಿಯ ದೈನಂದಿನ ಕಾರ್ಯಗಳನ್ನು 
ಈ ಬಗೆಯಾಗಿ ಮರೆ ಸಬೇಕೆಂದು ಆಗಮಗಳು ಜ್ರ 


೪೩. ಪಾ.ಆ. ಪಟಲ ೧೭, ಶ್ಲೋಕ ಸಂಖ್ಯೆ ೮೦-೮೨ 
೪೪. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೩೪ 


' ದೈನಂದಿನ ಆಚರಣೆಗಳು ೧೫೫ 


ದಿನದ ಎರಡನೇ ಅವಧಿಯ ಕಾರ್ಯಗಳು 


ಭಾಗೇ ದ್ವಿತೀಯೇ ನಿಗಮಾನಭ್ಯಸೇದಾಗಮಾನಪಿ। 
ಅಧ್ಯಾಪಯೇಚ್ಚ ಶಾಸ್ತ್ರಾಣಿ ಸಮಿಧಾದೀನಿ ಚಾಹರೇತ್‌॥ 
ಪುಷ್ಪಾಣಿ ಬಿಲ್ಲಪತ್ರಾಣಿ ಶ್ರೀಗಂಧಪ್ರಮುಖಾನಿ ಚ ॥ 


ದಿನದ ೨ನೇ ಭಾಗದಲ್ಲಿ ವೇದ, ಆಗಮಗಳು, ಉಪನಿಷತ್ತುಗಳು ಮುಂತಾದವುಗಳ 


| ಅಧ್ಯಾಪನ ಹಾಗೂ ಅಧ್ಯಯನವನ್ನು ಮಾಡಬೇಕು. ಹಾಗೆಯೇ ಹೋಮಕಾರ್ಯಗಳಿಗೆ 


ಸಮಿತ್ತುಗಳನ್ನು, ಪೂಜಾಕಾರ್ಯಕ್ಕೆ ಹೂ, ಬಿಲ್ವ, ಗಂಧ ಮುಂತಾದ ಸಾಮಗ್ರಿಗಳನ್ನು 
ಸಂಗ್ರಹಿಸಬೇಕು. ಇದು ಎರಡನೇ ಅವಧಿಯ ಕರ್ತವ್ಯ 


ದಿನದ ಮೂರನೇ ಅವಧಿಯ ಕಾರ್ಯಗಳು 


“ಅರ್ಥಸಿದ್ದೆ 59 ಬೆ. ಕುರ್ವೀತ ಯತ್ನಂ ಭಾಗೇ ತೃತೀಯಕೇ॥”** 
ದಿನದ ಮೂರನೇ ಅವಧಿಯಲ್ಲಿ ತನ್ನ ಹಾಗೂ ಕುಟು೦ಬ ಜೀವನಪೋಷಣೆಗೆ 
ಉದ್ಯೋಗವನ್ನು ಮಾಡಬೇಕು. 


ದಿನದ ನಾಲ್ಕನೇ ಅವಧಿಯ ಕಾರ್ಯಗಳು 


ನಾಲ್ಕನೇ ಅವಧಿಯಲ್ಲಿ ಮಧ್ಯಾಹ್ನದ ಸ್ನಾನ, ಭಸ್ಮಸ್ನಾನ, ತ್ರಿಪು೦ಡ್ರಧಾರಣೆ, 
ರುದ್ರಾಕ್ಷಧಾರಣೆಯನ್ನು ಮಾಡಿ ಗಾಯತ್ರೀ ಹಾಗೂ ಪಂಚಾಕ್ಷರ ಮಂತ್ರಸಹಿತವಾದ 
ಸಂಧ್ಯಾವಂದನೆಯನ್ನು ಮಾಡಬೇಕು. ನ೦ತರ ಗುರ್ವೀ, ಮಹತೀ ಅಥವಾ ಲಫ್ತೀ 
ಈ ಮೂರರಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ತನ್ನ ಶಕ್ತ್ಯಾನುಸಾರ ಇಷ್ಟಲಿಂಗ 
ಪೂಜೆಯನ್ನು ಭಕ್ತಿಭಾವದಿಂದ ಆಚರಿಸಬೇಕು.*₹ 


ಮಧ್ಯಾಹ್ನದ ಪೂಜೆಯ ನಂತರ ಮನೆಗೆ ಆಗಮಿಸಿದ ಅತಿಥಿಯ ಸತ್ಕಾರವನ್ನು 
ಮಾಡಬೇಕು. ಅತಿಥಿಯು ಪಂಡಿತನೇ ಇರಲಿ, ಮೂರನೇ ಇರಲಿ, ಶತ್ರುವೇ 
ಇರಲಿ, ಮಿತನೇ ಇರಲಿ ಆತನನ್ನು ಅತಿಥಿರೂಪದಲ್ಲಿರುವ ಸಾಕ್ಷಾತ್‌ ಶಂಭುವೇ 
ಎಂದು ತಿಳಿಯಬೇಕು. ಮನೆಗೆ ಆಗಮಿಸಿದ ಮಾಹೇಶ್ವರ ಅಥವಾ ಜ೦ಗಮನನ್ನು 
ಭಕ್ತಿಭಾವದಿಂದ ಪೂಜಿಸಬೇಕು. ಆತನ ಭೋಜನ ಸಮಾಪ್ತಿಯ ನಂತರವೇ 


' ಮನೆಯ ಯಜಮಾನನು ಪ್ರಸಾದವನ್ನು ಸ್ವೀಕರಿಸಬೇಕು. 


೪೫. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫೮ ; ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ 
ಸಂಖ್ಯೆ ೩೫ ; ಕಾ.ಆ. ಕ್ರಿಪಾ. ಪಟಲ ೩, ಶ್ಲೋಕ ಸಂಖ್ಯೆ ೬೩ 

೪೬. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫೯ ; ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ 
ಸಂಖ್ಯೆ ೩೬ ; ಕಾರಣಾಗಮ, ಕ್ರಿ.ಪಾ, ೩ ನೇ ಪಟಲ, ಶ್ಲೋ. ಸಂ. ೬೬ 

೪೭. ಚಂ.ಆ. ಕ್ರಿ.ಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೫೯-೬೨ ; ಮ.ಆ. ಕ್ರಿಪಾ, ಪಟಲ ೨, 
ಶ್ಲೋಕ ಸಂಖ್ಯೆ ೩೭-೪೦ ; 


೧೫೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಂಡಿತೋ ವಾಂಥವಾ ಮೂರ್ಯಃ ಪ್ರಿಯೋ ವಾ ದ್ವೇಷ್ಠ ಏವ ವಾ। 
ಸಂಪ್ರಾಪ್ತೋ ಯಸ್ತು ಪೂಜಾಂತೇ ಸ ವೈ ಶಂಭುರ್ನ ಸಂಶಯಂಃ॥ 
ಮಾಹೇಶ್ವರಂ ಹಿ ಸದ್ಧಕ್ಟ್ಯಾ ಪೂಜೆಯೇದ್‌ ಗೃಹಮಾಗತಮ್‌। 
ಲ್‌ ಚ ಸಮಾರಾಧ್ಯ ಪ್ರಸಾದಮುಪಭುಜ್ಯ ಚ " 


ಪ್ರಸಾದ ಸ್ವೀಕಾರದ ನಂತರ ಭುಂಜಿಸಿದ ಆಹಾರವು ಚೆನ್ನಾಗಿ ಜೀರ್ಣವಾಗುವ 
ಸಲುವಾಗಿ ಯಾವುದೇ ಚಿಂತೆ ಇಲ್ಲದೇ ಸುಖವಾಗಿ ಕುಳಿತುಕೊಳ್ಳಬೇಕು. ಜೊತೆಗೆ 
ಶಿವಸ್ತೋತ್ರ, ಪುರಾಣ ವಾಚನ ಮುಂತಾದವುಗಳನ್ನು ಮಾಡಬೇಕು. ತದನಂತರ 
ಸಾಯಂಕಾಲದವರೆಗೆ ಜೀವನೋಪಾಯಕ್ಕೆ ಅರ್ಥಸಂಗ್ರಹಕ್ಕೆ ತೊಡಗಬೇಕು.” 


ಸಾಯಂ ವಿಧಿ 


ಸಾಯಂಕಾಲ ಜಲಸ್ನಾನ ಅಥವಾ ಭಸ್ಮಸ್ನಾನವನ್ನು, ಸಂಧ್ಯಾವಂದನೆಯನ್ನು 
ಮಾಡಿ ಎರಡು ವಿಧದ ಜಪ (ಗಾಯತ್ರೀ ಜಪ ಹಾಗೂ ಪಂಚಾಕ್ಷರೀ ಜಪ) 
ಮಾಡಬೇಕು. ನಂತರ ಅಗ್ವಿಕಾರ್ಯ ಹಾಗೂ ಸಾಯಂಕಾಲದ ಪೂಜೆಯನ್ನು 
ನೆರವೇರಿಸಬೇಕು. 


ಹೀಗೆ ವೀರಶೈವನು ಅರುಣೋದಯ, ಸೂರ್ಯೋದಯ, ಸಂಗವಕಾಲ 


(ಗೋವುಗಳ ಹಾಲು ಹಿಂಡಿ ಮೇಯಲು ಬಿಡುವ ಕಾಲ), ಮಧ್ಯಾಹ್ನ, ಸಾಯಂಕಾಲ 


ಹಾಗೂ ಅರ್ಧರಾತ್ರಿ ಈ ಆರು ಸಮಯಗಳಲ್ಲಿ ಅಥವಾ ಸೂರ್ಯೋದಯ, ಮಧ್ಯಾಹ್ನ 


ಮತ್ತು ಅರ್ಧರಾತ್ರಿ ಈ ಮೂರು ಕಾಲಗಳಲ್ಲಾಗಲಿ ಶಿವಭಕ್ತನು ಎಲ್ಲ ಆಪತ್ತುಗಳಿ೦ಂದ ' 


' ಕಾಪಾಡುವ ಇಷ್ಟಲಿಂಗವನ್ನು ತನ್ನ ಶಕ್ತಾ ಮುಸಾರ ಮಹತೀ, ಗುರ್ವೀ, ಅವಸರಾ 
ಅಥವಾ ಲಫ್ಲೀ ತಾಸಿನ ಪೂಜಿಸ ಕೆಂದು ಆಗಮಗಳು ತಿಳಿಸುತ್ತವೆ. 


ಷಟ್‌ಸು ಕಾಲೇಷು ಸಂಪೂಜ್ಯಂ ತ್ರಿಸಂಧ್ಯಮಥವಾ ಪುನಃ 
ಇಷ್ಟಲಿಂಗಂ ಮಹೇಶಸ್ಯ ಸರ್ವಾನಿಷ್ಟನಿಷೂದನಮ್‌॥ 
ಅರುಣಸ್ಕೋದಯೇ ಭಾನೋರುದಯೇ ಸಂಗವೇ ತಥಾ। 
ಮಧ್ಯಾಹ್ನೇ ಚ ತಥಾ ಸಾಯಮರ್ಧರಾತ್ರೌ ಬೃಹಸ್ಪತೇ॥ 
ಷಟ್‌ಕಾಲಮರ್ಚನೀಯಂ ಸ್ಯಾಚ್ಛಿವಲಿಂಗಮನಾಮಯಮ್‌। 
ಅಭೋಜನೇ ತ್ವವಸರಾ ed ಹ್ಯನ್ಯಥಾ ಪರಾ। 
ಇಷ ಡಿ ಮಹತೀ ಪೂಜಾ ಶಕ್ತ ಸನುಸಾರತಃ॥ ' 


೪೮. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೬೬-೬೮ ; ಮ.ಆ. ಕ್ರಿಪಾ, ಪಟಲ ೨, 
ಶ್ಲೋಕ ಸಂಖ್ಯೆ ೪೩ ; ಕಾ.ಆ. ಕ್ರಿಪಾ. ಪಟಲ ೩, ಶ್ಲೋಕ ಸಂಖ್ಯೆ ೭೩ 

ರ್ಥ, ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸ ಸಂಖ್ಯೆ ೬೮ ; ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ 
ಸಂಖ್ಯೆ ೪೬ ; ಕಾ.ಆ.ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೭೫-೭೬ 

೫೦. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೬೩-೬೫ 


SAS OR Sh iid et cc 


ದೈನಂದಿನ ಆಚರಣೆಗಳು ೧೫೭ 


ದಿನಕ್ಕೆ ಆರು ಬಾರಿ ಅಥವಾ ಕನಿಷ್ಠ ಮೂರು ಬಾರಿಯಾದರೂ ಇಷ್ಟಲಿಂಗ 
ಪೂಜೆಯನ್ನು ಆಚರಿಸಬೇಕೆಂಬ ಆಗಮಗಳ ಅವನ್ನು ಪುಷ್ಟೀಕರಿಸುತ್ತ 
ಚೆನ ಬಸವಣ್ಣನವರು. 


ಉದಯಕಾಲ, ವಿಚಿತ್ರಕಾಲ, ಅಸ್ತಮಾನ ಕಾಲದಲ್ಲಿ 
ತನ್ನ ಇಷ್ಟಲಿಂಗಕ್ಕೆ ಷೋಡಶೋಪಚಾರವ ಮಾಡದವನು 
ಭಕ್ತನಲ್ಲ, "ಶರಣನಲ್ಲ, ಲಿಂಗೈಕ್ಕನಲ್ಲ. 

ಅವನು. ಜಹಿ ಇ ಕಃ ಲಿಂಗಚೋರಕ; 
ಇಂತೆಂದುದು ಕೂಡಲಚೆನ್ನಸಂಗನ ಆಜ್‌ 


ಎ೦ದು ಹೇಳಿರುವರು. ಹೀಗೆ ಸಾಯಂಕಾಲದಲ್ಲಿ ಅವಸರಾ ವಿಧಾನದಿಂದ 
ಇಷ್ಟಲಿಂಗಪೂಜೆಯನ್ನು ನಿಷ್ಠಮಿ೦ದ ಆಚರಿಸಿದ ನಂತರ ವೃಶ್ವದೇವವಿಧಿಯನ್ನು 
(ಗೋವು ಮುಂತಾದ "ಪಾಣಿಗಳಿಗೆ ಮತ್ತು ಅತಿಥಿಗಾಗಿ ಅ ಪದಾರ್ಥವನ್ನು 
ಬೇರೆ ತಗೆದು ಮೀಸಲಿರಿಸುವ ವಿಧಿ) ಆಚರಿಸಬೇಕು. ಸ್ವ 


ರಾತ್ರಿಯ ಕರ್ತವ್ಯಗಳು 


ಯಥಾಶಕ್ತಿ ರಾತ್ರಿ ಪೂಜೆಯ ನಂತರ ಅತಿಥಿಸತ್ಕಾರವನ್ನು ಭಕ್ತಿಪೂರ್ವಕವಾಗಿ 
ಮಾಡಿ ನ೦ತರ ಪ್ರಸಾದ ಸ್ವೀಕಾರ ಮಾಡಬೇಕು. ಸ್ವೀಕರಿಸಿದ ಆಹಾರವು ಪ್ರಸಾದದ 
ಅನುಭೂತಿಯನ್ನುಂಟು ಮಾಡಲು ಶಿವಸ್ತೋತ್ರ "ಮುಂತಾದವುಗಳ ಪಠಣವನ್ನು 
ಮಾಡಬೇಕು. 


ಮಲಗುವ ಕ್ರಮ 

ದಿನದ ಎಲ್ಲ ವಿಧಿಗಳ ಆಚರಣೆಯ ನಂತರ ಪ್ರಸನ್ನ ಮನಸ್ಸನಾಗಿ ಶಿವನ 
ಧ್ಯಾನವನ್ನು ಮಾಡುತ್ತ ತನ್ನ ಮನಸ್ಸಿಗೆ ಹಿತವೆನಿಸುವ ಸುಖವಾದ ನಿದ್ರೆಯನ್ನು 
ಹೊಂದುವಂತಹ ಹಾಸಿಗೆಯ ಮೇಲೆ ಮಲಗಿಕೊಳ್ಳಬೇಕು. 


ಅಧಿಶಯ್ಯಾಭಿರುಚಿತಾಂ ಶಯ್ಯಾಂ ಶಂಭುಂ ಶುಚಿಃ le 
ಧ್ಯಾಯನ್‌ ಶಯೀತ ನಿಶ್ಚಿಂತಸ್ತತೋ ನಿದ್ರಾಸುಖಂ ವ್ರಜೇತ್‌!" 
pe ಶಯ್ಯಾಂ ಸುಖಕರೀಮಧಿಶಯ್ಯ ಶುಚಿಸ್ತು ಮಾ 
ಧ್ಯಾಯನ್‌ ಚ ಸುಖಮುತ ತ್ಲ ಪ್ಟಾಖಿಲಚಿಂತನಃ pss 


೫೧. ಚೆ.ಬ.ವ.ಸಂ.ಸಮಗ್ರ ವಚನ ಸಂಪುಟ ೩, ವ.ಸಂ. ೧೭೩, ಪುಟ ೫೧ 

೫೨. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೬೯ ; ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ 
ಸಂಖ್ಯೆ ೪೭-೪೮ ; ಕಾ.ಆ. ಕ್ರಿಪಾ. ಪಟಲ ೩ ಶ್ಲೋಕ ಸಂಖ್ಯೆ ೭೭ 

೫೩. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೭೦-೭೧; ಕಾ. ಆ. ಕ್ರಿ ಪಾ. ಪಟಲ ೩, 
ಶ್ಲೋಕ ಸಂಖ್ಯೆ ೭೮-೮೦ 

೫೪. ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೭೧ 

೫೫. ಮ.ಆ. ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ರ್ಲಕಾ.ಆಕ್ರಿಪಾ, ಪಟಲ ೩, ಶ್ಲೋಕ ಸ ಸಂಖ್ಯೆ ೮೧ 


೧೫೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಹೀಗೆ ವೀರಶೈವರಿಗೆ ಯೋಗ್ಯವಾದ ಆಹ್ಲಿಕವನ್ನು ಆಚರಿಸಿದ ಪ್ರತಿಯೊಬ್ಬನೂ 
ಸಕಲದುರಿತಗಳಿ೦ದ ಮುಕ್ತನಾಗುತ್ತಾನೆ೦ದು ಆಗಮಗಳು ಪ್ರತಿಪಾದಿಸಿವೆ.” 


ಒಟ್ಟಿನಲ್ಲಿ ಶಿವಾಗಮಗಳಲ್ಲಿ ಹಾಗೂ ವಚನಗಳಲ್ಲಿ ನಿರೂಪಿತವಾಗಿರುವ ವೀರಶೈವನ 
ದೈನಂದಿನ ಆಚರಣೆಗಳನ್ನು ವಿಮರ್ಶಾತ್ಮಕವಾಗಿ ಅವಲೋಕಿಸಿದರೆ ಶಿವಾಗಮಗಳ 
ದೈನಂದಿನ ಆಚರಣೆಗಳಲ್ಲಿ ಪ್ರತಿಪಾದನೆಯಾದ ಬ್ರಾಹ್ಮೀ ಮಹೂರ್ತದಲ್ಲ ಎದ್ದು 
ಇಷ್ಟಲಿಂಗವನ್ನು ಕಣ್ಣುಗಳಿಗೆ ಸ್ಪರ್ಶಿಸಿ ಶಿವನಾಮ ಸ್ಮರಣ ಮಾಡುವ, ಭಸ್ಮ ಹಾಗೂ 
ರುದ್ರಾಕ್ಷಗಳನ್ನು ಧರಿಸಿಕೊಳ್ಳುವ, ಷಟ್ವಾಲ ಅಥವಾ ತ್ರಿಕಾಲ ಇಷ್ಟಲಿಂಗವನ್ನು ಪೂಜಿಸುವ 
ವಿಧಾನಗಳೆಲ್ಲವೂ ವಚನಗಳಲ್ಲಿ ಸ್ವೀಕೃತವಾಗಿವೆ. ಆದರೆ ಇನ್ನುಳಿದ ದೈನಂದಿನ 
ಆಚರಣೆಗಳಾದ ಸೂರ್ಯ ಸ್ವರೂಪದಲ್ಲಿರುವ ಶಿವನಿಗೆ ಅರ್ಫ್ಯವನ್ನರ್ಪಿಸುವುದು, 
ಪರಶಿವ ಸ್ವರೂಪವನ್ನೇ ವರ್ಣಿಸುವ ಗಾಯತ್ರೀ ಜಪ, ಶಿವನ ಘೋರ ಸ್ವರೂಪವಾದ 
ಶಿವಾಗ್ನಿಯ ಹೋಮ ಕಾರ್ಯಗಳು ವಚನಗಳಲ್ಲಿ ಪ್ರತಿಪಾದನೆಗೊಂಡಿಲ್ಲ. ಹೀಗೆಂದ 
ಮಾತ್ರಕ್ಕೆ ಇವು ಕೇವಲ ಶೈವ ಆಚರಣೆಗಳು ವೀರಶೈವರ ನಿತ್ಯ ಆಚರಣೆಗೆ 
ವೃತಿರಿಕ್ತವಾದವುಗಳು ಎಂದು ಭಾವಿಸಬೇಕಾಗಿಲ್ಲ. ಏಕೆಂದರೆ ಸೂರ್ಯ, ಗಾಯಿತ್ರಿಮಂತ್ರ, 
ಅಗ್ನಿಗಳಲ್ಲಿ ಪರಶಿವನನ್ನೇ ಪರಿಭಾವಿಸುವ ಮನೋಭಾವ ಈ ಆಚರಣೆಗಳಲ್ಲಿದೆ. 
ಅಲ್ಲದೇ ಪ್ರಾಚೀನಕಾಲದಲ್ಲಿ ನದಿ, ತಟಾಕಗಳಲ್ಲಿಯೇ ಸ್ನಾನ ಮಾಡುವ ಹಾಗೂ 
ಮನೆಯಲ್ಲಿ ಯಾವಾಗಲೂ ಅಗ್ನಿಯನ್ನು ಸಂರಕ್ಷಿಸುವ ಪದ್ಧತಿಯಿತ್ತು. ಹಾಗಾಗಿ 
ಸೂರ್ಯ ನಮಸ್ಕಾರ ಹಾಗೂ ಗೃಹಾಗ್ನಿಯನ್ನೇ ಶಿವಾಗ್ನಿಯನ್ನಾಗಿ ಪರಿವರ್ತಿಸಿ 
ಆರಾಧಿಸುವ ಕಾರ್ಯಗಳು ದೈನಂದಿನ ಆಚರಣೆಗಳಲ್ಲಿ ಪ್ರತಿಪಾದಿಸಲ್ಪಟ್ಟವು. ಇದೂ 
ಅಲ್ಲದೇ ಸಂಧ್ಯಾ ಕಾಲದಲ್ಲಿ ಸೂರ್ಯ ನಮಸ್ಕಾರ, ಜಪ ಮತ್ತು ಹೋಮಗಳ 
ಆಚರಣೆಯಿಂದ ದೈಹಿಕದಾರ್ಡ್ಯತೆ, ಮಾನಸಿಕ ಶಾಂತಿ, ಏಕಾಗ್ರತೆ, ಪರಿಸರ ಶುದ್ಧತೆ, 
ರೋಗಪ್ರತಿನಿರೋಧಕ ಶಕ್ತಿಯ ವೃದ್ಧಿಯಂತಹ ಅನೇಕ ವೈಜ್ಞಾನಿಕ ಲಾಭಗಳಾಗುತ್ತವೆ. 
ಆದರೂ ಇವು ಕಡ್ಡಾಯವಾಗಿ ಆಚರಿಸಲೇಬೇಕೆಂದು ಆಗಮಗಳಲ್ಲಿಯೂ ಸಹ 
ಹೇಳಲ್ಪಟ್ಟಿಲ್ಲ ಸೂರ್ಯನ ಉಪಾಸನೆ ಹಾಗೂ ಗಾಯತ್ರೀ ಜಪದ ಬದಲಾಗಿ 
ಅ೦ತಃಕರಣದಲ್ಲಿ ಬೆಳಗುವ ಜ್ಞಾನಸೂರ್ಯನ ಉಪಾಸನೆಯನ್ನು ಮನಃಪೂರ್ವಕವಾಗಿ 
ಆಚರಿಸುವುದೇ ವೀರಶೈವರು ಮಾಡುವ ಸಂಧ್ಯಾವಂದನ ಎಂದು ಸುಪ್ರ ಭೇದಾಗಮವೂ 
ಮತ್ತು ಹೋಮಕಾರ್ಯದ ಬದಲಾಗಿ ಪಂಚಯಜ್ಞಗಳಾದ ಶಿವನ ರೂಪಾದಿಗಳ 
ಚಿಂತನೆಯೆಂಬ ಧ್ಯಾನಯಜ್ಞವನ್ನು, ಇಷ್ಟಲಿಂಗ ಪೂಜೆಯೆಂಬ ಕರ್ಮಯಜ್ಞವನ್ನು, 
ಪಂಚಾಕ್ಷರಮಂತ್ರದ ಪಠಣವೆ೦ಬ ಜಪಯಜ್ಞವನ್ನು, ವೇದಾಗಮಗಳ ಅಧ್ಯಯನವೆ೦ಬ 
ಜ್ಞಾನಯಜ್ಞವನ್ನು ಮತ್ತು ಪೂಜಾ ಕಾರ್ಯಗಳಿಗೆ ಸಾಮಗ್ರಿ ಸಂಗ್ರಹದ ಮೂಲಕ 
ತಪೋಯಜ್ಯವನ್ನು ವೀರಶೈವರು ಆಚರಿಸಬೇಕೆಂದು ಪಾರಮೇಶ್ವರಾಗಮದಲ್ಲಿ 
ಉಪದೇಶಿಸುವುದರ ಜೊತೆಗೆ 


೫೬ ಚಂ.ಆ. ಕ್ರಿಪಾ, ಪಟಲ ೧೧, ಶ್ಲೋಕ ಸಂಖ್ಯೆ ೭೨ 


ದೈನಂದಿನ ಆಚರಣೆಗಳು ; ೧೫೯ 


ನ ಸಾಧಯತಿ ಮಾಂ ಯೋಗಃ ಸಾಂಖ್ಯಧರ್ಮಸ್ವನುಷ್ಠಿತಃ। 
ಸ್ಪಾಧ್ಯಾಯೋತಪಿ ತಪಸ್ತೀರ್ಥಂ೦ ಕ್ಷೇತ್ರಾಣಿ ನಿಯಮಾದಯಃ ॥ 
ನು ಯಜ್ಞಾಶ್ನ ್ರ೦ದಾಂಸಿ ಜಾತಯಾಶ್ಚಾಶ್ರಮಾ ಅಪಿ! 
ವಿನಾ ಭಕ್ತ್ಯಾ ಸುದ್ಧ ಢಯಾ ಮಯ್ಯೇವ 'ನಿರಪೇಕ್ಷಯಾ।” 


“ನಿರಪೇಕ್ಷ ಹಾಗೂ ಸದೃಢ ಭಕ್ತಿಯಿಲ್ಲದೆ ಕೇವಲ ವಿಧಿವತ್ತಾದ ನೈಷ್ಠಿಕ 
ಧರ್ಮಾಚರಣೆ, ಯೋಗ, ಸಾಂಖ್ಯ, ತಪಸ್ತು, ತೀರ್ಥಯಾತ್ರೆ, ಸ್ವಾಧ್ಯಾಯ, ಕ್ಷೇತ್ರವಿನ್ಯಾಸ, 
ನಿಯಮಗಳ ಆಚರಣೆ, ವ್ರತ, ಯಜ್ಞ ವೇದ, ಜಾತಿ, ಆಶ್ರಮ ಮುಂತಾದವುಗಳ 
ಮೂಲಕ ಶಿವನನ್ನು ಸಾಕ್ಷಾತ್ವರಿಸಿಕೊಳ್ಳಲು ಸಾಧ್ಯವಿಲ್ಲ” ಎಂದು ಎಚ್ಚರಿಸುವ ಮೂಲಕ 
ದೈನಂದಿನ ಆಚರಣೆಗಳು ಡಾಂಬಿಕ ಆಚರಣೆಗಳಾಗದೇ ನಿರಪೇಕ್ಷ ಹಾಗೂ 
ಸದೃಢಭಕ್ತಿಯಿಂದ ಕೂಡಿದ ಆಚರಣೆಗಳಾಗಿರಬೇಕೆಂದು ಸೂಚಿಸುತ್ತದೆ. 


ಇನ್ನೊಂದು ಮಹತ್ವಪೂರ್ಣ ಅಂಶವೇನೆಂದರೆ ವಚನ ಕಾಲದ "ದಾಸೋಹ'ದ 
ಪರಿಕಲ್ಪನೆಯ ಮೂಲವನ್ನು ಶಿವಾಗಮಗಳ ದೈನಂದಿನ ಆಚರಣೆಗಳಲ್ಲಿ 
ಪ್ರತಿಪಾದನೆಯಾದ ವೈಶ್ವದೇವವಿಧಿ ಹಾಗೂ ಅತಿಥಿಗಳನ್ನು ದಿನನಿತ್ಯ ಸತ್ಕರಿಸಬೇಕೆಂಬ 
ಪ್ರತಿಪಾದನೆಯಲ್ಲಿ ಕಾಣುತ್ತೇವೆ. ಅಲ್ಲದೇ "ದಾಸೋಹ' ಎಂಬ ಪದಪ್ರಯೋಗವನ್ನು 
'ವೀರಾಗಮ'ವು. ಹಲವು ಬಾರಿ ಉಲ್ಲೇಖಿಸಿದೆ. 

ದಾಸೋಹ ಕರುಣಶೀಲಾ೦ ತಾಂ ಲೋಕೇ ರೇಣುಕಾದಯಃ 

ಪ್ರವರ್ರಯಂತಿ ಸತತಂ॥ ೫5 


ಅರ್ಥಾತ್‌ ರೇಣುಕಾದಿ ಆಚಾರ್ಯರು ಜಗದೊಳಗೆ ಸೋಪಾಧಿ, ನಿರುಪಾಧಿ, 
ಸಹಜವೆಂಬ ಶೀಲಗಳುಳ್ಳ ದಾಸೋಹವನ್ನು ಸತತವಾಗಿ ನಡೆಸಿದರು ಎಂದು 
ಪ್ರತಿಪಾದಿಸುತ್ತ ದಾಸೋಹ ಮಾಡುವ ವ್ಯಕ್ತಿ "ನಿರಹ೦ಕಾರಿ'ಯಾಗಿ, ಕೊಡುವ ನೀಡುವ 
ವಸ್ತು "ದೈವ ಸ್ಪರೂಪ'ದ್ದು, ತನ್ನದಲ್ಲ ಎಂದು ಭಾವಿಸಿ ಕೊಡುವದು ಅಥವಾ 
ಮಾಡುವದು ನಿಜವಾದ ದಾಸೋಹವೆನಿಸುತ್ತದೆ. ಇದನ್ನು ರೇಣುಕಾದಿ ಆಚಾರ್ಯರು 
ಜಗದಲ್ಲಿ ಪ್ರಚುರಪಡಿಸಿದರು ಎಂದು ತಿಳಿಸಿ, 


ದಾಸೋಹಂ ಪಥಮಾ ಮೋಕ್ಷಂ ವದಂತೀತಿ ನ ಸಂಶಯಃ । 
` ಭೂರುದ್ರಾಣಾಂ ಜಾಂ | ಷಟಸ್ಥಲ ಬ್ರಹ್ಮಿಣಾಂ ಬ್ರ 


ಅರ್ಥಾತ್‌ "ಗುರು, ಲಿಂಗ, ಜಂಗಮರಿಗೆ, ರ ಮನ, ಧನದಿಂದ ಮಾಡುವ 
ಧಾಸೋಹ ಮೋಕ್ಷಕ್ಕೆ ಕಾರಣವಾಗುತ್ತದೆ' ಎಂಬ ವೀರಾಗಮದ ಪ್ರತಿಪಾದನೆಯನ್ನು 
ವಚನಕಾರರು ಅತ್ಯಂತ ಅರ್ಥಪೂರ್ಣವಾಗಿ, ಹಚ್ಚು ಶಕ್ತಿಯುತವಾಗಿ ತಮ್ಮ 
ಸಾಧನೆಯಲ್ಲಿ ಬಳಸಿಕೊಂಡಿದ್ದಾರೆ. 


೫೭. ನವಿಲ ಪಟಲ ೫೫% ಶ್ಲೋಕ ಸಂಖ್ಯೆ ೧-೨ 
೫೮. ವೀರಾಗಮ, ಶೈವಪಟಲ, ಶ್ಲೋಕ ಸಂಖ್ಯೆ ೪೮೮ 
೫೯. ವೀರಾಗಮ, ಶೈವಪಟಲ, ಶ್ಲೋಕ ಸಂಖ್ಯೆ ೩೬೬ 


೧೬೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೪.೨ ಧಾರ್ಮಿಕ ಸಂಸ್ಕಾರಗಳು 


ವ್ಯಕ್ತಿಯ ದೇಹ, ಮನಸ್ಸು ಹಾಗೂ ಕಕ್ಷೆ ಪವಿತ್ರಗೊಳಿಸುವ ಮೂಲಕ 
ಅವನನ್ನು. ಸಮಾಜದ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಗಾ ಧಾರ್ಮಿಕ ಕ್ರಿಯೆಯೇ 
"ಸಂಸಾರ. ವೀರಶೈ ವರು ಪ್ರಮುಖವಾಗಿ ಸೇ ಅಂತ್ಯ ಸಂಸ್ಕಾರದವರೆಗೆ 
ಹತ್ತು ಸಂಸಾರಗಳನ್ನು ಆಚರಿಸುತ್ತಾರೆ. ಅವುಗಳಲ್ಲಿ ಗರ್ಭದಾನ, ಶ್‌ ಗ 
ಜಾತಕರ್ಮ(ಲಿಂಗಧಾರಣೆ, ನಾಮಕರಣ), ಅನ್ನಪ್ರಾಶನ, ಚೌಲಕರ್ಮ(ಜಾವಳ), 


ಅಕರಾಭಾಸ, ವಿವಾಹಗಳು ಸಾಂಪದಾಯಿಕ ಸಂಸಾರಗಳಾಗಿದ್ದು, ದೀಕಾ ಮತು 
ಉ, ಎ Fo] ದಿ ಖೈ fr) 


ನ 
ಶಿವಮೇಧ(ಅಂತ್ಯೇಷ್ಟಿವಿಧಿ)ಗಳು ಧಾರ್ಮಿಕ ಸ೦ಸ್ಕಾರಗಳಾಗಿವೆ. 


ಪಸುತ ಜೀವಾತನಿಗೆ ಶಿವಾತ್ತ ಭಾವವನು, ಕರುಣಿಸುವ ದೀಕಾಸ೦ಸ್ತಾರವನು 
ಹ ೨ ೬ ಬ್ದ ವಿ 5 ಬ 


ಕುರಿತು ಶಿವಾಗಮ ಹಾಗೂ ವಚನಸಾಹಿತ್ಯದ ಹಿನ್ನಲೆಯಲ್ಲಿ ವಿವೇಚಿಸಲಾಗಿದೆ. 


೪.೨.೧ ದೀಕಾ ಸಂಸಾರ 
0 ರ 


ಎಲ್ಲ ಶೈವ ಪಂಥಗಳಲ್ಲಿಯೂ ದೀಕ್ಷೆಗೆ ಬಹಳ ಮಹತ್ವವಿದೆ. ಆಯಾ ಪಂಥಗಳು 
ಇಟ್ಟುಕೂಂಡಿರುವ ಕೊನೆಯ ಗುರಿಯನ್ನು ಮುಟ್ಟಲು ದೀಕ್ಷೆ ಅವಶ್ಯವಾಗಿ ಬೇಕು. 
ಸಾಮಾನ್ಯರ್ಥದಲ್ಲಿ ದೀಕ್ಷೆ ಎಂದರೆ “ದಕ್ಷತೆಯಿಂದ ಸತ್ಕಾರ್ಯವನ್ನು ನಿರ್ವಹಣೆ 
ಮಾಡಲು ಕಂಕಣಬದ್ದರಾಗಿರುವುದು' ಎಂದರ್ಥ. ಆದರೆ ವೀರಶೈವ ಪರಿಭಾಷೆಯಲ್ಲಿ 
ದೀಕ್ಷೆ ಎಂದರೆ "ಮಾಂಸಪಿಂಡವನ್ನು ಸಂಸ್ಕರಿಸಿ ಮಂತ್ರಪಿಂಡವನ್ನಾಗಿ ಮಾಡುವ 
ಹಾಗೂ ಲಿಂಗಾಂಗ ಸಾಮರಸ್ಯವನ್ನುಂಟು ಮಾಡುವ ವಿಶೇಷ ಸಂಸ್ಕಾರವೇ ದೀಕ್ಷೆ' 
ಎ೦ದು ಕರೆಯಲ್ಪಡುತ್ತದೆ. ಇದು ನೈತಿಕ ಬೋಧೆಗಳನ್ನು ಮತ್ತು ಆಧ್ಯಾತ್ಮಿಕ ಯೋಗದ 


ಅಂಶಗಳನ್ನು ಒಳಗೊಂಡಿದೆ.ವೀರಶೈವದ ಹೆಬ್ಬಾಗಿಲನ್ನು ತೆರೆಯುವ ದೀಕ್ಷಾಸ೦ಸ್ಕಾರವನ್ನು 


ವೀರಶೈವನಲ್ಲದವನನ್ನು ವೀರಶೈವಕ್ಕೆ ಸೇರಿಸಿಕೊಳ್ಳುವಾಗಲೂ ನೆರವೇರಿಸಲಾಗುತ್ತದೆ. 
ದೀಕ್ಷೆ ಯ ತಾತ್ವಿಕ ಅರ್ಥ 

ದೀಕ್ಷಾಶಬ್ದದಲ್ಲಿ “ದೀ' ಎಂಬುದು ಜ್ಞಾನದಾತೃತ್ವವನ್ನು, ಕ್ಷೀ' ಎಂಬುದು 
ಮಲತ್ರಯಗಳಿಂದ ಬಿಡುಗಡೆಯನ್ನು ಬೋಧಿಸುತ್ತದೆ. 


ದೀಯತೇ ಲಿಂಗಸಂಬಂಧಃ ಕ್ಷೀಯತೇ ಕರ್ಮಸಂಚಯಃ 
ದೀಯತೇ ಕ್ಷೀಯತೇ ಸಾಕ್ಷಾದ್‌ ಯಯಾ ದೀಕ್ಷೇತಿ ಕಥ್ಯತೇ॥" 


ಅರ್ಥಾತ್‌ ಯಾವುದರಿಂದ ಲಿಂಗಸಂಬ೦ಧವು ಕೂಡಲ್ಪಟ್ಟು ಅನಂತ ಜನನ- 
ಮರಣಗಳಿಗೆ ಕಾರಣವಾದ ಕರ್ಮಸ೦ಚಯ ಪಾಶದಿ೦ದ ಮುಕ್ತನನ್ನಾಗಿಸುವುದೇ ಅದೇ 
ದೀಕ್ಷೆ ಎಂದು ಸೂಕ್ಷ್ಮಾಗಮದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇದನ್ನೇ ಕಾರಣಾಗಮವು - 


೧. ಸೂ.ಆ, ಕ್ರಿ ಪಾ, ಪಟಲ ೮, ಶ್ಲೋಕ ಸಂಖ್ಯೆ ೧೧ 


| ದೀಕ್ಷಾ ಸಂಸ್ಕಾರ ೧೬೧ 


ದೀಯತೇ ಲಿಂಗಸಂಬಂಧಃ ಕ್ಷೀಯತೇ ಚ ಥುಭತ್ತಯಪುಸ್‌ 
ದೀಯತೇ ಕ್ಷೇಯತೇ ಯಸ್ಮಾತ್‌ ಸಾ ದೀಕ್ಷೇತಿ ನಿಗದ್ಯತೇ॥' 


ಅರ್ಥಾತ್‌ ಯಾವುದರಿಂದ ಅಕಗಿಸರಬಳಿನವ ಕೊಡಲ್ಲಡುತ್ತದೆಯೋ ಮತ್ತು 
! ಯಾವುದರಿಂದ ಆಣವ, ಮಾಯೀಯ ಮತ್ತು ಕಾರ್ಮಿಕವೆಂಬ ಮೂರು ಮಲಗಳು 
| ನಾಶಗೊಳಿಸಲ್ಪಡುತ್ತವೆಯೋ ಅದು ದೀಕ್ಷೆ "ಎಂದು ದೀಕ್ಷೆಯ ಶಬ್ದನಿಷ್ಟತ್ತಿಯನ್ನು 
| ವ್ಯಾಖ್ಯಾನಿಸಿದೆ. 


ಪರಶಿವನ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯಿಂದ ನಿರ್ಮಾಣವಾದ 
ಸೃಷ್ಟಿಯ ಭಾಗವಾದ ಜೀವಾತ್ಮನಲ್ಲಿಯೂ ತ್ರ ಶಕ್ತಿಗಳಿವೆ ಆದರೆ ಜೀವಾತ್ಮನಲ್ಲಿಯ 
ಅಜ್ಞಾನದಿಂದ ಶಿವನಿಗಿ೦ತ ತಾನು ಭಿನ್ನನೆಂದು ಪರಿಬಾವಿಸಿ, ಲೌಕಿಕ ಸಂಗತಿಗಳಲ್ಲಿಯೇ 
ಮಗ್ಗನಾದಾಗ ಈ ಶಕ್ತಿಗಳೇ ಚತ ಎನಿಸಿಕೊಳ್ಳುತ್ತವೆ. ಕಾರಣ ಜೀವಾತ್ಮನನ್ನು 
ನಃ ಮಾಯಾ, ಕಾರ್ಮಿಕ ಮಲಗಳು ಆವರಿಸಿವೆ. ಪರಶಿವನ ಕ್ರಿಯಾಶಕ್ತಿಯ 
| ಸಂಕೋಚವೇ ಕಾರ್ಮಿಕ ಮಲ. ಇದು ಪಂಚಭೂತಾತ್ಮಕವಾದ, ವಿವಿಧ ಬಾಹ್ಯಕ್ತಿಯೆಗಳನ್ನು 
' ಮಾಡುವ ಸ್ಥೂಲಶರೀರದಲ್ಲಿದ್ದು ಶುಭ- ಅಶುಭ. ಕರ್ಮಮಯವಾಗಿದ್ದು ನ್‌ 
| ಅಲ್ಪಕತೃತ್ವ ಶಕ್ತಿಯನ್ನು ಹೊಂದಿದವನೆಂಬ ಮನೋಭಾವನೆಯನ್ನು ಜೀವಾತನಲ್ಲಿ 
ಮೂಡಿಸುತ್ತದೆ. ಪರಶಿವನ ಜ್ಞಾನಶಕ್ತಿಯ ಸಂಕೋಚವೇ ಸಾರ್‌ ಮಲ. ಇದು 
ಗಂಧ, ರಸ್ತೆ ರೂಪ, ಸ್ಪರ್ಶ "ಮತ್ತು ಶಬ್ದ ತನ್ನಾತ ತ್ರಗಳಿಂದ ಮಾಡಲ್ಪಟ್ಟ ಮನಸ್ಸು, 
ಪ್ರಾಣ ಮುಂತಾದ ರೂಪದಲ್ಲಿರುವ ಸೂಕ್ಷ ಶರೀರಾಂತರ್ಗತವಾಗಿದ್ದು, ಇದರ 
ಕಾರಣದಿಂದ ಜೀವನು ಶಿವನಿಗಿಂತ ತಾನು ಭಿನ್ನ ನೆಂದೂ, ಶರೀರಾದಿರೂಪನೆಂದೂ, 
| ಅಲ್ಲಜ್ಞಾನಿ ಎಂದೂ ಭಾವಿಸಲು ತೊಡಗುತ್ತಾನೆ. ಪರಶಿವನ ಇಚ್ಛಾಶಕ್ತಿಯ ಸಂಕೋಚವೇ 
ಆಣವಮಲ. ಇದು ಪರಶಿವನ ಸಂಕುಚಿತ ರೂಪವಾದ ಕಾರಣಶರೀರದಲ್ಲಿದ್ದು 
ಜೀವನಿಗೆ ತಾನು ಅಲ್ಪಶಕ್ತಿಯುಳ್ಳವ ಅಪೂರ್ಣನೆಂದು ಭಾವಿಸುವಂತೆ ಮಾಡುತ್ತದೆ. 
ಈ ಸ್ಥೂಲಾದಿ ಮೂರು ಶರೀರಗಳಲ್ಲಿ ನೆಲೆಸಿದ ಈ ಕಾರ್ಮಿಕಾದಿ ಮೂರು ಮಲಗಳಿನ್ನು 
ಗುರುವು ಕಿ ಕಿಯಾದಿ ಮೂರು ದೀಕ್ಷೆಗಳಿಂದ ನಾಶಮಾಡಿ ಇಷ್ಟಾದಿ ಮೂರು ಲಿಂಗಗಳನ್ನು 
ಕರುಣಿಸುವ ಸಂಸ್ಕಾರವೇ ದೀಕ್ಷೆ. ಎಂದು ಶಿವಾಗಮಗಳು ದೀಕ್ವಾಶಬ್ದದ ನಿಷ್ಪತ್ತಿಯನ್ನು 
ವಿವರಿಸುತ್ತವೆ. 


ದೀಕ್ಷೆಯ ಮಹತ್ವ ಮತ್ತು ಅಗತ್ಯತೆ 


| ಸಂಸಾರಿಕ ಜೀವನದ ಆರಂಭಕ್ಕೆ ವಿವಾಹವು ಹೇಗೆ ಮುಖ್ಯವೋ ಹಾಗೆ 

ಲಿಂಗಾಂಗ ಸಾಮರಸ್ಯದ ಸಾಧನಮಾರ್ಗಕ್ಕೆ ದೀಕ್ಷೆಯೂ ಅತೀ ಮುಖ್ಯವಾಗಿದೆ. 
ವೀರಶೈ ವರ ಪಾತಮಾರಕ ಸಂಸಾರದಲ್ಲಿ ತ ಸತಿ; ಲಿಂಗವೇ ಪತಿ; ದೀಕ್ಷೆಯೇ 
ಇತ್‌ 


ವೀರಶೈವರಲ್ಲಿ ಮಗುವಿಗೆ ಇಷ್ಟಲಿಂಗವನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ 


೨.ಕಾ.ಆ, ಕ್ರಿ, ಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೨ 


೧೬.೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಧಾರಣೆ ಮಾಡಿದರೂ ಸಹ ಜೀವಭಾವವಳಿದು ಶಿವಭಾವ ಸಮಾವೇಶಗೊಳ್ಳಲು 
ಶಿವದೀಕ್ಷೆ ಅತ್ಯಗತ್ಯ. ದೀಕ್ಷೆಯಿಲ್ಲದೆ ಶಿವಜ್ಞಾನವು ಲಭಿಸುವುದಿಲ್ಲ.* "ದೀಕ್ಷಾ ಸಂಸ್ಕೃತಿ 
ಸಂಶುದ್ಧಿ' ಯಿಲ್ಲದ ಜೀ ವಿಯ ಚಿತ್ತದಲ್ಲಿ ಲಿಂಗನಿಷ್ಠೆ ಮತ್ತು ಶಿವಜ್ಞಾನವುಂಟಾಗುವುದಿಲ್ಲ. 
ಅದಕ್ಕಾಗಿ ಸದ್ಗುರು ಶಿಷ್ಕನಿಗೆ ಶಿವದೀಕ್ಷೆಯನ್ನು ನೀಡುತ್ತಾನೆ. ಗುರುವಿನಿಂದ ಪಡೆಯುವ 
ದೀಕ್ಷೆಯಿಂದ ಜೀವ, ಶಿವರಜ್ಞಾನ ಉಂಟಾಗುತ್ತದೆ ಎಂದು ದೀಕ್ಷೆಯ ಮಹತ್ತವನ್ನು 
ಆಗಮಗಳು ವಿವರಿಸಿವೆ. ಇದೇ ಅಭಿಪ್ರಾಯವನ್ನು ಷಣ್ಮುಖಸ್ವಾಮಿಗಳು 


ಅಭಿವ್ಯಕ್ತಗೊಳಿಸುತ್ತಾ — 
ಗುರುದೀಕ್ಷೆಯಿಲ್ಲದ ಲಿಂಗವು ಧರೆಯ ಕಲ್ಲನಿಸಿತ್ತು. 


ಗುರುದೀಕ್ಷೆಯಿಲ್ಲದ ನರನು ಶರಣರ ಸ ಸಮಯಕ್ಕೆ ಸಲ್ಲ. ಅದೆಂತೆಂದೊಡೆ: 
ಸುಟ್ಟ ಮಡಕೆಯಲ್ಲಿ ನೀರ ತುಂಬಿದಡೆ ದಿಟವಾಗಿ ನಿಲ್ಲುವುದಲ್ಲದೆ 
ಹಸಿಯ ಮಡಕೆಯಲ್ಲಿ ನೀರ ತುಂಬಿದಡೆ ದಿಟವಾಗಿ ನಿಲ್ಲುವುದೆ ಹೇಳಾ? 
ಇದು ಕಾರಣ, ಗುರು ದೀಕ್ಷೆಯಿಲ್ಲದವ ಎಷ್ಟು ಜ್ಞಾನಿಯಾದಡು 

ಅವನ ಜ್ಞಾನವು ಪ್ರಯೋಜನಕ್ಕೆ ಬಾರದು. 

ಅವನು ಎಷ್ಟು ಕ್ರಿಯೆಯನಾಚರಿಸಿದಡು ಅವನ ಕ್ರಿಯೆಯು 


ನಿಷ್ಠಲ ನೋಡಾ ಅಖಂಡೇಶ್ವರಾ." 
ಎಂದು ದೀಕ್ಷೆಯಿಲ್ಲದವನ ಜ್ಞಾನ ಮತ್ತು ಕ್ರಿಯೆಗಳು ನಿಷಲ ಎಂದು ಪ್ರತಿಪಾದಿಸಿದ್ದಾರೆ. 


ದೀಕ್ಷಾ ಸಂಸ್ಥಾ ಸ್ಕಾರದಲ್ಲಿ ಸ್ತ್ರೀಪುರುಷ ರಿಗೂ ಸಮಾನತೆ 


ಜರಿ ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ಉಪನಯನವಲ್ಲ. 
ಆದರೆ ಶಿವಾಗಮಗಳಲ್ಲಿ ದೀಕ್ಷಾ "ಸಂಸ್ಕಾರ ಸ್ತ್ರ ಪುರುಷರಿಗೆ ಸಮಾನವಾಗಿದೆ. 


ನೈವ ಸ್ತಿ ಸೀ ನ ಪುಮಾನೇಷ ಸೈವ BR ನಪುಂಸಕಃ 
ಯದ್ಯಷ್ಛರೀರಮಾಧತ್ತೇ ತೇನ 1] ಲಿಪ್ಯತೇ | 
ನಾರೀತ್ವಮೈ ಹಿಕ೦ ವಾಪಿ ಭಾರ್ಯಾತಂ ಕಲ್ಪಿತಂ ತಥಾ! 
2k ಕಥಂ ತನ್ವ್ಯಾಃ ಸ ಮೋಕ್ಷಗಾಮಿನಮ್‌। 
ಅದೀಕ್ಷಾಸಂಸ್ಕೃಶಾ "ದೀಕ್ಷಿತಸ  ನಿಜೇಶಿತುಃ 

ನ ಯೋಗ್ಯಾ ಪರಿಚರ್ಯಾಯ್ಯ ದೀಕ್ಷಿಣೀಯಾ ಸತಿಃ ತತಃ ॥ 
ಅದೀಕ್ವಾನಂಸ್ಕೃಕಾ ನಾರೀ ಹ ಯಂ ಪಾಕಂ ಕರೋತಿ ಚ | 
ಸಸ ಸ ನೈವಾರ್ಹತಿ ಕಿಲ ಪಾಕೋ ಮಹ್ಯಂ ನಿವೇದಿತುಮ್‌ ॥ 
ಅದೀಕ್ಷಾಸಂಸ್ಕೃತಾ ನಾರೀ ಪರಿಸ್ಪ] ಶತಿ ಯಜ್ಞಲಮ್‌ 
ಅಭಿಷೇಕಕ್ರಿಯಾದೀನಾ೦ಂ ಮಮ ನಾರ್ಹತಿ” ತಜ್ಜಲಮ್‌। " 


೩. ಚಂ,.ಆಕ್ರಿಪಾ,ಪಟಲ ೧, ಶ್ಲೋಕ ಸಂಖ್ಯೆ ೪೬; ಕಾಸು , ಪಟಲ ೨, ಶ್ಲೋಕ ಸಂಖ್ಯೆ 
೧೦-೧೧ 

೪, ವಚನ ಸಾಹಿತ್ಯ ಸಂಗ್ರಹ-ಸಂಪಾದಕರು ಭೂಸ ನೂರಮಠ ವ. ಸಂ. ೫೫, ಪುಟ ೧೧೧ 

೫. ಕಾ.ಆ, ಕ್ರಿ ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೬೩ಿ-೬೪,೬೭-೬೯ 


d ದೀಕ್ಷಾ ಸಂಸ್ಕಾರ ೧೬೩ 


ಅರ್ಥಾತ್‌ ಈ ಆತ್ಮವು ಸ್ತ್ರೀಯಲ್ಲ, ಪುರುಷನಲ್ಲ ಮತ್ತು ನಪುಂಸಕನಲ್ಲ. 
ಯಾವ ಯಾವ ಶರೀರವನ್ನು ಔರಿಸುತ್ತದೆಯೋ ಆಯಾ ಶರೀರ ಲೇಪವನ್ನು 
(ಹೊಂದುತ್ತದೆ. ಕಾರಣ ಸ್ತ್ರೀಯಾಗುವುದು. ಈ ಜನ್ಮದ 2. 2 ಯಾಜ 
(ಅವರೂ ಸಹ ಮೋಕ್ಷದ ಮಾರ್ಗವಾದ ದೀಕ್ಷೆಯನ್ನು. ಅಗತ್ಯವಾಗಿ ಪಡೆಯಲೇಬೇಕು. 
| ದೀಕ್ಷಾ ಸಂಸ್ಕಾರವಿಲ್ಲದ ಹೆಂಡತಿ, ದೀಕ್ಷಾ ಸಂಸ್ಕಾರವುಳ್ಳ ಟಿ ಸೇವೆಗೆ ಯೋಗ್ಯಳಲ್ಲ 
ಅಷ್ಟೇ ಅಲ್ಲದೇ ಅವಳು ಮಾಡಿದ ಅಡಿಗೆ ನೈವೇದ್ಯಕ್ಕೆ. ಸಲ್ಲದು ಎಂದು ಕಾರಣಾಗಮ 
ಸ್ತ್ರೀಯರಿಗೂ ದೀಕ್ಷಯ ಅಗತ್ಯವನ್ನು ತಿಳಿಸಿ, ಧಾರ್ಮಿಕ ಸಮಾನತೆ ಹಾಗೂ 
ಎ ಸ್ವಾತಂತ್ರ ವನ್ನು ಪ್ರತಿಪಾದಿಸಿದೆ. ಅಲ್ಲದೇ ದೀಕ್ಷೆ ಹೊಂದಿದ ಮಹಿಳೆಯರನ್ನು 
ಮಹೇಶ್ವರಿಯರು. ಶಿವಾಚಾರಿಣಿಯರು ಎಂದು ಗೌರವದಿಂದ ಸಂಬೋಧಿಸಬೇಕೆನ್ನುವ 
ವಿಚಾರವನ್ನು ವೀರಾಗಮ ಉಲ್ಲೇಖಿಸುತ್ತದೆ. ಹೀಗೆ ಸ್ತೀಸಮಾನತೆಯನ್ನು 
| ಎತ್ತಿಹಿಡಿಯುವುದರ ಜೊತೆಗೆ ಕುಲ-ಜಾತಿ- ಅಂಗಗಳ ತಾರತೆಮ್ಯವಿಲ್ಲದೆ ಸರ್ವ 
| ಈ ಪವಿತ್ರವಾದ ದೀಕ್ಷಾಸಂಸ್ಕಾರವನ್ನು ಪಡೆಯಬಹುದೆಂಬ ಕಾಂತಿಕಾರಿ ವಿಚಾರವನ್ನು 
! ಆಗಮಗಳಲ್ಲಿ ಮಂಡಿಸಲಾಗಿದೆ. 


KS ~~ 


ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪ್ರಸ್ಥೋ ಯತಿಸ್ತು ವಾ | 
ಬ್ರಾಹ್ಮಣಃ ಕ್ವತ್ರಿಯೋ' ವಾಂಥ ವೈಶ್ಯಃ ಶೂದ್ರೋಂತ್ಯಜೋಪಪಿ ಕ! 
ದ್‌ ಸಾರ | ಫಾ ಮೋಕ್ಷಾಧಿಕಾರಿಣಃ W 


ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥನಾಗಲಿ, ಯತಿಯಾಗಲಿ, 
 ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಪುರುಷನಾಗಲಿ, 
ಸ್ತ್ರೀಯಾಗಲಿ ಎಲ್ಲರೂ ಮೋಕ್ತಾಧಿಕಾರಿಗಳಾಗಿದ್ದಾರೆ. ಕಾರಣ ಸರ್ವರೂ ಮೋಕ್ಷವನ್ನು 
 ಹೂಂದಲು ಪ್ರಥಮ ಸೋಪಾನವಾದ ಈ ದೀಕ್ಷಾಸಂಸ್ಕಾರವನ್ನು ಪಡೆಯಬಹುದು 
ಎಂದು ತಿಳಿಸಿದೆ. 


ಹಾಗೆಂದ ಮಾತ್ರಕ್ಕೆ ಎಲ್ಲರಿಗೂ ದೀಕ್ಷೆ ನೀಡಬೇಕಂದರ್ಥವಲ್ಲ. ಅದನ್ನು 
ಪಡೆಯಲು ವ್ಯಕ್ತಿಯು 1 ಅರ್ಹತೆಗಳನ್ನು ಹೊಂದಿರಬೇಕೆಂದು [ 
ತಿಳಿಸುತ್ತವೆ. ಪ ಅರ್ಹತೆಗಳನ್ನು ಹೊಂದಿದವನಿಗೆ ಮಾತ್ರ ಕುಲ-ಜಾತಿ-ಲಿಂಗಗಳ 
ತಾರತಮ್ಮವೆನಿಸದೇ ದೀಕ್ಷೆಯನ್ನು ನೀಡಬೇಕೆಂದು ಉಲ್ಲೇಖಿಸುತ್ತವೆ. 


ದೀಕ್ಷೆ ಯನ್ನು ಪಡೆಯಲು ಇರಬೇಕಾದ ಅರ್ಹತೆಗಳು 


| ದೃಹಿಕವಾಗಿ-ಮಾನಸಿಕವಾಗಿ ಶುದ್ಧನೂ, ಶೀಲಸಂಪನ್ನನೂ, ಧರ್ಮಿಷ್ಟನೂ, 
ಸತ್ಯವಾದಿಯು, ಜಿತೇ೦ದ್ರಿಯನೂ, ನಿರಹಂಕಾರಿಯೂ, ರಾಗದ್ದೇಷಾದಿಗಳಿಲ್ಲದವನೂ 
ಆಗಿರಬೇಕು. ಗುರುವಿನಲ್ಲಿ ಭಕ್ತಿಯುಳ್ಳವನೂ, ಕ್ರೋಧವಿಲ್ಲದವನೂ, ಗುರುವಿನಾಜ್ಞೆಯನ್ನು 
ಪರಿಪಾಲಿಸತಕ್ಕವನೂ, ವಿಷಯಾಸಕ್ಕಿರಹಿತನೂ, ಅಷ್ಟಮದಗಳಿಲ್ಲದವನೂ ಆಗಿರಬೇಕು 


೬ ಕಾ.ಆ, ಕ್ರಿ, ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೩೧-೩೨ 


೧೬೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮತ್ತು ಮುಂದೆ ನನ್ನ ಗತಿ ಏನೆಂದು ಹಗಲಿರುಳು ಚಿಂತಿಸುವವನಾಗಿರಬೇಕು, 
ಅರ್ಥಾತ್‌ ನಶ್ವರವಾದ ಈ ಲೌಕಿಕಜೀವನದ ಕ್ಷಣಿಕ ಸುಖದಿಂದ ವಿಮುಕ್ತಿಗೊಳಿಸಿ 
ಶಾಶ್ವತ ಪರಮಾನಂದವನ್ನೀಯುವ ಆಧ್ಯಾತ್ಮಿಕತೆಯತ್ತ ಚಿಂತಿಸುವವನಾಗಿರಬೇಕು.₹ 


ಆಸ್ಥಿಕಾಯ ಎಶುದ್ಧಾಯ ಮದ್ಭಕ್ತಾಯ ಮುಮ್ಮುಕ್ಷ್ಯೀ! 
ಜಿತೇಂದ್ರಿಯಾಯ ಮೈದವೇ ಸರ್ವತ್ರೇಶ್ವರಭಾವಿನೇ!" 


ಆಸ್ತಿಕನಾದ, ಶುದ್ಧ ಚಾರಿತ್ರ್ಯವುಳ್ಳ, ಮೋಕ್ಷಾಕಾಂಕ್ಷಿಯಾದ, ಜಿತೇ೦ದ್ರಿಯನಾದ, 
ಮೃದು ಸ್ವಭಾವದ, ಶಾಂತಸ್ಪಭಾವದ, ಗುರುವನ್ನು ಗೌರವಿಸುವ, ಎಲ್ಲಡೆ ಈಶ್ವರ(ಶಿವ)ನನ್ನು 
ಭಾವಿಸುವವನಾದ ಭಕ್ತನಿಗೆ ಮಾತ್ರ ದೀಕ್ಷೆಯನ್ನು ನೀಡಬೇಕೆಂದು ಆಗಮಗಳು 
ತಿಳಿಸುತ್ತವೆ. 


ಇಂಥ ಗುಣಲಕ್ಷಣಗಳಿಲ್ಲದ ದುರಾಚಾರಿ ಶಿಷ್ಯನಿಗೆ ದೀಕ್ಷೆ ನೀಡುವುದನ್ನು ' 
ವಚನಗಳೂ ಸಹ ವಿರೋಧಿಸುತ್ತವೆ. ಇದನ್ನೇ ಬಸವಣ್ಣನವರು ಉದಾಹರಣೆಯೊಂದಿಗೆ 
ಹೀಗೆ ನಿರೂಪಿಸಿದ್ದಾರೆ - 


ಸಗಣೆಯ ಬೆನಕಂಗೆ ಸ೦ಪಗೆಯರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ 
ಅದರ ಗಂಜಳ ಬಿಡದಣ್ಣಾ! ಮಣ್ಣ ಪುತ್ಥಳಿಯ ಮಾಣದೆ ಜಲದಲ್ಲಿ 
ತೊಳೆದರೆ ನಿಚ್ಚನಿಚ್ಚಕ್ಕೆ ಕೆಸರಹುದಲ್ಲದೆ ಅದರಚ್ಚುಗ ಬಿಡದಣ್ಣಾ 
ಲೋಕದ ಸಗ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ 
ಶಿವಭಕ್ತನಹನು ಕೂಡಲಸಂಗಮದೇವಾ?" 


ಎ೦ದಿದ್ದಾರೆ. ಕಾರಣ ವಿಚಾರಿಸದೆ ಲಿಂಗವ ಕೊಟ್ಟರೆ ಅದರಿಂದಾಗುವ 
ಪರಿಣಾಮವನ್ನು ಆಗಮದ ಉಲ್ಲೇಖದೊಂದಿಗೆ ಚೆನ್ನಬಸವಣ್ಣನವರು ಹೀಗೆ 
ನಿರೂಪಿಸಿದ್ದಾರೆ ಎ 


ಮದ್ಯಪಾನಿಗೆ ಲಿಂಗಸಾಹಿತ್ಯವ ಮಾಡಿದಾತ ಹಿಂಗದೆ ನರಕದಲಾಳುತ್ತಿಪ್ಪನು. 
ಮಾಂಸಾಹಾರಿಗೆ ಲಿಂಗಸಾಹಿತ್ಯವ ಮಾಡಿದಾತನ ವಂಶಕ್ಷಯವೆಂದುದು. 
ಜೂಜುಗಾರಂಗೆ ಲಿಂಗಸಾಹಿತ್ಯವ ಮಾಡಿದಾತ ರೌರವನರಕಕ್ಕೆ ಹೋಹನು. 
ಸೂಳೆಗೆ ಲಿಂಗಸಾಹಿತ್ಯವ ಮಾಡಿದಾತ 

ಏಳೇಳು ಜನ್ಮದಲ್ಲೂ ಶ್ವಾನನ ಗರ್ಭದಲ್ಲಿ ಬರುತ್ತಿಪ್ಪನು. 

ಅ೦ಗಹೀನ೦ಗೆ ಲಿಂಗಸಾಹಿತ್ಯವ ಮಾಡಿದಾತ ಲಿಂಗದ್ರೋಹಿ, 

ಆತನ ಮುಖವ ನೋಡಲಾಗದು. 

ಮದ್ಯಪಾನೀ ಮಾಂಸಭಕ್ರೀ ಶಿವದೀಕ್ಷಾವಿವರ್ಜಿತಃ। 


೭. ಸೂ.ಆ, ಕ್ರಿ ಪಾ, ಪಟಲ ೫, ಶ್ಲೋಕ ಸಂಖ್ಯೆ ೩೧-೩೩ 
' ೮. ಪಾ.ಆ. ಪಟಲ ೨೦ ಶ್ಲೋಕ ಸಂಖ್ಯೆ ೧೬ 
೯. ವಚನ ಸಾಹಿತ್ಯ ಸಂಗ್ರಹ-ಸಂಪಾದಕರು ಭೂಸನೂರಮಠ- ವ.ಸಂ. ೧೧೪ ಪುಟ ೧೨೯ 


| ದೀಕ್ಷಾ ಸಂಸ್ಥಾರ ೧೬೫ 
| ಇ ಕ 


ದ್ಯೂತೀ ವೇಶ್ಯಾಂಗಹೀನಶ್ವ ತದ್ದರೋರ್ದರ್ಶನಂ bed ॥ 
ಚ್‌ ಕಾರಣ 'ಕೂಡಲಚೆನ್ನ. ಸಂಗನಲ್ಲಿ 
ವಿಚಾರಿಸದೆ ಲಿಂಗವ ಕೊಟ್ಟಗುರುವಿಂಗೆ ನರಕ ತಪ್ಪದು. 


ಎ೦ದಿದ್ದಾರೆ. ಅಲ್ಲದೆ ಬಸವಣ್ಣನವರು ತಮ್ಮ ಇನ್ನೊಂದು ವಚನದಲ್ಲಿ ದೃಷ್ಟಾಂತದ 
ಮೂಲಕ ಈ ಅಭಿಪ್ರಾಯವನ್ನು ಸಮರ್ಥಿಸುತ್ತಾರೆ. 


ಕುಂಬಳಕಾಯಿಗೆ ಕಬ್ಬುನದ ಕಟ್ಟ ಕೂಟ್ಟರೆ 

ಕೂಳೆವುದಲ್ಲದೆ ಬಲುಹಾಗಬಲ್ಲುದೇ? ಅಳಿಮನದವಂಗೆ ಶಿವದೀಕ್ಷೆಯ 
ಕೊಟ್ಟರೆ ಭಕ್ತಿ ಎಂತಹುದೋ ಮುನ್ನಿನಂತೆ? ಕೂಡಲಸಂಗಯ್ಯ 
ಮ ಮೀಸಲ ಕಾಯಿರಿಸಿದಂತೆ 


| ಕಾರಣ ಅಮೂಲ್ಯವಾದ ದೀಕ್ಷಾ ಸಂಸ್ಕಾರವನ್ನು ಅಳಿಮನದವನಿಗೆ, ಸದ್ಗುಣ 
| ಹೀನನಿಗೆ ನೀಡುವುದನ್ನು ಆಗಮ ಮತ್ತು ವಚನಗಳೆರಡೂ ಖಂಡಿಸಿವೆ. 


ಹೀಗೆ ದೀಕ್ಷಯನ್ನು ಪಡೆಯಲು ಇರಬೇಕಾದ ಅರ್ಹತೆಯನ್ನು ಚರ್ಚಿಸುವುದರ 
ಜೊತೆಗೆ ಮುಕ್ತಿಮಾರ್ಗಕ್ಕೆ ಸೋಪಾನವಾದ ಈ ದೀಕ್ಷಾಸಂಸ್ಥಾರವನ್ನು ನೀಡುವ 
ಗುರುವಿನ ಗುಣಲಕ್ಷಣಗಳು ಹೇಗಿರಬೇಕೆಂದು ಆಗಮಗಳು ವಿವರವಾಗಿ ಪ್ರಸ್ತಾಪಿಸಿವೆ. 


ದೀಕ್ಷೆ ನೀಡುವ ಗುರುವಿನ ಲಕ್ಷಣಗಳು - 


ಎಲ್ಲಾ ಶುಭಲಕ್ಷಣಗಳಿಂದ ಕೂಡಿದವನು, ಸರ್ವಜ್ಞನು, ಎಲ್ಲರ ಗೌರವಕ್ಕೆ 
` ಪಾತ್ರನು, ಸದಾಚಾರದಲ್ಲಿ ನಿರತನು, ಶುದ್ದನು, ಶಿವಭಕ್ಕನು, ಚಂಚಲತೆ ಇಲ್ಲದವನು. 
ಸತ್ಯವನ್ನೇ ನುಡಿಯುವವನು. ಶಾಂತನು. ದ್ವೇಷ-ಆಸೂಯೆಗಳಿಲ್ಲದವನು, ಎಲ್ಲಾ 
ಶಾಸ್ತಗಳಲ್ಲಿ ಪರಿಣತನು, ರಹಸ್ಯವನ್ನು ತಿಳಿದವನು. ಅವ್ಯಾಕುಲನು, ದ್ರವ್ಯಲೋಭರಹಿತನು, 
ಆತ್ಮಜ್ಞಾನಿಯು, ವಿಷಯಾಸಕಿಯಿಲ್ಲದವನು. ವಂಚನೆಯಿಲ್ಲದವನು, ಪ್ರವಚನಪ ಟುವು, 
ಶಿವತತ್ತ್ವದ ಮರ್ಮವನ್ನು ತಿಳಿದವನು ಮತ್ತು ಆನಂದ ತುಂಬಿದ ಮನಸ್ಸುಳ್ಳವ 
ವಾಗಿರಬೇಕೆಂದು ಪಾರಮೇಶ್ವರಾಗಮವು ಗುರುವಿನ ಗುಣಲಕ್ಷಣಗಳನ್ನು ವಿವರಿಸುತ್ತದೆ." 


'ಆಗಮಗಳ ಅಭಿಪ್ರಾಯದಂತೆ ಯಾರು ಸಂವಿತ್ತಿ (ಸತ್ಯಜ್ಞಾನ) ರಹಿತನೋ 
ಅವನು ನಾಮಮಾತ್ರದಿಂದ ಗುರು. ಅಂತಹ `ಅಜ್ಞಾನಿಯು ಅನ್ಯರನ್ನು 
| ಉದ್ದರಿಸಲಾರನು. ಶಿಲೆಯು ಶಿಲೆಯನ್ನು ಉದ್ದರಿಸಬಲ್ಲುದೇ? ಕಾರಣ ಆತ್ಮಸ್ತರೂಪಜ್ಞಾನ 
ವಿಲ್ಲದವನನ್ನು ಪಶುವೆಂದು ಕರೆಯಲಾಗುತ್ತದೆ. ಒಂದು ಪಶು ಇನ್ನೋ ದು ಪಶುವಿಗೆ 


ಪ್ರೇರಣೆ ನೀಡಿದರೆ ಪಶುತ್ತವಂತೂ ನಿವೃತ್ತವಾಗುವುದಿಲ್ಲ. ಆದ್ದರಿಂದ ಯಾರು 


೧೦. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೧೫೫. ಪುಟ ೪೬. 
೧೧. ವಚನ ಸಾಹಿತ್ಯ ಸಂಗ್ರಹ-ಸಂಪಾದಕರು ಭೂಸನೂರಮಠ-ವ.ಸಂ. ೧೧೨ ಪುಟ ೧೨೯ 
೧೨. ಪಾ.ಆ, ಪಟಲ ೨ ಶ್ಲೋಕ ಸಂಖ್ಯೆ ೬೩-೬೬ 


೧೬೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಂವಿತ್ತಿಯ(ಶಿವಜ್ಞಾನದ) ತತ್ತ್ವವನ್ನು ತಿಳಿದಿದ್ದಾರೋ ಅವರು ಮುಕ್ತರು, ಮತ್ತು 
ಅವರು ಮಾತ್ರ ಬೇರೆಯವರಿಗೆ ಮುಕ್ತಿಯ ದಾರಿಯನ್ನು ತೋರುತ್ತಾರೆ.” ಕಾರಣ 
ಶಿಷ್ಠನ ಅಜ್ಞಾನವನ್ನು ಪರಿಹರಿಸಿ, ಶಿವಜ್ಞಾನವನ್ನುಂಟು ಮಾಡಿಕೊಡುವ ಸದ್ಗುರುವನ್ನು 
ಸಾಧಕನು ಮೊದಲು ಅನುಸರಿಸಬೇಕೆಂದು ತಿಳಿಸಿವೆ. 


ತಸ್ಮಾದ್ಯಸ್ಕೆ ವ ಸಂಪರ್ಕತ್‌ ಪ್ರಬೋಧಾನಂದಸಂಭವಃ। 


ಗುರುಂ ತಮೇವ ವೃಣುಯಾನ್ನಾ ಪರಂ ಮತಿಮಾನ್ನರಃ Nu 


ಯಾರ ಸಂಪರ್ಕದಿಂದ ಅರಿವಿನ ಆನಂದವು ಉಂಟಾಗುವುದೋ 
ಅಂತಹವನನ್ನೇ ಬುದ್ದಿಮಾನ್‌ ಶಿಷ್ಯನು ಗುರುವಾಗಿ ಆಯ್ದುಕೊಳ್ಳಬೇಕು ಎಂದು 
ಆಗಮಗಳು ಎಚ್ಚರಿಸುತ್ತವೆ. 


ಇಂಥ ಗುಣಲಕ್ಷಣಗಳುಳ್ಳ ಗುರು ದೊರೆತ ನಂತರ ಶಿಷ್ಯನು(ದೀಕ್ಷಾಪೇಕ್ಷ 
ಯುಳ್ಳವನು) ಆ ಗುರುವಿನ ಬಳಿ "ಹೋಗಿ ದೀಕ್ಷೆಗಾಗಿ ವಿನಂತಿಸಿಕೊಳ್ಳುವ ಬಗೆಯನ್ನು 
ಆಗಮ ಮತ್ತು ವಚನಗಳೆರಡೂ ವಿವರಿಸಿವೆ. 


ಶಿಷ್ಯನು ಗುರುವಿನ ಬಳಿ ಎನಂತಿಸಿಕೊಳ್ಳುವ ಬಗೆ 


ಅರಿವಿನ ಆನಂದವನ್ನು ಉಂಟುಮಾಡುವ ಗುರುವಿನ ಬಳಿಗೆ ಹೋಗಿ 
ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡಿ. ಕೃಗಳನ್ನು ಬೊಗಸೆಯಾಗಿಸಿ ನಿಂತು, : 
ಸ್ತುತಿಸಿ , ಅನಂತರ "ಶಿಷ್ಯನಾದ ನನಗೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡುವ, ವೀರಶೈವ | 


ದೀಕ್ಷೆಯನ್ನು ಅನುಗ್ರಹಿಸು' ಎಂದು ಪ್ರಾರ್ಥಿಸಿಕೊಳ್ಳಬೇಕು. ೧೫ 


ಸಂಸಾರಾಂಬುಧಿನಿರ್ಮಗ್ನಂ ಜನ್ಮಗ್ರಾಹಭಯಾಕುಲಮ್‌। ' 
ಮೃತ್ಯುಪಾಶವಶಂ yet ಕೃಪಯಾತನುಗೃ ಹಾಣ ಮಾಮ್‌ 
ಅರ್ಥಾತ್‌ ಸಂಸಾರ ಸಾಗರದಲ್ಲಿ ಮುಳುಗಿದ, ಜನ್ನವೆಂಬ ಮೊಸಳೆಯ ಭಯದಿಂದ 
ವ್ಯಾಕುಲಗೊಂಡ, ಮೃತ್ಯುಪಾಶದಲ್ಲಿ ಬಂಧಿತನಾದ ಮತ್ತು ದೀನನಾದ ನನ್ನನ್ನು ಕೃಪೆಯಿಂದ ' 


ಅನುಗಹಿಸಬೇಕೆಂದು ಗುರುವಿನ ಬಳಿ ನಿವೇದಿಸಿ ನಮಸ್ಕರಿಸಬೇಕು ಎಂದು. ಆಗಮಗಳು 
ತಿಳಿಸಿವೆ. ಇದೇ ಅಭಿಪ್ರಾಯ ವಚನಗಳಲ್ಲಿಯೂ ಕೂಡಾ ವ್ಯಕ್ತವಾಗಿದೆ. 


ಆ ಸದ್ಗುರುಸ್ವಾಮಿಯ ಕಂಡು ಧಿಪೂಢದಂಡ: ಜಾ ಮಾಡಿ 
ಶ್ರೀಗುರುವ ಮದ್ದುರುವೆ ಶ್ರೀ ಮಹಾಗುರುವೆ 


೧೩. ಚಂ.ಆ, ಕ್ರಿ.ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೫೫-೬೦ 


೧೪. ಚಂ.ಆ, ಕ್ರಿ.ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೬೬ 
೧೫. ಪಾ.ಆ, ಪಟಲ ೨ ಶ್ಲೋಕ ಸಂಖ್ಯೆ ೬೮ 
© ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೩೭ 


೧೭. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ.ವ.ಸಂ.೮.ವಚನ.ಸಂ.೩೧೦.ಪು.ಸಂ.೧೨೭ 


! ದೀಕಾ ಸಂಸಾರ ೧೬೭ 
ಇ ಕ 


ನಿತ್ಯನಿರಂಜನಗುರುವೆ ಶರಣು, ಶಾಂತ ಉಪಶಾಂತಗುರುವೇ ಶರಣು, 
ವ್ಯೋಮಾತೀತಗುರುವೆ ಶರಣು, ನಾದ ಬಿಂದು ಕಲಾತೀತಗುರುವೆ ಶರಣು, 
ನಿಮ್ಮ ಭವರೋಗವೆ ದ್ಯನಂದು ಶುತಿಗಳು ಸಾರುತಿರಲು 

ಇ ಭವರೋಗಿ ಸುಜನ ನಿಮ್ಮ ಮೊರೆಹೊಕ್ಕೆನು, 

ಎನ್ನ ಭವರೋಗ೦ಗಳ ಕಳೆದು ನಿಮ್ಮ ತೆ ದವನಿಕ್ಕಿ ಸಲಹಯ್ಯ" 
ಅಯ್ಯಾ ಅನಂತ ಜನ್ಮದಲ್ಲಿ ಮಾಡಿದ ಪಾಪಂಗಳೆಂಬ ಬತ 

ನಿಮ್ಮ ಚಿದ್ದಾಕ್ಕಪಭೆಯಲ್ಲಿ ಮುಳುಗಿಸುವುದಯ್ಯ. 

ಎನ್ನ ಭವಾರಣ್ಯವ ನಿಮ್ಮ ಮಹಾಜ್ಞಾನ ಶಸ್ತ್ರದಲ್ಲಿರಿದು ಖಂಡಿಸುವುದಯ್ಯ. 
ಎನ್ನ ಲ ಕಾಷ್ಟಂಗಳ 

ನಿಮ್ಮ ಮಹಾಜ್ಞಾನಾಗ್ನಿ ಯಲ್ಲಿ ದಹಿಸುವುದಯ್ಯ” 

ಶ್ರೀ ಗುರುವೆ ಮಹಾದೇವ, "ಮಹಾಗುರುವೆ ದಾಟಿ. 

ಶ್ರೀಗುರುವೆ ಪರತತ್ವ ಶ್ರೀಗುರುವೆ ಪರಬ್ರಹ್ಮವೆಂದರಿದು 

ನಿಮ್ಮ ಮೊರೆಹೊಳೆನು. ಎನ್ನ SE ದಾಂಟಿಸಿ, 

ಎನ್ನ ಕರಕಮಲಕ್ಕೆ ಇಷ್ಟಲಿಂಗವ ಕರುಣಿಸಿ ರಕ್ಷಿಸಾ ಶ್ರೀಗುರುವೆ * 


ಎ೦ದು ಶಿಷ್ಯನಾದವನು “ಎಲ್ಲಾ ಇಚ್ಛೆಗಳನ್ನು ನೆರವೇರಿಸುವ ವೀರಶೈವ 


ದೀಕ್ಷೆಯನ್ನು ಅನುಗ್ರಹಿಸು ಎಂದು ಗುರುವಿನ ಬಳಿ ಪ್ರಾರ್ಥಿಸಿಕೊಳ್ಳಬೇಕು. 


ಹೀಗೆ ಪ್ರಾರ್ಥನೆಗೈದ ಶಿಷ್ಕನಿಗೆ ಗುರುವು ದೀಕ್ಷೆಯನ್ನು ಕೊಡಲು ಮನಸ್ಸು 


ಮಾಡಿದರೆ, ಆ ಶಿಷ್ಯನನ್ನು ಪರೀಕ್ಷಿಸಿಯೇ ಅವನಿಗೆ ದೀಕ್ಷೆಯನ್ನು ಕೊಡಬೇಕೆಂದು 
ಆಗಮ ಮತ್ತು ವಚನಗಳು ಪ್ರತಿಪಾದಿಸಿವೆ. 


ಶಿಷ್ಯನ ಪರೀಕ್ಷಾ ಅವಧಿ ಮತ್ತು ಪರೀಕ್ಷಾ ಕ್ರಮ 


ಜ್ಞಾನಿಯಾದ ಗುರುವು ಶಿಷ್ಯನ ಪ್ರಾರ್ಥನೆಯನ್ನು ಅಂಗೀಕರಿಸಿ ದೀಕ್ಷೆಯನ್ನು 


ಕೂಡಲು ಮನಸ್ಸು ಮಾಡಿದರೆ, ಆ ಶಿಷ್ಯನನ್ನು ಆರು ವರ್ಷ ಪರೀಕ್ಷಿಸಿ ನಂತರ 
ಅವನಿಗೆ ದೀಕ್ಷೆಯನ್ನು ಕೊಡಬೇಕು ಎಂದು ಪಾರಮೇಶ್ವರಾಗಮವು ಮೌಲಿಕ 
ಸೂಚನೆಯನ್ನು ಕೊಡುತ್ತದೆ. 


೧೮. 
118. 
೫೦. 


ವದೇದನಧಿಕಾರಾಯ ನ ಕಾರ್ಯಾಕಾಂಕ್ಷಿಣೇ ಶಿವೇ। 
ನಾಪರೀಕ್ಷ್ಯಾಪಿ ಷಡ್‌ವರ್ಷಂ ನ ದತ್ತಾರ್ಥಾಭಿಮಾನಿನೇ ॥ 
ಜ್ಞಾನಂ ವಿರಕ್ಷಿಂ ವೈದುಷ್ಯಮಾಚಾರಂ ಶಾಂತಚಿತ್ತತಾಮ್‌। 


ಸಮಗ ವಚನ ಸಂಪುಟ ೧೩, ಸಂಕೀರ್ಣ.ವ.ಸಂ.೮.ವಚನ.ಸಂ.೩೧೧.ಪು.ಸಂ.೧೨೮ 
ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ.ವ.ಸಂ.೮.ವಚನ.ಸಂ.೩೧೨.ಪು.ಸಂ.೧೨೮ 
ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ.ವ.ಸಂ.೮.ವಚನ.ಸಂ.೩೧೩.ಪು.ಸಂ.೧೨೮ 


೧೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
|! peal ವ್‌ ೦ 
ನೈಸ್ಷಘ ಹ್ಯಮಪರೀಕ್ಷಾ ಸು ಶಿಷ್ಯಂ ನಾನು ಗೃಹೇದ್‌ ಗುರುಃ | 
ದೀಕ್ಷಾಭೇದವಿಧಾನಂ ತನ್ನೋಪದೇಶ್ಯಂ ಎಶಾರದೈಃ। 


ಅನರ್ಹನಾದವನಿಗೆ. ತನ್ನ ಕಾರ್ಯವನ್ನು ಮಾಡಿಕೊಳ್ಳಲು ಅಪೇಕ್ಷೆಯುಳ್ಳವನಾದ 
ಸ್ಪಾರ್ಥಿಗೆ, ಮಾಡಿದ ದಾನವನ್ನು ತಾನೇ ಪ್ರಚಾರಮಾಡುವ ವ್ಯಕ್ತಿಗೆ ಆರು ವರ್ಷಗಳ 
ಕಾಲ ಪರೀಕ್ಷಿಸದೆ ಈ ವಿಷಯವನ್ನು ಹೇಳಬಾರದು. ಜ್ಞಾನ, ವಿರಕ್ತಿ, ವೈದುಷ್ಯ, 
ಆಚಾರ, ಶಾಂತಚಿತ್ತ, ನಿಷ್ಟ; ಹತೆ ಇವುಗಳನ್ನು ಪರೀಕ್ಷಿಸದೆ ಕೂಡಲೇ ಗುರುವು ಶಿಷ್ಯನನ್ನು 
ಸ್ವೀಕರಿಸಬಾರದು. ಎದ್ವಾಂಸನಾದ ಗುರುವು ದೀಕ್ಷಾಭೇದ ಎಧಾನಗಳನ್ನು ಅವರಿಗೆ 
`' ಉಪದೇಶಿಸಬಾರದು ಎಂದು ತಿಳಿಸಿದೆ... 


ಸೂಕ್ಷ್ಮಾಗಮದಲ್ಲಿ ಶಿಷ್ಯನ ಪರೀಕ್ಷ ಅವಧಿಯನ್ನು ತಿಳಿಸದೇ ಸೂಚ್ಯವಾಗಿ 
ತಿಳಿಸಿದೆ. ಆದರೆ ಚ೦ದ್ರಜ್ಞಾನಾಗಮದಲ್ಲಿ ಚತುರ್ವರ್ಣದವರಿಗೆ ಪ್ರತ್ಯೇಕ ಅವಧಿಯನ್ನು 
ಗೊತ್ತು ಮಾಡಿದೆ. 


ಗುರುಸ್ತು ಸ್ವಾಶ್ರಿತಂ ಶಿಷ್ಯಂ ಪರೀಕ್ಷೇದ್‌ ವರ್ಷಮೇಕಕಮ್‌। 
ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ದ್ವಿತ್ರಿವರ್ಷಕಮೇವ ವಾ॥ 
ಪ್ರಾಣದ್ರವ್ಯಪ್ರದಾನಾದ್ಮೈರಾದೇಶೈಶ್ಚ ಸಮಾಸಮೈಃ 
ಉತ್ತಮಾಂಶ್ಚಾಧಮೇ ಕೃತ್ವಾ ನೀಚಾನುತ್ತಮಕರ್ಮಣೆ। 
ಆಕೃಷ್ಣಾಸ್ತಾಡಿತಾ ವಾ ಯೇ ವಿಷಾದಂ ನೈವ ಯಾಂತ್ಯಪಿ। 
ತೇ ಯೋಗ್ಯಾ ಸತತಂ ಶುದ್ಧಾಃ ಶಿವಸಂಸ್ಕಾರಕರ್ಮಣಿ। 
ಅಹಿ೦ಸಕಾ ದಯಾವಂತೋ ನಿತ್ಯಮುದ್ಯಕ್ಷಚೇತಸಃ॥ 
ಅಮಾನಿನೋ ಬುದ್ದಿಮಂತಸ್ತ್ಯಕ್ರಸ್ಟರ್ಧಾಃ ಪ್ರಿಯಂವದಾಃ 
ಯಜವೋ ಮೃದವಃ ಸ್ವಚ್ಛಾ ವಿನೀತಾಃ ಸ್ಥಿರಚೇತಸಃ 
ಶೌಚಾಚಾರ ಸಮೋಪೇತಾಃ ಶಿವಭಕ್ತಾ ದ್ವಿಜಾತಯಃ॥ 

ಏವಂ ವೃತ್ತಸಮೋಪೇತಾ ವಾಜ್ಮನಃಕಾಯಕರ್ಮಭಿಃ। ನ 
ಶೋಧ್ಯಾ ಬೋಧ್ಯಾ ಯಥಾನ್ಯಾಯ್ಯಮಿತಿ ಶಾಸ್ತ್ರವಿನಿಶ್ಚಯಃ॥ 


ಗುರುವು ತನ್ನನ್ನು ಆಶ್ರಯಿಸಿದ ಶಿಷ್ಯನನ್ನು ಒ೦ದು ವರ್ಷಕಾಲ ಪರೀಕ್ಷಿಸಬೇಕು. 
ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರನ್ನು ಎರಡು ಮೂರು ವರ್ಷಕಾಲ ಪರೀಕ್ಷಿಸಬೇಕು 
ಎಂದು ತಿಳಿಸಿದೆ. ಆ ಶಿಷ್ಯನಿಗೆ ಪ್ರಾಣ, ದ್ರವ್ಯ ಮುಂತಾದವನ್ನು ಕೊಡುವಂತೆ 
ತಿರುಗಾಮುರುಗಾ ಆಜ್ಞೆಗಳನ್ನು ಕೊಡುತ್ತಾ ಉತ್ತಮರನ್ನು ಅಧಮ ಕಾರ್ಯದಲ್ಲಿ 
ಅಧಮರನ್ನು ಉತ್ತಮ ಕಾರ್ಯದಲ್ಲಿ ತೊಡಗುವಂತೆ ಮಾಡಬೇಕು. ಎಳೆದಾಡುವುದು, 
ತಾಡನೆ ಮುಂತಾದವುಗಳಿಗೆ ಗುರಿಯಾದರೂ ಕೂಡ ಯಾರು ವಿಷಾದವನ್ನು 


೨೧. ಪಾ.ಆ, ಪಟಲ ೨೦ ಶ್ಲೋಕ ಸಂಖ್ಯೆ ೧೩-೧೪ 
೨೨. ಚಂ. ಆ, ಕ್ರಿ. ಪಾ, ಪಟಲ ೨, ಶ್ಲೋಕ ಸಂಖ್ಯೆ ೭೬-೮೧ 


| ದೀಕಾ ಸಂಸಾರ ೧೬೯ 
pS 1 


| ಹೊಂದುವುದಿಲ್ಲವೋ ಅಂಥವರು ಸತತವಾಗಿ ಶುದ್ಧರು ಮತ್ತು ಶಿವಸಂಸ್ಕಾರದ 
J ಕರ್ಮಗಳಿಗೆ ಯೋಗ್ಯರು. ಹಿಂಸೆ ಮಾಡದವರು, ದಯಾವಂತರು, ನಿತ್ಯವೂ ಕಾರ್ಯಕ್ಕೆ 
ಸಿದ್ದವಾದ ಮನಸ್ಸುಳ್ಳವರು, ದುರಭಿಮಾನವಿಲ್ಲದವರು, ಬುದ್ದಿವಂತರು, ಸ್ಪರ್ಧೆಯನ್ನು 
\ ಬಿಟ್ಟವರು, ಪ್ರಿಯವಾಗಿ ಮಾತನಾಡುವವರು, ನೇರ ನಡೆಯುವವರು, ಮೃದು 
| ಸ್ವಭಾವದವರು, ಸ್ಪಚ್ಚರು, ವಿನಯಶಾಲಿಗಳು, ಸ್ಥಿರವಾದ ಮನಸ್ಸುಳ್ಳವರು, ಶೌಚ 
| ಮತ್ತು ಆಚಾರಗಳನ್ನು ನಡೆಸುವವರು, ಶಿವಭಕ್ತರಾದ ದ್ವಿಜರು, ನಡತೆಯಿಂದ 
| ಭೂಸಿತರಾದವರು ಶಿಷ್ಕರು. ಅವರನ್ನು ವಾಚಿಕ, ಮಾನಸಿಕ, ಜ್‌ ಕರ್ಮಗಳಲ್ಲಿ 
/ ಯೋಜಿಸುವ ಮೂಲಕ ಊನ ಮತ್ತು ನ್ಯಾಯ ಪೂರ್ವಕವಾಗಿ ಅವರಿಗೆ 
ಬೋಧಿಸಬೇಕು. ಇದು ಶಾಸ್ತ್ರದ ನಿರ್ಣಯ. ಸ್‌ ಆಗಮಗಳು ತಿಳಿಸುತ್ತವೆ. 
| ಇದೇ ಅಭಿಪ್ರಾಯ ವಚನಗಳಲ್ಲಿಯೂ ಕೂಡಾ ವ್ಯಕ್ತವಾಗಿದೆ. 


ಶ್ರೀಗುರುವಾದಾತನು ಸಕಲಾಗಮಂಗಳ ಹೃದಯವನರಿತು ತನ್ನ ತಾನರಿದು 
ಸರ್ವಾಚಾರ ತನ್ನಲ್ಲಿ ನೆಲೆಗೊಂಡು ಉಪದೇಶವ ಮಾಡುವ ಕ್ರಮವೆಂತೆಂದಡೆ: 
ಬ್ರಾಹ್ಮಣನ ಮೂರು ವರುಷ ನೋಡಬೇಕು, ಕ್ಷತ್ರಿಯನ ಆರು ವರುಷ ನೋಡಬೇಕು. 
ವೈಶ್ಯನ ಒಂಬತ್ತು ವರುಷ ನೋಡಬೇಕು, 

ಶೂದ್ರನ ಹನ್ನೆರಡು ವರುಷ ನೋಡಬೇಕು, 

ನೋಡಿದಲ್ಲದೆ ದೀಕ್ಷೆ ಕೊಡಬಾರದು | 
ವೀರಾಗಮೇ. "ಬ್ರಾಹ್ಮಣಂ ತ್ರೀಣಿ ವರ್ಷಾಣಿ ಷಡಬ್ಬಂ ಕ್ಷತ್ರಿಯಂ ತಥಾ! 
ವೈಶ್ಯ೦ ನವಾಬ್ಬ ಮಾಖ್ಯಾತಂ ಶೂದಂ ದ್ವಾದಶವರ್ಷಕಂ॥ ಈ ಕ್ರಮವನರಿಯದೆ, 
ಉಪಾಧಿವಿಡಿದು ಉಪದೇಶವ ಮಾಡುವಾತ ಗುರುವಲ್ಲ, 

ಉಪಾಧಿವಿಡಿದು ಉಪದೇಶವ ಮಾಡಿಸಿಕೂಂಬಾತ ಶಿಷ್ಕನಲ್ಲ. 

ಇವರಿಬ್ಬರ ನಿಲವು ಒಂದೆ: ಠಕ್ಕನ ಮನೆಗೆ ಠಕ್ಕ ಬಿದ್ದಿನ ಬಂದಂತೆ 

ಈ ಗುರುಶಿಷ್ಠರಿಬ್ಬರನು ರೌರವನರಕದಲ್ಲಿಕ್ಕುವ. ಕೂಡಲಚೆನ್ನ ಸಂಗಯ್ಯ " 


ಎಂದು ಚೆನ್ನ ಬಸವಣ್ಣನವರು ವೀರಾಗಮದ ಉಕ್ತಿಯನ್ನು ತಮ್ಮ ವಚನದಲ್ಲಿ 
ಉಲ್ಲೇಖಿಸಿ, ಈ ವಿಚಾರವನ್ನು ಸಂಪೂರ್ಣವಾಗಿ ಅನುಮೋದಿಸುತ್ತಾರೆ. ಮೇಲಿನ 
ಕ 'ಆಗಮೋಕ್ತಿಯನ್ನು ಸು] ಇದು ವರ್ಣಭೇದ ಮಾಡಿದಂತೆ 
| ಕಂಡುಬಂದರೂ. ಸಹ ಬ್ರಾಹ್ಮಣರು ಶಾಸ್ತ್ರಾಧ್ಯಯನ ಮಾಡುವ ಸಂಸ್ಕಾರಯುತ 
ಕುಟುಂಬದಿಂದ ಬಂದಿರಾವದರಿಂದ ಕತಕ ಪರೀಕ್ಷಾ ಅವಧಿಯನ್ನು 
ಕಡಿಮೆಗೊಳಿಸಿರಬಹುದು. ಅದೇನೇ ಇರಲಿ ವಚನಕಾರರೂ ಸಹ ಈ ವಿಚಾರಕ್ಕೆ 
ತಮ್ಮ ಸಹಮತವನ್ನಿತ್ತಿರುವರು. ಆದರೆ ಇಲ್ಲಿ ಗಮನಿಸಬೇಕಾದ ಒಂದಂಶವೇನೆಂದರೆ 
ಶಿಷ್ಯನು ಯಾವುದೇ ವರ್ಣಕ್ಕೆ ಸೇರಿರಲಿ, ಸದ್ಗುರುವು ಆತನನ್ನು ಅನೇಕ ವಿಧಾನಗಳಿಂದ 


೨೩. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೧೬೨೦. ಪುಟ ೫೯೦. 


೧೭೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕುಲಂಕುಶವಾಗಿ ಪರೀಕ್ಷಿಸದೇ ದೀಕ್ಷೆಯನ್ನು ನೀಡುವಂತಿಲ್ಲವೆ೦ದು ಆಗಮಗಳು 
ಮತ್ತು ವಚನಗಳು ಆದೇಶಿಸುತ್ತವೆ. ಕಾರಣ ಯಾವುದೇ ವರ್ಣ, ಆಶ್ರಮ, ಲಿಂಗ 
ಭೇದದ ಹಂಗಿಲ್ಲದೆ ಸಾತ್ತಿಕ ಜೀವನಕ್ಕೆ ಸಂಪೂರ್ಣವಾಗಿ ಪರಿವರ್ತಿತರಾದವರೆಲ್ಲರೂ 
ದೀಕ್ಷೆಯನ್ನು ಪಡೆಯುವುದಕ್ಕೆ ಅಧಿಕಾರಿಯಾಗುತ್ತಾರೆ. 


ದೀಕ್ಷೆ ಹೊಂದಿದವವರೆಲ್ಲ ಸಮಾನರು ಅವರಿಗೆ ಜಾತಿಭೇದವಿಲ್ಲ 


ಅಗ್ನಿಯು ಹೇಗೆ ಅನೇಕ ವಿಧವಾದ ಕಟ್ಟಿಗೆಗಳನ್ನು ಸುಟ್ಟು ಬೆಂಕಿಯನ್ನು 
ಮಾಡುತ್ತದೆಯೋ ಅಂತೆಯೇ ದೀಕ್ಷೆಯಲ್ಲಿ ಗುರುವಿನಿಂದ ಅನುಗ್ರಹಿಸಲ್ಪಡುವ 
ಜ್ಞಾನಜ್ಯೋತಿರೂಪವಾದ ಪರಶಿವಲಿಂಗದ ಮೂಲಕ ವಿವಿಧ ವರ್ಗದ ಮಾನವರು 
ಶಿವತ್ತವನ್ನು ಹೂಂದುವರು. ಕಾರಣ ಬ್ರಾಹ್ಮಣನಾಗಲಿ, ಕ್ಷತ್ತಿಯನಾಗಲಿ, ವೈಶ್ಯ- 


ಶೂದ್ರ ಯಾರೇ ಆಗಲಿ ಲಿಂಗಧಾರಣೆಯಿಂದ ಅವರೆಲ್ಲ ಶಿವಸ್ತರೂಪರು. ಅಲ್ಲಿ 


ಜಾತಿಭೇದವಿಲ್ಲ. ಲಿಂಗಧಾರಿಯಾದರೆ ಸಾಕು. ಪೂರ್ವಾಶ್ರಮವಿಲ್ಲ, ಜಾತಿ ಭೇದದ 
ಸೋಂಕಿಲ್ಲ. ಎಲ್ಲರೂ ಶಿವನಿಗೆ ಸಮಾನರು ಎನ್ನುತ್ತದೆ. ಪಾರಮೇಶ್ವರಾಗಮ.** 


ಇದೇ ಅಭಿಪ್ರಾಯ ವಚನಗಳಲ್ಲಿಯೂ ಕೂಡಾ ವ್ಯಕ್ತವಾಗಿದೆ. ಆಗಮದ 
ಉಲ್ಲೇಖದೊಂದಿಗೆ ಚೆನ್ನಬಸವಣ್ಣನವರು ತಮ್ಮ ವಚನದಲ್ಲಿ - ' 


ಗುರುಹಸ್ತದೊಳು ಪುನರ್ಜಾತನಾದ ಭಕ್ತನಲ್ಲಿ 

ಆವ ಜನ್ಮಜಾತಿಯ ಬೆದಕಲಪುದು? 

ಅವೆಲ್ಲ ಪ್ರಾಕೃತರಿಗಲ್ಲದೆ ಅಪ್ರಾಕೃತರಿಗುಂಟೆ ಹೇಳಾ? 
“ಅಪ್ರಾಕೃತಸ್ಯ ಭಕ್ತಸ್ಯ ಗುರುಹಸ್ತಾಮಲಾಂಬುಜಾತ್‌॥ 
ಪುನರ್ಜಾತಸ್ಯಾತ್ಮಜನ್ಮ ಜಾತ್ಕಾದೀನ್ನ ಚ ಕಲ್ಲಯೇತ್‌!” 
ಎಂಬ ಆಗಮವನರಿಯದೆ, 

ನಿಮ್ಮ ಶರಣರಲ್ಲಿ ಜಾತಿಯ ಹುಡುಕುವ 
ಕಡುಪಾತಕಿಗಳ ಎನ್ನತ್ತ ತೋರದಿರಯ್ಯಾ 


ಕೂಡಲಚೆನ್ನಸಂಗಮದೇವಾ. ” 

ಎಂದಿದ್ದಾರೆ. ಇದೇ ಅಭಿಪ್ರಾಯವನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ - 
ದಾಸೀಪುತ್ರನಾಗಲಿ, ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತು 
ಶಿವನೆಂದು ವಂದಿಸಿ, ಪೂಜಿಸಿ, ಪಾದೋದಕ ಪ್ರಸಾದವ ಕೊಂಬುದೆ ಯೋಗ್ಯ. 
ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ 
ನರಕ ಕಾಣಾ, ಕೂಡಲಸಂಗಮದೇವಾ 

೨೪. ಪಾ.ಆ. ಪಟಲ ೨೦ ಶ್ಲೋಕ ಸಂಖ್ಯೆ ೪೧ 


೨೫. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೧೨೦೧. ಪುಟ ೪೧೫ 
೨೬ ಬ.ವ.ಸಂ. ಸಮಗ್ರ ವಚನ ಸಂಪುಟ ೧-ವ.ಸಂ. ೧೨೧೫. ಪುಟ ೩೩೪ 


ಪ್‌ <a ಚಟಾ i ald ಅಚ ಮು laa ಡಸ ಹು 


! ದೀಕಾ ಸಂಸಾರ ೧೭೬೧ 
ಗ ಕ 


| ಎಂದಿದ್ದಾರೆ. ಕಾರಣ ದೀಕ್ಷೆಯಿಂದ ಬ್ರಾಹ್ಮಣರು ತಮ್ಮ ಬ್ರಾಹ್ಮಣತ್ಚವನ್ನು ಹಾಗೂ 
1 ಶೂದ್ರರು ತಮ್ಮ, ಶೂದ್ರತ್ವವನ್ನು "ಕಳೆದುಕೊಂಡು ಪರಮ ಪವಿತ್ರವಾದ. ಶಿವತ್ತ ವನ್ನು 
| ಹೊಂದುವರು. ಹೇಗೆ ಬಳ್ಳ ತ ಮೊದಲಾದ ಲೋಹಗಳು, ತಜ್ಞನಿಂದ ತಯಾರಿಸಲ್ಪಟ್ಟ 
ಸ ' ವಿಶೇಷ ರಸ ಸಂಪರ್ಕದಿಂದ ಹೇಗೆ ಸುವರ್ಣವಾಗಿ ಪ ಪರಿವರ್ತನಗೊಳ್ಳುತ್ತವೆಯೋ 
| ಅಂತೆಯೇ ಪರಮಗುರುವಿನಿಂದ ಉಪದೇಶಿಸಲಡುವ ಶಿವಜ್ಞಾನವೆಂಬ ರಸದಿಂದ 
| ವಿವಿಧವರ್ಗದ ಮಾನವರು ಕುಲ-ಜಾತಿ-ಅಂತಸ್ತು-ಅಧಿಕಾರಗಳ ತಾರತಮ್ಯವಿಲ್ಲದೇ 
| ಶಿವಚೈತನ್ಯವನ್ನು ಹೊಂದುವರು. 


| ಆದರ ಹೀನಕುಲದ ಶಿಷ್ಯನಿಗೆ ಅನುಗ್ರಹಮಾಡಿ ದೀಕ್ಷಾ ಸ೦ಸ್ಥಾರವನ್ನು ನೀಡಿದರೂ 
| ಸಹ ಅಂಥ ಶಿಷ್ಯನಲ್ಲಿ ಮೇಲು ಕೀಳೆಂದು ತಾರತಮ್ಯ ಉಂಟುಮಾಡುವ ಗುರುಗಳನ್ನು 
| ಅಂಬಿಗರ ಚೌಡಯ್ಯ ತರಾಟೆಗೆ ತೆಗೆದುಕೊಂಡದ್ದನ್ನು ಆತನ ವಚನದಲ್ಲಿ ಕಾಣಬಹುದಾಗಿದೆ. 


'ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ 

ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು 

ಅಕ್ಕಿ ಕಣಕವ ಕೊಂಡುಹೋಗುವ ಗುರುವಿನ ಕಂಡರೆ 
ಕೆಡವಿ ಹಾಕಿ ಮೂಗನೆ ಕೂಯ್ದು ಇಟ್ಟಂಗಿಯ 

ಕಲ್ಲಿಲೆ ತಿಕ್ಕಿ ಸಾಸಿವೆಯ ಹಿಟ್ಟನೆ ತಳೆದು 

ಮೇಲೆ ಲಿ೦ಬಿಯ ಹುಳಿಯನೆ ಹಂಡಿ ಪಡುವ್ಹ ಗಾಳಿಗೆ 
ಹಿಡಿಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ" 


ಎಂದು ಉಗ್ರವಾಗಿ ಖಂಡಿಸಿದ್ದಾರೆ. ಇದೇ ಅಭಿಪ್ರಾಯವನ್ನು ಚನ್ನಬಸವಣ್ಣನವರು 
ತಮ್ಮ ವಚನದಲ್ಲಿ - 


ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ, ತನ್ನ 

ಪ್ರಾಣಲಿ೦ಗವ ಕೊಟ್ಟು, ಕರ್ಣದಲ್ಲಿ ಮಂತ್ರವ ನಿಕ್ಷೇಪಿಸಿ, ಬಳಿಕ 

ಅವ ಬಂದು ಶಿಷ್ಯನ ಮನೆಯ ಹೊಗಲೊಲ್ಲದೆ, 

ಅಕ್ಕಿ ಪಡಿಯ ತರಿಸಿಕೊಂಡು, ಹೊಸ ಬಳಕೆ ಎಂದು 
ಮಾಡಿಸಿಕೊಂಡುಂಬವಂಗೇ ನಂಬೆನಯ್ಯಾ? 

“ಅವನ ಧನಕ್ಕೆ ತಂದೆಯಾದನಲ್ಲದೆ ಅವನಿಗೆ ತಂದೆಯಾದುದಿಲ್ಲ. 

ಇದು ರ್ಕಾರ್‌ ಕೂಡಲ ಚೆನ್ನ ಸಂಗಯ್ಯ, 

ಲಿಂಗವ ಮಾರಿಕೂಂಡುಂಬ ಸಾ ಜಂ ನಾಚಿ ಬೆರಗಾದೆನಯ್ಯಾ” 


ಎಂದಿದ್ದಾರೆ. ಕಾರಣ ದೀಕ್ಷೆಯನ್ನು ಹೊಂದಿದೊಡನೆಯೇ ಹಿಂದಿನ ಜಾತಿ ಭೇದಗಳಿಲ್ಲ 
ನಶಿಸಿ ಎಲ್ಲರೂ ಶಿವ ಸ್ವರೂಪರಾಗುವರು ಎಂಬ ಆಗಮದ ಅಭಿಪ್ರಾಯ ವಚನಗಳಲ್ಲೂ 
ಪ್ರತಿಪಾದನೆಗೊಂಡಿದೆ. ಇಂಥ ಸರ್ವಸಮಾನತೆಯನ್ನುಂಟು ಮಾಡಿ ಅಂಗವನ್ನು 


೨೭. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವಚನ ಸಂಪುಟ ೧- ವ.ಸಂ.೧೨೦, ಪುಟ ೩೯ 
೨೮. ವಚನಸಾಹಿತ್ಯಸಂಗಹ, ಸಂಪಾದಕರು- ಭೂಸನೂರಮಠ, ವಚನ.ಸಂ ೧೦೬. ಪುಟ ೧೨೬. 


೧೭೨ . ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲಿಂಗವನ್ನಾಗಿಸುವ ದೀಕ್ಷಾ ಸಂಸ್ಕಾರದ ಸಮಗ್ರ ಚಿತ್ರಣವು ಶೈವಾಗಮಗಳಲ್ಲಿ ವಿಶೇಷವಾಗಿ 
ಆಗಮೋತ್ತರ ಭಾಗದಲ್ಲಿ ದೊರೆಯುತ್ತದೆ. 


ದೀಕ್ಷೆ ಯ ಪ್ರಕಾರಗಳು 

ಶೈವಾಗಮೋತ್ತರ ಸಿದ್ದಾಂತ ಪರಂಪರೆಯಂತೆ ವೀರಶೈವ ದೀಕ್ಷಾಸ೦ಸ್ಕಾರವು 
ಮೂರು ವಿಧವಾದ ದೀಕ್ಷೆಯನ್ನು ಒಳಗೊಂಡಿದೆ.ಅವು : 

೧. ಕ್ರಿಯಾದೀಕ್ಷೆ 

೨೪ ನೇಧಾ ದೀಕ್ಷೆ 

೩. ಮನು (ಮಂತ್ರ) ದೀಕ್ಷೆ 


ಗುರುವು ಕ್ರಿಯಾದೀಕ್ಷೆ. ವೇಧಾದೀಕ್ಷೆ ಮತ್ತು ಮಂತ್ರದೀಕ್ಷಗಳೆಂಬ ಮೂರು 
ದೀಕ್ಷೆಗಳಿಂದ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಎ೦ಬ ಮೂರು ಶರೀರಗಳಲ್ಲರುವ 
ಕಾರ್ಮಿಕ ಮಲ, ಮಾಯೀಯ ಮಲ ಮತ್ತು ಆಣವಮಲ ಎಂಬ ಮೂರು 
ಮಲಗಳನ್ನು ದಹಿಸಿ ಇಷ್ಟಲಿಂಗ, ಪ್ರಾಣಲಿ೦ಗ ಮತು ಭಾವಲಿಂಗ ಎಂಬ ಮೂರು 
ಲಿಂಗಗಳನ್ನು ಶಿಷ್ಯನಿಗೆ ಕರುಣಿಸುತ್ತಾನೆ. 


೧. ಕ್ರಿಯಾದೀಕ್ಷೆಯಲ್ಲಿ-ಸ್ಥೂಲತನುವಿನ ಕಾರ್ಮಿಕ ಮಲವಳಿದು ಇಷ್ಟಲಿಂಗ ಸಂಬಂಧ 

ಸ ವೇಧಾದೀಕ್ಷೆಯಲ್ಲಿ-ಕಾರಣ ತನುವಿನ ಆಣವ ಮಲವಳಿದು ಭಾವಲಿಂಗ ಸಂಬಂಧ 

೩. ಮಂತ್ರದೀಕ್ಷೆಯಲ್ಲಿ-ಸೂಕ್ಕತನುವಿನ ಮಾಯೀಯ ಮಲವಳಿದು ಪ್ರಾಣಲಿಂಗ 
ಸಂಬಂಧ 


ಈ ತ್ರಿವಿಧ ದೀಕ್ಷೆಗಳ ವಿವರಣೆಯನ್ನು ತೋಂಟದ ಸಿದ್ದಲಿಂಗಯತಿಗಳು 
ಹೀಗೆ ನಿರೂಪಿಸಿದ್ದಾರೆ “ವೇಧಾದೀಕ್ಷೆ, ಮಂತ್ರದೀಕ್ಷೆ, ಕ್ರಿಯಾದೀಕ್ಷ ಎ೦ಬ ದೀಕ್ಷಾತ್ರ 
ಯಂಗಳಿಂದ ತನುತ್ರಯಂಗಳ ಪೂರ್ವಾಶ್ರಯಂಗಳ ಕಳೆದು ಲಿಂಗತ್ರಯಂಗಳ 
ಸಂಬಂಧಿಸಿದನೆಂತೆಂದೊಡೆ, ವೇಧಾದೀಕ್ಷೆ ಎ೦ದು ಶ್ರೀಗುರು ತನ್ನ ಹಸ್ತವ ಶಿಷ್ಯನ 
ಮಸ್ತಕದಲ್ಲಿ ಸಂಯೋಗಮಾಡಿದನು. ಮಂತ್ರದೀಕ್ಷೆ ಎಂದು ಶ್ರೀಗುರು ಪ್ರಣವ ಪಂಚಾಕ್ಷರಿ 
ಮಂತ್ರವ ಕರ್ಣದಲ್ಲಿ ಉಪದೇಶಿಸಿದನು. ಕ್ರಿಯಾದೀಕ್ಷೆ ಎಂದು ಆ ಮಂತ್ರ ಸ್ವರೂಪವನೇ 
ಇಷ್ಟಲಿಂಗ ಸ್ವರೂಪವನೆ ಮಾಡಿ, ಕರಸ ದಲ್ಲಿ 'ಸಂಬಂಧಿಸಿದನು. ಇದು ಕಾರಣ 
ವೇಧಾದೀಕ್ಷೆಯಿಂದ ಕಾರಣ ತನುವಿನ" ಪೂರ್ವಾಶ್ರಯವ ಕಳೆದು ಭಾವಲಿಂಗ 
ಸಂಬಂಧವಾಯಿತು. ಮಂತ್ರದೀಕ್ಷೆಯಿಂದ ಸೂಕ್ಷ್ಮ ತನುವಿನ ಪೂರ್ವಾಶ್ರಯವಳಿದು 
ಪ್ರಾಣಲಿಂಗ ಸಂಬಂಧವಾಯಿತು. "ಶ್ರಯಾದೀಕ್ಷೆಯಿಂದ ಸ್ಥೂಲತನುವಿನ ಪೂರ್ವಾಶ್ರಯ 
ವಳಿದು ಇಷ್ಟಲಿಂಗ ಸಂಬ೦ಧವಾಯಿತು. ಅಂಗತ್ರಯದಲ್ಲಿ ಲಿ೦ಗತ್ರಯ ಧರಿಸಿದೆನಯ್ಗ 
ಮಹಾಲಿಂಗ ಗುರುಶಿವ ಸಿದ್ದೇಶ್ವರಪ ಪಬುವೇ.” ಎಂದು "ತ್ರಿವಿಧ ದೀಕ್ಷೆಗಳ ಚಿತ್ರಣವನ್ನು 
ನೀಡಿದ್ದಾರೆ. 


೨೯. ವಚನ ಶಾಸ್ತ್ರಸಾರ -ಫ.ಗು. ಹಳಕಟ್ಟಿ-(ಸನ್‌ ೧೯೨೩) - ವಚನ.ಸಂ.೨, ಪುಟ ೪೭ 


ದೀಕಾ ಸಂಸಾರ RN 
pC ಕ 


ಈ ತ್ರಿವಿಧ ದೀಕ್ಷಗಳಲ್ಲಿ ಒಂದೊಂದೂ ಏಳೇಳು ದೀಕ್ಷೆಗಳನ್ನು ಒಳಗೊಂಡಿವೆ. 
ತಿವಿಧ ದೀಕ್ಷೆಯ ಅಂಗವಾಗಿ ಬರುವ ಇಪ್ಪತ್ತೊಂದು ದೀಕ್ಷೆಗಳಲ್ಲಿ ಭಕ್ತಿ-ಜ್ಞಾನ- 
ಕ್ರಿಯಾಸಮನ್ವಯವನ್ನು ಸ್ಪಷ್ಟವಾಗಿ ಕಾಣಬಹುದು. ಈ ಇಪ್ಪತ್ತೊಂದು ದೀಕ್ಷೆಗಳು ಈ 


| ರೀತಿಯಾಗಿವೆ. 

ಆಜ್ಜೋಪಮಾ ಚ ಕಲಶೆ ರಭಿಷೇಕಸ್ಪ್ತತಃ ಪರಮ್‌ 
ಸಸಿಕಾರೋಹಣಂ ಭೂತಿಪಟ್ಟಮಾಯತ್ತಮೇವ ಚ॥ 
ಸ್ವಾಯತ್ತಮಿತಿ ಸ ಸಪೆ ಸೈತಾಃ ಕ್ರಿಯಾದೀಕ್ಷಾಂತರಾ ಮತಾಃ ॥ 
ಸಮಯಶ್ಶಾಪ್ಯಸಂಸಾರಸ್ತತ್ತ್ವಂ ಜ್ಞಾನಮನುಗ್ರಹಃ। 
ಅಧ್ಯಾತಶುದ್ಧವಿದ್ಯೇ ಚ ಸಪ್ತ ವೇಧಾಂತರಾಃ ಸ್ಮೃತಾಃ 
ದೃಢವ್ರತಮಹಿಂಸಾ ಚ ತಸ್ಮೈ ಪಂಚೇಂದ್ರಿಯಾರ್ಪಣಮ್‌, 
ಏಕಾಗಚಿತ್ತಸಂಪತ್ತಿಃ ಪರತತ್ತೆ ಆ ಸದಾ ರತಿಃ ॥ 

ಲಿಂಗೇ ನಿಜಮನೋಲೀನಂಿ 'ಸದ್ಯೋಮುಕ್ತಿಥ ಶಾಶ್ವತೀ | 
ಏವಂ ಸಪ್ತವಿಧಾ ದೀಕ್ಷಾ ಮನುದೀಕ್ದಾಂತರಾಃ ಸ ಸ್ಮೃತಾಃ | | 


ಆಜ್ಜಾದೀಕ್ಷೆ, ಉಪಮಾದೀಕ್ಷೆ, ಕಲಶಾಭಿಷೇಕ ದೀಕ್ಷೆ, ಸ್ವ್ಪಸ್ತಿಕಾರೋಹಣ ದೀಕ್ಷೆ, 
ಭೂತಿಪಟ್ಟ “ದೀಕ್ಷೆ, ಆಯತ್ತ ದೀಕ್ಷೆ ಮತ್ತು ಸ್ವಾಯತ್ತ ದೀಕ್ಷೆ ಇವು ಏಳು ಕ್ರಿಯಾ. 
ದೀಕ್ಷೆಯಲ್ಲಿ ಬರುವ ದೀಕ್ವೆಗಳು. “ಸಮಯ ದೀಕ್ಷೆ “ಸಂಸಾರ ದೀಕ್ಷೆ(ನಿಸ್ಸಂಸಾರ 
ದೀಕ್ಷೆ. ತತ್ತ ಎಬೀಕ್ಷೆ. ಜ್ಞಾನ ದೀಕ್ಷೆ (ತತ್ತ್ವ ಸಂಶೋಧನ ದೀಕ್ಷೆ, ಅನುಗ್ರಹ ದೀಕ್ಷೆ 
(ನಿರ್ವಾಣ ದೀಕ್ಸ. ಅಧ್ಯಾತ್ಮ ದೀಕ್ಷೆ ಮತ್ತು ಶುದ್ದವಿದ್ಯಾದೀಕ್ಷೆ "(ತತ್ತ್ಕೊ ೇಪದೇಶಿನೀ 
ದೀಕ್ಷಾ), ಇವು ವೇಧಾದೀಕ್ಷೆಯ ಅಂತರ್ಗತವಾದ ಏಳು ದೀಕ್ಷೆಗಳು. ದೃಢವ್ರತ ದೀಕ್ಷೆ, 
ಅಹಿಂಸಾ ದೀಕ್ಷೆ, ಪಂಚೇಂದ್ರಿಯಾರ್ಪಣವೆಂಬ ದೀಕ್ಷೆ. ಚಿತ್ತೈಕಾಗ್ರದೀಕ್ಷೆ, 
ಪರತತ್ತ್ವ್ವಾನುರಾಗದೀಕ್ಷೆ (ಲಿಂಗನಿಷ್ಠಾ ದೀಕ್ಷೆ), ಲಿ೦ಗನಿಜಮನೋ ದೀಕ್ಷೆ (ಮನೋಲಯ 
ದೀಕ್ಷೆ) ಮತ್ತು ಶಾಶ್ವತ ಸದ್ಯೋಮುಕ್ತಿ ದೀಕ್ಷೆ. ಇವು ಏಳು ಮನು (ಮಂತ್ರ) ದೀಕ್ಷೆಯಲ್ಲಿ 
ಬರುವ ದೀಕ್ಷೆಗಳು. 


ಈ ಇಪ್ಪತ್ತೊಂದು ದೀಕ್ಷೆಗಳ ನಾಮನಿರ್ದೇಶನವನ್ನು ವಚನದಲ್ಲಿಯೂ ಸಹ 
| ಕಾಣಬಹುದು. 

| ಆಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ ಮಲತ್ರಯಂಗಳ೦ ಚಂಪೂ 
ಆಜ್ಞಾದೀಕ್ಷೆ ಉಪಮಾದೀಕೆ ಕ್ಷ ಸ್ಪಸ್ತಿಕಾರೋಹಣ ಕಳಶಾಭಿಷೇಕ, 

ವಿಭೂತಿಯ ಪಟ್ಟ ಲಿಂಗಾಯತ್ರ ಲಿಂಗಸ್ವಾಯತ್ತ- 

ಈ ಏಳನು ಕಾಯಕ್ಕುಪದೇಶವ ಮಾಡುವುದು. 

ಸಮಯ ನಿಸ್ಸಂಸಾರ ನಿರ್ವಾಣ ತತ್ತ್ವದೀಕ್ಷೆ ಆಧ್ಯಾತ್ಮ ಅನುಗ್ರಹ ಶುದ್ಧವಿದ್ಯೆ- 


೩೦. ಚ೦,ಆ, ಕ್ರಿ, ಪಾ, ಪಟಲ ೯, ಶ್ಲೋಕ ಸಂಖ್ಯೆ ೧೨-೧೫ 


೧೭೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಈ ಏಳನು ಪ್ರಾಣಕ್ಕುಪದೇಶವ ಮಾಡುವುದು. 

ಏಕಾಗ್ರಚಿತ್ತ, ದೃಢವ್ರತ, ಪಂಚೇಂದ್ರಿಯಾರ್ಪಿತ, ಅಹಿಂಸೆ 
ಮನೋಲಯ ಲಿಂಗನಿಜ ಸದ್ಯೋನ್ಮುಕ್ತಿ- 

ಈ ಏಳನು ಮನಕ್ಕುಪದೇಶವ ಮಾಡುವದು. 

ಈ ಪ್ರಕಾರದುಪದೇಶ ಕೂಡಲಚೆನ್ನಸಂಗಯ್ಯನಲ್ಲಿ ಸಹಜದೀಕ್ಷೆ.” 


ಎಂದು ಇಪ್ಪತ್ತೊಂದೂ ಬಗೆಯ ದೀಕ್ಷಾವಿಧಗಳನ್ನು ಅನುಸರಿಸಬೇಕೆಂದು 
ವಚನಕಾರರು ಪ್ರತಿಪಾದಿಸಿದ್ದಾರೆ. ಚೆನ್ನಬಸವಣ್ಣನವರ “ಭವಿತನಕ್ಕೆ ಹೇಸಿ 
ಭಕ್ತನಾಗಬೇಕೆಂಬಾತನು” ಎಂಬ ತಮ್ಮ ಸುದೀರ್ಫ ವಚನದಲ್ಲಿ ಕ್ರಿಯಾದೀಕ್ಷಯ 
ಕ್ರಮವನ್ನು, ದೀಕ್ಷಾಕಾಲದಲ್ಲಿ ಆಚರಿಸಬೇಕಾದ ಕ್ರಿಯಗಳನ್ನು, ಉಚ್ಛರಿಸಬೇಕಾದ 
ಮಂತ್ರಗಳನ್ನು ವಿವರಿಸಿದ್ದಾ ರೆ. 


ಈ ಇಪ್ಪತ್ತೊಂದು ದೀಕ್ಷೆಗಳ ವಿವರಣೆ ಆಗಮಗಳಲ್ಲಿ ಸ್ಪಷ್ಟವಾಗಿ ಈ ಬಗೆಯಾಗಿ 
ವಿಶ್ಲೇಷಿಸಲಟಿದೆ. 


ಕ್ರಿಯಾದೀಕ್ಷೆ ವೇಧಾದೀಕ್ಷೆ ಮಂತ್ರದೀಕ್ಷೆ 
೧. ಆಜ್ಞಾದೀಕ್ಷ ೧. ಸಮಯದೀಕ್ಷೆ ೧. ಏಕಾಗ್ರಮತಿದೀಕ್ಷೆ 
೨. ಉಪಮಾದೀಕ್ಷೆ ೨. ನಿಸ್ತಂಸಾರದೀಕ್ಷೆ ೨. ದೃಢವ್ರತದೀಕ್ಷೆ 
೩. ಕಲಶಾಭಿಷೇಕದೀಕ್ಷೆ ೩. ನಿರ್ವಾಣದೀಕ್ಷೆ ೩. ಪಂಚೇ೦ದ್ರಿಯಾರ್ಪಣದೀಕ್ಷೆ 
ps ಸ್ಪಸ್ತಿಕರೋಹಣದೀಕ್ಷೆ ೪. ತತ್ತ್ವದೀಕ್ಷ - ೪. ಅಹಿಂಸಾದೀಕ್ಷೆ 
೫. ಭೂತಿಪಟ್ಟದೀಕ್ಷೆ ೫. ಅಧ್ಯಾತ್ಮದೀಕ್ಷ ೫. ಲಿಂಗನಿಷ್ಠಾದೀಕ್ಷ 
೬. ಆಯತ್ತದೀಕ್ಷ ೬. ತತ್ತ ಎಸ೦ಶೋಧನದೀಕ್ಷ ೬. ಮನೋಲಯದೀಕಕ್ಷೆ 
ಕ್ರ ಸ್ವಾಯತ್ತದೀಕ್ಷೆ ೭. ತತ್ತೂ ಫ£ಪದೇಶಿನೀದೀಕ್ಷಾ ಕ್ಲಿ ಸದ್ಯೋಮುಕ್ತಿದೀಕ್ಷ 


೧. ಕ್ರಿಯಾದೀಕ್ಷೆ-“ಶಿಷ್ಯಪಾಣಿತಲೇ ದತ್ತಾ ಯಾ ದೀಕ್ಷಾ ಸಾ ಕ್ರಿಯಾ ಭವೇತ್‌!” 
ಶಿವದೀಕ್ಷೆಯ ಅಂಗವಾಗಿ ಷಡದ್ದಶುದ್ದಿಯಿಂದ ಸಂಸ್ಕರಿಸಿದ ಲಿಂಗವನು ಶಿಷ್ಯನ 
ಹಸ್ತದಲ್ಲಿ ಸ್ಥಾಪಿಸುವುದು ಕ್ರಿಯಾದೀಕ್ಷೆ. 


ಕ್ರಿಯಾದೀಕ್ಷೆಯಿಂದ ಶಿಷ್ಯನಿಗೆ ಪ್ರಾ ಪ್ರಾಪ್ತವಾದ ಶಿವಲಿಂಗವನ್ನು ಇಷ್ಟಲಿಂಗವೆಂದು 
ಕರೆಯುತ್ತಾರೆ. "ದರಿಂದ ಸಾಧಕನ "ಕಾರ್ಮಿಕ ವ ನಾಶವಾಗುತ್ತದೆ. 


ಇಷ್ಟಲಿಂಗವನ್ನು ಪರಮಗುರುವು ಶಿಷ್ಕನಿಗೆ ಪ್ರದಾನಮಾಡುವುದೇ ಕ್ರಿಯಾದೀಕ್ಷೆಯ 


ಪರಮೋದ್ಹೇ ಶವಾಗಿದೆ. 


೩೧. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೯೭೩ ಪುಟ ೩೧೫ 
೩೨. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೧೪೨೮ ಪುಟ ೫೧೧ 
೩೩. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೪ 


1. ದೀಕ್ಷಾ ಸಂಸಾರ ೧೭೫ 
ಇ ಕ 


ಆಜ್ಜೋಪಮಾ ಚ ಕಲಶಾಭಿಷೇಕಾಖ್ಯಾ ತತಃ ಪರಮ್‌! 
ಸಸಿಕಾರೋಷಣಂ ಭೂತಿಪಟಮಾಯತಮೇವ ಚ ॥ 
ಸ್ವಾಯತ್ತಮಿತಿ ಸಪ್ಪೈತಾಃ ಕ್ರಿಯಾದೀಕ್ಷಾಂತರಾ ಮತಾಃ” 


ಕ್ರಿಯಾ ದೀಕ್ಷೆಯಲ್ಲಿ ಆಜ್ಞಾ ಉಪಮಾ, ಕಲಶಾಭಿಷೇಕ, ಸ್ವಸ್ತಿಕಾರೋಹಣ, 


| ಭೂತಿಪಟ್ಟ, ಆಯತ್ತ, ಸ್ವಾಯತ್ತ ಎಂಬ ಸಪ್ತ ಸಂಸ್ಕಾರಗಳು ಅಂತರ್ಗತವಾಗಿವೆ. 
| ಕ. ಆಜ್ಞಾದೀಕ್ಷೆ 

ಪರಿತ್ಯಜ್ಯ ಸದಾಚಾರಂ ಮಾ ಪ್ರವರ್ತಸ್ವ ಸರ್ವದಾ! 
ಇತ್ಯಾಜ್ಞಾದೀಕ್ಷಯಾದಿತ್ಯ ತತಸ್ತೆ ವಂ ವದೇದ್‌ ಗುರುಃ 


ಶ್ರೀಗುರುವು ದೀಕ್ಷೆ ಪಡೆಯಲು ತನ್ನಲ್ಲಿಗೆ ಬ೦ದ ಶಿಷ್ಕನಿಗೆ ಸದಾಚಾರವನ್ನು 
| ಮತ್ತು ಅಹಿಂಸಾದಿ ದಶವಿಧ ಧರ್ಮಸ್ಪರೂಪವನ್ನು ಉಪದೇಶ ಮಾಡುತ್ತಾನೆ. 
' ಅನಂತರ ಯಾವಜ್ಜೀವಪರ್ಯಂತವಾಗಿ ಉಪದೇಶವನ್ನು ಪರಿಪಾಲಿಸಬೇಕೆಂದು 


| ಅಪ್ಪಣೆ ಮಾಡುತ್ತಾನೆ. ಸದ್ಗುರುವಿನ ಈ ಆಜ್ಜೆಯೇ ಆಜ್ಞಾದೀಕ್ಷೆಯೆಂದು ಕರೆಯಲ್ಪಟ್ಟಿದೆ. 


ಅರ್ಥಾತ್‌ ಇದಾಚಾರವನ್ನು "ಮೀರಿ ನಡೆಯಬೇಡ' ಎಂಬ ಗುರುವಿನ ಆದೇಶವು ಅಜ್ಞಾಧೀಕ್ಕ 
ಖ. ಉಪಮಾದೀಕ್ಷೆ 


ಪುರಾತನಕ್ಕ ತಾಚಾರಸದೃ ಶಂ ಕುರ್ವಿತಿ ಸ್ಫುಟಮ್‌। 
ಉಪಮಾದೀಕ್ಷಯಾಂಂದಿಕ್ಕ ಶಿಷ್ಯಪಾಪಾಪನುತ್ತಯೇ। 
ಪ್ರಾಣಾನಾಯಮ್ಮ A ಪಂಚಗವ್ಯಾನಿ ಸಾಧಯೇತ್‌॥ 


ಶ್ರೀಗುರುವು ತಾನು ಉಪದೇಶಿಸಿದ ಸದಾಚಾರದಲ್ಲಿ ಮತ್ತು ಧರ್ಮಮಾರ್ಗದಲ್ಲಿ 
ವಿಶ್ವಾಸವನ್ನು ಬಲಪಡಿಸುವುದಕ್ಕಾಗಿ ಸದಾಚಾರ ಸಂಪನ್ನರಾದ ಮಹಾತ್ಮರ ಚರಿತ್ರೆಗಳನ್ನು 
ತನ್ನ ಶಿಷ್ಯನಿಗೆ ತಿಳಿಸುತ್ತಾನೆ. ಆಚಾರಶೀಲರ ದೃಷ್ಟಾಂತಗಳನ್ನು ಕೇಳುವುದರಿಂದ 
ಶ್ರೋತೃಗಳ ಮನಸ್ಸಿನಲ್ಲಿ ತಾವೂ ಆಚಾರಸಂಪನ್ನರಾಗಬೇಕೆಂಬ ಭಾವನೆಯುಂಟಾಗುತ್ತದೆ. 
ಆದ್ದರಿಂದ ದೃಷ್ಟಾಂತ ಮಾಧ್ಯಮದಿಂದ ಪುರಾತನರು ನಡೆಸುತ್ತಿದ್ದ ಆಚಾರಕ್ಕೆ 
ಸಮಾನವಾದ ಆಚಾರವು ನಿನ್ನದಾಗಬೇಕೆಂದು ಸದಾಚಾರವನ್ನು ಉಪದೇಶಿಸುವ 
' ಸಂಸ್ಕಾರ ವಿಶೇಷವು ಉಪಮಾದೀಕ್ಷ. ಅರ್ಥಾತ್‌ "ಪುರಾತನರು ಆಚರಿಸಿದಂತೆ ಆಚರಿಸು' 
; ಎಂದು ಉಪದೇಶಿಸುವುದೇ ಉಪ ಪಮಾದೀಕ್ಷೆ. 


೩೪. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೪೩ 
೩೫. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೪೪ 
೩೬. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೪೫ 


೧೭೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಗೆ. ಕಲಶಾಭಿಷೇಕದೀಕ್ಷೆ 


ಪಂಚಕು೦ಭೋದಕ್ಕೆಃ ಶುದೆ ೈಃ ಶಿಷ್ಯಂ ಸಂಸಾ ಭಜ 
ಪಂಚತತ್ತ .ನಿಶುದ್ದ ನ್‌ ಪಂಚಬ್ರಹ್ನಮನೂನ್‌ ಜಪನ್‌। 


ಕಲಶೋದಕಗಳಿಂದ ಲಿಂಗಾಂಗಗಳಿಗೆ ಅಭಿಷೇಕ ಮಾಡುವ ಸಂಸ್ಕಾರವೇ 
ಕಲಶಾಭಿಷೇಕದೀಕ್ಷೆ. ಈ ಅಭಿಷೇಕವಿಧಾನದಿಂದ ಲಿಂಗಾಂಗಗಳಿಗೆ ಶುದ್ದಿಯುಂಟಾಗುತ್ತದೆ. 
ಪ್ರಥಮತಃ ದೀಕ್ಷಾಮಂಟಪದ ಮಧ್ಯಭಾಗದಲ್ಲಿ ಪಂಚಾಚಾರ್ಯರ ಪ್ರತೀಕವಾದ 
ಪಂಚಬ್ರಹ್ಮಕಲಶಗಳನ್ನು ಸ್ಥಾಪಿಸಲಾಗುತ್ತದೆ. ಪೂರ್ವದಿಕ್ಕಿನಲ್ಲಿ ಸದ್ಯೋಜಾತಕಲಶ, 
ದಕ್ಷಿಣದಲ್ಲಿ ವಾಮದೇವಕಲಶ, ಉತ್ತರದಲ್ಲಿ ತತ್ಪುರುಷಕಲಶ, ಪಶ್ಚಿಮದಲ್ಲಿ 
ಅಘೋರಕಲಶ, ಮಧ್ಯದಲ್ಲಿ ಈಶಾನಕಲಶವನ್ನು ಸ್ಥಾಪಿಸಬೇಕೆಂಬ ವಿಧಿಯಿದೆ. ಹೀಗೆ 
ಸ್ಥಾಪಿಸಲ್ಪಟ್ಟ ಕಲಶಗಳಲ್ಲಿ ಸದ್ಯೋಜಾತಾದಿ ಪಂಚಬ್ರಹ್ಮದೇವತೆಗಳನ್ನು ಆವಾಹನೆ 


ಮಾಡುತ್ತಾರೆ. ಅನಂತರ ಪಂಚಸೂತ್ರಪಕ್ರಿಯೆಯಿಂದ ನಿರ್ಮಿತವಾದ ಅಂಗುಷ್ಟ 


ಪರಿಮಾಣದ ಶಿಲಾಮಯವಾದ ಶಿವಲಿಂಗವನ್ನು ತೆಗೆದುಕೊಂಡು ಪಂಚಗವ್ಯದಿಂದ 
ಮತ್ತು ಪಂಚಾಮೃತದಿಂದ ಅಭಿಷೇಕ ಮಾಡಿ ಪಂಚಕಲಶಗಳಲ್ಲಿರುವ ಶುದ್ಧೋದಕದಿಂದ 
ಪಂಚಬ್ರಹ್ಮಮಂತ್ರೋಚ್ಚಾರಣ ಪೂರ್ವಕವಾಗಿ ಪುನಃ ಅಭಿಷೇಕ ಮಾಡಲಾಗುತ್ತದೆ. 
ತದನಂತರ ಸರ್ವದೋಷಗಳ ಶಾ೦ತಿಗೋಸ್ಕರವಾಗಿ ಜಲಾಧಿವಾಸ, ಧಾನ್ಯಾಧಿವಾಸ, 
ಷಡದ್ದನ್ಯಾಸ ಗಳನ್ನು ಮಾಡಲಾಗುತ್ತದೆ. ವ ಪ್ರಕಾರ ಶಿವಲಿಂಗಸ ಸಂಸ್ಕಾರದ ಬಳಿಕ 
ದೀಕ್ಷಾರ್ಥವಾಗಿ ಜೀ ಶಿಷ್ಯನನ್ನು ಭದ್ರಾಸನದಲ್ಲಿ ಕುಳ್ಳಿರಿಸಿ ಪಂಚಕಲ 
ಶೋದಕದಿಂದ ಅವನಿಗೆ ಅಭಿಷೇಕ ಮಾಡಿಸಲಾಗುತ್ತದೆ. ಹೀಗೆ ಸಾಧಕನ ಶರೀರದಲ್ಲಿರುವ 


ಪಂಚಭೌತಿಕತತ ಗಳ ಶುದ್ಧಿಗೋಸ್ಕರ ಪಂಚಕಲಶಗಳಲ್ಲಿ ಸಾಪಿಸಲಟ ಪಂಚಬಹರನು 
ಸ ಎ ೧ ಛಿ ಬಲ ಸಾನ್‌ 


ಪೂಜಿಸಿ, ಆ ಪಂಚಕಲಶಗಳಿಂದ ಪಂಚಸೂತ್ರಗಳನ್ನು ತೆಗೆದುಕೊಂಡು ಇಷ್ಟಲಿಂಗ 
ಮತ್ತು ಶಿಷ್ಯನಿಗೆ ಸಂಸ್ಕಾರವನ್ನು ಮಾಡಿ ಪಂಚಕಲಶೋದಕದಿಂದ ಸಂಪ್ರೋಕ್ಷಣೆ 
ಮಾಡುವುದು ಕಲಶಾಭಿಷೇಕ ದೀಕ್ಷೆ. 


ಘ. ಸ್ವಸ್ತಿಕಾರೋಹಣದೀಕ್ಷೆ 


ಷಡದ್ವಶೋಧನದ್ವಾರಾ ಮಾಂಸ ಪಿ೦ಡನಿವೃ ತ್ತಯೇ | 
ಸ್ವಸ್ತಿಕಾರೋಹಣಾಭಿಖ್ಯಾಂ ದೀಕ್ಷಾಂ ದದ್ಯಾದ್ಯಥಾವಿಧಿ!* 


ಶಿಷ್ಯನ ಪಾದಾದಿಮಸ್ತಕಪರ್ಯಂತವಾದ ಅವಯವಗಳಲ್ಲಿ ವರ್ಣ-ಪದ- 


ಮಂತ್ರ-ಕಲಾ-ತತ್ತ .ಭುವನವೆಂಬ ಷಡದ್ದಗಳನ್ನು ಕ್ರಮವಾಗಿ ಪಾದ, ಮೇಡ್ರ 


(ಜನನೇಂದ್ರಿಯ), ನಾಭಿ, ಹೃದಯ, ಮುಖ ಮತ್ತು ಶಿರಸ್ಸುಗಳಲ್ಲಿ ಸ್ಥಾಪಿಸಿ ದೃಢವಾಗಿ 
ಸಂಬ೦ಧಗೊಳಿಸುವುದರಿ೦ದ ಅವನ ಶರೀರವು ಮಾಂಸಪಿಂಡತ್ತವನ್ನು ಕಳೆದುಕೊಂಡು 


೩೭. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೭೫ 
೩೮. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೭೭ 


1. ದೀಕಾ ಸಂಸಾರ ೧೭೮ 
ಹ ಕ 


ಅಧ್ವಾತ್ಮಕವಾಗುತ್ತದೆ. ಅಧ್ವಸ೦ಬ೦ಧಾ ನಂತರ ಪಾದಾದಿಶಿಖಾಂತವಾದ ಆರು 
| ಸ್ಥಾನಗಳಲ್ಲಿ ಪುನಃ ಷಡಕ್ಷರ ಮಹಾಮಂತ್ರವನ್ನು ಸಂಬಂಧಗೊಳಿಸಲಾಗುತ್ತದೆ. ಈ 
| ಪ್ರಕಾರ ಮಾಡಲಾಗುವ ಅದ್ದಸಂಬಂಧವೇ ಸಸ್ಪಿಕಾರೋಹಣದೀಕ್ಷೆಯೆಂದು 
! ನಿರೂಪಿಸಲ್ಪಟ್ಟಿದೆ. ಹೀಗೆ ಶಿಷ್ಯನ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿಸ ಲು ಮಾಡುವ 
| ಷಡದ್ದಶೋಧನ ಕ್ರಿಯೆಯೇ ಸ್ಪಸ್ತಿಕಾರೋಹಣ ದೀಕ್ಷೆ, 


! ಜ. ಭೂತಿಪಟ್ಟದೀಕ್ಷೆ 


ಅನಾದಿಮಲಸಂಪೃತ್ಯೆ ಬೂತಿಪಟ್ಟಾಖ್ಯ ದೀಕ್ಷಯಾ। 


ಸ್ನಾನಮುದ್ದೂಲನಂ ಭೂತ್ಯಾ ಧಾರಣಂ ಚಾಪಿ ಕಾರಯೇತ್‌” 


ಭೂತಿಯೆಂದರೆ ವಿಭೂತಿ. ಶುದ್ಧವಾದ ಗೋಮಯದಿಂದ ನಿರ್ಮಿತವಾದ 
ವಿಭೂತಿಯಿಂದ ಶಾರೀರಕವಾದ ಹಾಗೂ ಮಾನಸಿಕವಾದ ಮಾಲಿನ್ಯ ಪರಿಹಾರ 
| ವಾಗುತ್ತದೆ. ಆದ್ದರಿಂದ ವೀರಶೈ ವಸಿದ್ದಾಂತದಲ್ಲಿ ಭಸ್ಮಸ್ನಾನ, ಭಸ್ಕೋದ್ಧೂಲನ ಮತ್ತು 
| ತ್ರಿಪುಂಡಧಾರಣಗಳು ಜ್‌ ದೀಕ್ವಾಸಂದರ್ಭದಲ್ಲಿ 1 ಇದರ 'ಮಹತ್ವವನ್ನು 
ಬೋಧಿಸಿ ತನ್ನ ಅಮೃತಹಸ್ತದಿ೦ದ ಶಿಷ್ಯನ ಶರೀರದಲ್ಲಿ ವಿಭೂತಿಯನ್ನು ಧರಿಸುತ್ತಾನೆ. 
ಪ್ರಾ ಪ್ರಕಾರವಾಗಿ ಸ್‌ ರಿಹಾರಕವಾದ ಭಸ ಸ್ಮದಿಂದ ಮಾಡಲಾಗುವ ಶಿಷ್ಯನ 
ಶರೀರಸಂಸ್ಕಾರವು ಭೂತಿಪಟ್ಟದೀಕ್ಷೆಯೆಂದು ಹೆಸರಾಗಿದೆ. 


ಚ. ಆಯತ್ತದೀಕ್ಷೆ 


ಇಷ್ಟಲಿಂಗಂ ಸಮಾಧಾಯ ವಾಮಹಸೆ ಸ್ನೇಭಿಪೂಜ್ಯ ಚ ಕ್ರ 
ಸೌಮೆ ್ಯೀತಲ್ಲಿ೦ಗಮೀಕ್ಷಸ್ವೇತೀಷ್ಟಲಿಂಗಂ ಪ್ರದರ್ಶಯೇತ್‌॥ 


ಗುರುವು ಸುಸಂಸ್ಕೃತವಾದ ಹಾಗೂ ಪಂಚಸೂತ್ರಘಟಿತವಾದ ಶಿವಲಿಂಗವನ್ನು 
ಪ್ರಾಣಪ್ರತಿಷ್ಠಾಪನಾರ್ಥವಾಗಿ ತನ್ನ ವಾಮಹಸ್ತದಲ್ಲಿ ಇಟ್ಟುಕೊಂಡು ಪೂಜಿಸಿ ಶಿಷ್ಯನಿಗೆ 
ತೋರಿಸುತ್ತಾನೆ. 


ಶಿಷ್ಠನಿಗೆ ಲಿಂಗವನ್ನು ತೋರಿದ ಬಳಿಕ ಗುರುವು ತಮ್ಮಿಬ್ಬರ ಮದ್ದ ಜವನಿಕಾಪಟವನ್ನು 
ಹಿಡಿಸಿ ಮಂಗಲಾಷ್ಟಕವನ್ನು ಉಚ್ಚರಿಸಿ, ಮ೦ಗಲಾಕ್ಷತೆಗಳನ್ನು ಎರಚಿ, ಶಿಷ್ಕನನ್ನು ಕುರಿತು 
ವತ್ತ ಸ್ಥೂಲ-ಸೂಕ್ಷ ಕ್ಷೃ-ಕಾರಣವೆಂಬ ಅಂಗತ್ತಯದಲ್ಲಿ ಸದಾ ಇಷ್ಟಲಿಂಗ-ಪ್ರಾಣಲಿಂಗ- 
| ಭಾವಲಿಂಗಗಳೆಂಬ ತಿವಿಧಲಿಂಗ ಸ ಸಂಪನ್ನನಾಗಿರು” ಎಂದು ಉಪದೇಶಮಾಡಿ, ಜವನಿಕೆಯನ್ನು 
ಸರಿಸಿ, ಇಂದಿನಿಂದ ನೀನು ಸದಾ ಲಿಂಗಧಾರಿಯಾಗಿರು' ಎಂದು ಹೇಳಿ ಇಷ್ಟಲಿಂಗವನ್ನು 
ಪ್ರದರ್ಶಿಸುತ್ತಾನೆ. ಈ ಸಂಸ್ಕಾರವು ಶೀಗುರುವಿನಿಂದ ಉಪದೇಶಿಸಲ್ಪಟ್ಟಡುವ ಕಾರಣ 
ಆಯತ್ತದೀಕ್ಷಯೆಂದು ಪ್ರಖ್ಯಾತವಾಗಿದೆ. ಅರ್ಥಾತ್‌ ಇಷ್ಟಲಿಂಗವನ್ನು ನೀಡಿ ಸ್ಥೂಲ- 


೩೯. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೮ ೮೩ 
೪೦. ಕಾ.ಆ, ಕ್ರಿ.ಪಾ, ಪಟಲ ೧, ಶ್ಲೋಕ ಸಂಖೆ ್ಯ ೮೯ 


೧೭೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸೂಕ್ಷ ಕಾರಣಗಳೆಂಬ ಅ೦ಗತ್ರಯದಲ್ಲಿ ಲಿಂಗವಂತನಾಗು ಎಂದು ಮಂಗಲಾಕ ಕತೆಯನ್ನು 
ಶಿಷ್ಯನ' ತಲೆಯ ಮೇಲೆ ಹಾಕಿ ಆಶೀರ್ವದಿಸುವುದು ಆಯತ್ತ ದೀಕ್ಷೆ. 


ಗ ಸ್ವಾಯತ್ತದೀಕ್ಷೆ 


ವಾಮಹಸ ಸ೦ತು ಶಿಷ್ಯಸ್ಯ ಮೂಲೇನೈವಾಭಿಮಂತ್ರ್ಯ ಚ॥ 
ಪ್ರವಾರಂ ಸುಸಂಪೂಜ್ಯ ಸ್ವ ಸವಾಮಕರಸಂಸಿ ತ್‌ 
ನಕ್ಷೇಪತತ ತಲ್ಲಿಂಗ೦ ತ್ರಿಯಂಬಕಮನುಂ ಸರನ್‌" x 


ಶ್ರೀಗುರುವು ತನ್ನ ವಾಮಹಸ್ತದಲ್ಲಿರುವ ಇಷ್ಟಲಿಂಗವನ್ನು ಮಂತ್ರೋಪದೇಶ 
ಪೂರ್ವಕವಾಗಿ ಶಿಷ್ಯನ. ವಾಮಹಸ ಸಪೀಠದಲ್ಲಿ ಸ್ಥಾಪಿಸುತ್ತಾನೆ. ಆಗ ಆ ಲಿಂಗವು 
ಶಿಷ್ಯನಿಗೆ ಪ ಪ್ರಾಪ್ತವಾಗುತ್ತದೆ. ಪುರಾತನಪದತಿಯ "ಪ್ರಕಾರ " ಇಷ್ಟಲಿಂಗವನ್ನು ಶಿಷ್ಯನ 
ಸ್ಥಾಧೀನಗೊಳಿಸುವ ಸಂಸ್ಕಾರವೇ 'ಸ್ವಾಯತ್ತದೀಕ್ಷೆ' 


3 ಕ್ರಿಯಾದೀಕ್ಷೆಯ ವಿಶ್ಲೇಷಣೆಯನ್ನು ತೋಂಟದ ಸಿದ್ದಲಿಂಗ ಶಿವಯೋಗಿಗಳು 
ತಮ್ಮ ವಚನದಲ್ಲಿ - “ತ್ರೀಗುರು ಶಿವನ ಗಣಗಳ ಮಧ್ಯದಲ್ಲಿ ವಿನಗೆ ಉಪದೇಶಿಸುವಲ್ಲಿ 
ಪರಮೇಶ್ವರನ ಪಂಚಮುಖವನೇ ಧರ ಮೂರ್ತಿಗೊಳಿಸಿ, ಗಣಂ೦ಗಳೆ 
ಸಾಕ್ಷಿಯಾಗಿ ಕರಸ್ಥಲಕ್ಕೆ ಶಿವಲಿಂಗವ ಕೊಟ್ಟು ಈ ಲಿಂಗವೇ ಗಂಡ ನೀನೇ ಹೆಂಡತಿ 
ಎಂದು ಹೇಳಿ ಲಲಾಟದಲ್ಲಿ ವಿಭೂತಿಯ ಪಟ್ಟವಂ ಕಟ್ಟಿ ಹಸ್ತದಲ್ಲಿ ಕಂಕಣವ ಕಟ್ಟಿ, 
ಪಾದೋದಕ ಪ್ರಸಾದವನಿತ್ತು ಎಂದೆಂದಿಗೂ ಸತಿಪತಿಭಾವ ತಪ್ಪದ ಇರಲಿ ಎಂದು 
ನಿರೂಪಿಸಿದನಯ್ಯ ಶ್ರೀಗುರು. ಆ ನಿರೂಪವ ಮಹಾಪಸಾದವೆಂದು ಕೃಕೊಂಡೆನಯ್ಯ. 
ಇದು ಕಾರಣ 'ಪತಿಯಲ್ಲದೆ ಅನ ್ಯವನರಿಯೆನಯ್ಯ ಹಾ ಗುರುಶಿವ 
ಸಿದ್ದ ಶೀಶ್ವರಪ್ರಭುವೇ. ಎಂದು ವಿವರಿಸಿದ್ದಾರೆ. 


ಹೀಗೆ ಈ ಕ್ರಿಯಾದೀಕ್ಷೆಯ ವಿಧಾನವನ್ನು ವೀರಾಗಮದ ಉಲ್ಲೇಖದೊಂದಿಗೆ 
ಇನ್ನೊಂದು ವಚನದಲ್ಲಿ - 

ಆ ಸದ್ಗುರುಸ್ವಾಮಿ ಸದ್ಯೋಜಾತವಾಮದೇವಮುಖದಲ್ಲಿ 

ಅಘೋರ ತತ್ಪುರುಷ ಈಶಾನವೆಂಬ ಪಂಚಕಳಸವನಿರಿಸಿ, 

ಆ ಶಿಷ್ಯನನು ಗಣತಿಂತಿಣಿಗೆ ದೀರ್ಫ್ಥದಂ೦ಡನಮಸ್ಕಾರವಂ ಮಾಡಿಸಿ 

ಪೂರ್ವಜನ್ಮವಂ ಕಳೆದು ಪುನರ್ಜಾತನಂ ಮಾಡಿ, 

ಆ ಶಿಷ್ಯನ ಮಸ್ತಕದ ಮೇಲೆ ತಮ್ಮ ಹಸ್ತಕಮಲವನಿರಿಸಿ, 

ಬ್ರಹ್ಮರಂಧ್ರದ ಚಿತಭಾಕಳೆಯಂ ತೆಗೆದು 

ಆ ಕುಮಾರನ ಠಾವಿನಮೇಲೆ ಆಹ್ವಾನವ೦ ಮಾಡಿ 

ಇಷ್ಟಲಿಂಗವಂ ಕರಸ್ಥಲದಲ್ಲಿ ಕೊಟ್ಟು, 


೪೧. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೯೪-೯೫ 
೪೨. ವಚನ ಶಾಸ್ತಸಾರ -ಫ.ಗು. ಹಳಕಟ್ಟಿ-(ಸನ್‌ ೧೯೨೩) : ವ.ಸಂ.೧೨ ಪುಟ ೫೧ 
ಈ 


| ದೀಕ್ಷಾ ಸಂಸ್ಕಾರ ೧೭೯ 


ಕರ್ಣದ್ದಾರದಲ್ಲಿ ಮಂತ್ರೊಪದೇಶವ೦ ಮಾಡಿ, ಗಣಸಾಕ್ಷಿಯಾಗಿ 
ದೀಯೆಂಬ ಮಹಾಜ್ಞಾನಮಂ ಕೊಟ್ಟು ಕ್ಷ ಎಂಬ ಮಲತ್ರಯಂಗಳ ಬಿಡಿಸಿ, 
ಸದ್ಗುರುಸ್ವಾಮಿ ಗುರುಲಿಂಗಜಂಗಮವಂ ಮಾಡಿದ ಬಳಿಕ 
ತಿರುಗಿ ಆ ಮಲತ್ರಯಂಗಳ ಹಿಡಿದರೆ 

ಆ ಗುರುಲಿಂಗ ಜಂಗಮಕ್ಕೆ ರೌರವನರಕವೆಂದುದು ನೋಡಾ. 
ಇದಕ್ಕೆ ವೀರಾಗಮೇ: 

“ದೀಯತೇ ಜ್ಞಾನಸಂಬಂಧಂ ಕ್ಷೀಯತೇ ಚ ಮಲತ್ರಯಂ। 
ದೀಯತೇ ಕ್ಷೀಯತೇ ಚೈವ ದೀಕ್ಷಾಶಬ್ದೋಂಿಧೀಯತೇ॥ 
ತನ್ನಲತ್ರಯಸ ಭಾಸ ಜಾ ಜ೦ಗಮ ಸ್ತಥಾ। 
ದ್ವಿವಿಧಂ ನರಕ೦ ಯಾತಿ ಯಾವಚ್ಚಂದದಿವಾಕರೌಃ॥"” 
ಮಲತ್ರಯಂಗಳ ಬಿಟ್ಟು ಸುಳಿವ ಮಹಾಗುರುಲಿಂಗಜ೦ಗಮಕ್ಕೆ 
ನಮೋ ನಮೋ ನಮೋ ಎಂದು ಬದುಕಿದೆನು ನೋಡಾ 
ಅಪ್ರಮಾಣಕೂಡಲಸಂಗಮದೇವಾ.” 


ಎಂದು ವಿವರಿಸಲಾಗಿದೆ. ಹೀಗೆ ಕ್ರಿಯಾದೀಕ್ಷಯ ವಿವರಣೆ ಆಗಮಗಳಲ್ಲಿ 
ನಿರೂಪಿಸಿದಂತೆಯೇ ವಚನಕಾಲದಲ್ಲಿಯೂ ಅನುಸರಿಸಿ, ಇಂದಿನವರೆಗೂ ಅದೇ 
ಎಧಾನವನ್ನು ಪರಿಪಾಲಿಸಿಕೊ೦ಡು ಬ೦ದಿರುವುದನ್ನು ನಾವು ಕಾಣಬಹುದು. 


Wo ವೇಧಾದೀಕ್ಷೆ - “ಹಸ್ತಮಸ್ತಕ ಸಂಯೋಗಾದ್‌ ದೃಷ್ಟೇರ್ವೇಥೇತಿ ಕೀರ್ತ್ಯತೇ?್‌್‌ 


ಕಾರುಣ್ಯನಿಧಿಯಾದ ಪರಮಗುರುವು ಹಾ ಕೃಪಾದೃಷ್ಟಿಯಿ೦ದ ನೋಡಿ, 
ಆತನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು, ಆತನಲ್ಲಿ ಶಿವಕಲೆಯನ್ನು ಜಾಗೃತಗೊಳಿಸಿ, 
ಅವನ ಕಾರಣ ತನುವಿನಲ್ಲಿ ಭಾವಲಿಂಗವನ್ನು ನೆಲೆಗೊಳಿಸುವುದಕ್ಕೆ “ವೇಧಾದೀಕ್ಷೆ” 
ಎಂದು ಹೆಸರು. 


ಪ್ರ ದೀಕ್ಷಯಿಂದ ಶಿಷ್ಯನ ಆಣವಮಲ ದೂರಸರಿಯುತ್ತದೆ; ಶಿವಭಾವ 
ಉದಯವಾಗುತ್ತದೆ. ಈ 'ಶಿವೋಹಂ' ಭಾವವೇ ಭಾವಲಿಂಗವೆಂದು ಕರೆಯಲ್ಪಟ್ಟಿದೆ. 
ಈ ವೇಧಾದೀಕ್ಷಯಲ್ಲಿ ಶಿಷ್ಯನ ಪ್ರಗತಿಗೆ ಪೂರಕವಾಗಿ ಸಪ್ತವಿಧವಾದ ಉಪದೇಶಗಳನ್ನು 
ಅಳವಡಿಸಲಾಗಿದೆ. ಅವು - 

ಆದ್ಯಾ ಸಮಯಸಂಜ್ಞಾಸ್ಕಾನ್ನಿಃಸಂಸಾರಾ ದ್ವಿತೀಯಕಾ। 

ನಿರ್ವಾಣಾಖ್ಯಾ ತೃತೀಯಾ ಸ್ಯಾತ್‌ ತತ್ತ ಸಂಜ್ಞಾ ಚತುರ್ಥಿಕಾ॥ 

ಪಂಚಮಾಧ್ಯಾತ್ಮಸಂಜ್ಞಾ ಸ್ಯಾತ್‌ ಷಷ್ಠೀ ತತ್ತ .ವಿಶೋಧಿನೀ। ey 

ಸಪ್ತಮೀ ತತ್ತ ಬೋಧಾ ಸ್ಕಾದ್‌ ವೇಧಾದೀಕ್ಷಾಂತರಾ ಇಮಾಃ 


೪೩. ಸಮಗ ವಚನ ಸಂಪುಟ ೧೩ -ವ. ಸಂ. ೭೮೩ ಪುಟ ೩೫೩ 
೪೪. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೪ 
೪೫. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೯೬-೯೭ 


೧೮೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಮಯ ದೀಕ್ಷೆ, ಅಸಂಸಾರ ದೀಕ್ಷೆ (ನಿಸ್ಸಂಸಾರದೀಕ್ಷೆ), ತತ್ತ್ವ ದೀಕ್ಷೆ, ಜ್ಞಾನ 
ದೀಕ್ಷೆ (ತತ್ತ ತ್ರ ಸಂಶೋಧನ ದೀಕ್ಷೆ), ಅನುಗಹ ದೀಕ್ಷ (ನಿರ್ವಾಣ `ನೀಕ್ರ, "ಅಧ್ಯಾತ್ಮ 
ದೀಕ್ಷೆ ಮತ್ತು ಶುದ್ಧವಿದ್ಕಾ ದೀಕ್ಷೆ (ತತ್ತ್ವೊ ೀಪದೇಶಿನೀ ದೀಕ್ಷಾ), ಇವು ಏಳು 


ಠಿ 
ವೇಧಾದೀಕ್ಷಾಂತರ್ಗತವಾದ ದೀಕ್ಷೆಗಳು. 


ಕ. ಸಮಯದೀಕ್ಷೆ 


ಹಿತ್ವಾ ಬಂಧುಜನೇ ಪ್ರೀತಿಂ ತಾಂ ಭಕ್ತೇಷು ಸ್ಥಿರಾಂ ಕುರು। 
೫ ಸಮಯಮಾದಿಶ್ಯ ನಿಃಸಂಸಾರಾಂ ಬಜ ಹೇ 


ವೇಧಾದೀಕ್ಷೆಯ ಸಮಯದಲ್ಲಿ ಶ್ರೀ ಗುರುವು ತನ್ನ ಬಲಹಸ್ತವನ್ನು ಆರು 
ಬಾರಿ ಷಡಕ್ಷರ ಮಹಾಮಂತ್ರದಿಂದ ಅಭಿಮಂತ್ರಿಸಿ , ಅದನ್ನು ಶಿವಹಸ್ತವೆಂದು ಭಾವಿಸಿ 
ಶಿಷ್ಯನ ಶಿರಸಿನಲ್ಲಿಟು ಕೃಪಾಪೂರ್ಣದೃಷ್ಟಿಯಿಂದ ನೋಡುತ್ತಾ “ಶಿವದಿಕಾ ಸಂಸ್ಕಾರವನ್ನು 
ಹೊಂದುವ. ಬೃ ತನ್ನ ಬಂಧುಜನರಲ್ಲಿ ತೋರುತ್ತಿದ್ದ ಪ್ರೀತಿಯನ್ನು ಇನ್ನು ಜೂ 
ಶಿವಭಕ್ತರಲ್ಲಿ ತೋರತಕ್ಕದ್ದು "ಎಂದು ಉಪದೇಶಿಸುತ್ತಾನೆ. ತ್ರ ಬಸರ 
ಸಮಯೋಪದೇಶವನ್ನು "ಸಮಯದಿಕ್ಷೆ ಎಂದು ಕರೆಯಲಾಗಿದೆ. 


ತ ನಿಸ್ತಂಸಾರದೀಕ್ಷೆ 


ಬ ಬ ಪರಿಹೃತ್ಯ ಸದಾ ಮಮ। ಸ 
ಪೂಜೋಪಚಾರಃ ಸಂಸಾರ ಇತಿ ia ಚೇತಸಿ॥ 


ಶರೀರೇಂದ್ರಿಯಾದಿಗಳಲ್ಲಿ ಮಮಕಾರಬುದ್ಧಿಯಿಂದ ಮಾಡುವ ವ್ಯವಹಾರವೇ 
ಸಂಸಾರ. ಸಂಸಾರಿಗಳು ಶರೀರದ ಇಂದ್ರಿಯಗಳ ಉಪಚಾರಗಳಲ್ಲಿ ನಿರತರಾಗಿರುತ್ತಾರೆ. 
ಕಾರಣ ವ್ಯಕ್ತಿಗೆ ತನ್ನ ದೇಹ, ಇಂದ್ರಿಯ ಸಂಸಾರಗಳ ಸ ಸಂಗದಲ್ಲೆ ಸಂಲಗ ನಾಗಿರದ 
ಇವು ಆತ್ಮ ಸಾಕ್ಷಾತ್ಕಾರದ ಸ ಸಾಧನಗಳೆಂಬ ಭಾವನೆಯಿಂದೊಡಗೂಡಿ ಸವತ. 
ಸಂಸಾರ ವ್ಯವಹಾರವೂ ಅನುಸಂಧಾನಕ್ಕೆ ಸಹಾಯಕವಾಗುವಂತೆ ಮಾಡಿಕೋ ಎಂದು 
ಉಪದೇಶಿಸುವುದೇ ನಿಃಸಂಸಾರ ದೀಕ್ಷೆ. ಈ ಸಂಸ್ಕಾರದಿಂದ ಬಹಿರ್ಮುಖವಾದ 
ಮನಸ್ಸು ಅಂತರ್ಮುಖವಾಗಿ ಆಧ್ಯಾತ್ಮಿಕ ಸಾಫಲ್ಯವನ್ನು ಪಡೆಯಲು ಸಹಾಯಕ 
ವಾಗುತ್ತದೆ. ಅರ್ಥಾತ್‌ ಸಂಸಾರದಲ್ಲಿ ಆಸಕ್ತಿಯನ್ನು ಬಿಟ್ಟು ಗುರು-ಲಿಂಗ-ಜಂಗಮರ 
ಪೂಜೆಯೇ ನಿನ್ನ ಸಂಸಾರವೆಂದು ತಿಳಿ ಎಂದು ಆದೇಶಿಸುವುದು ನಿಸ್ತಂಸಾರದೀಕ್ಷೆ. 


ಗೆ. ನಿರ್ವಾಣದೀಕ್ಷೆ 


ಇತ್ಯಾದಿಶ್ಯ ಚ ದದ್ಯಾಚ್ಚ ದೀಕ್ಷಾಂ ನಿರ್ವಾಣಸಂಜ್ಜಿತಾಮ್‌। 
ಮಲತ್ರಯಸಮುದ್ಧೂತೇ ತಾಪತ್ರಯಭಯಾಕುಲೇ। 


೪೬. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೧ 
೪೭. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೨ 


ದೀಕಾ ಸಂಸಾರ ೧೮೧ 
pe Kk) | 


ದುರಂತೇ ದುರ್ಭವೋಪಾಂತೇ ಮನೋ ನ ಕುರು ಯತ್ನತಃ 
ಇತಿ ನಿರ್ವಾಣಮಾದಿಶ್ಯ ದದ್ಯಾತ್‌ ತತ್ತಾ ಭಿಧಾಯಿನೀಮ್‌॥ 


| ನಿರ್ವಾಣವೆಂದರೆ ಮುಕ್ತಿ ಮನವೇ ಮಾನವರ ಬಂಧಮೋಕ್ಷಗಳಿಗೆ ಕಾರಣ. 
| ಮನಸ್ಸು ವಿಷಯಾಸಕ್ತವಾದರೆ ಭವಬಂಧನವುಂಟಾಗುತ್ತದೆ. ಚಂಚಲವಾದ ಮನಸ್ಸನ್ನು 
' ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಭವಬಂಧನದಿಂದ ಬಿಡುಗಡೆ ಹೊಂದುವುದೇ ನಿರ್ವಾಣ. 
ಆದ್ದರಿಂದ "ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕವೆಂಬ ತಾಪತ್ರಯದ ಭಯದಿಂದ 
 ವ್ಯಾಕುಲವಾದ ದುರಂತಕರವಾದ ಹಾಗೂ ದುಃಖಮಯವಾದ ಸಂಸಾರದಲ್ಲಿ ಮನಸನ್ನು 
ತೊಡಗಿಸಬೇಡ, ಪ್ರಯತ್ನಪೂರ್ವಕವಾಗಿ ಅದನ್ನು ನಿಗ್ಗಹಿಸು' ಎಂದು ತಿಳಿಸುವ ಸಂಸ್ಕಾರವನ್ನು 
ಕಾರಣಾಗಮ ನಿರ್ವಾಣೋಪದೇಶ ಅಥವಾ ನಿರ್ವಾಣದೀಕ್ಷ ಎ೦ದು ನಿರೂಪಿಸಿದೆ. 


' ಶ್‌. ತತ್ತ್ವದೀಕ್ಷೆ 


ಲಿಂಗಾಂಗತತ್ತ 0 ವಿಜ್ಞಾಯ ಲಂಗಸಾಯುಜ್ಯವಾನ್‌ ಭವ। 
ಉಪದಿಶ್ಶೈವಮಥ ಚ ದದ್ಯಾದಧ್ಯಾತ್ಮಸಂಜ್ಜಿತಾಮ್‌॥" 


ಪ್ರಪಂಚದ ಸೃಷ್ಟಿ-ಸ್ಥಿತಿ-ಸಂಹಾರಾದಿ ಕಾರ್ಯಗಳಿಗೆ ಕಾರಣೀಭೂತವಾದುದೇ 
ಲಿಂಗತತ್ತ ಲಿಂಗತತ್ತ್ವದ ಅಂಶಭೂತವೇ ಅಂಗತತ್ತ ಗ: ಲಿಂಗ ಮತ್ತು ಅಂಗದ 
ತತ್ವಗಳನ್ನರಿತು ಅವುಗಳಲ್ಲಿ ಸಮರಸ ಸಾಧಿಸಬೇಕೆಂಬ ಉಪದೇಶ ಕ್ರಿಯೆಯೇ ತತ್ತದೀಕ್ಷೆ. 
ಅರ್ಥಾತ್‌ ಲಿಂಗಾಂಗತತ್ತ್ವಗಳ ಸಾಮರಸ್ಸ ವನ್ನು ಉಪದೇಶಿಸುವ ಸಂಸ್ಕಾರವೇ ತತ್ತ್ವದೀಕ್ಷೆ 


| ಜ್ಞ ಅಧ್ಯಾತ್ಮದೀಕ್ಷೆ 


ಸ್‌ ದಗ ದ್‌ 
ಪ್ರಾಣೇ ಲಿಂಗಂ ಪ್ರತಿಷ್ಠಾಪ್ಯ ಲಿಂಗೇ ಪ್ರಾಣಂ ನಿಧಾಯ ಚ। 


ಲಿಂಗಂ ನಿರೀಕ್ಷಮಾಣಃ ಸನ್‌ ಲಿಂಗಪ್ರಾಕೀ ಸದಾ ಭವ॥ ಸ 
ಮೋಕ್ಷಾಪೇಕ್ಷಿಗಳು ಶಿವಲಿಂಗದ ಉಪಾಸನೆ ಮಾಡುತ್ತಾರೆ. ಗುರೂಪದೇಶದ 
ಪ್ರಕಾರ ಉಪಾಸ್ಯವಾದ ಲಿಂಗದಲ್ಲಿ ತನ್ನ ಪ್ರಾಣವನ್ನು, ತನ್ನ ಪ್ರಾಣದಲ್ಲಿ ಆ ಲಿಂಗವನ್ನು 
ಸಮರಸ ಮಾಡಿಕೊಂಡ ಮಹಾತ್ಮನು ಲಿಂಗಪ್ರಾಣಿಯಾಗುತ್ತಾನೆ. ಅವನ ಜೀವನವು 
ಆಧ್ಯಾತ್ಮಿಕವಾಗುತ್ತದೆ. ಕಾರಣ ಪ್ರಾಣದಲ್ಲಿ ಲಿಂಗವನ್ನು ಸ್ಥಾಪಿಸಿ ಲಿಂಗದಲ್ಲಿ ಪ್ರಾಣವನ್ನು 
ನಿಲ್ಲಿಸಿ ಲಿಂಗದಲ್ಲಿ ದೃಷ್ಟಿಯೋಗವನ್ನು ಸಾಧಿಸಿ ಲಿಂಗ ಪ್ರಾಣಿ ನೀನಾಗು ಎಂದು ಬೋಧಿಸುವುದು 
ಅಧ್ಯಾತ್ಮದೀಕ್ಷೆ. 


೪೮. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೨-೧೦೩ 
೪೯. ಕಾ.ಆ, ಕ್ರಿ.ಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೪ 
೫೦. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೫ 


೧೮೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಇ 
ಚ. ತತ್ತ್ವಸಂಶೋಧನದೀಕ್ಷೆ 


ಆದಿಶ್ರೈವಂ ತತೋ ದದ್ಯಾತ್‌ ತ್ರತ್ವ್ವಸ೦ಶೋಧನಾತ್ಮಿಕಾಮ್‌। 
ಶಬ್ದಾದೀನ್‌ ವಿಷಯಾನ್‌ ಸರ್ವಾಂಸತ್ತದಿಂದ್ರಿಯಗೋಚರಾನ್‌। 
ಆಚಾರಲಿಂಗಮುಖ್ಯೇಭ್ಯಃ ಷಡ್‌ಲಿಂಗೇಭ್ಯಃ ಸಮರ್ಪಯನ್‌। 
ವರ್ತಸ್ವ ಶುದ್ಧಧೀರ್ನಿತ್ಯಂ ಪ್ರಯತೋಷಪಿ ಮುರಾ 
ಉಪದಿಶ್ರೆ ಪವಮಪಿ ಚ ದದ್ಯಾತ್‌ ತತ್ತ್ಯೋಪದೇಶಿನೀಮ್‌।॥ 


ಸಾಧಕನು ಆಹಾರಪದಾರ್ಥಗಳನ್ನು ಶಿವಲಿಂಗಕ್ಕೆ ಸಮರ್ಪಿಸಿ ಪ್ರಸಾದರೂಪದಿಂದ 
ಸ್ವೀಕರಿಸುವುದು ಔಚಿತ್ಯಪೂರ್ಣವಾಗಿದೆ. ಇಷ್ಟೇ ಅಲ್ಲದೇ ಗಂಧ-ರಸ-ಸರ್ಶ-ಶಬ್ದ- 
ತೃಪ್ತಿಯೆ೦ಬ ಷಡ್ವಿಷಯಗಳನ್ನೂ ಸಹ ಲಿಂಗಾರ್ಪಿತ ಮಾಡಿ ಪ್ರಸಾದರೂಪದಿಂದ 
ಸ್ವೀಕರಿಸಬೇಕೆಂದು ಗುರೂಪದೇಶವಿದೆ. ಇಂತಹ ಪ್ರಸಾದವನ್ನು ಸ್ವೀಕರಿಸಬೇಕಾದರೆ 
ಘ್ರಾಣ-ಜಿಹ್ವಾ-ಚಕ್ಷುಷ್‌-ಚರ್ಮ-ಶ್ರೋತ್ರ-ಮನಸ್ನೆಂಬ ಷಡಿಂದ್ರಿಯಗಳಲ್ಲಿ ಕ್ರಮವಾಗಿ 
ಆಚಾರಲಿಂಗ-ಗುರುಲಿಂಗ-ಶಿವಲಿಂಗ-ಜಂಗಮಲಿಂಗ-ಪಸಾದಲಿಂಗ-ಮಹಾಲಿಂಗ 
ವೆಂಬ ಷಡ್ಲಿಂಗಗಳನ್ನು ಪರಿಭಾವಿಸಿ, ಆಯಾಯ ವಿಷಯಗಳನ್ನು ಆಯಾಯ 
ಇಂದ್ರಿಯಗಳಲ್ಲಿ ಅಧಿಷ್ಠಿತವಾದ ಲಿಂಗಗಳಿಗೆ ನಿವೇದಿಸಬೇಕು. ಅರ್ಥಾತ್‌ ಶಬ್ದ ಮುಂತಾದ 
ವಿಷಯಗಳನ್ನುಆಯಾಯ ಇಂದ್ರಿಯಗಳ ಮೂಲಕ ಆಚಾರಲಿಂಗ ಮುಂತಾದ ಆರು 


ಲಿಂಗಗಳಿಗೆ ಅರ್ಪಿಸಿ ಶುದ್ಧಬುದ್ಧಿಯವನಾಗು ಎಂದು ಆದೇಶಿಸುವುದು ತತ್ವಸಂಶೋಧಿನೀದೀಕ್ಷ. 
ಛ. ತತ್ತ್ವೋಪದೇಶಿನೀದೀಕ್ಷಾ (ತತ್ಪಬೋಧರದೀಕ್ಷೆ) 


ದದ್ಯಾದ್ದೀಕ್ಷಾಂ ವಿಧಾನಜ್ಞಃ ಕೃಪಾಪರವಶೋ ಗುರುಃ 
ಸಚ್ಚಿತ್ಸುಖನಿಜಾಕಾರಂ ಲಿಂಗಂ ಯದ್‌ ಬ್ರಹ್ಮಸಂಜ್ಞಿತಮ್‌॥ 
ತದಸಿ ತ್ವಮುಪಾಸ್ಟಾತಸ್ಮದೇವಾಹಮಿತಿ ಧ್ರುವಮ್‌। ನ್ಗ 
ವೇಧಾಖ್ಯಯಾ ದೀಕ್ಷಯೈವಂ ಶಿಷ್ಯಮಾದಿಶ್ಶ ದೇಶಿಕಃ॥ 


ಶಿವ-ಜೀವರ ಐಕ್ಯವನ್ನು ಉಪದೇಶಿಸುವುದೇ ತತ್ತೂ ನಪದೇಶ. ಅದನ್ನು 
ಲಿಂಗಾಂಗಸಾಮರಸ್ಯವನ್ನುತ್ತಾರೆ. ಶ್ರೀಗುರುವು “ತತ್ತ್ವಮಸಿ' ಮಹಾವಾಕ್ಕದಿಂದ ಅಂಗಲಿಂಗ 
ಸಮಾಯೋಗವನ್ನು ಉಪದೇಶ ಮಾಡುತ್ತಾನೆ. ಗುರೂಪದೇಶವನ್ನು ಪಡೆದ ಸಾಧಕನು 
“ಆ ಪರಬ್ರಹ್ಮವೇ ನಾನು' ಎ೦ಬ ಭಾವನೆಯಿಂದ ಸದಾ ಧ್ಯಾನಿಸುತ್ತಿರುತ್ತಾನೆ. ಈ 
ರೀತಿಯಾಗಿ ಲಿಂಗಾಂಗ ಸಾಮರಸ್ಯವನ್ನು ಬೋಧಿಸುವ ಉಪದೇಶವೇ ತತ್ವಬೋಧ 
ಅಥವಾ ತತ್ತೋಪದೇಶಿನೀದೀಕ್ಷಾ. ಅರ್ಥಾತ್‌ ಸಚ್ಚಿದಾನಂದ ಸ್ವರೂಪ ಬ್ರಹ್ಮಸಂಜ್ಞಿಯಾದ 
ಲಿಂಗವು ನೀನಾಗಿದ್ದೀಯೆ,ಅದನ್ನು ಉಪಾಸಿಸು, ಅದೇ ನೀನೆಂದು ಸ್ಥಿರವಾಗಿ ತಿಳಿ ಎಂದು 


೫೧. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೫-೧೦೬ 
೫೨. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೭-೧೦೮ 


| `ದೀಕ್ಷಾ ಸಂಸ್ಕಾರ ೧೮೩ 
ಬೋಧಿಸುವುದು ತತ್ತೋಪದೇಶಿನೀ ದೀಕ್ಷೆ. 
೩. ಮಂತ್ರದೀಕ್ಷೆ - ಗುರುಣೋದೀರಿತಾ ಕರ್ಣೇ ಸಾ ಹಿ ಮಂತ್ರಶ್ನಿಕಾ ಭವೇತ್‌!” 

ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವೂ ಪರಮಪವಿತ್ರವೂ ಆದ ಪಂಚಾಕ್ಷರೀ 
ಮಹಾಮಂತ್ರವನ್ನು ಶ್ರೀಗುರುವು ಶಿಷ್ಯನಿಗುಪದೇಶಿಸಿ ಮಾಂಸಪಿಂಡವನ್ನು 
ಮಂತ್ರಪಿಂಡವನ್ನಾಗಿ ಮಾರ್ಪಡಿಸಿ, ಪ್ರಾಣಲಿಂಗವನ್ನು ಸೂಕ್ಷ್ಮದೇಹದಲ್ಲಿ ನೆಲೆಗೊಳಿಸುವ 
ವಿಧಾನಕ್ಕೆ “ಮಂತ್ರದೀಕ್ಷೆ” ಎಂದು ಹೆಸರು. 

ಶಿವದೀಕ್ಷಾಂಗವಾಗಿ ಗುರುವು ಶಿಷ್ಠನ ಬಲಗಿವಿಯಲ್ಲಿ ರಹಸ್ಯವಾಗಿ ಮಾಡುವ 
ಪಂಚಾಕ್ಷರಮಹಾಮಂತ್ರೋಪದೇಶವೇ ಮಂತ್ರದೀಕ್ಷ. ಸಾಧಕನು ಗುರೂಪದೇಶ ಕ್ರಮದಿ೦ದ 
ಮೂಲಮಂತ್ರವನ್ನು ಮನನಮಾಡುವುದರಿಂದ ಮಾಯಾಮಲವು ಮಾಯವಾಗಿ 
“ನಾನು ಚಿದ್ರೂಪನು' ಎಂಬ ಭಾವ ಉದಯವಾಗುತ್ತದೆ. ಇದನ್ನೇ ಪ್ರಾಣಲಿಂಗವೆಂದು 
ಕರೆಯಲಾಗಿದೆ. ಹೀಗೆ ಮಾಯಾಮಲವನ್ನು ನಿವಾರಿಸಿ ಪ್ರಾಣಲಿಂಗವನ್ನು ನೆಲೆಗೊಳಿಸುವ 
ದೀಕ್ಷೆಯೇ ಮಂತ್ರದೀಕ್ವೆ. 

ಪ್ರಾಣಾನಾಯಮ್ಯ ಚ ಗುರುರ್ಮನುದೀಕ್ಷಾಚಿಕೀರ್ಷಯಾ। 

ಸಪ್ತ ಚೈಕಾಗ್ರಚಿತ್ತಾದ್ಯಾ ದದ್ಕಾದ್‌ ದೀಕ್ಷಾ ಅನುಕ್ರಮಾತ್‌॥ 

ತತ್ರೈಕಾಗ್ರಮತಿಸ್ವ್ವಾದ್ಯಾ ದ್ವಿತೀಯಾ ತು ದೃಢವ್ರತಾ। 

ಪಂಚೇ೦ದ್ರಿಯಾರ್ಪಣಾಭಿಖ್ಯಾ ತೃತೀಯಾ ಪರಿಕೀರ್ತತಾ। 

ಅಹಿಂಸಾಖ್ಯಾ ತುರೀಯಾ ಸ್ಕಾಲ್ಲಿಂಗನಿಷ್ಠಾ ತು ಪಂಚಮೀ। 

ಅನಂತರಾ ವಿನಿರ್ದಿಷ್ಟಾ ಷಷ್ಠೀ ಲಿಂಗಮನೋಲಯಾ। | 

ಸಪ್ತಮೀ ತು ಸಮಾಖ್ಯಾತಾ ಸದ್ಮೋಮುಕ್ತಿಸಮಾಹ್ವಯಾ॥ 


ಮಂತ್ರದೀಕ್ಷೆಯಲ್ಲಿ ಸಹ ಚಿತ್ತೈಕಾಗ್ರತಾ, ದೃಢವ್ರತಾ, ಪಂಚೀಂದ್ರಿಯಾರ್ಪಣಾ, 


ಅಹಿಂಸಾ, ಲಿಂಗನಿಷ್ಠಾ, ಲಿ೦ಂಗಮನೋಲಯಾ, ಸದ್ಯೋಮುಕ್ತಿ ಎ೦ಬ ಸಪ್ತವಿಧವಾದ 
ಉಪದೇಶಗಳನ್ನು ಅಂತರ್ಗತಗೊಳಿಸಲಾಗಿದೆ: 


ಅ. ಏಕಾಗ್ರಮತಿ ದೀಕ್ಷಾ 
ಇಷ್ಟಲಿಂಗಾತ್‌ ಪರಂ ವಸ್ತು ಶಿಷ್ಯ ತ್ವಂ ನಾವಲೋಕಯ। | 
ಇತ್ಯೇಕಾಗಮತಿಂ ದತ್ತ್ವಾ ದೀಕ್ಷಾ೦ ದದ್ಕಾದ್‌ ದೃಢವ್ರತಾಮ್‌॥ 
ಚಾಂಚಲ್ಯ ಚಿತ್ತದ ಸಹಜಸ್ವಭಾವ. ಚಿತ್ತದಲ್ಲಿ ಚಂಚಲತೆಯಿದ್ದರೆ ಸಾಧಕನು 
ಏಕದೇವೋಪಾಸನೆ ಮಾಡಲು ಅರ್ಹನಾಗುವುದಿಲ್ಲ. ಗುರುವು ಶಿಷ್ಕನಿಗೆ ಇಷ್ಟಲಿಂಗಕ್ಕಿಂತಲೂ 


೫೩. ಕಾ.ಆ, ಕ್ರಿ.ಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೪ 
೫೪. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೦೭-0೧೧ 
೫೫. ಕಾ.ಆ, ಕ್ರಿ.ಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೨ 


೧೮೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಿಗಿಲಾದುದು ಯಾವದೂ ಇಲ್ಲ. ಇಷ್ಟಲಿಂಗವೇ ಪರವಸ್ತುವೆಂಬ ಅರಿವು ಮೂಡಿಸಿ 
ಏಕದೇವೋಪಾಸನೆಯ ಮಹತ್ತ್ವವನ್ನು ತಿಳಿಸುವ ಸಂಸ್ಕಾರವನ್ನು ಏಕಾಗ್ರಮತಿ ದೀಕ್ಷಾ 
ಎಂದು ಕರೆಯಲಾಗಿದೆ. 


ಆ. ದೃಢವ್ರತದೀಕ್ಷೆ 


ಶರೀರಪಾತಪರ್ಯಂತಂ ನ ಜಹೀಹಿ ವ್ರತಾನ್ಯಪಿ। 
ದೃಢವ್ರತಾಮಿತಿ ಪ್ರೋಕ್ವ್ವಾ ದದ್ಯಾತ್‌ ಪಂಚೇಂದ್ರಿಯಾರ್ಪಣಾಮ್‌॥ 


ಸಾಧಕನು ದೃಢಮನಸ್ಸನಾಗಿದ್ದರೆ ವಿಘಫ್ನಗಳಿಂದ ಪದೇ ಪದೇ ಬಾಧಿಸಲ್ಪಟ್ಟರೂ 
ಹಿಡಿದ ವ್ರತವನ್ನು ಬಿಡುವುದಿಲ್ಲ. ದೇಹವಿರುವವರೆಗೆ ವ್ರತಕ್ಕೆ ಲೋಪಬಾರದಂತೆ 
ಪರಿಪಾಲಿಸುವುದೇ ದೃಢವ್ರತವೆನಿಸುತ್ತದೆ. ಇಂತಹ ದೃಢವ್ರತವನ್ನು ಉಪದೇಶಿಸುವ 
ಸಂಸ್ಕಾರವೇ ದೃಢವ್ರತದೀಕ್ಷೆ. 


ಆ. ಪಂಚೇಂದ್ರಿಯಾರ್ಪಣದೀಕ್ಷೆ 


ಸತ್ಯಹಂ ಮತ್ಪತಿರ್ಲಿಂಗಮಿತಿ ನಿಶ್ಚಿತ್ಯ ಚೇತಸಿ। 
ಸದಾ ತನುಮನೋಭಾವಾನಿಷ್ಟಾದಿಭ್ಯಃ ಸಮರ್ಪಯ।"” 


ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಸ್ವಭಾವತಃ ತಮ್ಮ 
ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ. ಇವುಗಳ ವಿಷಯ ಪ್ರವೃತ್ತಿಯನ್ನು ನಿರೋಧಿಸಿ 
ಭಗವಂತನಿಗೆ ಅರ್ಪಿಸುವುದೇ ಪಂಚೇಂದ್ರಿಯಾರ್ಪಣವೆಂದು ಹೇಳಲಾಗಿದೆ. ವೀರಶೈವ 
ಸಾಧಕನು ತನ್ನ ಲಿಂಗವೇ ಪತಿಯಾಗಿದ್ದು ತಾನು ಸತಿಯೆಂದು ಭಾವಿಸಿ ಸದಾ ತನ್ನ 
ಶರೀರ, ಮನಸ್ಸು ಮತ್ತು ಭಾವಗಳನ್ನು ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗಗಳಿಗೆ 
ಅರ್ಪಿಸಬೇಕೆಂದು ಯಾವ ಗುರೂಪದೇಶವಿದೆಯೋ ಅದೇ ಪಂಚೇಂದ್ರಿಯಾರ್ಪಣದೀಕ್ಷೆ. 


ಈ. ಅಹಿಂಸಾದೀಕ್ಷೆ 


ಇತ್ಯಾದಿಶ್ಯ ತತೋ ದದ್ಯಾದಹಿಂಸಾಸಂಜ್ಞಿತಾಂ ಗುರುಃ 
ಸರ್ವಾಣೀಮಾನಿ ಭೂತಾನ್ಯಪ್ಯಾತ್ಮವತ್‌ ಪರಿಭಾವಯನ್‌,। 
ಮಾ ಹಿ೦ಸೀರಿತ್ಯುಪಾದಿಶ್ಯ ಲಿಂಗನಿಷ್ಠಾಮುಪಾದಿಶೇತ್‌॥"' 


ಅಹಿಂಸೆಯನ್ನು ಪರಿಪಾಲಿಸಬೇಕಾದರೆ ಸಕಲಜೀವಿಗಳಲ್ಲಿ ಆತ್ಮದೃಷ್ಟಿಯನ್ನು 
ಬೆಳಸಿಕೊಳ್ಳುವುದು ಅತ್ಯಗತ್ಯ ಆದ್ದರಿಂದಲೇ ಗುರುವು ಶಿಷ್ಠನಿಗೆ ಸರ್ವಭೂತಗಳಲ್ಲಿ ಆತ್ಮದೃಷ್ಟಿಯನ್ನು 
ಉಪದೇಶಮಾಡುತ್ತಾನೆ. ಎಲ್ಲ ಪ್ರಾಣಿಗಳಲ್ಲೂ ಜೀವಾತ್ಮನಿದ್ದಾನೆ. ಅದರಂತೆ ಪ್ರಾಣಿಗಳೂ 
೫೬. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೩ 


೫೭. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೪ 
೫೮. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೪-೧೧೫ 


ಹಾಮಾಹಿತಹೊರಾಹ 


( ದೀಕಾ ಸಂಸಾರ ೧೮೫ 
ಹ ಕ 


|] ನಮ್ಮಂತೆ ಬದುಕಲು ಅವಕಾಶವಿರಬೇಕು. ಆದುದರಿಂದ ಪ್ರಾಣಿಹಿಂಸೆ ಮಾಡಬಾರದೆಂಬುದೇ 
| ಅಹಿಂಸಾದೀಕ್ಷೆ ಅರ್ಥಾತ್‌ ಎಲ್ಲ ಪ್ರಾಣಿಗಳನ್ನು ನಿನ್ನಂತೆಯೇ ಭಾವಿಸು, ಅವುಗಳ ಹಿಂಸೆಯನ್ನು 
| ಮಾಡಬೇಡವೆಂದು ಮಾಡುವ ಉಪದೇಶವೇ ಅಹಿಂಸಾದೀಕ್ಷೆಯೆನಿಸುತ್ತದೆ. 


| ಉ. ಲಿಂಗನಿಷಾ ದೀಕ್ಷೆ 


ಆದಿಮಧ್ಯಾಂತರಹಿತಂ ಲಿಂಗಂ ಯದ್‌ ಸ 
ತನ್ನಿಷ ಷ್ಟೋ ತ್ತ ಸದ್‌ಬುದ್ದೇ ಇತ್ಯುಪಾದಿಶ್ಯ ಸದ್ದುರುಃ 


ಪ್ರಪಂಚದ ಲಯ ಗಮನಗಳಿಗೆ ಕಾರಣೀಭೂತವಾದ ಆದ್ಯಂತ ರಹಿತವಾದ 


| ಪರಶಿವಬ್ರಹ್ಮವೇ ಲಿಂಗ. ಗುರುವು ಸದ್ಗುಣಿಯಾದ ಶಿಷ್ಯನಿಗೆ ಪರಬ್ರಹ್ಮವೆಂದು 


ಕರೆಯಲ್ಪಡುವ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲದಿರುವ ಲಿಂಗದಲ್ಲಿಯೇ ದೃಢವಾದ 
ಭಕ್ತಿಯನ್ನು, ನಿಷ್ಠೆಯನ್ನರಿಸಬೇಕೆಂದು ಉಪದೇಶಿಸುವುದೇ ಲಿಂಗನಿಷ್ಠಾದೀಕ್ಷೆ. 


' ಊ. ಲಿಂಗಮನೋಲಯದಿೀಕ್ಷೆ 


ದೀಕ್ಷಾಮುಪ ದಿಶೇದ್‌ ಭೂಯೋ ಸಮದ ಜಜಜಷ್ಟು' 
ಲಿಂಗರೂಪಮಭಿಧ್ಯಾಯನ್ನ, ಮನಸ್ಥಶ್ಚಿರಂ ಭವ 


ಸ್ವಾಭಾವಿಕವಾಗಿ ಚಂಚಲವಾಗಿರುವ ಮನಸನ್ನು ತನ್ನ ಆರಾಧ್ಯದೈವವಾದ 
ಮಹಾಲಿಂಗದಲ್ಲಿ ಲಯಗೊಳಿಸುವ ಉಪದೇಶವೇ ಲಿಂಗಮನೋಲಯದೀಕ್ಷೆ. ಅರ್ಥಾತ್‌ 
ಲಿಂಗರೂಪವನ್ನು ಧ್ಯಾನಿಸುತ್ತಾ ಅಮನಸ ನಾಗು ಎಂದು ಉಪದೇಶಿಸುವುದು 
ಲಿಂಗಮನೋಲಯದಿಕ್ಷೆ. 


ಯ. ಸದ್ಯೊ ಮುಕ್ತಿದೀಕ್ಷೆ 


ಇತ್ಯಾದಿಶ್ಯ ಪುನರ್ದದ್ಯಾತ್‌ ಸಮಾಗಿಮುಳನಮಾಡ ಯಾವ 
ಮದುಕಾರ್ಥೇ ಸಿರಮತಿ: ಪ್ರವರ್ತಸ್ಥ ಭದ 


ಮಂತ್ರದೀಕ್ಷೆಯ ಅಂತಿಮೋಪದೇಶ ಸದ್ಯೋಮುಕ್ತಿ ಶ್ರೀಗುರುವು ಜೀವನ್ಮುಕ್ತಿಯ 
ಸ್ವರೂಪವನ್ನು ಉಪದೇಶಿಸಿ ಅದರಲ್ಲಿಯೇ ಶಿಷ್ಯನ ಮನಸ್ಸನ್ನು ಸ್ಥಿರಗೊಳಿಸುತ್ತಾನೆ. 
ಸಂಶಯವನ್ನು ಪರಿಹರಿಸಿಕೊಂಡು ಗುರೂಪದೇಶಾನುಸಾರವಾಗಿ ಸಾಧಿಸುವ ಸಾಧಕನಿಗೆ 


 ಜೇವನುಕ್ತವಸ್ಥೆಯು ಸಹಜವಾಗಿಯೇ ಪ್ರಾಪ್ತವಾಗುತ್ತದೆ. ಕಮಬದ್ದವಾದ ವಿಧಾನದಿಂದ 
ಜೀವನ್ಮುಕ್ತಿಯನ್ನು ದೊರಕಿಸಿಕೊಡುವ ಉಪದೇಶವೇ ಸದ್ಯೋಮುಕ್ತಿದೀಕ್ಷೆಯೆಂದು 


ಕರೆಯಲ್ಪಟ್ಟಿದೆ. ಅರ್ಥಾತ್‌ ಗುರುವು ಶಿಷ್ಯನಿಗೆ ಪರವಸ್ತು ಪ್ರತೀಕವಾದ ಲಿಂಗವನ್ನು ಧಾರಣೆ 


೫೯. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೬ 
೬೦. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೬-೧೧೭ 
೬೧. ಕಾ.ಆ, ಕ್ರಿಪಾ, ಪಟಲ ೧, ಶ್ಲೋಕ ಸಂಖ್ಯೆ ೧೧೭-೧೧೮ 


೧೮೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಾಡಿಕೊಂಡು ಅದರಲ್ಲಿ ಮನಮಗ್ಗವಾಗಿ ಅನ್ಯ ವಿಷಯಗಳಿಂದ ಮುಕ್ತನಾಗು ಹಾಗೂ 
ತಾವು ಹೇಳಿದ್ದನ್ನು ಸ್ಥಿರಬುದ್ಧಿಯಿ೦ದ ಪರಿಪಾಲಿಸು ಎಂದು ಬೋಧಿಸುವುದು ಸದ್ಯೋಮುಕ್ತಿದೀಕ್ಷೆ. 


ಹೀಗೆ ತ್ರಿವಿಧ ದೀಕ್ಷೆಗಳ ಅಂತರ್ಗತವಾದ ಈ ಇಪ್ಪತ್ತೊಂದು ದೀಕ್ಷೆಗಳ ಕಾಲದಲ್ಲಿ 
ಆಚರಿಸಬೇಕಾದ ಕ್ರಿಯೆಗಳನ್ನು, ಮಾಡಿಕೊಳ್ಳಬೇಕಾದ ಮ೦ಟಪರಚನಾದಿ ಸಿದ್ಧತೆಗಳನ್ನು, 
ಉಚ್ಛರಿಸಬೇಕಾದ ಮಂತ್ರಗಳನ್ನು, ಬೋಧಿಸಬೇಕಾದ ಉಪದೇಶಗಳನ್ನು ಆಗಮಗಳು 
ಎಸೃತವಾಗಿ ವಿವರಿಸಿವೆ. 


ಈ ಭಕ್ತಿ-ಜ್ಜಾನ-ಕ್ರಿಯಾ ಸಮನ್ವಯವನ್ನು ಹೊಂದಿದ ಈ ದೀಕ್ಷಾಸ೦ಸ್ಕಾರ 
ವಿಧಾನವನ್ನು ಸ್ವತಂತ್ರ ಸಿದ್ದಲಿಂಗೇಶ್ವರರು “ಶ್ರೀಗುರು ಕರುಣಿಸಿ ಅಂಗದ ಮೇಲೆ 
ಲಂಗವ ಧರಿಸಿದ ಕಾರಣ, ಸರ್ವಾಂಗವು ಲಿಂಗವಾಯಿತ್ತು. ಅದೆಂತೆಂದೊಡೆ: 
ಅಗ್ನಿಯಿಂದ ತಪ್ತವಾದ ಲೋಹದ ಪುತ್ಥಳಿಯಂತೆ ಒಳಗೂ ಹೊರಗೂ ಏಕವಾಗಿ 
ಲಿಂಗವೇ ಬೆಳಗುತ್ತಿದ್ದ ಕಾರಣ, ನಿಜಗುರು ಸ್ಪತಂತ್ರ ಸಿದ್ದಲಿಂಗೇಶ್ವರ, ನಿಮ್ಮ ಶರಣ 
ಸರ್ವಾಂಗಲಿಂಗಿಯಾದನು.” ಎಂದು ಉಪಮೆಯೊಂದಿಗೆ ವಿವರಿಸಿದ್ದಾರೆ. 


ಈ ದೀಕ್ಷಾಸಂಸ್ಕಾರವು ಪರಶಿವನ ಅಂಶವಾದ ಜೀವಾತ್ಮನು ಮರಳಿ 
ಪರಶಿವನಲ್ಲಿಯೇ ಲೀನವಾಗುವ ಲೀಲಾವಿನೋದದ ಪ್ರಥಮ ಸೋಪಾನವಾಗಿದೆ. 
ಇದನ್ನೇ ಚೆನ್ನಬಸವಣ್ಣನವರು- 


ಅಯ್ಯಾ, ಅನಾದಿ ವಸ್ತುವೆ ಗುರು-ಶಿಷ್ಯ ಭಕ್ತ-ಜ೦ಗಮ, ಗುರು-ಲಿಂಗ, 
ಶರಣಸತಿ-ಲಿಂಗಪತಿಯೆಂಬ ಸಾಕಾರಲೀಲೆಯ ಧರಿಸಿ, 

ಅವಿರಳಾನಂದ ನಿಜ ವೇಧಾ-ಮಂತ್ರ-ಕ್ರಿಯಾದೀಕ್ಷಾಯುಕ್ತವಾದ 
ಮೂರೇಳು ಇಪ್ಪತ್ತೊಂದು ದೀಕ್ಷೆಯ 

ಭಿನ್ನವಿಲ್ಲದೆ ಸದ್ದುರುಮುಖದಿಂದ ಅರಿದಾನಂದಿಸ ಬಲ್ಲಡೆ, 

ಸಹಜ ದೀಕ್ಷೆಯುಳ್ಳ ಶ್ರೀಗುರುಲಿಂಗಜಂಗಮ, 

ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಕ ತ 
ನಿರವಯವಮೂರ್ತಿಯೆಂಬೆನಯ್ಯಾ ಕೂಡಲಚೆನ್ನಸ೦ಗಮನಲ್ಲಿ. ' 


ಎ೦ದಿದ್ದಾರೆ. ಹೀಗೆ ವೇಧಾ-ಮನು-ಕ್ರಿಯೆಯೆಂಬ ತ್ರಿವಿಧ ದೀಕ್ಷೆಗಳ 
ಸಂಸ್ಕಾರಗಳಿಂದ ಸುಸಂಸ್ಥೃತನಾದ ಜೀವನು ಅ೦ಗತ್ರಯಗಳಲ್ಲಿ ಮಲತ್ರಯರಹಿತನಾಗಿ 
ಷಟ್ಟೃಲ ಬ್ರಹ್ಮಜಿಜ್ಞಾಸೆಗೆ ಅಧಿಕಾರಿಯಾಗುತ್ತಾನೆ. ಕ್ರಮಕ್ರಮವಾಗಿ ಸಾಧಕನ 
ಅಂಗಗುಣಗಳು ಲಿಂಗಗುಣಗಳಾಗಿ ಪರಿವರ್ತನೆಗೊಂಡು ಪರಿಪೂರ್ಣದೆಡೆಗೆ ಸಾಗಿ 
ಹರನಾಗುತ್ತಾನೆ; ಲಿಂಗಾ೦ಗಸಾಮರಸ್ಕವನ್ನು ಹೊಂದುತ್ತಾನೆ. ಇದನ್ನೇ ಬಸವಣ್ಣನವರು- 


ಜು ವಚನಸಾಹಿತ್ಯಸಂಗ್ರಹ-ಸಂ.ಭೂಸನೂರಮಠ- ವ.ಸಂ. ೭೦ ಪುಟ ೧೧೫ 
೬೩. ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂ. ೯೧೪, ಪುಟ ೨೮೨ 


ದೀಕ್ಷಾ ಸಂಸ್ಕಾರ | ೧೮೭ 
ಅಯ್ಯಾ, ಎನ್ನ ಹೃದಯದಲ್ಲಿ ವ್ಯಾಪ್ತವಾಗಿಹ ಪರಮ ಚಿದ್ದೆಳಗ 
ಹಸ್ತಮಸ್ತಕ ಸಂಯೋಗದಿಂದೊಂದುಗೂಡಿ ಮಹಾಬೆಳಗ ಮಾಡಿದಿರಲ್ಲಾ. ಅಯ್ಯಾ 
ಎನ್ನ ಮಸಕದೊಳಗೊಂದುಗೂಡಿದ 
ಮಹಾಬೆಳಗ ತಂದು ಭಾವದೊಳಗಿಂಬಿಟ್ಟರಲ್ಲಾ, 
ಅಯ್ಯಾ, ಎನ್ನ ಭಾವದೊಳಗೆ ಕೂಡಿದ 
ಮಹಾಬೆಳಗ ತಂದು ಮನಸಿನೊಳಗಿಂಬಿಟ್ಟರಲ್ಲಾ. 
ಅಯ್ಯಾ, ಎನ್ನಕ೦ಗಳೂಳು ಕೂಡಿದ 
ಮಹಾಬೆಳಗ ತಂದು ಕಂಗಳೊಳಗಿಂಬಿಟ್ಟಿರಲ್ಲಾ. 
ಅಯ್ಯಾ. ಎನ್ನ ಮನಸಿನೊಳು ಕೂಡಿದ ಮಹಾಬೆಳಗ ತಂದು 
ಕರಸ್ಪ (ಲದೊಳಗಿಂಬಿಟ್ಟಿರಲ್ಲಾ. 
ಅಯ್ಯಾ ಎನ್ನ ಕರಸ್ಥಲದಲ್ಲಿ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡತೇಜವನೆ 
ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಶೋತದಲ್ಲಿ. ಸೃಜಿಸಿದಿರಲ್ಲಾ. 
ಅಯ್ಯಾ, ಎನ್ನ ಶ್ರೋತ್ರದಲ್ಲಿ ಸೃಜಿಸಿದ ಸುಮಂತ್ರದೊಳಗೆ ನೀವು ನಿಮ್ಮ ಮಹತ್ವವ 
BON ಅಯ್ಯಾ, ಎನ್ನ ಆರಾಧ್ಯ ಕೂಡಲಸಂಗಮದೇವಾ, ಎನ್ನೊ ಧಗೆ 
ನಿಮ್ಮಿರವ ಈ ಪರಿಯಲಿ ಕಾಣಿಸುತ್ತಿರ್ದಿರಲ್ಲಾಲ 


ಎ೦ದಿದ್ದಾರೆ. ಅಕ್ಕಮಹಾದೇವಿಯು ತಮ್ಮ ವಚನದಲ್ಲಿ ಇದೇ ಅನುಭಾವವನ್ನು 
ತೋರಡಿಸುತ್ತಾ, 
ಶ್ರೀಗುರುಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ 
ಮೇಲೆ ಇರಿಸಿದಾಗಳೇ ಎನ್ನ ಭವಂ ನಾಸ್ತಿಯಾಯಿತ್ತು. 
ಎನ್ನ ತನ್ನ ೦ತೆ ಮಾಡಿದ. ಎನಗೆ ತನಗೆ ತೆರಹಿಲ್ಲದಂತೆ ಮಾಡಿ 
ಬ್‌ ನೋಡಾ! ತನ್ನ ಕರಸ್ಥ ಸಲದಲ್ಲಿದ್ದ ಮಹಾಲಿಂಗವನೆನ್ನ 
ಕರಸ್ಪ ಸಲದಲ್ಲಿ ರಾ ಟ್‌ Ke ಮನ ಸ್ಥಲದಲ್ಲಿದ್ದ 
| ಮಹಾಲಿಂಗವನೆನ್ನ ಎನ್ನ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ. 
ಎನ್ನ ಭಾವಸ್ಥಲದಲ್ಲಿದ್ದ | ಎನ್ನ ಜ್ಞಾನಸ್ಥಲದಲ್ಲಿ 
ಮೂರ್ತಿಗೊಳಿಸಿದ. [al ಜ್ಞಾನಸ್ಥಲದಲ್ಲಿದ್ದ ಮ ಎನ್ನ 
ಸರ್ವಾಂಗದೊಳಹೊರಗೆ ತಿರಹಲ್ಲದಳವಡಿಸಿದ ನಮ್ಮ ಶ್ರೀಗುರುಲಿಂಗ 1 
ಚೆನ ಮಲ್ಲಿಕಾರ್ಜುನ.” 


ಎ೦ದಿದ್ದಾರೆ. ಹೀಗೆ ದೀಕ್ಷೆಯು ಗುರುವಿನ ಅನುಗ್ರಹದಿ೦ದ, ಉಪದೇಶದ ಮೂಲಕ 


೬೪. ಬ.ವ.ಸಂ. ಸಮಗ್ರ ವಚನ ಸಂಪುಟ ೧, ವ. ಸಂ. ೯೮೬. ಪುಟ ೨೬೫ 
೬೫. ವಚನಸಾಹಿತ್ಯಸಂಗ್ರಹ-ಸಂ.ಭೂಸನೂರಮಠ - ವ.ಸಂ. ೬೭ ಪುಟ ೧೧೪ 


೧೮೮ ಶಿವಾಗಮಗಳು. ಮತ್ತು ವಚನ ಸಾಹಿತ್ಯ 


ಪ್ರಾಪ್ತವಾಗುತ್ತದೆ. ಇದು ಭಕ್ತನು ಜೀವನದಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು 
ಮತ್ತು ಅದನ್ನು ಸಾಧಿಸಲು ಬೇಕಾದ ಜ್ಞಾನದ ಬೋಧನೆಗಳನ್ನು 'ನೀಡುತ್ತದೆ. ಅವುಗಳನ್ನು 
ಶಿಷ್ಯನು ತನ್ನ "ಜೀವನದಲ್ಲಿ ಪ್ರಯತ್ನಪೂರ್ವಕವಾಗಿ ಅಳವಡಿಸಿಕೊಂಡರೆ ಅವುಗಳ 
ಸಾಕ್ಷಾತ್ಕಾರವಾಗುತ್ತದೆ. ವೀರಶೈವ ಸ ೀ ಈ ಪರಮ ಪವಿತ್ರವಾದ ದೀಕ್ಷೆಯನ್ನು 
ಸು ಅಧಿಕಾರವನ್ನು ಪಂಚಾಚಾರ್ಯರು ಮತ್ತು ಅವರ ಅನುಯಾಯಿ 1. 
ಅಸಂಖ್ಯಾತ ಶಿವಾಚಾರ್ಯರು ಅನುಗ್ರಹಿಸುತ್ತಾ ಬಂದಿರುವರು. ಪಾಶುಪತಾಗಮದ 
ಉಕ್ತಿಯಂತೆ- 


ಪಂಚಮಹಾಚಾರ್ಯೈರುಪದೇಶಃ ಕೃತೋ ಭವೇತ್‌। 
ಉಪದೇಶಃ ಸ್ವಗೋತ್ರಾಣಾ೦ ಕರ್ತವ್ಯೋ ಗುರುಸತ್ತಮೈಃ। 
ಉಪಸೂತ್ರೈಶ್ವ ಕರ್ತವ್ಯೋ ಮಹಾಸೂತ್ರಾವಲಂಬನೈಃ॥ “ 


ಎಂಬಂತೆ ವೀರಶೈವರಿಗೆ ಪ್ರಧಾನವಾಗಿ ಪಂಚಪೀಠಗಳಿದ್ದು, ಆ ಹೀಠಗಳಿಗೆ 
ಅಭಿಷಿಕ್ತರಾದವರನ್ನು ಪಂಚಾಚಾರ್ಯರೆಂದೂ, ಜಗದ್ಗುರುಗಳೆಂದೂ ಕರೆಯುವರು. 
ಶಾಖಾಮಠಗಳಿಗೆ 'ಅಭಿಷಿಕರಾಗುವವರನ್ನು ಶಿವಾಚಾರ್ಕರೆಂದು ಕರೆಯುವರು. 
ಅವರುಗಳೇ ತಮ್ಮ ಶಾಖಾನುಯಾಯಿಗಳಾದ ವೀರಶೈವ ಭಕ್ತರಿಗೆ ದೀಕ್ಷಾ ಸಂಸ್ಕಾರವನ್ನು 
ಕರುಣಿಸಿ ಷಟಸ್ಥಲ ಜ್ಞಾನೋಪದೇಶ ಎಷೆ ಎಕ ಪದ್ಧತಿ ei 
la 


ಒಟ್ಟಿನಲ್ಲಿ ದೀಕ್ಷಾ ಸಂಸ್ಕಾರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು 
ವಚನ ಸಾಹಿತ್ಯದ ಹಿನ್ನ 'ಆಯಲ್ಲಿ ರ ತಿಳಿದುಬರುವ ವಿಷಯವೇನೆಂದರೆ, 
ಆಗಮಗಳಲ್ಲಿ 'ದೀಕ್ಷೆಯ ಬಗ್ಗೆ ಅತ್ಯಂತ ವ್ಯವಸ್ಥಿತವಾಗಿ. ಶಾಸ್ತ್ರೀಯವಾಗಿ ವಿವರಿಸಲಾಗಿದೆ. 
ವೇಧಾ, ಮಂತ "ಮತ್ತು ಯಾ ಚ "ಮೂರು ವಿಧದ ದೀಕ್ಷೆಯ ಲಕ್ಷಣವನ್ನು 
ಸ ಪ್ರತಿಯೊಂದು " ದೀಕ್ಷೆಯಲ್ಲೂ ಏಳೇಳು ಪ್ರಕಾರಗಳನ್ನು ಗುರುತಿಸಿ, ೫. 

ಪವನ್ನು ವಿವರಿಸಿವೆ. “ವಚನಕಾರರೂ ಸಹ ದೀಕ್ಷೆಯ ಕ್ರಿಯಾಚರಣೆಯನ್ನು 
[Re ತಮ್ಮ ವಚನಗಳಲ್ಲಿ ಹಲವೆಡೆ ಆಗಮೋಲ್ಲೇಖಗಳೊಂದಿಗೆ ಪ್ರತಿಪಾದಿಸಿದ್ದಾರೆ. 
ಚೆನ್ನಬಸ ವಣ್ಣನವರು ಈ ೨೧ ವಿಧದ ದೀಕ್ಷೆಗಳನ್ನು ಕಾಯಕ್ಕೆ, ಪ್ರಾಣಕ್ಕೆ, ಮನಕ್ಕೆ | 
ಬ ನಿರೂಪಿಸಿ, ಆ ದೀಕ್ಷೆಗಳ ಪ್ರಯೋಗವನ್ನು ಸಷ್ಟಪಡಿಸಿದ್ದಾರೆ. ಕಾರ! | 
ವೀರಶೈವ ಧರ್ಮದ ಅತ್ಯಂತ ಪ್ರಧಾನ ಲಕ್ಷಣವಾದ "ಇಷ್ಟಲಿಂಗ ಪೂಜೆಯು 1 
ER ಜ್‌ ಪ್ರಚಲಿತದಲ್ಲಿತ್ತೆ ವಿನಃ ಬಸವಾದಿ ಶಿವಶರಣರಿಂದ ' 
ಪ್ರಾರಂಭಗೊಂಡಿಲ್ಲ ಎಂಬ ಸಂಗತಿಯನ್ನು ಅತ್ಯಂತ ಸಷ್ಟವಾಗಿ ಶಿವಾಗಮಗಳು : 
ಸಮರ್ಥಿಸುತ್ತವೆ. ಕಾರಣ ದೀಕ್ಷಾಸಂಸ್ಕಾರದ ವಿಷಯ ಪ್ರತಿಪಾದನೆಯಲ್ಲಿ ಶಿವಾಗಮಗಳ ' 
ಪ್ರಭಾವ ವಚನಕಾರರ ಮೇಲೆ ಜಟ ೪1 ವಚನಗಳಲ್ಲಿಯ ಉಲ್ಲೇಖಗಳಿಂದ | 
ಸ್ಪಷ್ಟವಾಗಿ ಕಂಡುಬರುತ್ತದೆ. ' 


೬೬. ಪಾಶುಪತಾಗಮ, ದ್ವಿತೀಯ ಪಟಲ, ಶ್ಲೋಕ ಸಂ. ೧೫೩-೧೫೪. 


) ಅಂತ್ಯೇಷ್ಟಿ ವಿಧಿ ೧೮೯ 


೪.೨.೨ ಶಿವಮೇಧ (ಅಂತ್ಯೇಷ್ಟಿ) ವಿಧಿ 


। “ಜಾತಸ್ಯ ಮರಣಂ ಧ್ರುವಮ್‌”ಎಂಬಂತೆ ಹುಟ್ಟಿದವನು ಸಾಯುವುದು 
| ನಿಶ್ಲಿತವಾಗಿದೆ. ಸಾವು ಎಂಬುದೊಂದು ಅಪವಿತ್ರ ಘಟನೆಯೆಂಬ ಭಾವದಿಂದ 
ಮರಣ ಸೂತಕವನ್ನು ಆಚರಿಸುವ ಕ್ರಮ ಹಿಂದುಗಳಲ್ಲಿದೆ. ಆದರೆ ಲಿಂಗಾಂಗ 
1 ಸಾಮರಸ್ಕವೇ ಜೀವಾಳವಾಗಿರುವ ವೀರಶೈವರು “ಮರಣವೇ ಮಹಾನವಮಿ” ಎಂದು 
| ಪರಿಭಾವಿಸುತ್ತಾರೆ. ಏಕೆಂದರೆ, “ಏಕೇನ ಜನ್ಮನಾ ಮುಕ್ತಿಃ ವೀರಾಣಾ೦ ತು ಮಹೇಶ್ವರೀ” 
ಎ೦ಬ ಶಿವಾಗಮ ಪ್ರಮಾಣದಂತೆ ವೀರಶೈವರು ಗುರುಮುಖೇನ ದೀಕ್ಷೆಯನ್ನು 
| ಹೊಂದಿ ಮಲತ್ರಯಗಳನ್ನು ಕಳೆದುಕೊಂಡು ಲಿಂಗತ್ರಯಗಳನ್ನು ಹೊಂದಿ, ಲಿಂಗವನ್ನು 
ಪೂಜಿಸಿದ ಕಾರಣ ಪುನರ್ಜನ್ಮವಿಲ್ಲ. ಹಾಗಾಗಿ ಇದೇ ಅ೦ತ್ಯಜನ್ಮ ಆದ್ದರಿಂದ 
ಇಷ್ಟಲಿಂಗಧಾರಿಗಳಾದ ಶಿವಭಕರು ಮರಣಾವಸ್ಥೆಯಲ್ಲಿ ಜೂ ವಿಧಿಗಳು 
| ಮತ್ತು ಶಿವೈಕ್ಕನಾದ ವ್ಯಕ್ತಿಯ ದೇಹವನ್ನು ಸಂಸ್ಕಾರ ಮಾಡುವ ಕ್ರಮವನ್ನು ಶಿವಾಗಮ 


| ಮತ್ತು ಸ ಸಾಹಿತ್ಯದಲ್ಲಿ ನಿರೂಪಿಸಲಾಗಿದ್ದು. ಅವುಗಳ ವಿವೇಚನೆ ಇಂತಿ. 
"ಶಿವಮೇಧ'ದ ಅರ್ಥ ಮತ್ತು ಪರ್ಯಾಯ ಪದಗಳು 


ಶಿವದೀಕ್ಷೆಯನ್ನು ಹೊಂದಿ ಅಷ್ಟಾವರಣ, ಪಂಚಾಚಾರ, ಷಟ್‌ಸ್ಥಲ ವತನಿಷ್ಠನಾದ 
ವ್ಯಕ್ತಿಯ ಅವಸಾನ "ಸಮಯದಲ್ಲಿ "ಕೈಕೊಳ್ಳುವ ಸಂಸ್ಕಾರ ಅಥವಾ ಆರಾಧನಾ 
[ಪ ಕರ್ಮಕ್ಕೆ ಶಿವಮೇಧ(ಅಂತ್ಯೇಪ್ಟಿ)ಎಧಿ ಎಂದು ಸ 


| ಶಿವಮೇಧ ವಿಧಿಗೆ ಅಂತ್ಯೇಷ್ಟಿವಿಧಿ, ಅವಸಾನವಿಧಿ, ಔರ್ಧ್ವದೇಹಿಕವಿಧಿ, 
` ಪಿತ್ಯಮೇಧವಿಧಿ, ವಿಶಿಷ್ಟ ಪ್ಪಪಿತ್ಯಮೇಧ. ನಿರ್ಯಾಣಯಾಗ ಮುಂತಾದ ಪರ್ಯಾಯ 
ಮಗಳದ. ಇವುಗಳಲ್ಲಿ "ಶಿವಮೇಧ' ಎಂಬುದಕ್ಕೆ ವಿಶೇಷವಾಗಿ ಒತ್ತುಕೊಟ್ಟು 
ಶಿವಾಗಮಗಳಲ್ಲಿ ಪದನಿಷ್ನತ್ತಿಯನ್ನು ಹೀಗೆ ಹೇಳಲಾಗಿದೆ. 


ಶಿವೇ ಪರೇ ಪ್ರವಿಷ್ಣಾ ಷ್ಠಾನಾಂ ಮೇಧ ಆರಾಧನಾತ್ಮಕಃ 
ಶಿವಮೇಧ ಇತಿ ಖ್ಯಾತಃ ಕರಣೀಯೋ ಮುಮುಕ್ಕುಭಿ: T 


“ಪರಶಿವನಲ್ಲಿ ಲೀನರಾದವರಿಗಾಗಿ ಮಾಡುವ ಆರಾಧನೆಗೆ ಶಿವಮೇಧ ಎನ್ನುವರು. 
ಮೋಕ್ಷಾಭಿಲಾಷಿಗಳು ಈ ಶಿವಾರಾಧನೆಯನ್ನು ಅವಶ್ಯ ಮಾಡಬೇಕು ಎ 
' ತಿಳಿಸಲಾಗಿದೆ. ಆಗಮಗಳ ಚರ್ಯಾಪಾದದಲ್ಲಿ ಶಿವಮೇದ ವಿಧಿಯ ವಿಷಯವನ್ನು 
 ನಿರೂಪಿಸಲಾಗಿದ್ದು, ಈ ಶಿವಮೇಧ ವಿಧಿಯ ಕ್ರಿಯಾಕಲಾಪಗಳನ್ನೆಲ್ಲಾ ಐದು 
ಎಧಿಗಳನ್ನಾಗಿ ವಿಂಗಡನೆ ಮಾಡಬಹುದು. 


೧. ಮ.ಆ, ಚ.ಪಾ., ಪಟಲ ೧, ಶ್ಲೋಕ ಸಂಖ್ಯೆ ೮-೧೦ 
೨... ಚಂ.ಆ. ಚ.ಪಾ. ಪಟಲ ೧, ಶ್ಲೋಕ ಸಂಖ್ಯೆ- ೭ 


೧೯೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


. ಶಿವಮೇಧಾ ಪ್ರಶಂಸಾವಿಧಿ, 
ಉತ್ಕಾಂತಿಸಮಯಾಚಾರವಿಧಿ, 
ಆ) 


ಸಮಾಧಿರಚನಾ ಮತ್ತು ನಿಕ್ಷೇಪವಿಧಿ, 
. ಔರ್ಧ್ವದೇಹಿಕವಿಧಿ. 
. ಪ್ರಕೀರ್ಣವಿಧಿ. 
ಈ ಕ್ರಮವು ಎಲ್ಲ ಶಿವಾಗಮಗಳಲ್ಲಿಯೂ ಸಾಮಾನ್ಯತಃ ಏಕರೂಪವಾಗಿದೆ. 
೧. ಶಿವಮೇಧಪ್ರಶಂಸಾ ವಿಧಿ 


ಈ ವಿಧಿಯಲ್ಲಿ ಶಿವಮೇಧದ ಪ್ರಶಂಸೆ, ಶಿವವ್ರತಿಗಳನ್ನು ಖನನಮಾಡಬೇಕೇ 
ವಿನಾ ದಹನ ಆ ಲೆ. ಎಂಬೆರಡು ವಿಷಯಗಳ ಜೂನ ಸಾ 


'ಶಿವಲಿಂಗಧರೋ ವಿಪ್ರೋ ವಿಪನ್ನಸ್ತ೦ ನ ದಾಹಯೇತ್‌। 
ಯದಿ ವಾ ದಾಹಯೇತ್ತಸ್ಕ ಬ್ರಹ್ಮಹತ್ಯಾ ಸದಾ ಭವೇತ್‌! 
“ಗೃಹೀ ವಾಃಥ ಹರಾ ರಗ್‌. ತನುಂ ತ್ಯಜ 
ನ ದಹೇತ್ತಸ್ಯ ದೇಹಂ ತು ಸಮಾಧೌ ಗೋಪಯೇತದಾಃ” 
ಜೆ ದೇಹಂ ದಹೇದ್‌ ಯೋ EL 
ನರಕೇ ದಹ್ಯತೇ ಸೋ*ಯಂ ಸರ್ವದಾ ಯಮಕಿಂಕರೈಃ 


ಶಿವಲಿಂಗಧಾರಿಗಳಾದವರು ಗೃಹಸ್ಥರಾಗಿರಲಿ, ಯತಿಗಳಾಗಿರಲಿ ಅವರು 
ಪುನರಾವೃತ್ತಿ ರಹಿತರಾದ್ದರಿ೦ದ ಖನನ (ಸಮಾಧಿ) ಮಾಡಬೇಕೇ ಹೊರತು ದಹನ 
ಮಾಡಬಾರದು. ಹಾಗೊಂದು ವೇಳೆ ದಹನ ಮಾಡಿದರೆ ಕರ್ತನಿಗೆ ಬ್ರಹ್ಮಹತ್ಕಾದೋಷ 
ಪ್ರಾಪ್ತವಾಗುವುದು. 


ಲಿಂಗಧಾರಿಗಳ ದೇಹ ಮತ್ತು ಧರಿಸಿದ ಲಿಂಗಗಳರಡೂ ಪಾರ್ಥಿವವಾಗಿರುವುದ 
ರಿಂದ (ಪೃಥಿವಿಗೆ ಸಂಬಂಧಿಸಿದ್ದರಿಂದ) ಅಂಗ-ಲಿಂಗಗಳೆರಡನ್ನೂ ಭೂಮಿಯಲ್ಲಿಯೇ 
ನಿಕ್ಷೇಪಮಾಡಬೇಕು (ಹೂಳಬೇಕು). 


“ಶರೀರಂ ಪಾರ್ಥಿವಂ ಬಾಹ್ಯಂ ಲಿಂಗ೦ ಯತ್ತದ್ದಿ ಪಾರ್ಥಿವಂ! 
ಉಭಯಂ ಪಾರ್ಥಿವಂ ಯಸ್ಮಾತ್‌ ಗೋಪ್ಕಂ. ರಂಧ್ರೇ ತು ಪಾರ್ಥಿವೇ॥" 


ಎಂದು ವಾತುಲಾಗಮವು ತಿಳಿಸಿರುವುದಲ್ಲದೇ ಶಿವವ್ರತಿಯ ದೇಹವನ್ನು ದಹನ 


AEP 9 ೬೫ 


ವ್ರ 


೩. ಚಂ.ಆ. ಚ.ಪಾ. ಪಟಲ ೧, ಶ್ಲೋಕ ಸಂಖ್ಯೆ- ೯, ೧೩ 
೪. ಮ.ಆ. ಚ.ಪಾ. ಪಟಲ ೧, ಶ್ಲೋಕ ಸಂಖ್ಯೆ-೧೫ 
೫. ವಾತುಲಾಗಮ, (ಚೆಂದಜ್ಞಾನಾಗಮ ವಿಚಾರ ರಶ್ಮಿ ಪುಟ ೧೬೧) 


_ ಅಂತ್ಯೇಷ್ಟಿ ವಿಧಿ ೧೯೧ 


| ಮಾಡಿದರೆ ಶಿವಾಲಯವನ್ನು ಶಿವಲಿಂಗವನ್ನು ಹಾಗೂ ಶಿವನನ್ನೇ ದಹನ 
| ಮಾಡಿದಂತಾಗುತ್ತದೆ. ಅಲ್ಲದೇ ಲಿಂಗವ್ರತಿಯು- ಉತ್ಕಾಂತಿ ಪೂರ್ವದಲ್ಲಿಯೇ 
| ಮಂತ್ರದಿಂದ ತನ್ನಲ್ಲಿ ಅಗ್ನಿಯನ್ನು ಆರೋಪಿ ಸಿಕೊಳ್ಳುವುದರಿಂದ ದೇಹವು ರುದಾಗ್ನಿ 
| ಅಥವಾ ಶಿವಾಗ್ನಿಯಿಂದ ಮೊದಲೇ: ದಗ್ಗವಾಗಿರುವಾಗ 'ಪುನಃ ಅದನ್ನು ದಹನಮಾಡಲು 
| ಸಾಧ್ಯವಿಲ್ಲ ಎಂದು ಆಗಮಗಳು ತಿಳಿಸಿವೆ. ವಚನಕಾರರು ಸಹ ಈ ಅಭಿಪ್ರಾಯವನ್ನು 
' ಒಪ್ಪಿದ್ದಾರೆ. ಚೆನ್ನಬಸವಣ್ಣನವರು- 


ಅಟ್ಟುದನಡುವರೆ?) ಸುಟ್ಟುದ ಸುಡುವರೆ? ಬೆಂದ ನುಲಿಯ ಸಂಧಿಸಬಹುದೆ? 
ಪಂಚಾಕ್ಷರಿಯಲ್ಲಿ ದಗ್ಗವಾದ ನಿರ್ದೇಹಿಗೆ ಸಂದೇಹವುಂಟೆ9 

ದಗ್ಗಸ , ದಹನಂ ನಾಸ್ತಿ ಪಕ್ಷಸ್ಕ ಪಚನಂ೦ ಯಥಾ। 

ಜ್ಞಾನಾಗ್ನಿ ದಗ್ಗದೇಹಸ್ಯ `ನ ಪುನರ್ದಹನಕ್ರಿಯಾ॥ 

ಇದು ಸ ಕೂಡಲಚೆನ್ನ ಸಂಗನ ಶರಣರು ಭ್ರಾಂತುಸೂತಕ ಕ್ರಿಯಾವಿಹಿತರು.” 


ಎಂದು ಹೇಳಿ 'ದಗ್ಗಸ್ನ ಯ ದಹನಂ ನಾಸ್ತಿ...” ಎಂಬ ಶ್ಲೋಕವನ್ನೇ ಉದಾಹರಿಸಿದ್ದಾರೆ. 


| ಇದನ್ನೇ ಬಸವಣ್ಣನವರು 


“[ದೇ]ವರ ಪಾದಕ್ಕೆ ಸಂದಲ್ಲಿ ಆತನ ಶರೀರವ ಸಮಾಧಿಯಲ್ಲಿ ನಿಕ್ಷೇಪವಂ 


ಚಾಡಿ. ೭ 


ಎಂದಿದ್ದಾರೆ. ಕಾರಣ ಲಿಂಗಧಾರಿಗಳಿಗೆ ದಹನ ವಿಧಿಗಿಂತಲೂ ಖನನವಿಧಿಯೇ 
(ಸುಡುವುದಕ್ಕಿ೦ತಲೂ ಹೂಳುವುದೇ) ಶ್ರೇಷ್ಠವಾದದ್ದು ಎಂಬ ಆಗಮದ ಅಭಿಪ್ರಾಯವನ್ನೇ 
ವಚನಗಳೂ ಸಮರ್ಥಿಸಿವೆ. 


೨. ಉತ್ಕಾ ಕಂತಿ ಸಮಯಾಚಾರವಿಧಿ 


'ಉತ್ಕಾಂತಿ' ಎಂದರೆ ಜೀವಿಯ ಮರಣಾವಸ್ಥೆಯ ಸ್ಥಿತಿ. ಹೃದಯಕಮಲದಲ್ಲಿ 
ವಾಸವಾದ ಫ್‌ ಪಂಚಮಹಾಭೂತಗಳಿಂದಾದ ದೇಹವನ್ನು ತ್ಯಜಿಸುವ ಅವಸ್ಥೆ ಗೆ 
ಉತ್ಕಾಂತಿ ಎಂದು ಹೆಸರು. ಈ ಉತ್ಕಾಂತಿ ವಿಧಿಯಲ್ಲಿ ಮರಣಾವಸ್ಥೆಯ ದೃಷ್ಟಿಯಿಂದ 
Ke ವಿಧ. (ಅ) ಉತ್ಕಾಂತಿಪೂರ್ವ ಸಮಯಾಚಾರವಿಧಿ (ಆ) ಉತ್ಕಾಂತ್ಕು ತ್ತರ 
ಸಮಯಾಚಾರ ವಿಧಿ. 4 


(ಅ) ಉತ್ಕಾ ಶ್ರಿಂತಿಪೂರ್ವ ಸಮಯಾಚಾರವಿಧಿ 
| i ಉತ್ಕಮಣವಾಗುವಾಗ ಸಾಮಾನ್ಯರಿಗಾಗಲಿ ಪ ಪ್ರಾಜ್ಯರಿಗಾಗಲೀ ಅನೇಕ 
ನಿಮಿತ್ತಗಳು ಗೋಚರವಾಗುತ್ತವೆ. ಚಂದ್ರಜ್ಞಾನಾಗಮದಲ್ಲಿಯೂ “ಉತ್ಕಾಂತಿಂ ಭಾವಿನೀಂ 


೬ ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ. ೩, ವ.ಸಂ. ೧೭೦, ಪುಟ ೫೧ 
೭... ಬ.ವ.ಸಂ. ಸಮಗ ವಚನ ಸಂಪುಟ. ೧, ವ.ಸಂ. ೧೨೨೧, ಪುಟ ೩೩೬. 


೧೯೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜ್ಞಾತ್ವಾನಿಮಿತ್ತೈಃ ಸಮನಂ೦ತರಮ್‌' ಎಂದು ಹೇಳಿದೆ. ಆದರೆ ನಿಮಿತ್ತಗಳಾವುವು 
ಎಂಬುದನ್ನು ಹೇಳಿಲ್ಲ. ಏಕೆಂದರೆ ಶಿವಯೋಗ ಸಂಪನ್ನರಾದ ವೀರಶೈವರಿಗೆ 
ಛಾಯಾದಿ ಯಸ ಜು ನಿಮಿತ್ತವಾಗುವುದಿಲ್ಲ. ಏಕೆಂದರೆ ಹಗಲಿರುಳು 


"ಓಂನಮಃ ಶಿವಾಯ' ಎಂಬ ei ನಾದದೊಳಗಾದ ಸುನಾದವನ್ನು 


ಎಡತಡೆಯಿಲ್ಲದೆ ಕೇಳುವುದರಿಂದ ಜಾಗ್ರತ್‌ ಸ್ಪಪ್ನ-ಸುಷುಪ್ತಿಯೆ೦ಬ ಮೂರವಸ್ಥೆ ಸ್ಮಗಳು 
ತುರ್ಯಾವಸ್ಥೆಯಲ್ಲಿ ಹರಿದುಹೋಗುತ್ತವೆ. "ಗೆ "ಓಂ "ನಮಃ ಶಿವಾಯ' ಎಂಬ 
ಪ್ರಣವನಾದವನ್ನು ಕೇಳಿದವರಿಗೆ ಸ್ಪಪ್ನವು ಎಂದಿಗೂ ತೋರದು. ಆದರೆ ತನುವನ್ನು 
ಬಿಡುವ ೧೨ ಗಂಟೆಯ ಪೂರ್ವದಲ್ಲಿ ದಶವಿಧನಾದಗಳು" ನುಡಿಯದೆ ಘೋಷ 
ನಿರೋಷವಾಗುತ್ತದೆ. ಆಗ ಅಂಗುಲ ಪ್ರಮಾಣವಾಗಿ ವಸ್ತುವು ಅಂಗುಷ್ಟಕ್ಕೆ 
ಬರುತ್ತದೆ. ಅನಂತರ ವೃಕ್ಷವನೇರಿದ ಸರ್ಪದಂತೆ ಬ್ರಹ್ಮರಂಧ್ರದ ಕೊನೆಗೇರುತ್ತದೆ. 
ಶಿವಯೋಗಿಗಳಾದವರಿಗೆ ಇದೇ ನಿಮಿತ್ತ ಎಂದು ಷಣ್ಮುಖಸ್ವಾಮಿಗಳು 
ಅಭಿಪ್ರಾಯಪಟ್ಟಿದ್ದಾರೆ. 


ಹೀಗೆ ಉತ್ಕಮಣೇಚ್ಛ ವಾದ ಮನುಷ್ಯನು ನಿಮಿತ್ತಗಳಿ೦ದಾಗಲೀ, ತನ್ನ ಸ್ವಂತ 
ಬುದ್ಧಿಯಿಂದಾಗಲೇ ಚ ವೈದ್ಯನಿಂದಾಗಲೀ ತನಗೆ ಮರಣ ಸಮೀಪಿಸುತ್ತಿರುವುದನ್ನು 
ತಿಳಿದು ದೇಹ, ಪುತ್ರ, ಇಲಲ್‌ ವ್ಯಾಮೋಹರೂಪ ಲೌಕಿಕ ದ ೃಷ್ಟಿಯನ್ನು ಬಿಟ್ಟು 
ಭೋಗದ ಆಶೆಯನ್ನು ತ್ಯಜಿಸಿ ನಿರಂತರವಾದ ಪ್ರಣವಪಂಚಾಕ್ಷರ ಜಪಮಾಡುತ್ತಾ 
ಮನಸ್ಸನ್ನು ಪರಶಿವನಲ್ಲಿ ನೆಲೆಗೊಳಿಸಬೇಕು. ಯಾರಿಗೆ ಸುಖಾಸನದಲ್ಲಿ ಕುಳಿತುಕೊಳ್ಳಲು 
ದೇಹದಲ್ಲಿ ಬಲವಿದೆಯೋ ಅವನು ಉಟ್ಟಿರುವ ಪೂರ್ವದ ಬಟ್ಟೆಗಳನ್ನು ಬಿಟ್ಟು 
ನಿರ್ಮಲವಾದ ಬಟ್ಟೆಯನ್ನು (ಶ್ವೇತವಸ್ವವನು )) ಉಡಬೇಕು. ಸರ್ವ ಅಂಗಗಳಲ್ಲಿ 
ಭಸ್ಮೋದ್ಧೂಲನವನ್ನು ಮಾಡಿಸೊಂದ್ಲೆ. ರುದ್ದಾಕ್ಷಮಾಲೆಗಳನ್ನು ಧರಿಸಿಕೊಂಡು 
ಶುದ್ಧನಾಗಿ ಭಕ್ತಿಯಿ೦ದ ಇಷ್ಟಲಿಂಗವನ್ನು ಮೊದಲಿನಂತೆ ಪೂಜಿಸಬೇಕು. ಸ್ಪಸ್ತಿಕಾಸನದಲ್ಲಿ 
ಕುಳಿತು ಮೌನಧ್ಯಾನಯುಕ್ತನಾಗಿ, ಕೃಗಳನ್ನು ತೊಡೆಗಳ ಮೇಲಿಟ್ಟುಕೊಂಡು ದೃಷ್ಟಿಯನ್ನು 
ಮೂಗಿನ ತುದಿಯಲ್ಲಿ ಕೇಂದ್ರೀ ಕರಿಸಿ, ಹುಬ್ಬುಗಳ ಮಧ್ಯದ ಶೃಂಗಾಟಕದಲ್ಲಿ (ತ್ರಿಕೋಣ 
ಸ್ಥಾನವನ್ನು) ಎರಡು ದಳದ ಉತ್ತಮ ಆಜ್ಞಾಚಕ್ರದಲ್ಲಿ ಮನಸ್ಸು ಮತ್ತು ವಚನಗಳಿಂದ 
ಶಿವನನ್ನು ದೃಢವಾಗಿ ಧ್ಯಾನಮಾಡುತ್ತಾ ಎಂಜಲಿನ ಭಾವನೆಯಿಲ್ಲದಿದ್ದರೆ ಲಿಂಗವನ್ನು 
ಬಾಯಲ್ಲಿ ಇಟ್ಟುಕೊಳ್ಳಬೇಕು. ಅಥವಾ ಕರಡಿಗೆ ಮುಂತಾದವುಗಳಲ್ಲಿ ಅಥವಾ 
ಕೃಯಲ್ಲಿ 'ದರಿಸಬೇಕು. ನಂತರ ಸುಖೋತ್ಕಮಣಕ್ಕಾಗಿ ಆಗಮೋಕ್ತರೀತ್ಕಾ ತತ್‌ಸ್ಥಾನಗಳಲ್ಲಿ 
ಭಸ್ನರುದಾಕ್ಷಧಾರಣೆ ಮಾಡಿಕೊಂಡು ` ಕುಶಾಸನದಲ್ಲಿ ಗರಿ! ಹಾಸಿಗೆಯಲ್ಲಿ) 
ಕುಳಿತು “ಯಾತೇ ಅಗ್ನೆ...'' ಮಂತ್ರದಿಂದ ತನ್ನಲ್ಲಿ ಅಗ್ನಿಯನ್ನು ಆರೋಪಿಸಿಕೊಂಡು 


೮. ಚಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ-೫ 

೯. ದಶವಿಧನಾದಗಳೆಂದರೆ: ಶರಧಿ, ನಿರ್ದುರ, ಮೇಘ, ಮುರಜ, ಭೇರಿ, ಕಹಳೆ, ಘಂಟೆ, ಶಂಖ, 
ವೀಣೆ, ಭ್ರಮರ ನಾದ. 

೧೦.ಸಮಗ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂಪುಟ ೯, ವಸಂ. ೯೨೫, ಪುಟ ೪೧೮ 


ams. wd ~ 


1 ಅಂತ್ಯೇಷ್ಟಿ ವಿಧಿ ೧೯೩ 


| "ಅಗ್ನಿರಿತಿ ಭಸ್ಮ..' ಮಂತ್ರದಿಂದ ಸರ್ವಾಂಗಗಳಿಗೂ ಭಸ್ಮ ಸರ್ಶಮಾಡಿಕೊಳ್ಳಬೇಕು.5 
| ಅವನು ಕುಳಿತುಕೊಳ್ಳಲು ಅಸಮರ್ಥನಾದರೆ ಮಲಗಿದ್ದಂತೆಯೇ ಮನಸಿನಲ್ಲಿ ಪೂರಾ 
| ಭಕ್ತಿಯಿಂದ ಸಂಪೂರ್ಣ ಬುದ್ದಿಯಿಂದ ಶಿವನನ್ನೇ ಸ್ಮರಿಸಬೇಕು." ನಂತರ 
ಶಿವಸಾಯುಜ್ಯಸಿದ್ಧಿಗಾಗಿ ಗೋವು, ಸುವರ್ಣ, 220 ಶಿವಲಿಂಗ ಇವುಗಳನ್ನು 
| ವೀರಮಾಹೇಶ್ವರರಿಗೆ ದಾನಮಾಡಬೇಕು." 


| ಈ ಒಂದೊಂದು ದಾನವೂ ಒಂದೊಂದರ ಸಿದ್ದಿಗಾಗಿವೆ. ಸುಖೋತ್ವಾಂತಿ 
| ಸಿದ್ದಿಗಾಗಿ ಗೋದಾನ, ಹಿರಣ್ಯಗರ್ಭನಿಂದ ಸೇವಿತನಾದ ಮಹಾದೇವನ ತೃಪ್ತಿಗಾಗಿ 
ಸುವರ್ಣದಾನ, ಜನನ ಹ ಆವರ್ತದಿಂದ ಮುಕ್ತಿಗಾಗಿ ಶಿವಲಿಂಗ ಟಿ 
| ಸಜ್ಜಿಕೆದಾನ, ಶತರುದ್ರರೂಪನಾದ ವಿಶ್ವನಾಥನ ತೃಪ್ತಿಗಾಗಿ ಭೂದಾನ ಮಾಡಬೇಕು. 
| ಹೀಗೆ ಶಕ್ತಿಗೆ ಅನುಗುಣವಾಗಿ ದಾನ ಮಾಡಿ ನಂತರ ಸ್ನೂಲ, ಸೂಕ್ಷ್ಮ ಕಾರಣ 
| ಶರೀರಗಳಿಗೆ ಕಾರಣವಾದ ತತ್ತ್ವಗಳನ್ನು ಆಯಾಯ ಲಿಂಗತತ್ತ ಗಳಲ್ಲಿ 
' ವಿಲೀನಗೊಳಿಸಬೇಕು. ಅದು “12165 “ಆಯುಷಃ ಪ್ರಾಣಮ್‌...” ಎಂಬ 
ಮಂತ್ರವನ್ನು ಪಠಿಸುತ್ತಾ ಗುರುದತ್ತವಾದ ಲಿಂಗವೇ ನಾಮರೂಪಕ್ರಿಯೆಗಳಿಂದ ಎನ್ನ 
| ಸರ್ವಾಂಗ i ಸರ್ವೇಂದ್ರಿಯಗಳಲ್ಲಿ ಆಚಾರಾದಿಲಿಂಗರೂಪದಲ್ಲಿ ಬೆಳಗುತ್ತಿದ 
ಎ೦ಬುದನ್ನು ಆ ಗುರೂಪದೇಶದಿಂದ ತಿಳಿದು ಪರಿಭಾವಿಸುತ್ತಾ ಸೂಕ್ಷ್ಮಾಂಗದಲ್ಲಿ 
ಪ್ರಾಣಲಿಂಗ... ಆತ್ಮಾಂಗದಲ್ಲಿ ಭಾವಲಿಂಗ, ಹೃದಯದಲ್ಲಿ ಮಹಾಲಿಂಗ, ಶ್ರೋತ್ರಾಂಗದಲ್ಲಿ 
| ಪ್ರಸಾದಲಿಂಗ, ತ್ವಗಂಗದಲ್ಲಿ ಚರಲಿಂಗ, ದೃಗ೦ಗದಲ್ಲಿ ಶಿವಲಿಂಗ, ಜಿಹ್ಹಾಂಗದಲ್ಲಿ 
ಗುರುಲಿಂಗ ಮತ್ತು ನಾಸಿಕಾಂಗದಲ್ಲಿ ಆಚಾರಲಿಂಗಗಳ ಹಾಗೂ ಇದೇ ರೀತಿ 
ಕರ್ಮೇಂದ್ರಿಯಗಳಲ್ಲಿಯೂ ಲಿಂಗಸಾಂಗತ್ಯವನ್ನು ಪರಿಭಾವಿಸಿ ಅದ್ವೈತಾನ೦ದವನ್ನು 
ಅನುಭವಿಸಬೇಕು. ಇದಕ್ಕೆ ಸರ್ವಾಂಗಲಿಂಗ ಸಾಹಿತ್ಯವಿಧಿ ಎಂದು ಹೆಸರು.?* 


ಆನಂತರ ಅತ್ಯಾಶ್ರಮಾಚಾರಣೆಯಲ್ಲಿ, ಅಷಾ ನಿವರಣಸಂಪನ್ನತೆಯಲ್ಲಿ, ಪಂಚಾಚಾರ 
ಪರಿಪಾಲನೆಯಲ್ಲಿ ಮನೋವಾಕ್‌ ಕರ್ಮಗಳಲ್ಲಿ "ಭಕ್ತಿಯ ಲೋಪದಿಂದ ಉಂಟಾಗಿರ 
ಬಹುದಾದ ದೋಷಗಳ ನಿವೃತ್ತಿಗಾಗಿ ಹಾಗೂ ಶಿವಸಾಯುಜ್ಯವನ್ನು ಪಡೆಯಲು 
ಗುರು-ಜ೦ಗಮರನ್ನು ಪೂಜಿಸಿ ಅವರ ಪಾದೋದಕವನ್ನು ಪಾನ ಮಾಡಬೇಕು.” 


© 


ಗ್ಗೆ 


೧೧.- ಚೆಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ- ೫,೬ ; ಮ.ಆ. ಚ.ಪಾ. ಪಟಲ ೨, ಶ್ಲೋಕ 

| ಸಂಖ್ಯೆ-೫, 

೧೨. ಪಾ.ಆ. ಪಟಲ ೧೮, ಶ್ಲೋಕ ಸಂಖ್ಯೆ ೮ -೧೮ 

೧೩. ಚಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭ 

೧೪. ಚೆಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೮-೧೧; ಮ.ಆ. ಚ.ಪಾ. ಪಟಲ ೨, ಶ್ಲೋಕ 
ಸಂಖ್ಯೆ- ೮-೧೧, 

೧೫. ಚಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ 1 ೧೪, ೧೬, ೧೮; ಮ.ಆ. ಚ.ಪಾ. ಪಟಲ 
೨, ಶ್ಲೋಕ ಸಂಖ್ಯೆ- ೧೭-೨೯ 

೧೬. ಚಂ.ಆ. ಚ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ- ೨೧-೨೪ ; ಮ.ಆ. ಚ.ಪಾ. ಪಟಲ ೨, 
ಶ್ಲೋಕ ಸಂಖ್ಯೆ- ೩೨-೩೩, 


೧೯೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತದನಂತರ ಶಿವನಾಮವನ್ನು ಪಠಿಸುತ್ತಾ ಮಹಾಲಿಂಗವನ್ನು ಬಾವಿಸಿಕೊಂಡು 
ಪರಶಿವನಲ್ಲಿ ಲೀನವಾಗುವುದಕ್ಕಾಗಿ “ಪ್ರಾಯೋಪವೇಶ'"* ಎಂಬ ವ್ರತವನ್ನು 
ಕೈಗೊಳ್ಳಬೇಕು. ಪ್ರಾಣ ಹೋಗುವ ಸಮಯದಲ್ಲಿ ಅವನ ಮಕ್ಕಳಾಗಲಿ, ಶಿಷ್ಕರಾಗಲಿ, 
ಬಂಧುಗಳಾಗಲಿ ಷಡಕ್ಷರಮಂತ್ರವನ್ನು ಮತ್ತು ಉಪನಿಷತ್‌ ಮಂತ್ರಗಳನ್ನು ಬಲಗಿವಿಯಲ್ಲ 
ಕೇಳಿಸಬೇಕು. ಆಮೇಲೆ ಉತ್ಕಾಂತಿ ಸಮಯ ಹತ್ತಿರವಾದಾಗ ಅರ್ಥಾತ್‌ ವಾಕ್‌ 
ಮನಸ್ಸಿನೊಡನೆ, ಮನಸ್ಸು ಪ್ರಾಣದೊಡನೆ, ಪ ಪ್ರಾಣ ತೇಜಸನಲ್ಲಿ ತೇಜಸ್ಸು ಪರಾಶಕ್ತಿಯಲ್ಲಿ 
ಸೇರಿಹೋದಾಗ "ಶಿ ಖಕರ್ಪೂರನ್ಮಾಯ'ದಂತೆ ಲಿಂಗದಲ್ಲಿ ಅಂಗಲೀನವಾದುದರ 
ಸಂಕೇತವಾಗಿ ಬೃಹದಾರಣ್ಯಕೋಪನಿಷತ್ತಿನ “ಅಣುಃಪಂಥಾ ವಿತತಃ ಪುರಣೋ...'* 
ಎ೦ಬ ಮಂತ್ರವನ್ನು ಪಠಿಸುತ್ತಾ ಕರ್ಪೂರವನ್ನು ಬೆಳಗಬೇಕು ಎಂದು ಆಗಮಗಳಲ್ಲಿ 
ವಿವರಿಸಲಾಗಿದೆ. 


ಆಗಮಗಳಲ್ಲಿ ಪ್ರತಿಪಾದಿತವಾದ ಈ ಉತ್ಕಾಂತಿಪೂರ್ವ ಸಮಾಯಾಚಾರ 
ವಿಧಿಯನ್ನೇ ಷಣ್ಮುಖ ಶಿವಯೋಗಿಗಳು ತಮ್ಮ ಜಗಾ ಊ ಒ೦ದು ವಚನದಲ್ಲಿ 
ವರಣ! ಹೀಗೆ "ಹೇಳಿದ್ದಾರೆ. 


ಕಾನನದ. ಶರಣನು ತನ್ನವಸಾನಕಾಲದ ಎಚ್ಚರಿಕೆಯನರಿದು 

ಗೋವು ಮಲಗುವಷ್ಟು ಧರಣಿಯ ಸಾರಣೆಯ ಮಾಡುವದು 

ಗೋಮಯ ಗೋಮೂತ್ರ ಗೋಕ್ಷೀರ ಗೋದಧಿ, ಗೋಘೃತ 

ಗೋರೋಚನ ಎಂಬ ಷಡುಸಮ್ಮಾರ್ಜನೆಯ ಮಾಡುವುದು 
ಶಿವಜಂಗಮದ ಧೂಳಪಾದಾರ್ಚನೆಯ 

ಉದಕಮಂ ನೀಡಿ ಸಮ್ಮಾರ್ಜನೆಯ ಮಾಡುವುದು 

ರಂಗವಲ್ಲಿಯ ತುಂಬುವುದು ಭಸ್ಮವ ತೆಳೆವುದು. 

ಪಾದೋದಕ ಪ್ರಸಾದಮಂ ಸಲಿಸಿ, ಶಿವಗಣಂಗಳಿಗೆ ವಂದನೆಯ ಮಾಡಿ, 
ಆ ಸಮ್ಮಾರ್ಜನೆಯ ಮಾಡಿದ ಗದ್ದುಗೆಯ ಮೇಲೆ ಮುಹೂರ್ತವ ಮಾಡಿ, 
“ಓಂ ನಮಃ ಶಿವಾಯ” ಎಂಬ ಪ್ರಣವಸ್ಮರಣೆಯ ಮಾಡುವುದು 

ಹಸ್ತದಲ್ಲಿ ಇಷ್ಟಲಿಂಗವ ಹಿಡಿದುಕೊಂಡು ಇರವಂತಿಗೆ ಸೇವಂತಿಗೆ ಮೊಲ್ಲೆ ಮಲ್ಲಿಗೆ 
ಜಾಜಿ ಕರವೀರ ಸುರಹೊನ್ನೆ ಸಂಪಿಗೆ ಮರುಗ ಪಚ್ಚೆ ದವನ ಬಿಲ್ವಪತ್ರೆ 
ಮೊದಲಾದ ಸಮಸ್ತ ಪುಷ್ಪಪತ್ರೆಗಳ ಧರಿಸಿ 

ಆ ಶಿವಲಿಂಗವನ್ನು ಮನವೊಲಿದು ಕಂಗಳ ತುಂಬಿ ನೋಡುತ್ತಾ 


೧೭. ಪ್ರಾಣತ್ಯಾಗ ಮಾಡಲು ದೃಢಸಂಕಲ್ಪ ಮಾಡಿ ನಿಶ್ಚಿತವಾದೊ೦ದು ಸ್ಥಾನದಲ್ಲಿ ಕುಳಿತುಕೊಳ್ಳುವುದು. 


೧೮. ಅಣುಃ ಪಂಥಾ ವಿತತಃ ಪುರಾಣೋ ಮಾಂ ಸ್ಪಷ್ಟೋನುವಿತ್ತೋ ಮಯ್ಯೆವ। ತೇನ ಧೀರಾ 


f 


0 


ಅಪಿಯಂತಿ ಬ್ರಹ್ಮವಿದಃ ಸ್ವರ್ಗಂಲೋಕಮಿತ್ತೋ ಊರ್ದ್ವಂ೦ ವಿಮುಕ್ತಾಃ। - ' 


ಬ )ಹದಾರಣ್ಯಕೋಪನಿಷತ್‌ 


` ಅಂತ್ಯೇಷ್ಟಿ ಎಧಿ ೧೯೫ 
| ದೇವಭಕ್ತರು ಬಂದಡೆ ಶರಣಾರ್ಥಿ ಎಂದು ಮಜ್ಜನವ ನೀಡಿಸಿ 
ವಿಭೂತಿಯ ಧರಿಸಿ, ಪುಪ್ಪಪತ್ರೆಗಳ ಧರಿಸಿ ಎಂದು ಅವರ ಪಾದವಿಡಿದು, 
ಶರಣಾರ್ಥಿ ಸ್ವಾಮಿಗಳಿಗೆ ಎಂದು ಹೇಳಿ, 

ಶಿವಾರ್ಪಣವ ಮಾಡಿ ಎಂದು ಬಿನ್ನಹವ ಮಾಡುವುದು. 

ಮದುವೆ ಮಾಂಗಲ್ಯ ಅರ್ತಿ ಉತ್ಸಾಹ ಶಿಶುವಿನ ಹೆಸರಿಡುವ ಹಾಗೆ 
ಹರುಷ ಪರುಷ ಧೈರ್ಯವೇ ಭೂಷಣವಾಗಿ ನಿರೋಧಂಗಳಮಾಡದೆ 
“ಓಂ ನಮಃ ಶಿವಾಯ” ಎ೦ಬ ಮಂತ್ರ ಭೋರ್ಗರೆಯೆ ನಿರ್ಮಲ ನೈಷ್ಟಿಕದಿಂದೆ 
ಶಿವಜಂಗಮದ ಪಾದವನು ಮಸ್ತಕದ ಮೇಲೆ ಇಡಿಸುವುದು, 
ಹಿತವಂತರಾದವರು ವೀರಶೈವ ಪರಮ ವಚನಂಗಳಂ ಕೇಳಿಸುವುದು, 
ಎಡಬಲದಲ್ಲಿರ್ದ ಸಕಲ ಭಕ್ತರು ಮಹೇಶ್ವರರು 

“ಓಂ ನಮಃ ಶಿವಾಯ” ಎಂಬ ಶಿವಮಂತ್ರವನ್ನು 

ಆ ಶರಣನ ಕರ್ಣಂ೦ಗಳಲ್ಲಿ ಉಚ್ಚರಿಸುವುದು. 

ಈ ಹಡಗದ ಹಗ್ಗವ ಮತ್ತೊಂದು ಹಡಗಕ್ಕೆ ಹಾಕಿ ಬಿಗಿದಡೆ, 

ಹಡಗಕ್ಕೆ ಹಡಗಕೂಡಿ ಸಮುದ್ರದ ತೆರೆಯೋಪಾದಿಯಲ್ಲಿ 

ಹಡಗವ ಬಿಟ್ಟು ಪ್ರತಿ ಹಡಗದೊಳಗೆ ಮೂರ್ತವ ಮಾಡಿದಂತೆ 
ಮಂತ್ರಮಂತ್ರವು ಸಂಬಂಧವಾಗಿ, ಉರಿಕರ್ಪುರ ಕೊಂಡಂತಾಯಿತ್ತು 
ಶರಣನ ದೇಹಪ್ರಾಣವು ಇದು ಗುಹ್ಯಕ್ಕೆ ಗುಹ್ಯ ಗೋಪ್ಯಕ್ಕೆ ಗೋಪ್ಯ 
ರಹಸ್ಯಕ್ಕೆ ಅತಿರಹಸ್ಯ ನೋಡಾ ಅಖಂಡೇಶ್ವರಾ॥ 


ಎಂದು ಉತ್ಕಮಣಕ್ರಿಯೆ ವಿಧಾನವನ್ನು ಆಗಮಗಳಲ್ಲಿ ಪ್ರತಿಪಾದಿತ 
ಗೊಂಡಂತೆಯೇ ವಿವರಿಸಿದ್ದಾರೆ. 


(ಆ) ಉತ್ಕಾ ಕ್ಯಂತ್ಯು ತರ ಸಮಯಾಚಾರವಿಧಿ 


ಉತ್ಕಮಣವಾದ ನಂತರ ಸತ್ತವನ ಪರವಾಗಿ ಕರ್ತನು” ಅಥವಾ ಕರ್ತಳು 
ಸ್ನಾನಮಾಡಿ ಶ್ವೇತವಸ್ತ್ರ ಧರಿಸಿ ವಿಭೂತಿರುದ್ರಾಕ್ಷಧಾರಣೆ ಮಾಡಿಕೊಂಡು 
ವೀರಮಾಹೇಶ್ವರರನು ಆಹ್ವಾನಿಸಿ ಅವರಿಗೆ ಯಥಾಶಕ್ತಿ ಗಾ ಭೂ, ಹಿರಣ್ಯಾದಿಗಳನ್ನು 


೧೯. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂಪುಟ ೯, ವ.ಸಂ.೯೨೫, ಪುಟ ೪೧೮ 

೨೦. ಈ ಕೆಳಗಿನವರು ಕತೃ ೯ತ್ವಕ್ಕೆ ಪಾತ್ರರು- ಮಗ, ಮಗನಮಗ, ಮಗಳಮಗ, ದತ್ತುಮಗ, 
ದತ್ತುಮಗನಮಗ, 21. ಡಿ ಸಪತ್ನಿ, ಮಗಳು, ಮಗಳಮಗಳು, ತಮ್ಮ ತಮ್ಮನಮಗ, 
ತಂದೆ, ತಾಯಿ, ಸೊಸೆ, ಅಕ್ಕ, ತಂಗಿ, ಅವಳಗಂಡ, ಮಗ, ಮಗಳು ಸಹೋದರಿತಮ್ಮ 
ತಾಯಿಯ ತಮ್ಮ ಸಗೋತ್ರದಿಂದ, ಶಿಷ್ಯ ಪುರೋಹಿತ, ಸೇವಕ, ಗುರು, ಸಹಪಾಠಿ, ಸ್ನೇಹಿತ, 
ರಾಜಾ ಮುಂತಾದವರು. ಇವರನ್ನೆಲ್ಲಾ ಸೇರಿಸಿ ೩ ಗುಂಪು ಮಾಡಬಹುದು. ಪುತ್ರ, ಪ್ರಪೌತ್ರ: 
ಬಾಂಧವರು ಮತ್ತು ಇತರರು ಎಂಬುದಾಗಿ 


೧೯೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದಾನ ಮಾಡಬೇಕು. ನಂತರ ಅವರ ಅಪ್ಪಣೆ ಪಡೆದು ಮೃತನ ಶರೀರವನ್ನು 
ಜ೦ಗಮಪಾದೋದಕದೊಂದಿಗೆ ಷಟ್‌ ಸ೦ಮಾರ್ಜನೆ?* ಗೊಳಿಸಿ ರಂಗವಲ್ಲಿ ಹಾಕಿ 
ವಿಭೂತಿ ಶಯ್ಕೆಮಾಡಿ ಅದರ ಮೇಲಿಟ್ಟು ಭವಿಯ ದರ್ಶನವಾಗದಂತೆ ತೆರೆಹಾಕಿ 
ಬಲಗಿವಿಯಲ್ಲಿ ಮೂವತ್ತಾರು ಸಾರಿ ಪ್ರಣವ ಪಂಚಾಕ್ಷರಿಯನ್ನು ಕೇಳಿಸಬೇಕು. 
ವೀರಮಾಹೇಶ್ವರರು ಶತರುದ್ರೀಯ ಪಂಚರುದ್ರಾದಿಗಳನ್ನು ಪಠಿಸುತ್ತಿರಬೇಕು ಎಂದು 
ಆಗಮಗಳು ಪತಿಪಾದಿಸಿವೆ. 


ಲಿಂಗಧಾರಿಯ ಮರಣದ ಸಂದರ್ಭದಲ್ಲಿ ಈ ರೀತಿ ಗುರುಗಳನ್ನು ಆಹ್ವಾನಿಸಿ 
ಪಾದವಿಡಿಸಿ, ಪೂಜಿಸಿ, ಪಾದೋದಕ ಕೊಂಬುವುದನ್ನು ವಚನಗಳಲ್ಲಿ "ವಿಭೂತಿ 
ವೀಳ್ಯ' ಎಂದು ಕರೆಯಲಾಗಿದೆ. 
/ 
`' [ದೇ]ವರ ಪಾದಕ್ಕೆ ಸಂದಲ್ಲಿ ಆತನ ಶರೀರವ ಸಮಾಧಿಯಲ್ಲಿ ನಿಕ್ಷೇಪವ೦ ಮಾಡಿ 
ಲಿಂಗಭಕ್ತರಿಗೆ ವಿಭೂತಿ ವೀಳೆಯವಂ ಕೊಡುವುದೆ ಸದಾಚಾರ ” 


ಎಂಬುದಾಗಿ ಮರಣದ ಸ೦ದರ್ಭದಲ್ಲಿ ಗುರುಗಳನ್ನು ಆಹ್ವಾನಿಸಿ ಪಾದೋದಕ 


ಕೊಂಬುವುದನ್ನು ವಚನಕಾರರು ಸಮ್ಮತಿಸಿರುವರು. 


ಹೀಗೆ ವೀರಮಾಹೇಶ್ವರರನ್ನು ಆಹ್ವಾನಿಸಿ ಪೂಜಿಸಿದ ನ೦ತರ ಕರ್ತನು ಸ೦ಕಲ್ಪ 
ಮಾಡಿ ಮೃತನ ಲಿ೦ಗಶರೀರವನ್ನು ಇಷ್ಟಲಿಂಗಸಹಿತ ಸ್ನಾನ ಮಾಡಿಸಿ, 
ಪವಮಾನಸೂಕ್ತದಿ೦ದ`* ಅಭಿಮಂತ್ರಿಸಿ ಪುನಃ ಶ್ರೀರುದ್ರಾದಿಗಳನ್ನು ಪಠಿಸುತ್ತಾ 
ಶುದ್ಧೋದಕದಿಂದ ಸ್ನಾನಮಾಡಿಸಿ ವಿಭೂತಿ ರುದ್ರಾಕ್ಷಿಗಳಿಂದಲಂಕರಿಸಿ ಕರಸ್ಥಲದಲ್ಲಿ 
ಇಷ್ಟಲಿಂಗವನ್ನಿಟ್ಟು ಸಂಪೂಜಿಸಿ ಸಜ್ಜಿಕೆಯಲ್ಲಿಡಬೇಕೆಂದು ಆಗಮಗಳು ಪ್ರತಿಪಾದಿಸಿವೆ.* 


೩. ಸಮಾಧಿರಚನಾ ವಿಧಿ ಮತ್ತು ನಿಕ್ಷೇಪವಿಧಿ 


ಈ ವಿಭಾಗದಲ್ಲಿ ಮೂವತ್ತಾರು ತತ್ತ ಗಳ ಹಾಗೂ ಇನ್ನೂರ ಹದಿನಾರು 
ಸಕೀಲಸಂಬಂಧವುಳ್ಳ ಸಮಾಧಿರಚನೆಯ ಬಗ್ಗೆ ಹಾಗೂ ಸಮಾಧಿಗೆ ಯೋಗ್ಯವಾದ 
ಸ್ಥಾನ, ಗರ್ತ, ಸೋಪಾನ, ತ್ರಿಕೋಣಗಳ ಅಳತೆ, ಬೀಜಾಕ್ಷರ ಲಿಖಿತ ತಗಡುಗಳ 
ಸಂಬಂಧ ಮೃತ್ತಕಾದಾನ ಕೊಡುವಾಗ ಹೇಳುವ ಪುಷ್ಪಾಂಜಲಿ ಸ್ತವನ ಇತ್ಯಾದಿ 
ವಿಷಯಗಳ ನಿರೂಪಣೆಯಿದೆ. 


ಮೃತದೇಹವನ್ನು ಸಾಲಂಕೃತವಾದ ವಿಮಾನದಲ್ಲಿ ಕುಳ್ಳಿರಿಸಿ ಮಹೋಕ್ಷ, ವೃಷಭ, ' 


ನಂದೀಶ, ನ೦ದಿಕೇಶ್ವರರೆಂಬ ಹೆಸರಿನ ನಾಲ್ವರು ವಾಹಕರನ್ನು ಕರೆಯಿಸಿ ನಿಕ್ಷೇಪ | 


೨೧. ಗೋಮಯ ಗೋಮೂತ್ರ, ಗೋಕ್ಷೀರ, ಗೋದಧಿ, ಗೋಫೃತಿ, ಗೋರೋಜನ. 
೨೨. ಬ.ವ.ಸಂ. ಸಮಗ್ರ ವಚನ ಸಂಪುಟ ೧, ವ. ಸಂ. ೧೨೨೧, ಪುಟ ೩೩೬. 
೨೩. ಯಾ ತೇ ಅಗ್ನೇ ರುದ್ರಿಯಾ ತಮಾಸ್ತಯಾ ನಃ ಪಾಹಿ। 

ಯಾ ತೇ ಅಗ್ನೇ ಗುರಾಶಯಾ... ತಸ್ಕಾಸ್ತೇ ಸ್ವಾಹಾ॥ ಇತ್ಯಾದಿಗಳು 
೨೪. ಮ.ಆ. ಚ.ಪಾ. ಪಟಲ ೩, ಶ್ಲೋಕ ಸಂಖ್ಯೆ-೮-೯ 


ಸ ಅಂತ್ಯೇಷ್ಟಿ ಎಧಿ ೧೯೭ 


ಮಾಡಲು ಶಿವಾಲಯ ಸಮೀಪ, ಶಿವಾಲಯದ ತೋಟ, ಬಿಲ್ಲವೃಕ್ಷದ ಬುಡ ಅಥವಾ 
1 ಶಿವತೀರ್ಥ ಮುಂತಾದ ಶುದ್ಧದೇಶಕ್ಕೆ ಒಯ್ದು ಸ೦ಸ್ಕಾರಮಾಡಬೇಕು. 


ಕ್ರಿಯಾ ಸಮಾಧಿಯ ಅಳತೆ ಮತ್ತು ವನ್ಯಾಸವನ್ನು ಕುರಿತು ಮಕುಟಾಗಮವು - 


ಚತುರಸ್ತ ಪಂಚಪಾದಂ ದೀರ್ಫಂ ಎಸ್ಮಾರಮೇವ ಚ | 
ಖಾತಂ ನವಪದಂ ತ್ವಾದ್ಯಂ ಸೋಪಾನಂ ಚೈಕಪಾದಕಮ್‌। 
ದ್ವಿತೀಯಂ ದ್ವಿಪದಂ ಪ್ರೋಕ್ತಂ ತೃತೀಯಂ ಜರಾ ಭ್ರ? 5 


| ಸಮಾಧಿಯು ಚೌಕಾಕಾರವಾಗಿದ್ದು, ಉದ್ದ ಮತ್ತು ಅಗಲವು ಐದು ಐದು 
| ಹೆಜ್ಜೆ, ಆಳ ಒಂಬತ್ತು ಹೆಜ್ಜೆ. ಮೊದಲನೆಯ ಮೆಟ್ಟಲು ಒಂದು ಹೆಜ್ಜೆ, (ಒ೦ದು ಹೆಜ್ಜೆ 
ಉದ್ದ. ಒಂದು ಹೆಜ್ಜೆ ಅಗಲ ಮತ್ತು ಒಂದು ಹೆಜ್ಜೆ ಆಳ) ಎರಡನೇ ಮೆಟ್ಟಿಲು ಎರಡು 
ಹೆಜ್ಜೆ (ಎರಡು ಹೆಜ್ಜೆ ಉದ್ದ, ಎರಡು ಹೆಜ್ಜೆ ಅಗಲ, ಮತ್ತು ಎರಡು “ಹೆಜ್ಜೆ ಆಳ) 
ಮತ್ತು ಮೂರನೆಯದು ಮೂರು ಹೆಜ್ಜೆ ( ಮೂರು ಹೆಜ್ಜೆ ಉದ್ದ, ಮೂರುಹೆಜ್ಜೆ 
| ಅಗಲ ಮತ್ತು ಮೂರು ಹೆಜ್ಜೆ ಆಳ) ಹೀಗೆ ಮೃತನ ಪಾದದ ಆಥವಾ ಗುರುವಿನ 
! ಬಲಪಾದದ ಅಳತೆ ಪ್ರಮಾಣದಂತೆ ತೆಗೆಯುವುದು. ನಂತರ 


ವೇದಿಕಾ ಚ ತ್ರಿಪಾದೇನ ತಸ್ಯ ದಕ್ಷಿಣತೋ ದಿಶಿ । 
ತಿಕೋಣಂ ಚ ಪ್ರಕರ್ತವ್ಯಂ ಟ್‌ ದೀರ್ಥಮಾಯತಮ್‌॥” 


| ಸಮಾಧಿಯ ಒಳಭಾಗ ದಕ್ಷಿಣ ದಿಕ್ಕಿನಲ್ಲಿ ಮೂರು ಹೆಜ್ಜೆಗಳಷ್ಟು ಉದ್ದ ಮತ್ತು 
' ಅಗಲವುಳ್ಳ ಒಂದೂವರೆ ಪಾದ ಉದ್ದದಕೋನ, ಒಂದು ತ್ರಿಕೋನಾಕಾರದ ರಂದ್ರವನ್ನು 
ತೆಗೆದು (ಅಗೆದು) ಅದರ ಒಳಗಡೆ ಮೂರು ಹೆಜ್ಜೆ ಉದ್ದ ಅಗಲವುಳ್ಳಂತೆ ಕ 
ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಮಂತ್ರ ಪೂರ್ವಕವಾಗಿ ಗೋಮಯದಿಂದ 
ಸಾರಿಸಿ, ರಂಗವಲ್ಲಿಯಿಂದ ಅಲಂಕರಿಸಿ, ಗಾಯತ್ರಿ ಮಂತ್ರ ಅಥವಾ ಪುಣ್ಯಾಹ 
ಆಚರಿಸಿದ ಜಲವನ್ನು ಗುರು ಪಾದೋದಕ ಮಿಶ್ರಣಮಾಡಿ ಸಮಾಧಿಯ ಎಲ್ಲಾ ಕಡೆ 
ಪ್ರೋಕ್ಷಿಸಬೇಕು. 


ಸಮಾಧಿಯಲ್ಲಿ ಮೃತಶರೀರ ಸ್ಥಾಪನೆ : 


ಅಗ್ನಿರಿತ್ಯಾದಿನಾ ಭಸ್ಮಶಯ್ಯಾಂ ಸಮ್ಯಗ್‌ ವಿದಾಯ ಚ। 
ವಿಕೀರ್ಯ ಪತ್ರಪುಷ್ಟಾಣಿ ಚತುರ್ದಿಕ್ಟೂಪರಿ ಹ್ಯಧಃ॥ 
ಷಡಕ್ಷರಾಣಿ ವಿನ್ಯಸ್ಯ ಮೂಲೇನೈವಾಭಿಮಂತ್ರ್ಯ ಚ। 
ನದು ತೂರ್ಯವೃಂದೇಷು ಪುಪ್ಪವೃಷ್ಟೌ ಚರತ್ಯಪಿ॥ 


೨೫. ಮ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೩ 
೨೬. ಮ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೪ 


೧೯೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಚಿತ್ರಿಃ ಪೃಧಿವ್ಯಗ್ನಿರಿತಿ ಚಾನುವಾಕಾನ್‌ ಸಮುಚ್ಚರನ್‌ 
ಸಸ್ಟಿಕಾಸನರೂಪೇಣ ತಚ್ಚರೀರಮುದಜುಮುಖಮ್‌। 


ಶಂಭೋ ಹವ್ಯಂ ಗೃಹಾಣೇತಿ ನಿದಧೀತ ಬಿಲೇ ತದಾ 


ಅಗ್ನಿ ಮತ್ತು ರುದ್ರಸೂಕ್ತವನ್ನು ಪಠಿಸುತ್ತಾ ಶಾಸ್ತ್ರೋಕ್ತ ರೀತಿಯಲ್ಲಿ ಉಪ್ಪು 
ಮತ್ತು ಹ್‌ ಭಸ ದಿಂದ ಗೂಡಿನಲ್ಲಿ ವೇದಿಕೆ ಸಿದ್ಧಪಡಿಸಿ: “ಬಲ ಮತ್ತು ಹೂಗಳನ್ನು 
ಹರಡಿ ಷಡಕ್ಷರಿ ಮಂತ್ರವನ್ನು ಬರೆದು. ಮೂಲಿ ಪಂಚಾಕ್ಷರಿಯನ್ನು ಹೇಳುತ್ತಾ 
ಪವಿತ್ರಗೊಳಿಸಿ, ನಗಾರಿ, ಕರಡಿ ಮೇಳಗಳಿಂದ ಧ್ವನಿ ಮಾಡುತ್ತಿರಲು ಗುರುಗಳ 
ಪಾದಪೂಜೆ ಮಾಡಬೇಕು. ದಕ್ಷಿಣೆ ಕೊಟ್ಟು ಅನುಮತಿ ಪಡೆದು ಮೃತನ ಶರೀರವನ್ನು 
ಗೂಡಿನಲ್ಲಿ ಉತ್ತರಾಭಿಮುಖವಾಗಿ ಕೂಡಿಸಬೇಕು. ತರುವಾಯ ಮೃತನ ಪುತ್ತ, 
ಬಂಧು ಬಳಗದವರು ಪುಷ್ಪಾಂಜಲಿ ನೀಡಿ, ಮೃತನ ಮುಖವನ್ನು ಹೊಸಬಟ್ಟೆಯಿಂದ 
ಮುಚ್ಚಬೇಕು. 


ಯತಂ ತಪ ಇತಿ ಪಠನ್‌ ಭಸ್ಮನಾ ಲವಣೇನ ಚ। 
ಮೃತ್ತಿಕಾಭಿಃ ಪೂರಯೇತಾಪ್ಯಾಕಂಠಂ ತದನಂತರಮ್‌॥ 
ಸರ್ವಸ್ಯ ಪ್ರತಿಶಿವೇತಿ ಮೂರ್ಧಾನಂ ದಿವಿ ಇತ್ಯಪಿ! 
sR ಭಸ್ಮ ಮೃತಿಂಡಂ ಪಿತುರ್ಮೂರ್ಧನಿ ನಕ್ಷಿಪೇತ್‌ 
ತತಶ್ವ ನ ಗರ್ತಂ ಭಸ ನಾ ಮೃತ್ತ ಯಾಪಿ ಚೆ 


“ಯತಂತಪಃ, ಸತ್ಯಂತಪಃ, ಶ್ರುತಂತಪಃ, ಶಾಂತಂತಪಃ” ಇತ್ಯಾದಿ (ಮಹಾ 
ನಾರಾಯಣೀಯೋಪನಿಷತ್‌) ಮಂತ್ರವನ್ನು ಹೇಳುತ್ತಾ, ಭಸ್ವ ಉಪ್ಪು ಪತ್ರೆ ಪುಷ್ಪಗಳಿಂದ 
ಮತ್ತು ಮಣ್ಣಿನಿಂದ ಕುತ್ತಿಗೆಯವರೆಗೂ ತುಂಬಬೇಕು. ಆನಂತರ ಮೃತ್ತಿಕೆಯನ್ನು 
ಮಂತ್ರ ಪೂರ್ವಕವಾಗಿ ಇತ್ತು (ಮೃತವ್ಯಕ್ತಿಯ ಮಗನು) ಜಲವಿಶ್ರಿತ ಭಸ್ಮವನ್ನು 
ತಂದೆಯ ತಲೆಯ ಮೇಲಿರಿಸಿ ಗುಂಡಿಯನ್ನು (ಮಣ್ಣಿನಿಂದ) ಮುಚ್ಚಬೇಕು. ತರುವಾಯ, 
ಸಮಾಧಿಯನ್ನು ಚೌಕಾಕಾರವಾಗಿ ಸಮಮಾಡಿ, ಉತ್ತರಾಭಿಮುಖವಾಗಿ ಮೂರು 
ಮೆಟ್ಟಿಲುಗಳನ್ನು ನಿರ್ಮಿಸಿ, ಮೃತ್ತಿಕಾ ಲಿಂಗ ಮತ್ತು ಬಸವನನ್ನು ಮಾಡಿ ಸಮಾಧಿಯ 
ಮೇಲಿರಿಸಿ ಗುರುಗಳನ್ನು ಪೂಜಿಸಿ ಜಲತರ್ಪಣವನ್ನು ಬಿಡಬೇಕೆಂದು ಹೇಳಲಾಗಿದೆ. 


ಶಿವದೀಕ್ಷೆ ಹೊಂದಿದ ಲಿಂಗಧಾರಿಯ ಅಂತ್ಯಸಂಸ್ಕಾರ ವಿಧಿಗಳನ್ನು 
ಲಿಂಗಧಾರಿಯಾದ ಮಗನೇ ನೆರವೇರಿಸಬೇಕು. PRN ಮಗನಿಗೆ ಶಿವದೀಕ್ಷೆ ' 
ಯಾಗಿರದಿದ್ದರೆ ಅಂತಹ ಸಂದರ್ಭದಲ್ಲಿ ಮಗನ ಬದಲಾಗಿ ಲಿಂಗಧಾರಿಯಾದ 
ಬೇರೆ ಕರ್ತನು ಅಂತ್ಯಸಂಸ್ಕಾರ ವಿಧಿಗಳನ್ನು ನೆರವೇರಿಸಬೇಕೆಂದು ಆಗಮಗಳು 


ಕಟ್ಟೆಚ್ಚರಮಾಡಿವೆ.* ಆಗಮದ ಈ ಅಭಿಪ್ರಾಯದಂತೆ ಲಿಂಗಧಾರಿಯೇ ಅಂತ್ಯಸಂಸ್ಕಾರ 


೨೭. ಮ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೬-೮ 
೨೮. ಮ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೯-೧೦ 
೨೯. ಮ.ಆ. ಚ.ಪಾ. ಪಟಲ ೫, ಶ್ಲೋಕ ಸಂಖ್ಯೆ "೧೮ 


ಅಂತ್ಯೇಷ್ಟಿ ಎಧಿ ೧೯೯ 


ವಿಧಿಗಳನ್ನು ನೆರವೇರಿಸಬೇಕೆಂದು ಮೃತನ ಲಿಂಗವನ್ನೇ ತಗೆದು ಮಗನ ಕೊರಳಿಗೆ 
ಹಾಕಿ ಇಷ್ಟೆ ಅ೦ತ್ಯಸ ೦ಸ್ಕಾರ 1.) ಪದ್ದತಿಯು ವಚನಕಾರರ ಕಾಲದಲ್ಲಿ 
ಕೆಲವೆಡೆ ಜಾರಿಯಲ್ಲಿ pn ಕಾಣುತ್ತದೆ. 1 ಈ ಪದ್ಧತಿಯನ್ನು ವಿರೋಧಿಸಿ 
ಚೆನ [ಬಸವಣ್ಣನವರು- 


ಪಿತನಾಚಾರವನುದ್ಧರಿಸುವಾತ ಪುತ್ರನಲ್ಲದೆ ಗತಿಗೆಡಿಸುವಾತ ಪುತ್ರನಲ್ಲ. 
ತಂದೆಯ ಅರಗೆದ' ಮೇಲಣ ಲಿಂಗವ ಹಿಂಸಿಸಿ 

ಆತನ ಭೂತಪ್ರಾಣಿಯ ಮಾಡಿ ಕಳುಹಿದಾತ ಪುತ್ತನೆ? ಅಲ್ಲ, ಅವ ದುರಾತ್ಮನು. 
ತಂದೆಯ ಬರುಕಾಯವ ಮಾಡಿ ಭಕ್ತನಾದಾತ ಪುತ್ರನೇ? ಅಲ್ಲ. 

ಅವ ಜ್ಞಾನಶೂನ್ಯನು. 

ಇಲ್ಲಿ ಭೂನರಕಂ "ವಜೇತ್‌' ಎ೦ಬ ಶ್ರುತಿಯ ಕೇಳಿ, ವಿಸ್ತರಿಸಿ ನೋಡಿ ನೋಡಿ, 
ಕುಳ್ಳಿರಿಸಿ, ಅವನ ಭಕ್ತನ ಮಾಡಿದಾತನು ಪಂಚಮಹಾಪಾತಕಿ. 

ಅಲ್ಲಿಗೆ ಹೋದಾತ ಭೂತಪ್ರಾಣಿ, ಭಕ್ತನಾದಾತ ಪ್ರೇತಲಿಂಗ ಸಂಸ್ಕಾರಿ, 
ಭಕ್ತನ ಮಾಡಿದವರಿಗೆ ರೌರವನರಕ, 

ಭೂತಲಿಂಗೇನ ಸ೦ಸ್ಕಾರೀ ಭೂತಪ್ರಾಣಿಷು ಜಾಯತೇ। 

ಪಭಾತೇ ತನ್ಮುಖಂ ದೃಷ್ಟ್ವಾ ಕೋಟಜನ್ಮನಿ ಸೂಕರಃ॥ 

ಎಂದುದಾಗಿ ಇದು ವಾ್‌ ಕೂಡಲಚೆನ್ನ ಸ೦ಗಯ್ಯನಲ್ಲಿ 

ತ್ರಿಜನಕೆ ತಪ್ಪದು ಅಘೋರನರಕ.” 


ಎಂದಿದ್ದಾರೆ. ಕಾರಣ ಮೃತನ ಲಿಂಗಶರೀರವನ್ನು ಇಷ್ಟಲಿಂಗ ಸಹಿತವಾಗಿಯೇ 
ನಿಕ್ಷೇಪ ಮಾಜೀ ಮತ್ತು ಚಕ ಲಿಂಗಧಾರಿಯ ಅ೦ತ್ಯಸ ಸಂಸ್ಕಾರ ಎಧಿಗಳನ್ನು 
pe ವಿಚಾರ ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿತವಾಗಿದೆ. 


ಅಲ್ಲದೇ ವೀರಶೈವರಿಗೆ ಮರಣಸೂತಕವಿರುವುದಿಲ್ಲವೆಂದು ಆಗಮಗಳು 
ಪ್ರತಿಪಾದಿಸಿವೆ. 


ಸೂತಕೇ ಮೃತಕೇ ಚೈವ ಸಂಧ್ಯಾಂ ಪೂಜಾಂ ನ ಸಂತ್ಯಜೇತ್‌। 


` ಉಪಾಂಶುಸಂಧ್ಯಾಂ ಪೂಜಾಂ ತು ಕುರ್ಯಾತ್‌ ತ್ರಿಕರಣೈರಪಃ' ತ 


ಮರಣದಿಂದ ಅಶೌಚವು ಉಂಟಾದಾಗಲೂ ಕೂಡ ಮೃತನ ಕುಟುಂಬದವರು 
ಇಷ್ಟಲಿಂಗ ಪೂಜೆಯನ್ನು ನಿಲ್ಲಿಸಬಾರದು. ಅಂತಹ ಸನ್ನಿವೇಶದಲ್ಲಿ ಉಪಾಂಶು 
ವಿದಿಯಿಂದ(ಬೇರೆಯವರಿಗೆ ಕೇಳಿಸದಂತೆ ಮಂತ್ರೋಚ್ಞಾರಣೆಗೈಯುವ ವಿಧಿ) 
ಪೂಜೆಯನ್ನು ಮಾಡಬೇಕೆಂದು ಆಗಮಗಳು ತಿಳಿಸುತ್ತವೆ. ರು ನಂತರ ಅಲ್ವ, 
ಅಧಿಕ, ಅಪೂರ್ಣ, ಪೂರ್ಣ, ಶೌಚಗಳನ್ನು ಆಗಮದಲ್ಲಿ ಹೇಳಿದ್ದರೂ ವಿಪ್ರ, ವೈಶ್ಯ 


೩೦. ಚೆ.ಬ.ವ. ಸಮಗ್ರ ವಚನ ಸಂಪುಟ ೩, ವ.ಸಂ. ೧೫೭.ಪುಟ ೪೭. 
೩೧. ಮ.ಆ. ಚ.ಪಾ. ಪಟಲ ೧೦, ಶ್ಲೋಕ ಸಂಖ್ಯೆ ೨೮ 


೨೦೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕ್ಷತ್ರಿಯ, ಶೂದ್ರವರ್ಣದವರಿಗೇ ಹೊರತು ಅತ್ಯಾಶ್ರಮಿಗಳಿಗೆ (ವೀರಶೈವರಿಗೆ) ಅಲ್ಲ 
ಚೀ ತಿಳಿಸಿವೆ. 


ನ ತಸ್ಯ ಸೂತಕಂ ವತ್ತ ಪ್ರಾಣಲಿಂಗಾಂಗಿಸಂಗಿನಃ 

ಜನನೋತ್ಥಂ ಮೃತೋತ್ಸಂ ವಾ ವಿದ್ಯತೇ ನಾತ್ರಸ೦ಶಯಃ॥ 
ಜನ್‌ ಚ ವನಸ್ಥಾನಾಂ ನೈಷ್ಠಿಕಾನಾಂ ಚ ವರ್ಣಿನಾಮ್‌। 
ಜನಿಜ೦ ಮೃತಿಜಂ ಕ ನಾಶೌಚಮಿಹ ವಿದ್ಯತೇ॥' 


ಯತಿಗಳಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಅತ್ಯಾಶ್ರಮಿಗಳಿಗೆ 
(ವೀರಶೈವರಿಗೆ) ಜನನದ ಅಥವಾ ಮರಣದ ಸೂತಕವಿಲ್ಲವೆಂದು ಆಗಮಗಳು 
ಪ್ರತಿಪಾದಿಸುತ್ತವೆ. ಇದನ್ನೇ ಬಸವಣ್ಣನವರು - 


ಜನನಸೂತಕ, ಕುಲಸೂತಕ, ರಜಃಸೂತಕ, ಎ೦ಜಲಸೂತಕ, ಪ್ರೇತಸೂತಕ 

ಎಂಬಿವಾದಿಯಾದ ಸರ್ವಸೂತಕಂಗಳು 

ಅಂಗಲಿಂಗ ಸಂಬಂಧಿಗಳಾದ ಲಿಂಗಭಕ್ತ್ಕರಿಗಿಲ್ಲ ನೋಡಾ,ಅದೆಂತೆಂದೊಡೆ; 

ಆದಿಬಿಂದುರ್ಭವೇದ್ದೀಜಂ ಬೀಜಮಧ್ಯಸ್ಥಿತಂ ಕುಲಂ। 

ಬೀಜಂ ನಾಸ್ತಿ ಸ] ವಾಸಿ ತಸ್ಮೈ ಜತ್‌ ಭವೇತ್‌॥ ಎಂದುದಾಗಿ, 

ಪೂರ್ವಾಚಾರವನಳಿದು ಪ 

ಅಂಗದಮೇಲೆ ಲಿಂಗಸಾಹಿತ್ಯನಾದ ಬ ಯ ಜು 

ಗುರುವಿನಿ೦ ಜನನ, ಚರಲಿಂಗದಿಂ ಸ್ಥಿತಿ, 

ಪರಮಪಾವನ ಘನಮಹಾಲಿಂಗದೊಳ್ಳೆಕ್ಕ. ಅದೆಂತೆಂದೊಡೆ; 
 ಸದ್ದುರೋಃ ಪಾಣಿಜಾತಸ್ಯ ಸ್ಥಿತೇ ಸದ್ಧಕ್ತಸಂಗಿನಾಂ। 

ಲೀಯತೇ ಚ ಮಹಾಲಿಂಗೀ ವೀರಶೈವೋತ್ತಮೋತ್ತಮಂ॥ ಎಂದುದಾಗಿ, 

ನಿಜಲಿಂಗೈಕ್ಕವಾದ ಸದ್ಧಕ್ತಂಗೆ ಪ್ರೇತಸೂತಕವೆಂಬುದೆ ಪಾತಕ ನೋಡಾ. 

ಇಂತೀ ಪಂಚಸೂತಕವನುಳ್ಳ ಪಾತಕಂಗಳ 

ಪಂಚಾಚಾರಯುಕ್ತನಾದ ಸದ್ಭಕ್ತಂಗೆ ಕಲ್ಪಿಸುವ 

ಪಂಚಮಹಾಪಾತಕರ ಘೋರನರಕದಲ್ಲಿಕ್ಕುವ ಕೂಡಲಸಂಗಯ್ಯ" 


ಎಂದು ವೀರಶೈ ವರಿಗೆ ಮರಣಸೂತಕವಿರುವುದಿಲ್ಲ ಎಂಬ ಆಗಮದ ಅಭಿಪ್ರಾಯವನ್ನು 
ಅಂಗೀಕರಿಸಿ ಸಮರ್ಥಿಸಿದ್ದಾರೆ. 


೩೨. ಚಂ.ಆ. ಚ.ಪಾ. ಪಟಲ ೬, ಶ್ಲೋಕ ಸಂಖ್ಯೆ-೧೩ ; ಮ.ಆ. ಚ.ಪಾ. ಪಟಲ ೧೦, ಶ್ಲೋಕ 
ಸಂಖ್ಯೆ-೨೬, 
೩೩. ಬ.ಬ.ಸಂ. ಸಮಗ್ರ ವಚನ ಸಂಪುಟ ೧, ವ.ಸಂ, ೧೧೯೬, ಪುಟ ೩೨೯ 


ಅಂತ್ಯೇಷ್ಟಿ ವಿಧಿ ೨೦೧ 
ಲ ಔರ್ದ್ವದೇಹಿಕವಿಧಿ 


ಗರ್ತವನ್ನು ವಿಭೂತಿ ಅಥವಾ ಮಣ್ಣಿನಿಂದ ಮುಚ್ಚಿ ಮೇಖಲಾತ್ರಯವುಳ್ಳ 
(ಮೂರು ಹ೦ತವುಳ್ಳ) ಸಮಾಧಿಯನ್ನು ರಚಿಸಬೇಕು. ಅನಂತರ ಕರ್ತೃವು 
ವಸ್ತ್ರವನ್ನು -ಧರಿಸಿ ಸಚೇಲಸ್ನಾನ ಮಾಡಬೇಕು. ನಂತರ ತಲೆ, ಗಡ್ಡಮೀಸೆಗಳನ್ನು 
ಬೋಳಿಸಿಕೊಳ್ಳಬೇಕು ಜಾಕ್‌ ತಿಳಿಸಿದೆ. ೫ ಆಮೇಲೆ ಸ್ನಾನಾದಿಗಳನ್ನು | 
ವಿಭೂತಿ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿಕೊಂಡು bos ಅಪ್ಪ ಪಣೆ ಪಡೆದು 
೫ ಅಥವಾ ೯ ವೃಷಭಗಳಿಂದ ಕೂಡಿದ ಲಿಂಗವೊಂದನ್ನು ಮೃತ ಪಿತ್ಕ ವಿನ ಅಂಕಿತದಲ್ಲಿ 
ದಿವ ರೂಪಪ್ಪಪಿಗಾಗಿ ಸಮಾಧಿಯ ಮೇಲೆ ಸ್ಥಾಪಿಸಬೇಕು. ಟಾ ಮೇಲೆ ಗೋ, 
Ae ತಿಲ, ತುಪ್ಪ ವಸ್ತ್ರ ಧಾನ್ಯ ಬೆಲ್ಲ, ಬೆಳ್ಳಿ, 'ಉಪ್ಪು- ಈ ಹತ್ತು ವಿಧ ದಾನಗಳನ್ನು 
ಕೊಡಬೇಕು. 


ಸಮಾಧಿಯ ಮೇಲೆ ಲಂಗವನ್ನು ಸ್ಥಾಷಿ ಹಿಸಿದ ನಂತರ ಮಣ್ಣು ಹಾಕುವಾಗ 
(ಘಟ್ಟನಾ) ಉಂಟಾದ ಸಂತಾಪದ ಶಮನಕ್ಕಾಗಿ ಕ್ಷೇರಾದಿಗಳನ್ನು ತರ್ಪಣ. ಮಾಡಬೇಕು. 
ಹೀಗೆ ಹತ್ತು ದಿನಗಳವರೆಗೂ ಮಾಡಬೇಕು. ಸತಾ ದೀಪ ತ ಬ೦ಧುಗಳೊಡನೆ 
ಮನೆಗೆ ಏಂದು 'ನಗ್ಗಪ್ರಚ್ಛಾದನಾ”** ಎಂಬ ಆರಾಧನೆಯನ್ನು ಮಾಡಬೇಕು. 
ಸಮಾಧಿಯ ಮೇಲೆ ಸ್ಥಾಪಿತವಾದ ಲಿ೦ಗವನ್ನು ತ ನ ಬವನ ಒಂದು 
ವೇಳೆ ಜಂತುಗಳಿಂದಲೋ ಪಾಣಿಗಳಿಂದಲೋ ಅಲುಗಾಡಿಸಲ್ಟರೆ ಪ್ರಾಣಾಯಾಮ 
ಜಪಗಳಿಂದ ಪುನಃಸ್ಥಾಪಿಸಬೇಕು. ಹೀಗೆ ತರ್ಪಣ ಮತ್ತು. ಪೂಜೆಗಳನ್ನು ೧೦ 
ದಿನಗಳವರೆಗೆ ಮಾಡಬೇಕು. ನಂತರ ಏಕೋದ್ದಿಷ್ಟವಿಧಿಯನ್ನೆ ಮಸರಿಸಿ ೧- ಬ ಜೈ 
೭-೯-೧೦ ನೆಯ ದಿನಗಳಲ್ಲಿ ನವಾರಾಧನೆಯನ್ನು ಜಾಜ್‌ 3 ೧೧ನೆಯ 
ದಿನ ಸಮಾಧಿಯ ಮೇಲಿನ ಲಿಂಗವನ್ನು ತೆಗೆದು ಬಟ್ಟೆಯಲ್ಲಿಟ್ಟು ಪೃಥಿವೀ ಯಚ್ಚ... 
ಎ೦ಬ ಮಂತ್ರವನ್ನು ಪಠಿಸುತ್ತಾ ತೀರ್ಥವನ್ನೆ ರೆಯಬೇಕು. ಪ ಎಳ್ಳು ಮತ್ತು 
ನೆಲ್ಲಿಯನ್ನು ಬೆರೆಸಿದ ನೀರಿನಿಂದ ಸ್ನಾನಮಾಡಿ ಗಾಣಪತ್ಯ ಹೋಮ 
ಆನಂದಹೋಮಗಳನ್ನು ಮಾಡಿ ವಿಪ್ರನೊಬ್ಬನನ್ನು ಅರ್ಚಿಸಿ ಲಿಂಗವನ್ನು ವಿಸರ್ಜಿಸಿ 
ಹೋರಿಯನ್ನು ದಾನವಾಗಿ ಆಗಲಿ, ದೇವರ ಹೆಸರಿನಿಂದಾಗಲೀ ಸ್ವತಂತ್ರವಾಗಿ ಬಿಡಬೇಕು. 
ಇದಕ್ಕೆ ವೃಷೋಶ್ಸರ್ಗಾರಾಧನೆ ಎಂದು ಹೆಸರು.* 


ನಂತರ ಅದೇ ೧೧ನೆಯ ದಿನದಲ್ಲಿ ರುದಹೋಮವನ್ನು ಮಾಡಬೇಕು. 
ರುದ್ರಹೋಮವೆಂದರೆ ಆಚಾರಾದಿ ಪಡ್ಲಿಂಗಾಶ್ರಿತರೂ ಭಕ್ತಾದಿಷಟ್‌ಸ್ಥಲ ಸಮಾಶ್ರಿತರೂ 


೩೪. ಚ೦.ಆ.ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೬ ;ಮ.ಆ.,ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ 
()(), 

೩೫. ವಸ್ತುವನ್ನು ಭೂಮಿಯಲ್ಲಿ ನಿಕ್ಷೇಪಮಾಡಿ ದೀಪಸಹಿತ ಬ೦ಧುಗಳೊಡನೆ ಮನೆಯನ್ನು ಪ್ರವೇಶ 
ಮಾಡಿದ ನಂತರ ಮಾಡುವ ಒಂದು ವಿಧಿ ನಗ್ನಪ್ರಚ್ಛಾದನ. 

೩೬. ಚ೦.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೨೦-೨೧ ; ಮ.ಆ. ಚ.ಪಾ. ಪಟಲ ೬, ಶ್ಲೋಕ 
ಸಂಖ್ಯೆ-೨.೩, 


೨೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆದ ಖಡ್ಗೇಶ ಮುಂತಾದ" ಐವತ್ತು (೪+೬+೧೦+೧೨4+೧೬+೨) ಮಂದಿ ರುದರನ್ನು 
(ರುದರೂಪರಾದ ಮಾಹೇಶ್ವರರನ್ನು) ಅರ್ಚಿಸುವುದು ಒಂದು ವೇಳೆ ೫೦ ಮಂದಿ 
ರುದ್ರರನ್ನು ಅರ್ಚಿಸಲು ಸಾಧ್ಯವಾಗದಿದ್ದಲ್ಲಿ ೧೨, ೧೦, ೬, ೪, ಅಥವಾ ೨ 
ಮಾಹೇಶ್ವರರನ್ನಾದರೂ ರುದರೂಪರೆಂದು ಭಾವಿಸಿ ಸತ್ತವನಿಗೆ ರುದ್ರತ್ವವನ್ನು 
ತಂದುಕೊಡಲು ಅರ್ಚನೆ ಮಾಡಬೇಕು. 


೧೨ ನೆಯ ದಿನ ಕಲಾ ಮತ್ತು ತತ್ತಾ ರಾಧನೆಯನ್ನು ಮಾಡಬೇಕು. ಮಹೇಶ, 


ಸದಾಶಿವ, ಶಿವರೆಂಬ ಪಿತೃಗಳನ್ನು ನಂದಿ ಮತ್ತು ಮಹಾಕಾಲರೆಂಬ ಎಶ್ವೇದೇವರನ್ನು 
ಆಹ್ವಾನಿತರಾದ ಮಾಹೇಶ್ವರರಲ್ಲಿ (ಜಂಗಮರಲ್ಲಿ) ಆರೋಪಿಸಿಕೊಂಡು. 


“ನಂದಿಕೇಶ್ವರಮಹಾಕಾಲಸ೦ಜ್ವಿನೋರ್ವಿಶ್ಚದೇವಯೋಕಿ 
ಪಿತುಃ ಪಿತಾಮಹಾದೀನಾಂ ಮಹೇಶಾದಿ ಸ್ಪರೂಪಿಣಾಮ್‌॥ 
ಷಟ್‌ತ್ರಿಂಶತಾ೦ ಚ ತತ್ತ್ವಾನಾ೦ ಕಲಾನಾಮಪ್ಪತ್ರಿಂಶತಾಂ 
ಆರಾಧನಂ ಕರಿಷ್ಯಾಮೀ” 


ಎ೦ದು ಸ೦ಕಲ್ಪ ಮಾಡಿಕೊಂಡು ಪಾತ್ರೆಯಲ್ಲಿ ಕಲೆಗಳನ್ನು ಮತ್ತು ತತ್ತ ಗಳನ್ನು 
ಆಹ್ವಾನಿಸಿ ಸಂಯೋಜಿಸಬೇಕು. ಇದರಿಂದ ಮೃತನಿಗೆ ವರ್ಗತ್ರಯೈಕ್ಯ ಸಿದ್ಧಿಯೂ, 
ಶಿವಸ್ಥರೂಪವೂ, ಚತುರ್ಥದ (ಪ್ರೇತಭಾವದ) ನಿವೃತ್ತಿಯೂ ಪ್ರಾಪ್ತವಾಗುವುದು. 
ಈ ತತ್ವ ಸಂಯೋಜನೆ ಕಲಾಸಂಯೋಜನೆ ಷೋಡಷಾರಾಧನೆಯನ್ನು ಮಾಡಿ 
ನಂತರ ಏಕೋದ್ದಿಷ್ಟವಿಧಿಯಿ೦ದ ಮಾಡಬೇಕು. ಇದಕ್ಕೆ ಪ್ರತ್ಯಾಬ್ದಿಕ ಎಂದು ಹೆಸರು. 
ಇದನ್ನು ಪ್ರತಿವರ್ಷವೂ ಮಾಡಬೇಕೆಂದು ಆಗಮಗಳು ತಿಳಿಸಿವೆ. 

ಆದರೆ ಈ ಕರ್ಮಾಚರಣೆಯ ಔರ್ದ್ವದೇಹಿಕವಿಧಿಯನ್ನು ವಚನಕಾರರು 
ವಿರೋಧಿಸಿರುವರು. ಚೆನ್ನಬಸವಣ್ಣನವರು - 


ತದ್ದಿನವ ಮಾಡುವ ಕ್ರೂರಕರ್ಮಿಯ ಮನೆಯಲ್ಲಿ 
ಮದ್ಯ ಮಾಂಸವಲ್ಲದೆ ಲಿಂಗಕ್ಕೋಗರವಿಲ್ಲ. 
ಹರಸಿಕೊಂಡುಮಾಡುವ ಭಕ್ತನ ಮನೆಯಲು 
ದಂಡಕ್ಕಿಕ್ಕುವುದಲ್ಲದೆ ಲಿಂಗಕ್ಕೋಗರವಿಲ್ಲ. 
ವರುಷಕ್ಕೊಂದು ತಿಥಿಯೆಂದು ಕೂಟಕ್ಕಿಕ್ಕಲು 
ಕೀರ್ತಿವಾರ್ತೆಗೆ ಸಲುವುದಲ್ಲದೆ ಲಿಂಗಕ್ಕೋಗರವಿಲ್ಲ. 


೩೭. ಚಂ.ಆ. ಚ.ಪಾ., ಪಟಲ ೪, ಶ್ಲೋಕ ಸಂಖ್ಯೆ ೩೨-೩೫. ಮತ್ತು ಮ.ಆ. ಚ.ಪಾ. ಪಟಲ 
೬, ಶ್ಲೋಕ ಸಂಖ್ಯೆ ೧೪-೨೦ 

೩೮. ಚಂ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ ೩೮-೪೪ ; ಮ.ಆ. ಚ.ಪಾ. ಪಟಲ ೭, 
ಶ್ಲೋಕ ಸಂಖ್ಯೆ-೮-೧೨, 


ಅಂತ್ಯೇಷ್ಟಿ ಎಧಿ ೨೦೩. 


ತದ್ದಿನಂ ದಿನದೋಷಂ ಸ್ಕಾತ್‌ ರಕ್ತಮಾಂಸಸುರಾನ್ವಿತಂ। 

ಸ ಸ೦ಕಲ್ಪಂ ವಿಕಲಂ ಚ ನರಕೇ ಕಾಲಮಕ್ಷಯಂ॥ 

ಈ ತ್ರಿವಿಧವಿಡಿದುಮಾಡುವಾತ ಭಕ್ತನಲ್ಲ, 

ಅಲ್ಲಿ ಹೊಕ್ಕು ಮಾಡಿಸಿಕೊಂಬವರು. ಜ೦ಗಮವಲ್ಲ. 
ಕೂಡಲಚೆನ್ನ, ಸಂಗಯ್ಯಾ ಈ ತ್ರಿವಿಧವು ನರಕಕ್ಕೆ ಭಾಜನ.” 


ಎಂದಿದ್ದಾರೆ. ಕಾರಣ ಲಿಂಗದಲ್ಲಿ ಅ೦ಗಲೀನವಾಗಿದೆ ಎಂದು ಆನಂದಿಸದೇ 
ಅತ್ಯಂತ ದುಃಖಭರಿತರಾಗಿ ಕರ್ಮವನ್ನಾಚರಿಸುವ ಜನರನ್ನು ಕಂಡು ಮೂರು 
ಸಾವಿರ ಮುಕ್ತಿಮುನಿ ಎಂಬ ವಚನಕಾರನು ತನ್ನ ಒಂದು ನೀಳ್‌ವಚನದಲ್ಲಿ ಹೀಗೆ 
ಖಂಡಿಸಿದ್ದಾನೆ. 


ಶಿವಲಿಂಗ ಸ೦ಗವಾಗಿ...... ನಮ್ಮ ಗುರುವು-ಜ೦ಗಮವು, ತಂದೆ-ತಾಯಿ, 
ಸತಿ-ಸುತ, ಒಡಹುಟ್ಟಿದರು ಸತ್ತರು ನಮಗೆ ಗತಿ ಯಾವುದೆಂದು, 
ಲಿ೦ಂಗಜಂಗಮದಾರ್ಚನಾರ್ಪಣಗಳನುಳಿದು 
ಶೋಕಾಗ್ಗಿಯ ಜ್ಞಾಲೆಯನೆಬ್ಬಿಸಿ ಮಹಾದುಃಖಾಬ್ದಿಯಲ್ಲಿ ಮುಳುಗಾಡುತ್ತಾ 
ಅಂದಮಾಡಿ ಗುಂಟಿಕೆಯನಿಕ್ತಿ ಗೂಟವ ಬಡಿದು 
ಶಿವಾನಂದಲೋಲುಪಿಯೆಂಬ' ಸ್ತೋತ್ರಧ್ಯಾನ ಮಂಗಳಾರತಿ ಪುಷ್ಪಪತ್ರಿಯ 
ಘನಸನ್ಮಾನ ನಿಜೋತ್ಸಾಹದ ಕೈವಲ್ಯ Ss 
ಅಯ್ಯಯ್ಯೋ ಅಪ್ಪಪ್ಪ ಅವ್ವವ್ವ ಆಣ್ಣಣ್ಣ ಅಕ್ಕಕ 
ಮಗಳೆ ಮಗಳೆ ಮಗನೆ ಮಗನೆ ಗುರುವೆ ಗುರುವೆ ಸ್ವಾಮಿ ಸ್ವಾಮಿ 
ಹೇಂಗೆ ನಿಮ್ಮ ಕಳಕೊಂಡು ಹೇಂಗೆ ಜೀವಿಸಲೆಂದು 
ಲಿಂಗಸಾವಧಾನವನುಳಿದು ಬೊಬ್ಬೆಯ ಹೊಡೆಹೊಡೆದು 
ಎದೆಎದೆಯ ಬಡಿಬಡಿದು, ಕಿರಾತರಂತೆ ಮಣ್ಣಿನೊಳು ಮುಚ್ಚಿ 
ಗುಟ್ಟಿಯ ಮಾಡಿ ಪ್ರತುಮೆಗಳನಿಟ್ಟು ಪೂಜಿಸಿ 
ತಾನನಾದಿಲಿಂಗಮಂತ್ರಭೋಗೋಪಭೋಗದೊಡನೆ ಸಲಿಸುವ 
ತೀರ್ಥಪ್ರಸಾದವ ತೋರಿ ವಸ್ತಾಭರಣಗಳನಿಟ್ಟು 
`` ಕುಂಡಗೋಳಕರಂತೆ ನಿಜಸಂಗೆನ ನಿಲವನರಿಯದೆ 
ಸತ್ತ ದಿನ ಮೂರು ಐದು ಒ೦ಭತ್ತು ತಿಂಗಳು 
ವರುಷ ಹನ್ನೆ ರಡು ವರುಷ ಪರಿಯೆಲ್ಲಿವಿಡಿದು 
ಲಿಂಗ ಬಾಹ್ಯರಂತೆ ಎಡೆಹುಡಿಯನುಟ್ಟು ಪರಮಾನ್ನಪಾಯಸಗಳ ಮಾಡಿ 
ಕೊಡಗಳನ್ನಿಟ್ಟು ಪೂಜಿಸಿ, ಆ ತೀರ್ಥವ ತೋರಿ 
ಸುಳಿಬಾಳೆ ಎಲಿಯ ಹಾಸಿ, ದೇವಾದಿದೇವರ ದೇವಜ೦ಗಮಕ್ಕೆ ಅಲ್ಪಸ್ವಲ್ಪ 
ನೀಡಿ ಆ ಸುಳಿಬಾಳೆ ಎಲೆಯೊಳಗೆ ಮಿತಿತಪ್ಪಿ 


೩೯. ಚೆ.ಬ.ವ. ಸಮಗ್ರ ವಚನ ಸಂಪುಟ ೩, ವ.ಸಂ. ೧೫೮, ಪುಟ ೪೭. 


೨೦೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಶುವಿನ ಮುಂದೆ ಇಟ್ಟ ಹಾಂಗೆ ಮಡುಗಿ, ತಮ್ಮ ಹೆತ್ತವರ ಸತ್ತವರ ಹೆಸರುಗೊಂಡ 
ಗಂಡ ಗುರುಲಿಂಗಜಂಗಮಪಸಾದಿಯಾಗಿ, ಹೆಂಡತಿ ಮಕ್ಕಳೂಡಹುಟ್ಟದರೆಲ್ಲ 
ಶ್ರೀ ಗುರುವಿತ್ತ ಲಿಂಗವಿಲ್ಲದವರು ಕೆಲರು ಲಿಂಗವ ಕೊಟ್ಟಿಕೊಂಡವರು ಕೆಲರು 
ಆ ಸತ್ತವರ ನೆನಹಿನಿಂದ ಸಮಸ್ತ ಉಪಚಾರವ ಮಾಡಿ, ಮನವೆಲ್ಲ ಸತ್ತವರೊಡಗೂಡಿ 
ಲಿಂಗ ನೈವೇದ್ಯವ ಮಾಡಿದೆವೆಂಬುದೆ ಶುದ್ಧ ಅನಾಚಾರ ಕ್ರಿಯೆಯು -"” 


ಎಂದು ವಚನಕಾರರು ಈ ಔರ್ದ್ವದೇಹಿಕವಿಧಿಯನ್ನು ವಿರೋಧಿಸಿರುವರು. 


ಶಿವಾಗಮಗಳು ಪ್ರತ್ಯಾಬ್ಧಿಕದ ಔರ್ದ್ವದೇಹಿಕ ಎಧಿಯನ್ನು ಹೇಳಿದರೂ ಸಹ 
ಪಿಂಡ ಪ್ರದಾನಾದಿಗಳನ್ನು ಜ್‌ ಎಶ್ವೇದೇವತೆಗಳ ಆವಾಹನಾದಿಗಳನ್ನು 
ಮಾಡಕೂಡದೆಂದು ಪತಿಪಾದಿಸಿವೆ. 


ಅಪಸವ್ಯಂ ತಿಲಾನ್‌ ಪಿಂಡಂ ವಿಕಿರಂ ಚಾಗಿ ಕರ್ಮ ಚಿ | 
ಅರ್ಫ್ಯಪಾತ್ರಂ ಚ ಮತಿಮಾನ್‌ ಶೈವಶ್ರಾದ್ಧೇಷು ವರ್ಜಯೇತ್‌” 


ವೀರಶೆ )ವರಾದವರು ಸತ್ತಾಗ ಮಾಡುವ ಶೈವಶ್ರಾದ್ಧದಲ್ಲಿ ಎಡದಿಂದ ಬಲಕ್ಕೆ 
ಜನಿವಾರವನ್ನು ಬದಲಾಯಿಸುವಂತೆ ಶಿವದಾರವನ್ನು ಅಪಸವ್ಯ ಮಾಡುವುದಾಗಲಿ 
ಅಕ್ಷತೆಗೆ ಫೆ ತಿಲ (ಎಳ್ಳನ್ನು) ಉಪಯೋಗಿಸುವುದನ್ನಾಗಲಿ. ಪ್ರೇತತ್ವವೇ 
ಇಲ್ಲದುದರಿಂದ ಹಿ೦ಡ ee 260 ಅಕ್ಕಿಯನ್ನು Se ಆಹಿತಾಗ್ನಿ 
ಯನ್ನೊಯ್ಯುವುದಾಗಲೀ, ಅರ್ಫ್ಯಪಾತ್ರೆಯನ್ನು ಕೊಂಡೊಯುವುದಾಗಲಿ ಮಾಡಸಸನಷ್‌ 
ಹೀಗೆ ಸಹ ಪಿಂಡ, ಎಳ್ಳು ದರ್ಭೆ, ಬ್‌ ಅರ್ಫ್ಯಪಾತ್ರೆ ಮತ್ತು ಅಪ ಪಸವ್ಯಗಳು 
ವೀರಶೈವರಾದವರು ಸತ್ತಾಗ. ಮಾಡುವ ಶ್ರಾದ್ಧದಲ್ಲಿ ನಿಷಿದ್ಧವಾಗಿವೆ. ಅಲ್ಲದೇ 
ವಿಶ್ವೇದೇವತೆಗಳ ಆವಾಹನಾದಿಗಳು ನಿಷಿದ್ದ ಎಂದು ಅಭಿಪ್ರಾಯಪಟ್ಟಿವೆ. 


ಎಶ್ವೇದೇವಾವಾಹನ೦ ಚ ನಾಭಿಶ್ರವಣಕೀರ್ತನಮ್‌। 
ಪ್ರದಕ್ಷಿಣವಿಸರ್ಗೇ ವಾ ಸೀಮಾಂತಗಮನಂ ನಹಿ 


ಎಶ್ವೇದೇವತೆಗಳನ್ನು ಆವಾಹನೆ ಮಾಡುವುದು, ಹೊಗಳುವುದು, ಕೀರ್ತನೆ 
ಮಾಡುವು ಪ್ರದಕ್ಷಿಣ ಡ್‌ ಸೀಮಾಂತಕ್ಕೆ ಗಮಿಸುವುದು ಇವು ನಿಷಿದ್ದ. 
ಆದರೆ ಅದೇ ಚ೦ದ್ರಜ್ಞಾನಾಗಮದಲ್ಲಿ ತತ್ತ ಸಂಯೋಜನೆ ಮಾಡುವಾಗ 
ಎಶ್ವೇದೇವತೆಗಳಿಂದ ನಂದಿಕೇಶ್ವರ ಮಹಾಕಾಲರನ್ನು ಭನಾಧಿಸುತ್ತೀನೆಂದ್ದ 
ಸಂಕಲ್ಪಮಾಡಬೇಕೆಂದು ತಿಳಿಸುತ್ತದೆ. 


೪೦. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂಪುಟ ೯, ವ.ಸಂ. ೫೬, ಪುಟ ೫೯ 
೪೧. ಚಂ.ಆ. ಚ.ಪಾ. ಪಟಲ ೫, ಶ್ಲೋಕ ಸಂಖ್ಯೆ-೬ 

೪೨. ಚಂ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೨೯ 

೪೩. ಚಂ.ಆ. ಚ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ-೪೧-೪೨ 


ಅಂತ್ಯೇಷ್ಟಿ ಎಧಿ ೨೦೫ 
೫. ಪಕೀರ್ಣ ವಿಧಿ 


ಈ ವಿಧಿಯಲ್ಲಿ ಶ್ರಾದ್ಧದಲ್ಲಿ (ಶಿವಮೇಧದಲ್ಲಿ) ಬರುವ ಪಿತೃಗಣಗಳಾರು? 
ಗಾಹ ದವ್ಯಗಳಾವುವು? ತತ ತ್ರ ಸಂಯೋಜನೆಯ ಕರ್ತ ಯಾರು 9) ತಾವ ಪಭೇದ 
ಎಷ್ಟು ವಿಧ? ಎಂಬ ವಿಷಯಗಳು ಪ್ರಸ್ತಾಪಿಸಲ್ಪಟ್ಟಿವೆ. 


ಒಟ್ಟಿನಲ್ಲಿ ಶಿವಸಾಂರುಜ್ಯವನ್ನು ಪಡೆಂತುವ ಸಂಸ್ಕಾರವಾದ 
ಶಿವಮೇಧವಿಧಿ(ಅಂತ್ಯೇಷ್ಟಿವಿಧಿ) ವಿಚಾರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ 
ಮತ್ತು ವಚನ ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ 
ವಿಷಯವೇನೆಂದರೆ ಶಿವಾಗಮಗಳಲ್ಲಿ ಪ್ರತಿಪಾದಿತವಾದ ಶಿವಮೇಧಾ ಪ್ರಶಂಸಾವಿಧಿ, 
ಉತ್ಕಾಂತಿಪೂರ್ವಸಮಯಾಚಾರವಿಧಿ, 'ಉತ್ಕಾಂತ್ಯುತ್ತರ ಸಮಯಾಚಾರ ವಿಧಿ. 
ನಡವ ಮತ್ತು ನಿಕ್ಷೇಪವಿಧಿಯ ಬಗ್ಗೆ ವಚನಕಾರರಲ್ಲಿ ಆಗಮದ ಅಭಿಪ್ರಾಯಕ್ಕೆ 
ಸಂಪೂರ್ಣ ಸಹಮತ "ವ್ಯಕ್ತವಾಗಿವೆ. ಆದರೆ ಕರ್ಮಾಚರಣೆಯ ಔರ್ದ್ವದೇಹಿಕ 
ವಿಧಿಯಾದ ಸಮಾಧಿಯ ರಚನ. ಕರ್ತನ ಕೇಶಮುಂಡನ, ಇ 12. ಮೇಲೆ 
ಲಿಂಗಸ್ಥಾಪನೆ, ೧-೩-೫-೭-೯-೧೦ ನೇ ದಿನಗಳಲ್ಲಿ ನವಾರಾಧನೆ, ಗಾಣಪತ್ಕಹೋಮ, 
ವೃಷೋತರ್ಗಾರಾಧನೆ, ಆಚಾರಾದಿ ಷಡ್ಡಿಂಗಾಶ್ರಿತರೂ ಭಕ್ತಾದಿಷಟ್‌ಸ್ಥಲ ಸಮಾಶ್ರಿತರೂ 
ಆದ ಮಾಹೇಶ್ವರರ ಆರಾಧನೆಯ ರುದ್ರಹೋಮ, ತತ್ವಸಂಯೋಜನೆ ಹಾಗೂ 
ಕಲಾಸಂಯೋಜನೆಯ ಮೂಲಕ ಜ೦ಗಮ ಆರಾಧನೆ, ಪ್ರತಿ ವರುಷಕ್ಕೊಮ್ಮೆ  ಪ್ರತ್ಯಾಬ್ಸಿಕದ 
ಆಚರಣೆಯನ್ನು ವಚನಕಾರರು ವಿರೋಧಿಸಿರುವರು. ಆದರೂ ತ ಇಂದಿಗೂ 
ವೀರಶೈವರಲ್ಲಿ ಆಗಮಗಳಲ್ಲಿ ಪ್ರತಿಪಾದಿತವಾದಂತೆ ವಿಸ್ಕತವಾದ ಔರ್ಧ್ವದೇಹಿಕವಿಧಿಯ 
ಆಚರಣೆಯು ಕಂಡು ಬರದಿದ್ದರೂ ಸಮಾಧಿಯ "ರಚನೆ, ಸಮಾಧಿಯ ಮೇಲೆ 
ಲಿಂಗಸ್ಥಾಪನೆ, ವ್ಯಕ್ತಿ ಮರಣಿಸಿದ ಮೂರು, ಐದು ಅಥವಾ ಒಂಭತ್ತನೇ ದಿನಕ್ಕೆ 
ಶಿವಗಣಾರಾಧನೆಯನ್ನು ಹಮ್ಮಿಕೊಳ್ಳುವ ಹಾಗೂ ಪ್ರತಿವರ್ಷ ಪಣ್ಯತಿಥಿಯನ್ನು 
ಆಚರಿಸುವ ಪದ್ಧತಿಯು ರೂಢಿಯಲ್ಲಿದೆ. ಅದರೆ ಮೃತನನ್ನು ಜ್‌ ಹ 
ನಂತರ ಕರ್ತನು ಕೇಶಮುಂಡನ ಮಾಡಿಕೊಳ್ಳುವ ಪದ್ಧತಿ, ಗಾಣಪತ್ಯಹೋಮ, 
ವೃಷೋತ್ಪರ್ಗಾರಾಧನೆಗಳು ರೂಢಿಯಲಿಲ್ಲ. 


kk ೫ 


- 


ಅಧ್ಯಾ 


ಣಿ 

3 x 
(2 $ 
ಕ್ಕ 1p ೫ 
13 ೨ 

41 ಗ್‌ ಜಿ 
If: Me 13 
AES HES 
ಜಟ 2 
If: ನ! 
ಗ್ಗ ಗ 
6 


ಪಾದೋದಕ 
ಹ ವಿಭೂತಿ 
ಮಂತ್ರ 


ಜಂಗಮ 


೫.೨ ಪಂಚಾಚಾರ 


ಸದಾಚಾರ 


೫ ಲಿ೦ಗಾಚಾರ 


ಹ ಗಣಾಚಾರ 


೫ ಶಿವಾಚಾರ 


ಘಿ ಭೃತ್ಯಾಚಾರ 


“೧ 
ಜಡ ಜಾ ಣೇ 
5 3011 
ತ ಸ್‌ ಜಿ) 


4 WE EW OW 
ಜ 


ಅಧ್ಯಾಯ -— 
ಶಿವಾಗಮಗಳು ಮತ್ತು ವಚನ ಸಾಹಿತ 


ತಾತ್ವಿಕ ಚಿಂತನ 


ಲಾ 


ಮೂಲತಃ ಪದಾರ್ಥ-ಮಾಯಾ-ಕಲಾ-ವಿದ್ಯಾ-ರಾಗ-ಕಾಲ-ನಿಯತಿ- ಪುರುಷ 
-ಪ್ರಕೃತಿ-ಬುದ್ಧಿ-ಅಹ೦ಕಾರ-ಮನಸ್ಸು ಮುಂತಾದ ೩೬ ಸಂಗತಿಗಳನ್ನು ತತ್ವ ಎಂದು 
ಎಲ್ಲೆಡೆ ಪ್ರತಿಪಾದಿಸಿದ್ದರೂ ಈ ಮೂವತ್ತಾರು ತತ್ವಗಳಲ್ಲಿಯ ಶಿವ ಸ್ವರೂಪವನ್ನು 
ತಿಳಿದುಕೊಳ್ಳಲು ಅಷ್ಟಾವರಣ, ಪಂಚಾಚಾರ ಹಾಗೂ ಷಟಸ್ಥಲಗಳನ್ನು ವೀರಶೈವ 
ಧರ್ಮದಲ್ಲಿ ಪ್ರತಿಪಾದಿಸಲಾಗಿದೆ. ಕಾರಣ ಇವುಗಳನ್ನೂ ಸಹ ತತ್ನತ್ರಯಗಳಿಂದು 
ಪ್ರಯೋಗಿಸಿದ್ದರಿಂದ” ಇವುಗಳನ್ನೇ ತಾತ್ವಿಕ ಚಿಂತನೆಯಲ್ಲಿ ವಿಶ್ಲೇಷಿಸಲಾಗಿದೆ. ಪ್ರಥಮದಲ್ಲಿ 
ವೀರಶೈವದ ಅಂಗವೆಂದು ಪರಿಗಣಿಸಲಡುವ ಅಷ್ಟಾವರಣಗಳ ಬಗ್ಗೆ ಶಿವಾಗಮ 
ಮತ್ತು ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ತೌಲನಿಕವಾಗಿ ವಿವೇಚಿಸಲಾಗಿದೆ. 


೫.೧ ಅಷಾ ಪ್ಲಾವರಣ 


ವೀರಶೈವ ಧರ್ಮದಲ್ಲಿ ಅಷ್ಟಾವರಣಗಳ ಪಾತ್ರ ಮಹತ್ವದ್ದಾಗಿದೆ. ಧಾರ್ಮಿಕ 
ನೆಲಗಟ್ಟಿನ pr ನೈತಿಕ-ಸ ಸೌಧವನ್ನು ಕಟ್ಟಲು ಈ 2೩11111 
ಸಹಾಯಕಾರಿಯಾಗಿವೆ. ಸಾಮಾಜಿಕ ಸ್ವಾಸ್ಥ p ಕಾಪಾಡಿಕೊಳ್ಳಲು ಇವು ಹೆಚ್ಚು 
ಪರಿಣಾಮಕಾರಿಯಾಗಿರುತ್ತವೆ. ಅಂತೆಯೆ ಅಷ್ಟಾವರಣಗಳನ್ನು ಅಂಗವೆಂದೂ, 
ಪಂಚಾಚಾರಗಳನ್ನು ಪ್ರಾಣವೆಂದೂ, ಷಟ್‌ಸ್ಥಲಗಳನ್ನು ಆತ್ಮ ಎ೦ದೂ ಕರೆದಿದ್ದಾರೆ. 
ಹೆಸರಿನಲ್ಲೇ ಸೂಚಿತವಾದಂತೆ ಅಷ್ಟಾವರಣ ಎಂದರೆ-ಎಂಟು ಹೊದಿಕೆಗಳು. 


ಯೋದನಿಗೆ ಕವಚ, ಅರಮನೆಗೆ ಕೋಟೆ, ತೋಟಕ್ಕೆ ಬೇಲಿ-ಇದ್ದಂತೆ ವೀರಶೈವ 
ಸಾಧಕನಿಗೆ ಮಲತ್ರಯಗಳ ಬಾಧೆ ತಟ್ಟಬಾರದೆಂದು ಈ ಗುರು, ಲಿಂಗ, ಜಂಗಮ, 
ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಎಂಟು ಹೊದಿಕೆಗಳನ್ನು 
ಆಚ್ಛಾ ದಿಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಈ ಅಷ್ಟಾವರಣಗಳು ತ್‌ 
ಸಮತೆಯನ್ನು ೦ಟು ಮಾಡುವುದರೊಂದಿಗೆ ಸಾಧಕನಿಗೆ ಶ್ರೀರಕ್ಷೆಯಾಗಿರುತ್ತವೆ. 


೧. ಶ್ರೀ ಜ.ಚ.ನಿ.ಯವರು, ಶ್ರೀಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ೧೦೦೮ ಜಗದ್ಗುರು 
ಡಾ। ಚಂದ್ರಶೇಖರ ಶಿವಾಚಾರ್ಯರು (ಶಕ್ತಿವಿಶಿಷ್ಟಾದ್ವೈತ ತತ್ತ್ವತ್ರಯ ವಿಮರ್ಶೆ). 
ಶ್ರೀ ಜಗದ್ಗುರು ಅನ್ನದಾನಿಶ್ಚರ ಮಹಾಶಿವಯೋಗಿಗಳು ಮಹಾ ಸಂಸ್ಥಾನಮಠ 
ಮುಂಡರಗಿ (ಷಟ್‌ಸ್ಥಲ : ಒಂದು ಅಧ್ಯಯನ) 


೨೦೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶೈವೋಪನಿಷತ್ತುಗಳಲ್ಲಿ ಅಷ್ಟಾವರಣಗಳ ವಿವರ ದೊರೆಯುವುದಾದರೂ 


ಷ್ಟಾವರಣ” ಶಬ್ದದ ಬಳಕೆ ಮೊಟ್ಟಮೊದಲು ಶೈವಾಗಮೋತ್ತರ ಭಾಗಗಳಲ್ಲಿ 


ಉನ್ನತ 


ಗುರುರ್ಲಿಂಗಂ ಜ೦ಗಮಶ್ಚ ತೀರ್ಥಂ ಚೈವ ಪ ಪಸಾದಕಃ । 
ಭಸ್ಮರುದಾಕ್ಷಮಂತ್ರಾಶ್ಟೇತೃಷ್ಟಾವರಣಸಂಜ್ಞಿತಾಃ 

J He ್‌ಚಿ ಊ ಇ 
ಇಮಾನಿ ಶಿವಭಕ್ತಾನಾಂ. ಭವದೋಷತತೇಃ ಸದಾ | 
ನಿವಾರಣೈಕಕಾರ್ಯಾಣಿ ಖ್ಯಾತಾನ್ಯಾವರಣಾಖ್ಯಯಾ WU 


ಗುರು, ಲಿಂಗ, ಜಂಗಮ, ತೀರ್ಥ (ಪಾದೋದಕ), ಪ್ರಸಾದ, ಭಸ್ಮ ರುದ್ರಾಕ್ಷ 
ಮತ್ತು ಮಂತ್ರ ಇವುಗಳು ಅಷ್ಟಾವರಣವೆಂಬ ಹೆಸರನ್ನು ಹೊಂದಿವೆ. ಇವು" (ಎಂಟು) 
ಶಿವಭಕ್ತರ ಸಂಸಾರವೆಂಬ ದೋಷ ಸಮೂಹವನ್ನು ಪರಿಹರಿಸುವಂಥವುಗಳು. ಆದ್ದರಿಂದ 
ಆವರಣವೆಂಬ ಹೆಸರಿನಿಂದ ಪ್ರ ಪ್ರಸಿದ್ಧವಾಗಿವೆ ಇಯ ಚ೦ದ್ರಜ್ಞಾನಾಗಮವು ಪ್ರ ಪತಿಪಾದಿಸಿದೆ. 


ಗುರು-ಲಿಂಗ-ಜಂಗಮರು ಲಿಂಗಾಂಗಿಗಳಿಗೆ ಉಪಾಸ್ಯಮೂರ್ತಿಗಳಾಗಿದ್ದಾರೆ. 
ಈ ಮೂರು ಅವ್ಯಕ್ತಪರಬ್ರಹ್ಮನ ವ್ಯಕ್ತಸ್ವರೂಪವಾಗಿರುತ್ತವೆ. "ಭಸ್ಮ-ರುದ್ದಾಕ್ಷಿ- ಮಂತ್ರ 
ಇವು ಉಪಾಸನೆಗೆ ತ ಮುಖ್ಯ 'ಸಾಧನಗಳಾಗಿರುತ್ತವೆ. ಪಾದೋದಕ- ಪ್ರಸಾದಗಳು 
ಉಪಾಸನೆಯಿಂದ ದೊರೆಯುವ ಔರ್‌ 


ಅಷ್ಟಾವರಣಗಳಲ್ಲಿ ಮುಖ್ಯವಾಗಿ ಬಾಹ್ಯ ಮತ್ತು ಆಂತರಿಕ ಎಂದು ಎರಡು 
ಪ್ರಕಾರಗಳಿರುತ್ತವೆ. ಬಾಹ್ಯ ಅಷ್ಟಾವರಣಗಳು ಸ್ಥೂಲ. ಶರೀರಕ್ಕೂ, ಆಂತರಿಕ 
ಅಷ್ಟಾವರಣಗಳು ಕಾರಣ ಶರೀರಕ್ಕೂ ಸಂಬಂಧಿಸಿದವುಗಳಾಗಿವೆ. ಸ್ಥೂಲ ಶರೀರದಲ್ಲಿಯ 
ಈ ಗುರು 2 ಲಿಂ1'%.: ಹ್‌ ೪. ಪಾದೋದಕ ೫. ಪ್ರಸಾದ ೬. ವಿಭೂತಿ 63 
ರುದ್ರಾಕ್ಷಿ ೮. ಮಂತ್ರ -ಇವು ಬಾಹ್ಯ ಅಷ್ಟಾವರಣಗಳಾಗಿರುತ್ತವೆ ಹಾಗೂ ಕಾರಣ 
ಶರೀರದಲ್ಲಿಯ ೧. ಅರಿವು ೨. ಆತ್ಮ ೩. ಅನುಭವ ೪. ಅಂತಃಕರಣ ೫. ಪ್ರಸನ್ನತೆ 
೬. ನಿಷ್ಕಾಮ ೭. ನಿರ್ಮೋಹ ೮. ಅನಾಹತ - ಇವು ಆಂತರಿಕ 

ಷ್ಟಾವರಣಗಳಾಗಿರುತ್ತವೆ. 


ವ್ಯಕ್ತಿಯು ತನ್ನ ಗುರಿಯಾದ ಲಿಂಗಾಂಗ ಸಾಮರಸ ಪಡೆಯಬೇಕಾದರೆ ಈ 
ಕಣವು ಎಲ್ಲೆಯಲ್ಲಿರಬೇಕು ಎ೦ದು ವೀರಶೈವ ಭರ್‌ ಪ್ರತಿಪಾದಿಸಿದೆ. 
ಕಾರಣ ಅಷಾ ಷ್ಟಾವರಣದಲ್ಲಿಯ ಪ್ರತಿಯೊಂದು ಆವರಣಗಳ ಬಗ್ಗೆ ಸವಿವರವಾಗಿ 
ಶಿವಾಗಮ ಮತ್ತು ವಚನಗಳ ಹಿನ್ನಲೆಯಲ್ಲಿ ಚರ್ಚಿಸಲಾಗಿದೆ. 


೨. ಚಂ.ಆ. ಕ್ರಿಪಾ. ಪಟಲ ೨, ಶ್ಲೋಕ ಸಂಖ್ಯೆ ೨,೩ 


ಗುರು ೨೦೯ 


೫.೧.೧ ಗುರು 


ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಗುರುವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. 
ಏಕೆಂದರೆ ಲಿಂಗಾ೦ಗಸಾಮರಸ್ಕವೆಂಬ ಮೋಕ್ಷವೇ ವೀರಶೈವರ ಅಂತಿಮ ಗುರಿಯಾಗಿದ್ದು 
ಈ ಸಾಧನೆಗೆ ಅಗತ್ಯವಾದ ಜ್ಞಾನವು ಸದ್ಗುರುವಿನ ಕರುಣೆಯಿಲ್ಲದೇ ಲಭಿಸದು. 


ಮೋಕ್ಷಸ್ಕ ದೀಕ್ಷಾಸಂಪ್ರಾಪ್ತ್ಯೈ ಗುರುಃ ಪಾಮ್ಯಬಿಸ್ಸಾಶ್ರಣ ನಸ 


ನ ಕ ಗುರುಣಾ ಸಿದೆ ಶ್ಯ ಸಾಧನಾನಿ 'ಭವಂತ್ಯಲಮ್‌ N 


ಎ೦ಬ ಆಗಮೋಕ್ತಿಯಂತೆ ಮೋಕ್ಷಕ್ಕೆ ಮತ್ತು ದೀಕ್ಷೆಯನ್ನು ಪಡೆಯಲು ಗುರುವೇ 
ಮೂಲ ಕಾರಣನು. ಗುರುವಿಲ್ಲದೆ ೦೫ಾವ ಸಾಧನಗಳೂ ಸಿದ್ದಿಗೆ 
ಪರ್ಯಾಪ್ತವಾಗಲಾರವು. ಗುರುವಿನ ಉಪದೇಶಕ್ಕೆ ಪಾತ್ರನಾದವನೇ ಪರಮಾತ್ಮನನ್ನು 
ಅರಿತುಕೊಳ್ಳುವನು. ಆದುದರಿಂದ ಶಿಷ್ಠನ ಅಜ್ಞಾನವನ್ನು ಪರಿಹರಿಸಿ, ಶಿವಜ್ಞಾನ 
ವನ್ನುಂಟು ಮಾಡುವ ಮೂಲಕ ಆತನನ್ನು ಅರಿಷಡ್ಡೆ ಕರಿಗಳಿಂದ ರಕ್ಷಿಸುವುದರಿಂದ 
ಗುರುವಿಗೆ ಅಷ್ಟಾವರಣಗಳಲ್ಲಿ ಆದ್ಯಸ್ಥಾನವನ್ನು ನೀಡಲಾಗಿದೆ. 


ಗುರು ಪದದ ಅರ್ಥ ಮತ್ತು ನಿಷ್ಪತ್ತಿ - 


“ಗುರು' ಶಬ್ದಕ್ಕೆ ಬೃಹಸ್ಪತಿಯಿಂದ ಹಿಡಿದು ಆಚಾರ್ಯ, ಉಪಾಧ್ಯಾಯ, 
ಸಂಪ್ರದಾಯ ಪ್ರವರ್ತಕ, ಜಸ ಆತ್ಮವಿದ್ಯೋಪದೇಶಕ, ಪೂಜ್ಯ, ತಂದೆ, 
ಭಾರವಾದ, ಪುರೋಹಿತ, ಒಂದು ಗ್ರಹ, ಪುಷ್ಕ ನಕ್ಷತ್ರ ಪರಮಾತ್ಮ ಮುಂತಾದ 
ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಅರ್ಥಗಳನ್ನು ಶಬ್ದಾರ್ಥ ಫಸುಭ ನಿಘಂಟು ತಿಳಿಸುತ್ತದೆ. 
ಆದರೆ "ಗುಣಾನ್‌ ರುಂಧೇ ಇತಿ ಗುರು? ಎಂಬ ವ್ರತ್ರತ್ತಿಯಂತೆ “ಯಾರು ಶಿಷ್ಯನ 
ರಾಜಸಾದಿ ಗುಣಗಳನ್ನು ತೊಲಗಿಸಿ ಶಿವತತ್ವವನ್ನು ಬೋಧಿಸುತ್ತಾನೋ ಆತನೇ 
ಗುರು' ಎಂದು ಕರೆಯಲ್ಪಡುತ್ತಾನೆ. "ಗುರು' ಪದದ ನಿಷ್ಠತ್ತಿಯನ್ನು ಕುರಿತು 
ಪಾರಮೇಶ್ಚರಾಗಮವು - 

ಗುಕಾರೋಧಂತಮಃ ಪ್ರೋಕ್ತಂ ರುಕಾರೋ ಭಾಸ್ಕರೋದಯಃ। 

`` ಮೋಹಾಂಧಕಾರಹರಣಾದ್‌ 'ಗುರುರಿತ್ಯಭಿಧೀಯತೇ ¥ 
ಅರ್ಥಾತ್‌ "ಗು'ಕಾರವು ಅಂಧತಮಸ್ಸು, "ರು'ಕಾರವು ಸೂರ್ಯೋದಯ; 
ಕಾರಣ ಶಿವಜ್ಞಾನದ ಬೆಳಕಿನಿಂದ ಶಿಷ್ಠನ ಮೋಹಾಂಧಕಾರವನ್ನು ತೊಲಗಿಸುವ 
ಜ್ಞಾನ ಭಾಸ್ಕರನೇ “ಗುರು' ಎಂದು ಅರ್ಥೈಸಿದೆ. ಇದೇ ಅರ್ಥವನ್ನುಳ್ಳ ಉತ್ತರ 
ವೀರಾಗಮದ ಶ್ಲೋಕದ ಉಲ್ಲೇಖದೊಂದಿಗೆ ವಚನದಲ್ಲಿ 

ಗುರು ತಾಮಸ ನಿರಸನವದೆಂತೆಂದಡೆ: 


೧. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೫ 
೨. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೯೩ 


೨೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಗುಕಾರವೆ ಅಂಧಃಕಾರವೆಂಬ ಅಜ್ಜಾನವ ಕೆಡಿಸುವ ಜ್ಯೋತಿಸ್ಟರೂಪ ನೋಡಾ. 
ರುಕಾರವೇ ರೂಪಾತೀತವಾಗಿಹ ಪರಬ್ರಹ್ಮ ನೋಡಾ. 

ಇದಕ್ಕೆ ಉತ್ತರವೀರಾಗಮೇ : 

“ಗುಕಾರವಸ್ತಂಧಕಾರಸ್ತು ರೂಪಾತೀತಂ ರುಕಾರಕಂ। 

ಗುಣರೂಪ ವಿಹೀನತ್ವಾತ್‌ ಗುರುರಿತ್ಯಾಭಿಧೀಯತೇ॥” ಇಂತೆಂದುದಾಗಿ, 
ಅಪ್ರಮಾಣ ತಿಗ 


ಎಂದು "ಜೀವಾತ್ಮನ ಅಜ್ಞಾನವನ್ನು ತೊಲಗಿಸುವ ಜ್ಯೋತಿಸ್ಟರೂಪ ಹಾಗೂ 
ನಿರಾಕಾರ ಪರಬ್ರಹ್ಮನ ಸಾಕಾರ ಸ್ವರೂಪವೇ ಗುರು' ER ವಿಶ್ಲೇಷಿಸಿದೆ. ಇದೇ 
ಅರ್ಥವಿಶ್ಲೇಷಣೆಯ "ಭಾವವನ್ನೇ ಸಿದ್ಧರಾಮರು " ಸಸ. ಕಣ್ಣಿಂಗೆ ಸತ್ತ್ವ -ರಜ-ತಮವೆಂಬ 
ತಿಮಿರ ಕವಿದು, ಅಜ್ಞಾನ ವಶನಾದಲ್ಲಿ ಸದ್ದುರುವನುಪಧಾವಿಸಿ, ಕಣ್ಣೆ ಔಷಧಿಯ 
ಬೇಡಲೊಡನೆ, ಶಿವಜ್ಞಾನವೆಂಬ ಅ೦ಜನವ ನೆಚ್ಚಿ ಎನ್ನ ಕಣ್ಣ ಮುಸುಂಕಿದ ಅಜ್ಞಾನ 
ಕಾಳಿಕೆಯ ಬೇರ್ಪಡಿಸಿದ ಶ್ರೀಗುರು ಎಂದು ಅತ್ಯಂತ ಸುಂದರವಾಗಿ ಕನ್ನ ಡೀಕರಿಸಿದ್ದಾರೆ. 
ಇದನ್ನೇ ತೋಂಟದ ಸಿದ್ದಲಿ೦ಗರು ತಮ್ಮ ವಚವೊಂದರಲ್ಲಿ "ಭವ. ತಿಮಿರವೆಂಬ 
ಅಜ್ಜಾನದಿಂಔ ಮುಸುಕಿಕೊಂಡು ಕಾಣಬಾರದೆಯಿದ್ದ, ಕಣ್ಣಿಂಗೆ ಜ್ಞಾನವೆಂಬ 
ಅಂಜನವನೆಚ್ಚು ಶಿವಪಥವಿದೆಂದು ತೋರಿಸಿದ ಸದ್ಗುರು ದೇವಂಗೆ ನಮೋನಮೋ" 
ಎಂದು ಗುರುಸ್ತುತಿಗೈ ಯುವ ಮೂಲಕ ಗುರು ಸ್ವರೂಪವನ್ನು ವರ್ಣಿಸಿದ್ದಾರೆ. “ಗುರು' 
ಪದದ ಇನ್ನೊಂದು ಬಗೆಯ ನಿಷ್ಪತ್ತಿಯನ್ನು ಕುರಿತು ವೀರಾಗಮವು - 


ಗುಕಾರಂ ಚ ಗುಣಾತೀತ೦ ರುಕಾರ೦ ರೂಪವರ್ಜಿತಂ। 
ಗುಣರೂಪಮತೀತ೦ ಚ ಯೋತ್ಪದದ್ಯಾತ್ತ ಗುರುಸ್ಮತಃ” 


“ಗು' ಎಂದರೆ ಗುಣಾತೀತನೂ, "ರು? ಅಂದರೆ ರೂಪಾತೀತನೂ ಆದ ಪರಶಿವ 
ಸ್ಪರೂಪನೇ "ಗುರು'. ಅರ್ಥಾತ್‌ ಸತ್ತ ರಜಸ್‌ ಮತ್ತು ತಮಸ್ಸುಗಳೆಂಬ ತಿಗುಣಗಳಿಂದ 
ಹೊರತಾದವನು ಹಾಗೂ ಅಶುದ್ಧವಾದ ಮಾಯೆಯ ರೂಪದಿಂದ ಅತೀತನಾದ 
ಪರಶಿವನ ಭೌತಿಕ ರೂಪವೇ ಗುರು ಎಂದು ವಿಶ್ಲೇಷಿಸಲಾಗಿದೆ. ವಚನದಲ್ಲಿಯೂ 
ಸಹ ಇದೇ ಶ್ಲೋಕದ ಉಲ್ಲೇಖದೊಂದಿಗೆ - 


ಗುಕಾರವೇ ನಿರ್ಗುಣಾ ತ್ಮನು, ರುಕಾರವೇ ಪರಮಾತ್ಮನು. 
ಗುಕಾರವೇ ಶಿವ, ನರಕ ಶಿವಾತ್ಮನು. 
ಈ ಉಭಯ ಸಂಗವೇ ಗುರುರೂಪ ನೋಡಾ. 


ಸಮಗ್ರ ವಚನ ಸಂಪುಟ ೧೩. ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೭೬೬. ಪುಟ ೩೪೫ 
ಸಮಗ್ರ ವಚನ ಸಂಪುಟ ೯, ಸಂಕೀರ್ಣ ವ.ಸಂ.೪, ವಚನ ಸಂಖ್ಯೆ ೧೦೨೭. ಪುಟ ೨೯೬ 
ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೧೫೮. ಪುಟ ೭೨ 
ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೭೬೭. ಪುಟ ೩೪೫ 


ಕ ಬಿ. 


Be: 


ಸಮಾ 
ಇದಕ್ಕೆ ಈಶ್ವರೋಇವಾಚ: 
ಗುಕಾರಂ ಚ ಗುಣಾತೀತಂ ರುಕಾರಂ ರೂಪವರ್ಜಿತಂ। 


ಗುಕಾರಂ ಮಮ ರೂಪಂ ಚ ರುಕಾರಂ ತನುರೂಪಕಂ। 
ಉಭಯೋಃ ಸಂಗಮೇದೇವ ಗುರುರೂಪೋ ಮಹೇಶ್ವರಿ!” 


ಎಂದು 'ತ್ರಿಗುಣಗಳಿ೦ದ ಹೊರತಾದವನು, ಸತ್‌-ಚಿತ್‌-ಆನ೦ದ ಸ್ಪರೂಪನೇ 


ಗುರು' ಎಂದು ಅರ್ಥೈಸುವ ಮೂಲಕ ಗುರುವು ಸಾಕ್ಷಾತ್‌ ಶಿವನ ಸ್ವರೂಪನೆಂಬ 
ಆಗಮದ ಧಿಶ್ಲೇಷಣೆಯೇ ವಚನಗಳಲ್ಲಿ ಮೂಡಿಬಂದಿದೆ. 


ಗುರುವೇ ಶಿವ ಸ್ವರೂಪನು 


ಗುರುವೇ ಸಾಕ್ಟಾತ್‌ ಪರಬಹ್ನಸ ಸರೂಪನು. ನಿರಾಕಾರ ಶಿವನೇ ಭಕ್ತರ ಉದ್ದಾರಕ್ಕಾಗಿ 


ಗುರು ರೂಪದಿಂದ ನಯನ ಆಗಮಗಳು ಪ್ರತಿಪಾದಿಸಿವೆ. 


ಯೋ ಗುರುಃ ಸ ಶಿವಃ ಪ್ರೋಕ್ತೋ ಯಃ ಶಿವಃ ಸ ಗುರುಃ ಸ್ಮೃತಃ। 
ಗುರುರ್ವಾ ಶಿವ ಏವಾಥ ವಿದ್ಯಾಕಾರೇಣ ಸಂಸ್ಥಿತಃ 
ಯಥಾ ಶಿವಸ್ತಥಾ ವಿದ್ಯಾ ಯಥಾ ವಿದ್ಯಾ ತಥಾ ಗುರುಃ 


ಶಿವವಿದ್ಯಾಗುರೂಣಾಂ ಚ ಪೂಜಯಾ ಸದ್ಯ ಶಂ ಫಲಮ್‌" 
ಯಾರು ಗುರುವೋ ಅವನೇ ಶಿವ. ಶಿವ ಮತ್ತು ಗುರುವಿಗೆ ಭೇದವಿಲ್ಲ. 


ಗುರುವಾಗಲಿ, ಶಿವನಾಗಲಿ ವಿದ್ಯೆಯ ಸ್ವರೂಪರು, ಶಿವ ಮತ್ತು ಗುರುಗಳ ಪೂಜೆಯಿಂದ 
ಸಮಾನವಾದ ಫಲ ದೊರೆಯುತ್ತದೆ. ಹೀಗೆ ಗುರುವೇ ಶಿವ, ಶಿವನೇ ಗುರು ಎನ್ನುವ 
ತಾದಾತ್ಮ್ಯ ಭಾವವನ್ನು ರೂಪಕಾಲಂಕಾರದ ಮೂಲಕ ಸ್ಪಷ್ಟಪಡಿಸುತ್ತದೆ. ಆಗಮದ 
ಇದೇ ಶ್ಲೋಕದ ಉಲ್ಲೇಖದೊಂದಿಗೆ ಚೆನ್ನಬಸವಣ್ಣನವರು - 


ಗುರುದೇವೋ ಮಹಾದೇವೋ ಎಂದುದಾಗಿ, ಗುರುದೇವನೇ ಮಹಾದೇವನು. 
"ಯೋ ಗುರುಃ ಸ ಶಿವಃ ಪ್ರೋಕ್ತೋ ಯಃ ಶಿವಃ ಸ ಗುರುಃ ಸ್ಮೃತಃ ! 
ಎಂದುದಾಗಿ ಗುರುವೆ ಶಿವನು, ಶಿವನೆ ಶ್ರೀಗುರು ನೋಡಾ. 

'ಗುರುದೈವಾತ್‌ ಪರಂ ನಾಸಿ' ಎಂದುದಾಗಿ ಗುರುವಿನಿಂದಧಿಕವಿಲ್ಲ. 
'ಶಿಷ್ಯದೀಕ್ಷಾದಿಕಾರಣಾತ್‌' ಎಂದುದಾಗಿ ಎನ್ನ ನಿಮಿತ್ತ ಗುರುಮೂರ್ತಿಯಾದೆ, 
ಕೂಡಲಚೆನ್ನ ಸಂಗಮದೇವಾ. 


ಎಂದು ಗುರುವೇ ಶಿವನ ಸ್ವರೂಪವೆಂದು ವಿವರಿಸಿದ್ದಾರೆ. ಇದನ್ನೇ 


ಷಣ್ಮುಖ ಸ್ವಾಮಿಗಳು — 


ಲೆ, 
ವ್ರ 


ಸಮಗ್ರ ವಚನ ಸಂಪುಟ ೧೩. ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೭೬೭. ಪುಟ ೩೪೫ 
ಚಂ.ಆ. 'ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೭-೮ 
ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವ.ಸಂ.೩, ವ.ಸಂ. ೧೧೬೧. ಪುಟ ೩೯೯ 


ವಿ೧೨ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಗುರುವೆ ಪರತತ್ವವು ತಾನೆ ನೋಡಾ. 

ಗುರುವೆ ಪರವಸ್ತುವು ತಾನೆ ನೋಡಾ. 

ಗುರುವೆ ಪರಬ್ರಹ್ಮವು ತಾನೆ ನೋಡಾ. 

ಗುರುವೆ ಪರಶಿವನು ತಾನೆ ನೋಡಾ. 

ಗುರುವಿನಿಂದೆ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೂಗಳುತಿಪ್ಪುವು ನೋಡ್ಲಾ. 
ಇಂತಪ್ಪ ಶ್ರೀಗುರುವಿಂಗೆ ನಮೋ ನಮಃ ಎಂಬೆನಯ್ಯಾ ಅಖಂಡೇಶ್ವರಾ." 


ಎಂದು ಗುರು-ಪರಶಿವರಲ್ಲಿ ಅಭೇದವನ್ನು ಪ್ರತಿಪಾದಿಸಿದ್ದಾರೆ. ಗುರುವನ್ನು 


ಸಾಕ್ಷಾತ್‌ ಪರಬ್ರಹಸ ಸರೂಪನೆಂದು ಭಾವಿಸಬೇಕಲ್ಪದೆ, ರ ರೀತಿಯಾಗಿ ಕ 
ಎಂದು ಆಗಮದಲ್ಲಿ ಎಚ್ಚರಿಸುತ್ತಾ — 


ಗುರುದೇವೋ ಮಹಾದೇವಃ ಸಾಕ್ಷಾತ್ತರ್ವಜಗತ್ತಭುಃ। 

ಅನ್ಯಥಾ ತಂ ನ ಜಾನೀಯಾತ್ಪರತತ್ತಾ ಎವಭೋಧಕಮ್‌ ॥ 
ಗುರುರೂಪಂ ಸಮಾಶ್ರಿತ್ಯ ಸೋsಹಮೇವ ಮಹೇಶ್ವರಿ 
ಗೃಹ್ಣಾಮಿ ತತ್ರ ತಾಂ ಪೂಜಾಂ ಯತಸೆ ಸ್ಪ ಮಾಮುಪಾಶ್ರಿತಾಃ ॥ 
ತಸ್ಮಾದ್ಧೊ ಅಸ್ಟೇ ನ ಕರ್ತವ್ಯೋ ಸುಹೆಮೂರ್ಕಮ ಮಾಪಿ ಚ । 
ಮತ್ತಸಾದಮನಾ ದೇವಿ ಗುರುಮೇವ ಸಮಾಶ್ರಯೇತ್‌ ॥ 
ಸರ್ವತತ್ತ್ವೈಕನಿಲಯಂ ಸರ್ವಾಧಾರಮನೂಪಮಮ್‌। 
ಷಡ್ಭಾವರಹಿತ೦ ದಿವ್ಯಮುಕ್ತಂ ಶ್ರೀಗುರುಲಕ್ಷಣಮ್‌ ॥ 
ನಿರಾಲಂಬ೦ ನಿರಾಧಾರಂ ನಿರ್ವಿಕಲ್ಪ೦ ನಿರಾಮಯಮ್‌,। 
ನಿರ್ದ್ವಂದ್ವಂ ನಿತ್ಯಸ ಸ೦ಸಿದ್ಧಮುಕ್ತಂ ಶ್ರೀಗುರುಲಕ್ಷಣಮ್‌ | 
ನ ಸರ್ವವಿದ್ಯಾನಾಂ ಸರ್ವಭೂತನಿಯಾಮಕಮ್‌। 
ಪರಾತ್ರರತರಂ ಸೂಕ್ಷ್ಮ ಮುಕ್ತಂ ಅಮಾ ಷೂ 
ತಸ್ಮಾತ್ರತ್ಪಾದಯುಗಲಮಾತ್ರಿತ್ಯಾಸ್ತಿ ಜಗತ್ತಯಮ್‌ 


ಗುರುವೇ ಮಹಾದೇವನು. ಸಮಸ್ತ ಜಗತ್ತಿಗೆ ಸಾಕ್ಷಾತ್‌ ಒಡೆಯನು. ಪರತತ್ವವನ್ನು 


ಬೋಧಿಸುವ ಗುರುವನ್ನು ಸಾಕ್ಟಾತ್‌ ದೇವರೆಂದು ಭಾವಿಸಬೇಕಲ್ಲದೆ, ಬೇರೆ ರೀತಿಯಾಗಿ 
ಭಾವಿಸಬಾರದು. ನ ಗುರುರೂಪವನ್ನು ಧರಿಸಿ, ಭಕ್ತರ ಮೂಲಕ ಪೂಜೆಯನ್ನು 
ಸ್ವೀಕರಿಸುತ್ತೇನೆ. ಏಕೆಂದರೆ ಅವರು ನನ್ನನ್ನೇ" ಆಶ್ರಯಿಸಿದ್ದಾರೆ. ಆದ್ದರಿಂದ ಶ್ರೀಗುರುವಿಗೆ 
ಮತ್ತು ಶಿವನಿಗೆ ದ್ರೋಹವನ್ನು ಕ್ರಾ ಶಿವ ಪ್ರಸಾದವನ್ನು ಬಯಸುವವನು 
ಶ್ರೀಗುರುವನ್ನೇ ಆಶ್ರಯಿಸಬೇಕೆಂದು ಆಜ್ಞಾಪಿಸಿದೆ. ಇದನ್ನೇ ಸಿ ಸಹ 
ಅನುಮೋದಿಸುತ್ತ — 


(೧೦. 
(0. 


ಸಮಗ ವಚನ ಸಂಪುಟ ೧೪, ಸಂಕೀರ್ಣ ವ.ಸರ೯, ವಚನ ಸಂಖ್ಯೆ ೨೭೯. ಪುಟ ೧೭೮ 


ಸೂ.ಆ.ಕ್ರಿಪಾ.ಪಟಲ ೫, ಶ್ಲೋಕ ಸಂಖ್ಯೆ ೧೦-೧೬ 


ಗುರು ೨೧೩ 


ಸುರತರು ವೃಕ್ಷದೊಳಗಲ್ಲ; ಸುರಧೇನು ಪಶುವಿನೊಳಗಲ್ಲ; 
ಪರುಷ ಪಾಷಾಣದೊಳಗಲ್ಲ; ಶಿಷ್ಯನ ಭಾವಕ್ಕೆ ಗುರು ನರನಲ್ಲ; 
ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಪಡೆ  ಶಿಷ್ಯನೆಂಬೆನಯ್ಯಾ 
ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ " 


ಎಂದಿದ್ದಾರೆ. ಇದನ್ನು ಪುಷ್ಟೀಕರಿಸುತ್ತಾ ಚೆನ ಬಸವಣ್ಣನವರು ಶಿವನೇ ಭಕ್ತರ 
ಉದ್ದಾರಕ್ಕಾಗಿ ಗುರು ರೂಪ ಜ್‌ ಇರಾ ವಿವರಿಸುತ್ತಾ “ಪರಶಿವನು 
| so SEE ನರನುದ್ಧರಿಸಲೆಂದು ಸಜಾತೀಯವಾದ ಮನುಜಾಕಾರವ 
ಧರಿಸಿ ಧರೆಗವತರಿಸಿರ್ಪನಯ್ಕಾ” ಎಂದಿದ್ದಾರೆ. ಕಾರಣ ಗುರುವು ಶಿಷ್ಯನಿಗೆ 
'ಸುಜ್ಜಾನೋಪದೇಶಕ್ಕಾಗಿ ಸಾರ ರಾ? 'ಕ೦ಡರೂ ಆತನೇ ಪ್ರತ್ಯಕ್ಷ ಶಿವ 
ಸ್ವರೂಪನೆಂದು ಸರ್ವರೂ ಪರಿಭಾವಿಸಬೇಕೆಂದು ಆಗಮ ಮತ್ತು ವಚನಗಳರಡೂ 
೫ ಆಗಮಗಳು ಇನ್ನೂ ಮುಂದುವರೆದು - 


ಬಹಾ ವಿಷ್ಣುಃ ಶಿವೋರುದ್ರ ಈಶಃ ಶಕ್ತಿಃ ಪಿತಾಮಹಃ 
ಸೂರ್ಯಚಂದಾಗ್ದಿ ಮರುತೋ ಗುರುರೇವ ನ ಸಂಶಯಃ ॥"” 


ಎ೦ದು ಬ್ರಹ್ಮ ವಿಷ್ಣು, ಶಿವ, ರುದ್ರ, ಶಕ್ತಿ ಸೂರ್ಯ, ಚಂದ್ರ, ಅಗ್ನಿ, ಮರುತ್‌ 
ಎಲ್ಲವೂ ಗುರುವಿನ ಸ್ವರೂಪವೇ ಎಂದು ಅರ್ಥೈಸುವ ಮೂಲಕ ಗುರುವು ಸಾಕ್ಟಾತ್‌ 
ಪರಶಿವನ ಸ್ತರೂಪನೆ೦ದು ಬಣ್ಣಿಸಲಾಗಿದೆ. 


ಹರನಿಗಿಂತ ಗುರು ಅಧಿಕ 


ಶಿವೇ ರುಷ್ಟೇ ಗುರುಸ್ತಾತಾ ನ ರುಪ್ಪೇ ನಿಜಸದ್ಗುರ್‌। 

ತ್ರಾತಾ ಶಿವಸ್ತದೇತಸ್ಮಾದ್‌ ಗುರುಪೂಜಾರತೋ "ಭವೇತ್‌॥ 
ಯಿ ಸ್ಯ ಗುರುಪೂಜಾಂ ತು ತ್ಯಕ್ತ್ವಾ ಶಿವಪದಂ ಯಜೇತ್‌। 
ಜಾ ಶಿವಸ್ತಸ್ಯ ನರಕಂ ಸಂಪ್ರಯಚ್ಛತಿ 


ಶಿವನು ಕೋಪಗೊಂಡರೆ ಗುರು (ಶಿಷ್ಯನನ್ನು) ರಕ್ಷಿಸುತ್ತಾನೆ. ಆದರೆ ಸ ಸದ್ಗುರು 
ಕೋಪಿಸಿಕೊಂಡರೆ ಶಿವನೂ ರಕ್ಷಿಸಲಾರನು. ಆದುದರಿಂದ ಶಿಷ್ಯನು ಸದಾ 
` ಗುರುಪೂಜೆಯಲ್ಲಿ ನಿರತನಾಗಬೇಕು. ಯಾರು ತನ್ನ ಗುರುವಿನ ಪೂಜೆಯನ್ನು 
ಬಿಟ್ಟು ಶಿವಪದವನ್ನು ಪೂಜಿಸುತ್ತಾನೋ ಅವನಿಂದ ಶಿವನು ಮುಖ ತಿರುಗಿಸುತ್ತಾನೆ 
ಮತ್ತು ನರಕದ ಸ್ಥಾನವನ್ನು ಕೂಡುತ್ತಾನೆಂದು ತಿಳಿಸಿದೆ. 


ಇದನ್ನೇ "ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಹರ ಕಾಯ' 
೧೨. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೧೬೧. ಪುಟ ೭೩ 


೧೩. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೬೯ 
೧೪. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೮೨-೮೩ 


೨೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎ೦ಬ ಉಕ್ತಿಯು ಸಾರುತ್ತದೆ. ಪರಶಿವನು ನಿರಾಕಾರ; ಗುರು ಸಾಕಾರ. ಅವನನ್ನು 
ಮೊರೆಹೊಕ್ಕರೆ, ಅವನ ಉಪದೇಶ ಆಲಿಸಿದರೆ ಮುಕ್ತಿ ಕಟ್ಟಿಟ್ಟದ್ದು. ಅಂತೆಯೆ 
ಮುಪ್ಪಿನ ಷಡಕ್ಷರಿಗಳು 'ಸಕಲಕಲ್ಲಕ ನೀನೆ ಅಕಳಂಕ ಸುತುಷೆಂದು ನಿಖಳಶಾಸ್ತ್ರ 
ಪೇಳುತಿರಲು ಅರಿದೆನು' ಎಂದಿದ್ದಾರೆ. 


ಗುರು ಸ್ಮರಣೆಯೇ ಮಂಗಲಮಯವಾದ ಮಹಾಮಂತ್ರ - 


ಶಿವನ ಮಂತ್ರದ ಜಪ ಮಾಡುವಾಗ ಶ್ರೀಗುರುವಿನ ನಾಮವನ್ನು ಸ್ಮರಿಸಬೇಕು. 
ಏಕೆಂದರೆ ಶ್ರೀಗುರುವಿನ ಮೂರ್ತಿಯು ಎಲ್ಲಾ ಧ್ಯಾನಕ್ಕೂ ಮೂಲ ಮತ್ತು ಶ್ರೀಗುರುವಿನ 
ಕೃಪೆಯು ಮೋಕ್ಷಕ್ಕೆ ಆಧಾರ. ಕಾರಣ ಎಲ್ಲಾ ಮಂತ್ರಗಳನ್ನು ಒಳಗೊಂಡ, ಎಲ್ಲಾ 
ಶಾಸ್ತ್ರಗಳಿಂದ ಕೂಡಿದ, ಶುಭವಾದ, ಸರ್ವವೇದಸ್ವರೂಪ ವಾದ, ಪುಣ್ಯಕರವಾದ 
ಶ್ರೀಗುರುವಿನ ನಾಮವು ಮಂಗಲಮಯವಾಗಿದೆ ಸ ಆಗಮಗಳು ಸಾರುತ್ತವೆ. 


ಧ್ಯಾನಮೂಲಂ ಗುರೋರ್ಮೂ ರ್ತಿರ್ಮೋಕ್ಷಮೂಲಂ ಗುರೋ ಕೃಪಾ 
ಜಪೇ ಮಂತ್ರಸ್ಯ ಮೇ ದೇವಿ ಶ್ರೀಗುರೋರ್ನಾಮ ಸಂಸ್ಕರೇತ್‌ 
ತಸ್ಮಾತ್‌ ಸ್ಪರ್ಗಾಪವರ್ಗೇಚ್ಛುರಿಹ ಭೋಗೇಚ್ಛುರಾಸ್ತಿಕಃ। 
ಸರ್ವದಾ ಸರ್ವಯತ್ನೇನ ಗುರುದೇವ೦ಂ ಸಮಾಶ್ರಯೇತ್‌ ॥ 
ಸರ್ವೇ ವೇದಾಶ್ಚ ಶಾಸ್ತ್ರಾಣಿ ಪುರಾಣಾನಿ ಚ ಸಂಹಿತಾಃ। 
ಸ್ಮತಯೋ ಧರ್ಮಶಾಸ್ತಾಣಿ ಶ್ರೀಗುರೋರ್ವಚನಂ ಪರಮ್‌ ॥ 
ಸಪ್ರಕೋಟಮಹಾಮಂತಾಕ್ತಿತ್ರವಿಭ್ರಮಕಾರಕಾಃ 
ಏಕ ಏವ ಮಹಾಮಂತೋ ಗುರುರಿತ್ಯಕ್ಷರದ್ದಯಮ್‌ | 
ದ್ವಾವೇವ ಮಂತ್ರ್‌ ದೇವೇಶಿ ಸರ್ವೇಷಾಮಪಿ ಮುಕ್ತಯೇ। 
ಸರ್ವಕ್ಷೇಶವಿನಾಶಾಯ ತೌ ಗುರ್ವಿತಿ ಶಿವೇತಿ ಚ ॥ 
ಭಾವಯೇತ್‌ ಸತತಂ ಧೀಮಾನ್‌ ಜಗದೇತಚ್ಚರಾಚರಮ್‌। 
ಇಂದ್ರಿಯೋಪಗತಂ ಯದ್ಯತ್‌ ಶ್ರೀಗುರೋ ದೂಪಮೆ ಶ್ರರಮ್‌। 


ಎಲ್ಲಾ ವೇದಗಳು, ಶಾಸ ಸ್ತಗಳು, ಪುರಾಣಗಳು, ವಿವಿಧ ಸಂಹಿತೆಗಳು, ಸ್ಮೃತಿಗಳು, 
ಧರ್ಮಶಾಸ್ತ್ರಗಳು ಇವೆಲ್ಲವೂ ಶ್ರೀಗುರುವಿನ ಶ್ರೇಷ್ಠ ಸೂಕ್ತಿಗಳು. ಏಳು ಕೋಟಿ 
ಮಹಾಮಂ ತ್ರಗಳು ಮನಸ್ಸಿಗೆ ಭ್ರಮೆಯನ್ನುಂಟು ಮಾಡುವಂಥವು. ಆದರೆ “ಗುರು' 
ಎಂಬೆರಡು ಅಕ್ಷರಗಳು ಏಕಮಾತ್ರ ಮಹಾಮಂತ್ರ. ಎಲ್ಲರ ಮುಕ್ತಿಗೆ ಮತ್ತು ಎಲ್ಲಾ 
ಕಷ್ಟಗಳ ವಿನಾಶಕ್ಕೆ ಎರಡೇ ಮಂತ್ರಗಳು; ಅವು "ಗುರು' ಎಂದು ಮತ್ತು ವ” 
ಎಂದು. ಜ್ಞಾನಿಯು ಸತತವಾಗಿ ಚರಾಚರಾತ್ಮಕವಾದ ಜಗತ್ತನ್ನು, ಇಂದ್ರಿಯಕ್ಕೆ 


೧೫. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೮೭-೮೮ 
೧೬. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೯೧-೯೬ 


ಗುರು ವಿ೧೫ 


ಗೋಚರವಾದ ಎಲ್ಲವೂ ಶ್ರೀಗುರುವಿನ ನ ಎಂದು ಪರಿಭಾವಿಸಬೇಕೆಂದು 
ಆಗಮಗಳು ಸಾರುತ್ತವೆ. 


ಎಲ್ಲ ಆಧ್ಯಾತ್ಮಿಕ ಸಾಧನೆ ಸಿದ್ದಿಗೆ ಗುರುವೇ ಮೂಲ- 


ಕುರುಡನಿಗೆ ವಸ್ತುಗಳನ್ನು ನೋಡಬೇಕೆನ್ನುವ ಬಯಕೆ ಹೇಗೆ ವ್ಯರ್ಥವೋ 
ಹಾಗೆಯೇ ಶ್ರೀಗುರುವನ್ನು ಬಿಟ್ಟು ಮುಕ್ತಿ ಪಡೆಯಬೇಕೆನ್ನುವದು ಮೂಢತನವಾಗುತ್ತದೆ 
ಎಂದು ಸೂಕ್ಷ್ಮಾಗಮವು ತಿಳಿಸುತ್ತದೆ. 


ಅಂಧೋ ಯಥಾರ್ಥಜಾತಂ ಚ ದ್ರಷು ೦ ಸಮಭಿಕಾಂಕ್ತತಿ। 
ಗುರುಂ ವಿನಾ ತಥಾ ಮುಕ್ತಿಂ ಪ್ರಾಷ್ತುಮಿಚ್ಛತಿ ಸುರಾ 


ಕಾರಣ ಸದ್ಗುರುವಿನ ಮಾರ್ಗದರ್ಶನದ ಮೂಲಕವೇ ಶಿವತತ್ತ ದ ರಹಸ ವನ್ನು 
ತಿಳಿಯಬೇಕೆಂದು ಪಾರಮೇಶ್ಚರಾಗಮವು 


ಪುರಾ ಕೃತೇನ ಪುಣ್ಯೇನ ನಿರ್ವಿಣ್ಣಃ ಸುಖಸಂಗಮೇ। 

ಗುರುಂ ಚ್‌ ಭಕ್ತ್ಯಾ ಇ ಖೋತ್ತರಣಹೇತವೇ I 
ತ್ಯಕ್ವೃಷಣಾಸಮ್ಯಗ್‌ಜ್ಯಃ ಶ್ರಯೇದ್ಧಕ್ಕಿಂ ಪರಾ೦ಮಯಿ ॥ 

ಅಶಕ್ತಃ ಕಾಮನಾತ್ಯಾಗೇ ನ ಗಹೀತುಮಪೀಚ್ಛತಿ 

ಮದಸ ಸಃ ಶ್ರಿ ಶ್ರೀಗುರುಮುಖಾಜ್‌ಜ್ಞಾತ್ತಾ ಜ್‌ ಸಂಶ್ರಯೇತ್‌ ॥ 
ಭಕ್ತಾ, ತು ದೃಢಯಾ ಮಾಂ ಚ ಜ್ಞಾತ್ವಾ ಸಮ್ಯಕ್‌ ಸಮಃ ಶಿವೇ। 
ಶಿವೋಹಮಿತಿ ಸಂಭಾವ್ಯ ಶಿವ ಏವ ಆ ಧ್ರುವಮ್‌ N 


ಮನುಷ್ಯನು ಹಲವು ಜನ್ಮಗಳಲ್ಲಿ ಮಾಡಿದ ಪುಣ್ಯಕರ್ಮಗಳ ಫೆಲಸಂಚಯದಿಂದ 
ಈ ಜನ್ಮದಲ್ಲಿ ಪ್ರಾಪಂಚಿಕ ಭೋಗಗಳಲ್ಲಿ ವಿರಕ್ತಿ ಹೂಂದುವನು. ಸಾಂಸಾರಿಕ ದುಃಖದ 
ಅತ್ಯಂತಿಕ ನಿವೃತ್ತಿಗಾಗಿ ಆತನು ಭಕ್ತಿಯಿಂದ ಗುರುವನ್ನು ಆಶ್ರಯಿಸಬೇಕು. ಶಿವಜ್ಞಾನ 
ಪ್ರಾಪ್ತಿಗೋಸ್ಕರ ತನ್ನೆಲ್ಲ ಇಚ್ಛೆ ಗಳನ್ನು ತ್ಯಜಿಸಿ ಕೇವಲ ಭಕ್ತಿಯನ್ನು ಮಾತ್ರ ಆಶ್ರಯಿಸಬೇಕು. 
ಪ್ರಾಪಂಚಿಕ ಸುಖವನ್ನು ತ್ಯಜಿಸಲೂ ಆಗದೇ ಗ್ರಹಿಸುವ ಇಚ್ಛೆಯೂ ಇರದೇ 
ಉಭಯಸಂಕಟದಲ್ಲಿರುವ ವ್ಯಕ್ತಿಯು ಗುರುವಿನ ಮಾರ್ಗದರ್ಶನದ ದ್‌ ಶಿವನನ್ನು 
ಆಶ್ರಯಿಸಬೇಕು. ದೃಢಭಕಿಯಿಂದ ತನ್ನನ್ನು ಚೆನ್ನಾಗಿ ಅರಿತು "ಶಿವನೇ ನಾನು 
" ಎಂಬ ಭಾವದಿಂದ ಇರುವ ಭಕ್ತನು. ನಿಸಂಶಯವಾಗಿ ಕೊನೆಯಲ್ಲಿ 
ಶಿವನ ಸ್ವರೂಪವೇ ಆಗುವನು. ಕಾರಣ ಎಲ್ಲ ಆಧ್ಯಾತ್ಮಿಕ ಸಾಧನೆ ಸಿದ್ದಿಗಾಗಿ 
ಗುರುವನ್ನೇ ಆಶ್ರಯಿಸಬೇಕೆಂದು ತಿಳಿಸಿದೆ. 


೧೭. ಸೂ.ಆ.ಕ್ರಿಪಾ.೫, ಶ್ಲೊಕ ಸಂಖ್ಯೆ ೨೬ 
೧೮. ಪಾ.ಆ. ಪಟಲ ೨೨, ಶ್ಲೊಕ ಸಂಖ್ಯೆ ೫೪ 
೧೯. ಪಾ.ಆ. ಪಟಲ ೨೨, ಶ್ಲೊಕ ಸಂಖ್ಯೆ ೫೬-೫೮ 


೨೧೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಚನಗಳೂ ಆಗಮಗಳ ಅಭಿಪ್ರಾಯವನ್ನೇ ಸಮರ್ಥಿಸಿವೆ. ನಿಜಗುಣ 
ಶಿವಯೋಗಿಗಳು “ಶ್ರೀಗುರು ವಚನೋಪದೇಶವ ನಾಲಿಸಿದಾಗಳಹುದು ನರರಿಗೆ ಮುಕುತಿ' 
ಎಂದಿದ್ದಾರೆ. ಇದನ್ನೇ ಜೇಡರ ದಾಸಿಮಯ್ಯನವರು- 


"ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. 
ಮಾಯ ಪ್ರಪಂಚು ಬಿಟ್ಟಿತ್ತು. ಮುಂದಣ 'ಹುಟ್ಟರತು ಹೋಯಿತ್ತು. 
ನೆಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟಿನು ಕಾಣಾ ರಾಮನಾಥ” 


ಎಂದಿದ್ದಾರೆ. ಅಂತೆಯೇ ಬಸವಣ್ಣನವರು “ಮಡಿಕೆಯ ಮಾಡುವಡೆ ಮಣ್ಣೇ 
ಮೊದಲು, ತೊಡಿಗೆಯ ಮಾಡುವಡೆ "ಹೊನ್ನೇ ಮೊದಲು, ಶಿವಪಥವನರಿವಡೆ 
ಗುರುಪಥವೇ ಮೊದಲು' ಎಂದು ಹೇಳಿ ಶಿವಸಾನಿಧ್ಯ ಹೊಂದಲು ಗುರುವನ್ನೇ 
ಆಶ್ರಯಿಸಬೇಕೆಂಬ ವಿಚಾರವನ್ನು ಸಮರ್ಥಿಸಿದ್ದಾರೆ. 


ಗುರುವಿನ ಮಹಿಮೆ - 
ಗುರುವಿನ ಮಹಿಮೆಯನ್ನು ಎಲ್ಲಾ ಆಗಮಗಳೂ ಮುಕ್ತ ಕಂಠದಿಂದ ಸುುತಿಸಿವೆ. 


ಸೂರ್ಯೋದಯೇ ತಮೋ ಯದ್ವದ್ದಿನಾಶಮುಪಯಾತಿ ಹಿ। 
ಗುರುದರ್ಶನತಸದ್ದತ್ಲಾಪಜಾಲಂ ಪ್ರಣಶ್ಯತಿ ॥ 
ಸಂಸಾರದಾವದಹನಜ್ಞಾಲಾ ಯೇನ ವಿನಾಶಿತಾ। 

ಕಟಾಕ್ಷಾಮ ತವರ್ಷೇಣ. ಕೋಹಿ ತತ್ನದೃಶೋ ವ್ಯ | 
ತಸ್ಮಾನುಮುಕ್ತುಃ ಸೇವೇತ, ಗುರುಮೇವಾತಿಭಕ್ತಿತಜ” 


ಸೂರ್ಯನ ಉದಯದಿಂದ ಕತ್ತಲೆಯು ಕಳೆಯುವಂತೆ, ಗುರುದರ್ಶನದಿಂದ 
ಎಲ್ಲ ಪಾಪಸಮೂಹಗಳೂ ನಾಶವಾಗುತ್ತವೆ. ಶ್ರೀ ಗುರುವಿನ ಕೃಪಾಕಟಾಕ್ಷವೆಂಬ 
ಅಮೃತಧಾರೆಯಿಂದ ಶಿಷ್ಯನ ಸಂಸಾರವೆಂಬ ಕಾಡುಗಿಚ್ಚಿನ ಜ್ವಾಲೆಯು ನಾಶವಾಗುತ್ತದೆ 
(ತಣ್ಣಗಾಗುತ್ತದೆ). ಆದ್ದರಿ೦ದ ಶ್ರೀ ಗುರುವಿಗೆ ಸರಿಸಮರಾರೂ ಇಲ್ಲ. ಆದ್ದರಿ೦ದ 
ಮೋಕ್ಷಾಪೇಕ್ಟಿಯು ಅತಿ ಭಕ್ತಿಯಿಂದ ಶ್ರೀಗುರುವನ್ನೇ ಸೇವಿಸಬೇಕು ಎಂದು ಗುರು 
ಮಹಿಮೆಯನ್ನು ಸಾರಿವೆ. 


ವಚನಕಾರರೂ ಸಹ ಗುರುವನ್ನು ಭವರೋಗ ವೈದ್ಯ ಎಂದೂ; ಅವನೊಬ್ಬನೇ 
ಭವರೋಗ ಕಳೆಯಬಲ್ಲನೆಂದೂ ಹಾಡಿ ಹೊಗಳಿದ್ದಾರೆ. ಗುರುಪಾದವ ಮುಟ್ಟಿ 
ಭವಗೆಟ್ಟಿನು ಎಂದಿದ್ದಾರೆ. ಗಣದಾಸಿ ವೀರಣ್ಣನವರು ಗುರುವೇ ಪರಶಿವ, ಸಕಲ ಎದ್ಯಾ 
ಸ್ವರೂಪ, ಸಕಲ ಮಂತ್ರ ಸ್ವರೂಪ, ಕಾಮಧೇನು-ಎಂದೆಲ್ಲ ಗುರುವಿನ ಮಹಿಮಾತಿಶಯವನ್ನು 
೨೦. ಸಮಗ್ರ ವಚನ ಸಂಪುಟ ೭, ಸಂಕೀರ್ಣ ವ.ಸ೦.೨, ವಚನ ಸಂಖ್ಯೆ ೭೮೬. ಮಟ ೨೪೬ 
೨೧. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೭೦. ಪುಟ ೨೦ 
೨೨. ಸೂ.ಆ.ಕ್ರಿಪಾ.೫, ಶ್ಲೊಕ ಸಂಖ್ಯೆ ೨೩-೨೫ 


ಗುರು | ೨೧೭ 


ಕೊಂಡಾಡಿದ್ದಾರೆ. ಅಲ್ಲದೇ "ಗುರುವಿಲ್ಲದೆ ಲಿಂಗವೇ ಇಲ್ಲ” ಎಂದು ನುಡಿದು 
“ಗುರುವಿಡಿದು ಕುರುಹ ಕಾಣಬೇಕು”, “ಗುರುವಿಡಿದು ಅರುಹ ಕಾಣಬೇಕು.” ಎಂದು 
ಗುರುವಿನ ಮಹತ್ವವನ್ನು ಕೊಂಡಾಡಿದ್ದಾರೆ. ಅಕ್ಕಮಹಾದೇವಿಯು ಶ್ರೀಗುರುವಿನ 
ಕರುಣೆಯಿಂದಲೇ ಸಕಲ ಸನ್ನಂಗಲಗಳು ಎ೦ಬ ಮಾತನ್ನು ಪುಷ್ಟೀಕರಿಸುತ್ತಾ - 


“ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಜಂಗಮನ ಕಂಡೆ 
ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ 

ಗುರುವಿನ ಕರುಣದಿಂದ ಸಜ್ಜನ ಸದ್ಧಕ್ತರ ಸದ್ಗೋಷ್ಠಿಯ ಕಂಡೆ 
ಚೆನ ಮಲ್ಲಿಕಾರ್ಜುನಯ್ಯಾ ನಾ ಹುಟಿಲೊಡನೆ ಶ್ರೀಗುರುವಿಭೂತಿಯ 
ಪಟ್ಟವ ಕಟ್ಟಿ ಲಿಂಗಸ್ಥಾಯತವ ಮಾಡಿದನಾಗಿ ಧನ್ಕಳಾದೆ”” 


ಎಂದಿದ್ದಾರೆ. ಕಾರಣ ಗುರುಕರುಣೆಯು ಲಭ್ಯವಾಗಬೇಕಾದರೆ ಭಕ್ತಿಯಿಂದ 
ಗುರುಸೇವೆಯನ್ನು ಗೈಯಬೇಕೆಂದು ಆಗಮ ಮತ್ತು ವಚನಗಳು ಸಾರುತ್ತವೆ. 


ಗುರುಸೇವೆ ಮತ್ತು ಗುರುಕಾರುಣ್ಯಪ್ರಾಪ್ತಿ 

ಗುರೂಕ್ತ ವಚನಗಳಲ್ಲವೂ ಮಂತ್ರಸ್ತರೂಪವಾಗಿರುತ್ತವೆ. ಆತನಿಂದ ನಿರ್ದೇಶಿಸಲ್ಪಟ್ಟ 
ಕ್ರೆಯೆಗಳಲ್ಲವು ಶ್ರೇಷ್ಠಕರ್ಮ. ಆದ್ದರಿಂದ ಶಿವನ ಸ್ವರೂಪದ ಸರಿಯಾದ ಜ್ಞಾನವು 
ಉಂಟಾಗುವವರೆಗೂ ದಾಸನಂತೆ ತ್ರಿಕರಣಶುದ್ಧಿಯಿ೦ದ ಸದ್ಗುರುವಿನ ಸೇವೆಯನ್ನು 
ಮಾಡಬೇಕೆಂದು ಪಾರಮೇಶ್ರರಾಗಮವು — 


ತದ್ಯಾವಜ್‌ಜ್ಞಾಯತೆ ಭಕ್ತಿರ್ಜಾನೀಯಾನ್ನಾಮಶೇಷತಃ। 
ಗುರುಂ ಪರಿಚರೇತ್‌ ತಾವನ್ನೀಚವೃತ್ತ್ಯಾಪಿ ದಾಸವತ್‌ ॥ 
ತದುಕ್ಷಃ ಪರಮೋ ಮಂತ್ರಃ ಜು ತ್ರಚ್ಚೋದಿತಾ ಪರಾ! 
ಕರಣತ್ರಯಭಾವೇನ ಎಶ್ವಸೇದ್‌ ಗುರುಮೀಶ್ವರಮ್‌ ¥ 


ಎಂದು ಬೋಧಿಸುತ್ತದೆ. ಚಂದ್ರಜ್ಞಾನಾಗಮವು ಸಹ ಇದನ್ನೇ ಸಮರ್ಥಿಸುತ್ತಾ 
ಗುರುಪೂಜೈವ ಪೂಜಾ ಸ್ಯಾಚ್ಛಿವಸ್ಯ ಪರಮಾತ್ಮನಃ 
ಗುರುಶೇಷಂ ತು ತತ್ಸರ್ವಮಾತ್ಮಶುದ್ಧಿಕರಂ ಭವೇತ್‌॥ 
ತಸ್ಮಾದ್‌ ಗುರುಮುಖಾತ್‌ ಕರ್ಮ ಜ್ಞಾನಂ ಚಾಪಿ ವಿಶೇಷತಃ 
ಜ್ಞಾತ್ವಾ ಕರ್ತವ್ಯಮಖಿಲಂ ಭೋಗಮೋಕ್ಷಪಲಬ್ಧಯೇ | 


sca ಲಸ ಮೋಕ್ಷಾಯ ಕಲ್ಪತೇ। 
ನ ಮುಕ್ತಿ ಮೂಲಮನ್ಯದ್ದಿ ವಿಹಾಯ ಸುರುಇತ ಪಾಮ್‌!” 


೨೩. ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯೆ ೨೦೧. ಪುಟ ೫೯ 
೨೪. ಪಾ.ಆ. ಪಟಲ ೨೨, ಶ್ಲೊಕ ಸಂಖ್ಯೆ ೫೯-೬೦ 
೨೫. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೯೪-೯೬ 


೨೧೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಗುರುಪೂಜೆಯೇ ಪರಮಾತ್ಮನಾದ ಪರಶಿವನ ಪೂಜೆ. ಗುರುಪಸಾದವು ಆತ್ಮ 
ಶುದ್ಧಿಯನ್ನುಂಟು ಮಾಡುವುದು. ಆದ್ದರಿಂದ ಗುರುಮುಖದಿಂದ ಕರ್ಮ, ಜ್ಞಾನಗಳ 
ವಿಷಯವನ್ನು ವಿಶೇಷವಾಗಿ ತಿಳಿದುಕೊಂಡು ಎಲ್ಲವನ್ನೂ ಭೋಗ ಮೋಕ್ಷಗಳ 
ಸಿದ್ಧಿಗೋಸ್ಕರ. ನಿರ್ವಹಿಸಬೇಕು. ಯಾರು ಗುರು ಪ್ರಸಾದಕ್ಕೆ "'ಯೋಗ್ಯನೋ ಅವನು 
ಮಾತ್ರ ಮೋಕ್ಷವನ್ನು ಪಡೆಯುತ್ತಾನೆ. ಗುರುಕೃಪೆಯ ಆ.21 ಬೇರಾವುದೂ 
ಮುಕ್ತಿಗೆ ಕಾರಣವಲ್ಲ ಎಂದು ಬೋಧಿಸುತ್ತದೆ. ಇದೇ ಭಾವವನ್ನು ಚೆನ್ನಬಸವಣ್ಣನವರ 
ವಚನದಲ್ಲಿ ಕಾಣಬಹುದು. 


ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, 

"ಗುರು ಕರುಣಿಸೆ ಬಿಟ್ಟಿತ್ತು ಮರವೆ, 

ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚ, 
ಕೂಡಲಚೆನ್ನ ಬಜ 

ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮಪಾಶ 


ಎಂದಿದ್ದಾರೆ. ಗುರು ಕರುಣೆಯು ಲಭಿಸಬೇಕಾದರೆ ತ್ರಿಕರಣಪೂರ್ವಕವಾಗಿ 
ಗುರುಸೇವೆಯನ್ನು ಗೈಯಬೇಕು. 


ಗುರುಸೇವೆಯು ಆಪ್ವ ಅಂಗ, ಸ್ಥಾನ ಮತ್ತು ಸದ್ಭಾವ ಎ೦ದು ನಾಲ್ಕು 
ವಿಧವಾಗಿದೆ. “ಆಪ 'ಎಂದರೆ. ಸ್ಹಜನರು(ಬಂಧುಗಳು)- ಸ್ವಜನರ ಆಗಮನದಿಂದ 
ನಾವು ಹೇಗೆ ಅತ್ಯಂತ ಸಂತೋಷಗೊಂಡು ಅವರ ಆದರಾತಿಥ್ಲವನ್ನು ಮಾಡುತ್ತೇವೆಯೋ 
ಅದೇ ಜ್‌ ಗುರುವು ಆಗಮಿಸಿದಾಗಲೂ ಸಹ ನಡೆದುಕೊಳ್ಳಬೇಕೆಂದು 


ಚ೦ದ್ರಜ್ಞಾನಾಗಮವು- 


ಗುರುಂ ಸ್ವಗೃಹಮಾಯಾಂತಂ ದೃಷ್ಟಾ ಎ ಭಕ್ತಿಯುತೋ ಜನಃ 
ನತ್ವಾ ತದಾಸನಂ ದತ್ತಾ ನು ತದನುಜ್ಜಯಾ॥ 

ಜಂ ಚಾಕ್ಷತಂ ಪುಷ್ಪಂ ಸ್ವರ್ಣ೦ ತಾಂಬೂಲಮಂಬರಮ್‌। 
ಪಾತ್ರೇ ನಿಧಾಯ ಗುರವೇ ಶಿಷ್ಕೋ ದದ್ಯಾನ್ನ ಪಾಣಿನಾ॥ 
ಸಂಭೋಜಯಿತ್ವಾ ಸ್ವಗುರುಂ ಪಶ್ಚಾದ್‌ ಭುಂಜೀತ ಬುದ್ಧಿಮಾನ್‌ 
ಗುರೋಃ ಪುರಸ್ತಾದ್ಯೋ ಭುಂಕ್ತೇ ಗುರುದ್ರೋಹೀ ಸ ಉಚ್ಯತೇ॥ 
ತಾ೦ಬೂಲಮುತ್ತಮಂ ತಸ್ಮೈತತಃ ಪಾತ್ರೇಣ ದಾಪಯೇತ್‌। 
ಪಶ್ಚಾದಿಷ್ಟಾನಿ ವಸ್ತೂನಿ ದತ್ತಾ ನತ್ವಾ ಕ್ಷಮಾಪಯೇತ್‌। 
ದರಿದ್ರಶ್ಟೋದಿತೇಷ್ಟೇಷು ನಿಜಶಕ್ತಿಮವಂಜಯನ್‌ 
ಅವಶ್ಯಮರ್ಚಯೇಜ್ಛಿಷ್ಯೋ ಗುರುಂ ಲಬ್ಧಧನೇನ ವಾ 


೨೬. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವ. ಸಂಖ್ಯೆ ೧೧೫೧, ಪುಟ ೩೯೪ 
೨೭. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೨೧, ೨೩-೨೫, ೨೭ 


ಗುರು ೨೧೯ 


ಭಕ್ತಿವಂತನಾದ ವ್ಯಕ್ತಿಯು ಗುರುವು ತನ್ನ ಮನೆಗೆ ಬಂದದ್ದನ್ನು ಕಂಡು 
ನಮಸ್ಕರಿಸಿ, ಅವನಿಗೆ ಆಸನವನ್ನು ನೀಡಿ ಆಮೇಲೆ ಗುರುಪಾದವನ್ನು ಪೂಜಿಸಿ 
ಅವನ ಅನುಜ್ಜೆಯನ್ನು ಪಡೆದು ತಾನು ಕುಳಿತುಕೊಳ್ಳಬೇಕು. ಅನಂತರ ಗುರು 
ಪಾದೋದಕದ ಸೇವನೆಯನ್ನು ಮಾಡಿ, ಶಿಷ್ಯನು ಗುರುವಿಗೆ ಗಂಧ, ಅಕ್ಷತೆ, ಹೂವು 
ಚಿನ್ನ, ತಾ೦ಬೂಲ, ವಸ್ತ್ರಗಳನ್ನು ಪಾತ್ರೆಯಲ್ಲಿ ಇಟ್ಟು ಅರ್ಪಿಸಬೇಕು. ಫಥ ಗುರುವಿಗೆ 
Ja ಊಟ ಮಾಡಿಸಿ ಜಾ ಶಿಷ್ಯನು ಊಟ ಮಾಡಬೇಕು. 1] 
ಮೊದಲು ಯಾರು ಊಟ ಮಾಡುತ್ತಾನೋ ಅವನು ಗುರುದ್ರೋಹಿಯೆಂದು 
ಕರೆಯಲ್ಪಡುತ್ತಾನೆ. ಗುರುಗಳು ಭೋಜನವನ್ನು ಪೂರೈಸಿಕೊಂಡ ಬಳಿಕ ಉತ್ತಮವಾದ 
ತಾಂಬೂಲವನ್ನು ಪಾತ್ರೆಯಲ್ಲಿಟ್ಟು ಗುರುವಿಗೆ ಅರ್ಪಿಸಬೇಕು. ಅಲ್ಲದೇ ಗುರುಗಳಿಗೆ 
ಇಷ್ಟವಾದ ವಸ್ತುಗಳನ್ನು ಕೊಟ್ಟು ನಮಸ ರಿಸಬೇಕು. ಬಡವನಾದ ಭಕ್ತನು ತನ್ನ 
ಶಕ್ತಿಯಿದ್ದಷ್ಟು ವಂಚನೆಯಿಲ್ಲದ ಗುರುವು ಕೇಳಿದ್ದನ್ನು ಅರ್ಪಿಸಿ ಸತ್ಕರಿಸಬೇಕು ಜು 
ಗುರು ಆಗಮಿಸಿದಾಗ ಶಿಷ್ಯನು ಆದರಿಸುವ ಕ್ರಮವನ್ನು ಸವಿಸ್ತಾರವಾಗಿ ವಿವರಿಸಿವೆ. 


ಇದನ್ನೇ ಚೆನ್ನಬಸವಣ್ಣನವರು ಪ್ರತಿಪಾದಿಸುತ್ತಾ “........ ಶ್ರೀಗುರುಕಾರುಣ್ಯವುಳ್ಳ 
ಶಿವಭಕ್ತರು ಆ ಶ್ರೀಗುರುಲಿಂಗಕ್ಕೆ ತನುಕ್ರೀಯಿ೦ಂದ ಪಾದಾರ್ಚನೆಯ ಮಾಡಿ 
ಪಾದತೀರ್ಥಮಂ೦ ಕೊಂಡು, ಷಡುಸಮ್ಮಾರ್ಜನೆಯ ಮಾಡಿ ರಂಗವಾಲಿಯನಿಕ್ತಿ, 
ಶ್ರೀಗುರುವ ಲಿಂಗಾರ್ಚನೆಗೆ ಕುಳ್ಳಿರಿಸಿ ಅಷ್ಟವಿಧಾರ್ಚನೆ ಷೋಡಶೋಪಚಾರವಂ 
ಮಾಡಿ ಪುರುಷಾಹಾರ ಪ್ರಮಾಣಿನಿಂದ ನೀಡಿ, ತೆರಹು ಮರಹಿಲ್ಲದೆ ಆ 
ಶ್ರೀಗುರುವಾರೋಗಣೆಯಂ ಮಾಡಿದ ಬಳಿಕ ಹಸ್ತಮಜ್ಜನಕ್ಕೆರೆದು, ಒಕ್ಕುಮಿಕ್ಕುದ 


ಕೊಂಡುಂಬುದು ಗುರುಪಸಾದ........ i ಲಿ?) ಜಳ ಹಾ ಶಿಷ್ಯನು 
ಆದರಿಸುವ ಕ್ರಮವನ್ನು ವಿವರಿಸಿದ್ದಾರೆ. 


ಗುರು ಸೇವೆಯ ಇನ್ನೊಂದು ಪ್ರಕಾರವೆಂದರೆ "ಅಂಗಸೇವೆ". ಗುರುವಿನ ಪಾದಾದಿ 
ಅವಯವಗಳ ವಿಷಯದಲ್ಲಿ ಪ್ರೀತಿಯಿಂದಿದ್ದು ಪಾದತೊಳೆಯುವದು, 
ಅಂಗಸಂವಾಹನೆ(ಶರೀರವನ್ನು ಒತ್ತುವದು) ಇತ್ಯಾದಿಯಾಗಿ ಮಾಡುವ ಸೇವೆಯನ್ನು 
ಅಂಗಸೇವೆಯೆಂದು ಕರೆಯುತ್ತೇವೆ. ಟ್‌ ಪೂಜೆ ಮತ್ತು 
ಗುರುಪಾದೋದಕಸೇವನೆಯನ್ನು ಕುರಿತು ಚಂ೦ದ್ರಜ್ಞಾನಾಗಮದಲ್ಲಿ - 

ಸ್ವಾಚಾರ್ಯಚರಣದ್ವಂದ್ವಪ್ರಕ್ಲಾಲಿತಜಲಂ ಸದಾ। 

ಪಿಬೇದ್ದಾರಯೇದ್ದಕ್ಕಾ ಸರ್ವಪಾಪೈಃ ಪ್ರಮುಚ್ಛತೇ॥ 

ತನ್ನ ಬ್‌ ಪಾದಗಳನ್ನು ಚಾಸಿ ನೀರನ್ನು (ಪಾದೋದಕವನ್ನು) ಯಾರು 


Re ಸ್ವೀಕರಿಸುತ್ತಾನೋ. ಅಥವಾ ಭಕ್ತಿಯಿಂದ ಧರಿಸುತ್ತಾನೋ ಅವನು 
ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ. ಏಕೆಂದರೆ- 


೨೮. ಚೆನ್ನಬಸವಣ್ಣನವರ ವ.ಸ೦. ಸಮಗ್ರ ವಚನ ಸಂ. ೩, ವಚನ ಸಂಖ್ಯೆ ೧೧೬೫. ಪುಟ ೪೦೧ 
೨೯. ಚಂ.ಆ. ಕಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೨೨ 


೨೨೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಾದಾಂಗುಷ್ಟೇ ಸಮಸಾನಿ ತೀರ್ಥಾನಿ ನಿವಸತಿ: ಹಿ 
ಗುಲೇ ತಸ ಮಹಾದೇವಿ ತಿಷ್ಠಂತಿ ಗಣತಾರಕಾಃ॥ 


ಟ್‌ ಪಾದಾಂಗುಷ್ಠದಲ್ಲಿ ಎಲ್ಲಾ ತೀರ್ಥಗಳು ನೆಲೆಸಿವೆ. ಹಿಮ್ಮಡಿಯ 
ಗಂಟಿನಲ್ಲಿ ಗಣದೇವತೆಗಳು ತಾರಾಮ೦ಡಲಗಳಿವೆ. ಪಾದದಡಿಯಲ್ಲಿ ಎಲ್ಲ ಸಮುದಗಳಿವೆ. 
ಪಾದದ ಮೇಲ್ಭಾಗದಲ್ಲಿ ಕುಲಪರ್ವತಗಳಿವೆ ಮತ್ತು ಮೊಣಕಾಲುಗಳೆರಡರಲ್ಲಿ 
ಮೂವತ್ತಾರು ತತ್ವಹುಂಜಗಳಿವೆ ಎ೦ದು ಶ್ರೀಗುರುವಿನ ಪಾದಗಳ ವಿರಾಟ ಸ್ವರೂಪವನ್ನು 
ವರ್ಣಿಸುತ್ತಾ ಸಕಲವಿದ್ಯೆಗಳ ನಿವಾಸವಾದ ಶ್ರೀ ಗುರುವಿನ ಪಾದಯುಗಲವನ್ನು 
ಮೂರುಲೋಕಗಳೂ ಆಶ್ರಯಿಸಿವೆ ಎ೦ದು ಆಗಮಗಳು ಅರಹುತ್ತವೆ. ಕಾರಣ - 


ಸರ್ವಸಂಕಲ್ಲಸಿದ್ದ ರಂ ಧ್ಯಾಯೇದ್‌ಗುರುಪಾದಾ೦ಬುಜಮ್‌ ॥ 
ಮಂತ್ರಮೂಲಂ 'ಗುರೋರ್ವಾಕ್ಕಂ ಪೂಜಾಮೂಲಂ ಗುರೋಃ ಪದಮ್‌ 


ಎಲ್ಲಾ ಸಂಕಲಗಳ ಸಿದ್ದಿಗಾಗಿ ಗುರುವಿನ ಪಾದಪದ್ಮಗಳನ್ನು ಧ್ಯಾನಿಸಬೇಕು. 
ಶ್ರೀಗುರುವಿನ ವಾಕ್ಯ ಎಲ್ಲಾ ಮಂತ್ರಗಳಿಗೆ ಮೂಲ. ಶ್ರೀಗುರುವಿನ ಪಾದವು ಎಲ್ಲಾ 
ಪೂಜೆಗೂ ಆಶ್ರಯ ಎಂದು ಆಗಮಗಳು ತಿಳಿಸುತ್ತವೆ. ಇದೇ ಅಭಿಪ್ರಾಯ 
ವಚನಗಳಲ್ಲಿಯೂ ಅಭಿವ್ಯಕ್ತಗೊಂಡಿದೆ. 


ಗುರುಚರಣವ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವು. 

ಗುರು ಚರಣವ ನೋಡಿ ಎನ್ನ ಕಂಗಳು ಪರುಷವಾದವು. 

ಗುರುಚರಣವ ಹಾಡಿ ಹರಸಿ 'ಎನ್ನ ಜಿಹ್ವೆ ಪರುಷವಾಯಿತ್ತು. 

ಗುರುಚರಣವ ನೆನೆದು ಎನ್ನ ಸ ಭನವೆ ವಾಯಿತ್ತು. 

ಗುರುಚಿರಣವ ಧ್ಯಾನಿಸಿ ಎನ್ನ ನ ಪರುಷವಾಯಿತ್ತು ನೋಡಾ ಅಖಂಡೇಶ್ವರಾ. 

ಎ೦ಬ ವಚನದಲ್ಲಿ ಇದೇ ಭಾವ ವ್ಯಕ್ತವಾಗಿದೆ. “ಬ್ರಹ್ಮಂಗೆ ವಾಕ್ಷರುಷ ವಿಷ್ಣುವಿಂಗೆ 
ನಯನ ಪರುಷ ರುದ್ರಂಗೆ ಹಸ್ತ ಪರುಷ ನಮ್ಮ ಕೂಡಲ ಸಂಗನ ಶರಣರಿಗೆ 
ಪಾದವೆ ಪರುಷ' ಎಂದು ಬಸವಣ್ಣನವರು ಸಾರಿದಂತೆ ಗುರುವಿನ, ಜಂಗಮನ 
ಪಾದಗಳು ಪರುಷಮಣಿಗಳಾಗಿವೆ. ಅಂತಹ ಪವಿತ್ರ ಪಾದಗಳ ತೇಜಸ್ಸಿನಿಂದ 
ದೊರೆಯುವ ಪಾದೋದಕದಿಂದ ಪವಿತ್ರರಾಗುವರೆಂಬುದನ್ನು ವಚನಕಾರರೂ ಒತ್ತಿ 
ಹೇಳಿದ್ದುಂಟು. 

ಇನ್ನು ಮೂರನೇ ಗುರುಸೇವೆಯೇ ಸ್ಥಾನಸೇವೆ. ಇಲ್ಲಿ "ಸ್ಥಾನ' ಎ೦ದರೆ ಸದ್ಗುರುವಿನ 
ವಾಸಕ್ಷೇತ್ರ. “ಗುರುರ್ದೇವೋ ಯತಃ ಸಾಕ್ಷಾತ್‌ ತದ್ಗಹಂ ದೇವಮಂದಿರಂ ಗುರುವು 


೩೦. ಸೂ.ಆ.ಕ್ರಿಪಾ.೫, ಶ್ಲೋಕ ಸಂಖ್ಯೆ ೧೭ 

೩೧. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೮೬-೮೭ 

೩೨. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವ.ಸ೦.೯, ವಚನ ಸಂಖ್ಯೆ ೨೯೬. ಪುಟ ೧೮೩ 
೩೩. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೧೨ 


ಗುರು ವಿ೨೧ 


ಸಾಕ್ಷಾತ್‌ ದೇವನಾದುದರಿಂದ ಆತನ ಮನೆಯು ದೇವಾಲಯ) ಎಂಬ 
ಆಗಮೋಕ್ತಿಯಂತೆ ಗುರುವಿನ ವಾಸಕ್ಷೇತ್ರವನ್ನು ದೇವಮಂದಿರದಂತೆ ಶ್ರದ್ದೆಯಿಂದ 
ತಿಳಿಯಬೇಕು ಎ೦ದು ತಿಳಿಸುತ್ತಾ ಚ೦ದ್ರಜ್ಞಾನಾಗಮವು 


ಗುರುಯಾತ್ರಾ ದೇವಯಾತ್ರಾ ತೀರ್ಥ ಯಾತ್ರೇತಿ ಚ ತ್ರಿಧಾ! 
ಆಸಾಂ ತ್ರಿವಿಧಯಾತ್ರಾಣಾಂ ಗುರುಯಾತ್ರಾ ಫಲಾಧಿಕಾ।" 


ಗುರುಯಾತ್ರೆ ದೇವಯಾತ್ರೆ ಮತ್ತು ತೀರ್ಥಯಾತ್ರೆ ಎ೦ಬ ತ್ರಿವಿಧ ಯಾತ್ರೆಗಳಲ್ಲಿ 
ಗುರುಯಾತ್ರೆಯು ಅಧಿಕಫಲವನ್ನು ನೀಡುವದು. ಗುರುವಿನ ದರ್ಶನಕ್ಕೋಸ್ಕರ ಯಾರು 
ಭಕ್ತಿಯಿ೦ದ ಯಾತ್ರೆ ಮಾಡುತ್ತಾನೋ ಅವನು ಪುಣ್ಯಶರೀರವುಳ್ಳವನು. ಎಲ್ಲಾದೇವತೆಗಳಿಗೆ 
ಪ್ರೀಯನು. ಶಿಷ್ಯನು ಗುರುವು ನೆಲೆಸಿರುವ ಗ್ರಾಮವನ್ನು ಪ್ರವೇಶ ಮಾಡುವಾಗ 
ವಾಹನ ಮುಂತಾದವುಗಳನ್ನು ಬಿಡಬೇಕು ಮತ್ತು ಗುರುವಿನ ಮನೆಯ ಸಮೀಪದಲ್ಲಿಯೇ 
ತನ್ನ ಪಾದರಕ್ಷೆಗಳನ್ನು ಕಳಚಬೇಕು.*" ಎಂದು ತಿಳಿಸುತ್ತಾ - 


ಗುರುಯಾತ್ರಾ ಸದಾ ಕಾಶೀಯಾತ್ರಾ ತಸ್ಯ ಯದೀಕ್ಷಣಮ್‌। 
ಭೂಮಿ ಪ್ರದಕ್ಷಿಣಂ ಸಾಕ್ಷಾತ್‌ ದರ್ಶನಂ ನಟ್ಸ್‌ ಸುವತೇ Wu 


ಗುರುದರ್ಶನಕ್ಕೆ ಮಾಡುವ ಯಾತ್ರೆಯು ಕಾಶೀಯಾತ್ರೆಗೆ ಸಮ; ಗುರುವಿನ 
ಪ್ರದಕ್ಷಿಣಯು ಭೂಮಿಯ ಪ್ರದಕ್ಷಿಣೆಯಿದ್ದಂತೆ. ಅದೇ ಶಿವನ ಬಾ 
ಎಂದು ತಿಳಿಸಿವೆ. 

ನಾಲ್ಕನೇ ಸೇವೆಯನ್ನು " ಸದಾವಸೇವೆ' ಎಂದು ಕರೆಯುತ್ತಾರೆ. “ಗುರು ಸಾಕ್ಟಾತ್‌ 
ಪರಬ್ರಹ್ಮ? ತ್‌ ವಿಶ್ವಾಸವೇ. ಸದ್ಭಾವನೆಯಾಗಿದೆ. ಕಾರಣ ಶಿಷ್ಯನು ಗುರುಸೇವೆಯನ್ನು 
ಭಯಾನ್ವಿತನೂ ಹಾಗೂ ಭಾವಾನ್ನಿತನೂ ಆಗಿ ನಿರ್ವಹಿಸಬೇಕೆಂದು ತಿಳಿಸುತ್ತಾ 
ಗುರುವಿನ ಬಳಿ ಶಿಷ್ಕನು ನಡೆದುಕೊಳ್ಳುವ ಬಗೆಯನ್ನು ಪಾರಮೇಶ್ವರಾಗಮವು ಹೀಗೆ 
ವಿವರಿಸುತ್ತದೆ - 


ಭುಕ್ತಿಮುಕ್ತಿಫಲಪ್ರಾಪ್ತೆ 3 ಸೇವೇದೀಶಧಿಯಾ ಗುರುಮ್‌। 

ನ ಲಂಘಯೇದ್‌ ಗುರೋಶ್ಲಾಯಾಮಾತ್ನಚ್ಛಾಯಾಂ ತಥಾ ಗುರೌ ॥ 
ಪ್ರಸಾರಯೇತ್‌ ಪ್ರಯತ್ನೇನ ಶಿಷ್ಯೋ ಭೂಷ್ಟು ಕದಾಚನ। 
ಉಚ್ಚಾಸನ೦ ನ ಸೇವೇತ ನೋಚ್ಚೈರ್ರ್ರೂಯಾತ್‌ ತದಗ್ರತಃ॥। 

ನ ಚೇಷ್ಟಯೇದ್ಯಥಾತ್ಮೇಚ್ಛಂ ನಾನ್ಯ ಗೋಷ್ಟಿಂ ಸಮಾಶ್ರಯೇತ್‌ 

ನ ಸಃ ಸಜಿ ನ್ನ ಸ್ಪಪೇದ್‌ ಗುರುಸಂನಿಧೌ 


೩೪. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೨೮ 
೩೫. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೨೯-೩೦ . 
೩೬. ಪಾ.ಆ. ಪಟಲ ೧೪, ಶ್ಲೊಕ ಸಂಖ್ಯೆ ೯೭ 


೨೨೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಹ ಶ್ರೀಗುರುಣಾ ಶಿಷ್ಯೋ ನ ಕುರ್ಯಾತ್‌ ಕ್ರಯವಿಕ್ರಯಮ್‌ 
ನೋಚ್ಚೈರ್ಹಸೇನ್ನ ಪ್ರಲಪೇನ್ನೊ ಪವಿಶ್ಯೇತ್‌ ತದಗ್ರತಃ ॥ 
ಜಾ ಬಃ ಸೇವೇತ ಸುಪ ಪ್ರಸನ್ನಮನೋಮುಖಃ। 
ಕೃಚ್ಛೇಪಿ ನಾತ್ಮನಃ ಕ್ಷೇಶಂ ತದಗ್ರೇ Se SAE 

ಶಯ್ಯಾ ಚಾಸನವಸ್ತಾದಿ ಯತ್ತತ್‌ ಸ್ಪಷ್ಟಂ ತು ಪೂಜಯೇತ್‌! 
ಪಾದುಕಾವಾಹನಾದೀನಿ ನಾಪಸವ್ಯ೦ ವ್ರಜೇದ ಗುರೋಕಿ 
ಸಮರ್ಪ್ಯ ಗುರವೇಶ್ರೀ ಯಾದ್‌ ಯದ್ಯದಿಷ್ಟಂ ತಥಾತ್ಮನಃ್ಕ 
ಭಾವಯೇಜ್ಛಿ ಸಸ ರೂಪಂ ಜಗದೇತಚ್ಛರಾಜರಮ್‌॥* 


ಶಿಷ್ಠನಾಗುವವನು ಭೋಗ ಮತ್ತು ಮೊಕ್ಷಗಳನ್ನು ಪಡೆಯುವುದಕ್ಕಾಗಿ ಗುರುವನ್ನು 
ಈಶ್ವರನೇ ಆತನೆಂಬ ಭಾವನೆಯಿಂದ ಸೇವಿಸಬೇಕು; ಗುರುವಿನ ನೆರಳನ್ನು cnn 
ಮತ್ತು ತನ್ನ ನೆರಳು ಗುರುವಿನ ಮೇಲೆ ಪಸರಿಸದಂತೆ ಪ್ರಯತ್ನಪೂರ್ವಕವಾಗಿ 
ನೋಡಿಕೊಳ್ಳಬೇಕು; ಯಾವಾಗಲೂ ಆತನ ಆಸನಕ್ಕಿಂತ ಎತ್ತರದ ಆಸನದಲ್ಲಿ 
ಕುಳಿತುಕೊಳ್ಳಬಾರದು ಮತ್ತು ಆತನ ಎದುರಿಗೆ ಎತ್ತರದ (ವಿರು) ಧ್ವನಿಯಲ್ಲಿ 
ಮಾತನಾಡಬಾರದು. ಗುರುವಿನ ಮುಂದೆ ಸೈಚ್ಚೆಯಿಂದ ವರ್ತಿಸಬಾರದು. ಗುರುವಿನ 
ಸನ್ನಿ ಧಿಯಲ್ಲಿ ಮಲಗಬಾರದು. ಶ್ರೀಗುರುಎನೊಂದಿಗೆ ಶಿಷ್ಯನು ಕೊಳ್ಳುವ ಮಾರುವ 
ವ್ಯವಹಾರವನ್ನು ಇಟ್ಟುಕೊಳ್ಳಬಾರದು. ಗುರುವಿನ ಎದುರಿಗೆ ಜೋರಾಗಿ "ನಗಬಾರದು. 
ಸಾ? ಮಾತ ನಾಡಬಾರದು ಮತ್ತು ಕುಳಿತುಕೊಳ್ಳಬಾರದು. ಗುರುವಿನ 
ಮುಖವನ್ನು ನೋಡುತ್ತಿದ್ದಂತೆಯೇ ಸಂತುಷ್ಣವಾದ ಮನಸ್ಸು ಮತ್ತು ಮುಖಭಾವದಿಂದ 
ಸೇವ ಬಟು ಕಷ್ಟವಿದ್ದಾಗಲೂ ತನ್ನ ಕಷ್ಟವನ್ನು ಗುರುವಿನ ಮುಂದೆ 
ತೋರಿಸಿಕೊಳ್ಳಬಾರದು. ಹಾಸಿಗೆ. "ಆಸನ, ಬಟ್ಟ ಪಾದುಕೆ, ವಾಹನ ಮುಂತಾದ್ದು 
ಯಾವುದು ಗುರುವಿನಿಂದ : ಸ್ಪರ್ಶಿಸಲ್ಪಟ್ಟಿದೆಯೋ' ಅದನ್ನು ಪೂಜಿಸಬೇಕು. ಗುರುವಿನ 
ಬಲಗಡೆಯಿಂದ ಹೋಗಬಾರದು. ಯಾವುದು ತನಗೆ ಇಷ್ಟವೋ ಅದನ್ನು ಗುರುವಿಗೆ 
ಸಮರ್ಪಿಸಿ ತಿನ್ನಬೇಕು. ಚರಾಚರಾತ್ಮಕವಾದ ಜಗತ್ತನ್ನು ಶ್ರೀಗುರುವಿನ ರೂಪವೆಂದ. 
ee ತಿಳಿಸುತ್ತದೆ. ಇದನ್ನೇ ಚಂದಜ್ಞಾನಾಗಮವು ಸಮರ್ಥಿಸುತ್ತ - 


ಗಚ್ಛ೦ಸ್ತಿಷ್ಠನ್‌ ಸ್ವ ಸ್ನಪನ್‌ ಭು೦ಜನ್‌ ಯದ್ಯತ್ಯರ್ಮ ಸಮಾಚರೇತ್‌! 
ಸಮಕ್ಷಂ ee ಕುರ್ವೀತ ತತ್ಸರ್ವಂ ಗುರ್ವನುಜ್ಞಯಾ | 
ಗುರೋರ್ಗೇಹೇ ಸಮಕ್ಷೇವಾ ನ ಯಥೇಷ್ಟಾಸನೋ ಭವೇತ್‌! 
ಗುರುರ್ದೇವೋ ಯತಃ ಸಾಕ್ಷಾತ್‌ ತದ್ಗಹಂ ದೇವಮಂದಿರಮ್‌ ॥ 
ಪಾಪಿನಾ೦ಂ ಚ ಯಥಾ ಸಂಗಾತ್‌ ತತ್ಪಾಪಫಲಭಾಗ್‌ ಭವೇತ್‌! 
ತದ್ದದಾಚಾರ್ಯಸಂಗೇನ ತದ್ದರ್ಮ ಫಲಭಾಗ್‌ ಭವೇತ್‌! 


೩೭. ಪಾ.ಆ. ಪಟಲ ೨, ಶ್ಲೊಕ ಸಂಖ್ಯೆ ೭೭-೮೩ 


[ 


ಗುರು ೨೨೩ 


ಯಥೇಹ ವಹ್ನಿಸಂಪರ್ಕಾನ್ನಲಂ ತ್ಯಜತಿ ಕಾಂಚನಮ್‌। 

ತಥೈವ ಗುರುಸಂಪರ್ಕಾತ್‌ ಪಾಪಂ ತ್ಯಜತಿ ಮಾನವಃ॥ 
ಪ್ರಜ್ವಲಿತೋ ವಹಿಿರ್ನಿಷ್ಠಾಂ ಕಾಷ್ಯಸ್ಯ ನಿರ್ದಹೇತ್‌। ಚ 
ENE ಸಂತುಷ್ಟೋ ಸಾ ಪಾಪಂ ಕ್ಷಣಾದ್ದಹೇತ್‌। 


ನಡೆಯುವಾಗ, ಮಲಗಿದಾಗ, ಊಟ ಮಾಡುವಾಗ ಯಾವುದೇ ಕರ್ಮವನ್ನು 
ಮಾಡುವಾಗಲೂ ಗುರುವಿನ ಎದುರಿಗೆ ಮಾಡುವುದಾದರೆ ಅದೆಲ್ಲವನ್ನೂ ಗುರುವಿನ 
ಒಪ್ಪಿಗೆಯನ್ನು ಪಡೆದು ಮಾಡಬೇಕು. ಗುರುವಿನ ಮನೆಯಲ್ಲಿ ನನನ ಮೇಲೆ 
ಕುಳಿತುಕೊಳ್ಳಬಾರದು. ಏಕೆಂದರೆ ಗುರುವು ಸಾಕ್ಷಾತ್‌ ದೇವನು ಮತ್ತು ಆ ಮನೆಯು 
ದೇವ ಮಂದಿರ. ಪಾಪಿಗಳ ಸಂಪರ್ಕದಿಂದ “ಹೇಗೆ ಅವರ ಪಾಪದ ಫಲದಲ್ಲಿ 
ಭಾಗಿಯಾಗಬೇಕಾಗುತ್ತದೋ ಹಾಗೆಯೇ ಶ್ರೀಗುರುವಿನ ಸಂಪರ್ಕದಿಂದ ಅವನ 
ಧರ್ಮದ ಫಲವನ್ನು ಪಡೆದವನಾಗುತ್ತಾನೆ. ಹೇಗೆ ಬೆಂಕಿಯ ಸಂಪರ್ಕದಿಂದ ಚಿನ್ನವು 
ತನ್ನ ಕೊಳೆಯನ್ನು ಬಿಡುವುದೋ ಹಾಗೆಯೇ ಶ್ರೀ ಗುರುವಿನ ಸಂಪರ್ಕದಿಂದ 
ಮನುಷ್ಯನು ಪಾಪವನ್ನು ತೊಡೆದುಕೊಳ್ಳುತ್ತಾನೆ. ಹೇಗೆ ಉರಿಯುತ್ತಿರುವ ಬೆ೦ಕಿಯು 
ಕಟ್ಟಗೆಯ ಕಠಿಣತೆಯನ್ನು ಸುಡುತ್ತದೆಯೋ ಹಾಗೆ ಶ್ರೀಗುರುವು ಸಂತುಷ್ಠನಾದಾಗ 
ಕ್ಷಣದಲ್ಲಿಯೇ ನಮ್ಮ ಪಾಪಗಳನ್ನು ದಹಿಸುತ್ತಾನೆ ಎಂದು ಗುರುಸೇವೆಯ ಮಹಿಮೆಯನ್ನು 
ಕೊಂಡಾಡಿವೆ. 


ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಕೂಡದು 


ಸರ್ವದೇವಾತ್ಮಕಶ್ಚಾಸೌ ಸರ್ವಮಂತ್ರಮಯೋ ಗುರುಃ 
ತಸ್ಮಾತ್‌ ಸರ್ವಪ್ರಯತೆ ಸನ ತಸ್ಕಾಜ್ಞಾಂ ಶಿರಸಾ ವಹೇತ್‌ 
ಶ್ರೋಯೋರ್ಥಿ ಜಾ ಗರ್ವಾಜ್ಞಾಂ ನ ಲಂಘಯೇತ್‌। ತ 
ಗುರ್ವಾಜ್ಞಾಪಾಲಕೋ ಯಸ್ಮಾದ್‌ ಜ್ಞಾನಸಂಪತ್ತಿಮಶ್ನು ತೇ | 


ಗುರುವು ಎಲ್ಲಾ ದೇವತೆಗಳ ಸ್ವರೂಪನು ಮತ್ತು ಮಂತ್ರಗಳ ಸ್ವರೂಪನು. 
ಆದ್ದರಿಂದ ಎಲ್ಲಾ ಪ್ರಯತ ಗಳಿಂದ ದ ಆಜ್ಞೆಯನ್ನು ಶಿರಸಾವಹಿಸಿ ಎ 
ಶ್ರೇಯಸ್ಸನ್ನು ರರ ಗುರುವಿನ ಆಜ್ಞೆಯನ್ನು ಮನಸ್ಸಿನಿಂದ ಕೂಡ 
ಉಲ್ಲಂಫಿಸಕೂಡದು. ಏಕೆಂದರೆ ಗುರುವಿನ ಆಜ್ಞೆಯನ್ನು ನಾರ್‌ ಜ್ಞಾನದ 
ಸಂಪತ್ತನ್ನು ಪಡೆಯುತ್ತಾನೆ ಎಂದು ಚಂದ್ರಜ್ಞಾನಾಗಮವು ತಿಳಿಸುತ್ತದೆ. 


ಗುರುವಿನ ಕ್ರೋಧದಿಂದ ಸರ್ವನಾಶ 
ಮನಸಾ ಕರ್ಮಣಾ ವಾಚಾ ಗುರೋಃ ಕ್ರೋಧಂ ನ ಕಾರಯೇತ್‌! 
ಸನಂ pe ೦ 
ತಸ್ಯ ಕ್ರೋಧೇನ ದಹ್ಯಂತೇ ಹ್ಯಾಯುಃ ಶ್ರೀರ್ಜ್ವಾನಸತ್ಕ್ರಿಯಾಃ। 
೩೮. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೧೧-೧೫ 
೩೯. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೯-೧೧ 


೨೨೪ | ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತತ್ಕೋಧಕಾರಿಣೋ ಯೇ ಸ್ಕುಸ್ನೇಷಾ೦ ಯಜ್ಞ್ಜಾಶ್ಚ ನಿಷ್ಠಲಾಃಿ 
ಯಮಾಶ್ಚ ನಿಯಮಾಶ್ಚೆವ ಹ ಕಾರ್ಯ ವಿಜಾರಣಾ॥ 
ಗರೋರ್ವಿರುದ್ಧಂ ಯದ್ದಾಕ್ಕಂ ನ ವದೇಜ್ಜಾತುಚಿನ್ನ ರಃ 

ವದೇದ್‌ ಯದಿ kT ರೌರವೇ "ಪತತಿ "ಧ್ರುವಮ್‌ | 
ನೈರ್ಗುಣ್ಯೇ ಖ್ಯಾಪಿತೇ ತಸ್ಯ ನೈರ್ಗುಣ್ಯಶತಭಾಗ್ಭವೇತ್‌। 

ಗುಣೇ ತು ಖ್ಯಾಪಿತೇ ತದ್ದತ್‌ ಸಹತ ಪುಣ್ಯಫಲಂ ಭವೇತ್‌॥ i 
ಸಜಾ ಪ್ರಿಯಂ 'ಕರ್ಯಾದಾದಿಷ್ಟೋ ವಾ ನರಃ ಸದಾ। 


ಮನಸಿನಿಂದ, ಕೃತಿಯಿಂದ ಮತ್ತು ಮಾತಿನಿಂದ ಗುರುವಿಗೆ ಕೋಪವುಂಟಾಗುವಂತೆ 
ಮಾಡಬಾರದು. ಗುರುವಿನ ಕ್ರೋಧದಿಂದ ಆಯುಷ್ಯ, ಸಂಪತ್ತು ಮತ್ತು ಪುಣ್ಯಗಳು 
ದಹಿಸಿಹೋಗುತ್ತವೆ. ಯಾರು ಗುರುವಿಗೆ ಕೋಪವನ್ನು ೦ಟುಮಾಡುವರೋ ಕೂ. 
ಯಜ್ಞಗಳು. ಯಮ- ನಿಮಯಗಳು ನಿಷ್ಠಲವಾಗುವವು. ಗುರುವಿನ ವಿರುದ್ದ ಯಾವ 
ಮನುಷ್ಯನೂ ಎಂದೂ ಯಾವ ಮಾತನ್ನೂ ಆಡಬಾರದು. ಅದನ್ನು ಆಡಿದ್ದಾದರೆ 
ಅಂಥವನು ಅತ್ಯಂತ ಘೋರವಾದ ರೌರವ ನರಕದಲ್ಲಿ ಬೀಳುತ್ತಾನೆ. ಗುರುವಿನ 
ದೋಷವನ್ನು ಪ್ರಚಾರ ಮಾಡಿದ್ದಾದರೆ ಅಂಥವನು ನೂರು “ದೋಷಗಳಲ್ಲಿ 
ಭಾಗಿ ಜ್‌ ಗುರುವಿನ ಗುಣವನ್ನು ಪ್ರಚಾರ ಮಾಡಿದ್ದಾದರೆ ಅಂಥವನಿಗೆ : 
ಎಲ್ಲಾ ಪುಣ್ಯಗಳ ಫಲವು ೂಡೆಯವುಡು? ಗುರುವಿಗೆ “ಜತವಾದುದನ್ನು. 
ಪ್ರಿಯವಾದುದನ್ನು ಮಾಡಬೇಕು ಎಂದು ಚ೦ದ್ರಜ್ಞಾನಾಗಮವು ತಿಳಿಸುತ್ತದೆ. 


ಗುರುವಿನ ಉಪೇಕ್ಷೆ ಹಾನಿಕಾರ 


ಯಃ ಪಶ್ಯತಿ ಗುರುಂ ಶಿಷ್ಯಃ ಸಾ ಸಾಧಾರಣ ಮನುಷ್ಯವತ್‌। 

ತಸ , ಭಕಿವ್ಯ ೯ಥಾ ವಿದ್ದನ್‌ ಭವತ್ಯತ್ರ ನ ಸಂಶಯಃ 

ಸಮಸ್ತದವತಾವಾಸಂ. ಸರ್ವಮಂತ್ರಾಸದಂ ಗುರುಮ್‌। 

ಉಪೇಕ್ಷತೇ ಯಃ ಪಾಪಾತ್ಮಾ ರೌರವಂ ನರಕಂ ವಜೇತ್‌॥ j 


ಯಾವ ಶಿಷ್ಕನು ಗುರುವನ್ನು ಸಾಧಾರಣ ಮನುಷ್ಯನಂತೆ ಕಾಣುತ್ತಾನೋ 
ಅವನ ಭಕ್ತಿಯು ನಿಷ್ಠಲವಾಗುತ್ತದೆ. ಈ ಬಗ್ಗೆ ಯಾವುದೇ ಸಂಶಯವಿಲ್ಲ. "ಎಲ್ಲಾ 
ದೇವತೆಗಳ ಆವಾಸ ಸ್ಥಾನವಾದ ಮತ್ತು ಎಲ್ಲಾ ಮಂ ತ್ರಗಳ ಆಶ್ರಯವಾದ ಗುರುವನ್ನು 
ಉಪೇಕ್ಷೆ ಮಾಡುವ ಪಾಪಾತನು ರೌರವ ನರಕಕ್ಕೆ ಹೋಗುತ್ತಾನೆ ಎಂದು ಆಗಮಗಳು 
ಪ್ರತಿಪಾದಿಸಿವೆ. ಆದರೆ ಯೋಗ್ಯ ಗುರುಗಳು ಅತಿ "'ವಿರಳವನ್ನುವ ಸತ್ಯವನ್ನು ಆಗಮಗಳು: 
ಸ್ಪಷ್ಟವಾಗಿ ತಿಳಿಸುತ್ತವೆ. 


| 


೪೦. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೧೬-೨೦ 
೪೧. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೪೪-೪೫ 


ಗುರು 1] ಡಿವಿಜಿ 
ಯೋಗ್ಯ ಗುರುವನ್ನೇ ಆಯ್ದುಕೊಳ್ಳಬೇಕು — 


ಗುರವೋ ಬಹವಃ ಸಂತಿ ಶಿಷ್ಯವಿತ್ತಾಪಹಾರಕಾಃ। 
ದುರ್ಲ್ಬಭೋಂಯಂ ಗುರುರ್ಲೋಕೇ ಶಿಷ್ಠಹೃ ತ್ರಾಪಹಾರಕಃ॥ 


ಶಿಷ್ಯರ ಸಂಪತ್ತನ್ನು ಅಪಹರಿಸುವ ಗುರುಗಳು ಬಹಳ ಇದ್ದಾರೆ. ಆದರೆ ಈ 
ಲೋಕದಲ್ಲಿ ಶಿಷ್ಕರ ಹೃದಯದ ತಾಪವನ್ನು ಪರಿಹರಿಸುವ ಗುರುವು ದೊರೆಯುವುದು 
ಕಷ್ಟ ನಂತ ಚಕ್‌ ತಿಳಿಸುತ್ತವೆ. 


ಇದೇ ಅಭಿಪ್ರಾಯವನ್ನೇ ಅಂಬಿಗರ ಚೌಡಯ್ಯನು 'ಲೋಕದಲ್ಲಿಯ ನೂರಾರು 

ಗುರುಗಳ ನೋಡಿ ನಾನು ಬೇಸರಗೊಂಡನಯ್ವಾ ವಿತ್ಯಾಪಹಾರಿ ಗುರುಗಳು ನೂರಾರು; 

| ಶಾಸ್ತಾರ್ಥ ಪೇಳುವ ಗುರುಗಳು ನೂರಾರು; ಮಂತ್ರತಂತ್ರದಿಂದುಭಯ ಲೋಕದಲ್ಲಿ 

' ಸುಖದುಃ ಖವನೀವ ಗುರುಗಳು ನೂರಾರು** ಎಂದು ತಿಳಿಸಿದ್ದಾನೆ. ಇದನ್ನೇ 

ಅಲ್ಲಮಪ್ರಭುಗಳು “ಆನೆಯ ಚೋಹವ ತೊಟ್ಟು ನಾಯಾಗಿ ಬೊಗಳುವವರ ಏನೆಂಜೆ 

| ಗುಹೇಶ್ವರಾ” ಎಂದು ಇಬ್ಬಗೆಯ ವರ್ತನೆಯನ್ನು ಖಂಡಿಸಿ ನಡೆ-ನುಡಿಯಲ್ಲಿ 
| ಸಮನ್ಹಯ ಹೊಂದಿದವನೇ ನಿಜವಾದ ಗುರು ಸಿಳ ತಿಳಿಸಿದ್ದಾರೆ. 


ಕಾರಣ ಆತ್ಮಜ್ಞಾನ ರಹಿತನೂ ಹಾಗೂ ಸದಾಚಾರ ರಹಿತನನ್ನು ಗುರುವೆಂದು 
 ಪರಿಗಣಿಸಕೂಡದೆಂದು ಹೊಲಿಕೆಯ ಮೂಲಕ ಆಗಮಗಳು ಅತ ೦3 ಸುಂದರವಾಗಿ 
 ನಿರೂಪಿಸಿವೆ - 
| ಸಂವಿತ್ತಿಜನನಂ ಸತ್ಯಂ ಪರಾನಂದಸಮುದ್ಧವಮ್‌। 
ತತ್ತತ್ತ ೦ ವಿದಿತಂ ಯೇನ ಸ ಏವಾನಂದದರ್ಶಕಃ ॥ 
ಸ ಪುನರ್ನಾಮಮಾತ್ರೇಣ ಸಂವಿತ್ತಿರಹಿತಸ್ತು ಯಃ 
ಅನ್ಯಂ ನ ತಾರಯೇದಜ್ಯಃ ಕೆಂ ಶಿಲಾ ತಾರೆಯೇಚಿ ಕ್ಲಿಲಾಮ್‌॥ 
ಸ ತನ ಮಮಾತ್ರೇಣ' ಮುಕ್ತಿರ್ವ್ಯ ನಾಮಮಾತ್ರಿಕಾ। 
ಯೈಃ ಗ್‌ ತತ್ತ್ವಂ “ತ ಮುಕ್ತಾ ಮೋಚಯಂತ್ಯಪಿ॥ 
ತತ .ಹೀನೇ ಕುತೋ ಬೋಧಃ ಕುತೋ ಹ್ಯಾತ್ಸಪರಿಗಹಸ 
ಪರಿಗಹವಿನಿರ್ಮುಕಃ ಪಶುರಿತ್ಯಭಿಧೀಯತೇ 
ಪಶುಭಿಃ ಪ್ರೇರಿತಶ್ಚಾಪಿ ಪಶುತ್ಹಂ ನಾತಿವರ್ತತೇ। 
ತಸ್ಮಾತ್ರತ್ತ 0 ಎದಿತ್ವೇಹ ಮುಕ್ತೋ ಮೋಚಕ ಇಷ್ಟತೇ। 
ಸರ್ವಲಕ್ಷಣಯುಕೋಪಿ ಸರ್ವಶಾಸ್ತ್ರಂ ಎದನ್ನಖ। ಜ್ಞಾ 
ಸರ್ವೋಪಾಯವಿಧಿಜ್ಜೋಂಪಿ ತತ್ತ ಹೀನಸ್ತು ನಿಷ್ಠಲಃ॥ 


೪೨. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೫೪ 

೪೩. ವಚನಗಳಲ್ಲಿ ವೀರಶ್ವವಧರ್ಮ ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ.ಪು.ಸಂ.೧೯ ೪ 
೪೪. ವಚನಗಳಲ್ಲಿ ವೀರಶ್ಚವಧರ್ಮ ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ.ಪು.ಸಂ.೧೯ (೨ 
೪೫. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೫೫-೬೦ 


೨೨೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಗಮಗಳ ಅಭಿಪ್ರಾಯದಂತೆ ಯಾರು ಸಂವಿತ್ತಿ (ಸತ್ಯಜ್ಞಾನ) ರಹಿತನೋ 
ಅವನು ನಾಮಮಾತ್ರದಿ೦ಂದ ಗುರು. ಅಂತಹ "ಜ್ಞಾನಿಯು ಅನ್ಯರನ್ನು 
ಉದ್ದರಿಸಲಾರನು. ಶಿಲೆಯು ಶಿಲೆಯನ್ನು ಉದ್ದರಿಸಬಲ್ಲುದೇ? ಕಾರಣ ಆತ್ಮಸ್ತರೂಪ 
ಜ್ಞಾನವಿಲ್ಲದವನನ್ನು ಪಶುವೆಂದು ಕರೆಯಲಾಗುತ್ತದೆ. ಒಂದು ಪಶು ಇನ್ನೊ ೦ದು 
ಪಶುವಿಗೆ ಪ್ರೇರಣೆ ನೀಡಿದರೆ ಪಶುತ್ಚವಂತೂ ನಿವ ೈತ್ರಿಯಾಗುವುದಿಲ್ಲ. ಆದ್ದರಿಂದ 
ಯಾರು ಸಂವಿತ್ತಿಯ ತತ್ತ ವನ್ನು ಶಿವಜ್ಞಾನದ ತತ್ತ ವನ್ನು ತಿಳಿದಿದ್ದಾರೋ ಅವರು 
ಮುಕ್ತರು ಮತ್ತು ಅವರು ಬೇರೆಯವರಿಗೆ ಮುಕ್ತಿಯ ದಾರಿಯನ್ನು ತೋರುತ್ತಾರೆ. 
ಎಲ್ಲಾ ಲಕ್ಷಣಗಳಿಂದ ಕೂಡಿದವನಾದರೂ, ಎಲ್ಲಾ ಶಾಸ ಸ್ತಗಳನ್ನು ತಿಳಿದವಫಾಡ 
ಎಲ್ಲಾ ಉಪಾಯಗಳ ವಿಧಾನಗಳನ್ನು ಅರಿತವನಾದರೂ ತತ್ತ್ವಹೀನನು 
ಫಲವಿಲ್ಲದವನಾಗುವನು. ಕಾರಣ ಶಿಷ್ಠನ ಅಜ್ಞಾನವನ್ನು ಪರಿಹರಿಸಿ, ಶಿವಜ್ಞಾನವನ್ನು ೦ಟು 
ಮಾಡಿಕೊಡುವ ಸದ್ಗುರುವನ್ನು ಸಾಧಕನು ಸಸ ಅನುಸರಿಸಬೇಕೆಂದು ತಿಳಿಸುತ್ತಾ 


ಸಾಮಾನ್ಯಗುರುಮಾಶ್ರಿತ್ಯ ಜ್ಞಾನಮಿಚ್ಛತಿ ಮೂಢಧೀಃ। 
ಭಿನ್ನನಾವಾಶ್ರಿತಃ ಸೋಪಿ ಮಹಾಬ್ಬಿಂ ಸಂತರಿಷ್ಯತಿ ॥ 

ಅತೋ ಹಿ ಸದ್ಗುರುಂ ಪ್ರಜ್ಞೋ ಜ್ಞಾನಾರ್ಥೀ ಸಂಶ್ರಯೇ ನ್ನರಃ। 
ಏತಾದೃಶಂ ಸ ಜ್ಞಾತ್ವಾ "ಶುಶೂಷಾಂ ವೈ ed WW 


ಸಾಮಾನ್ಯ ಗುರುವನ್ನು ಆಶ್ರಯಿಸಿ, ಜ್ಞಾನವನ್ನು ಪಡೆಯಬಯಸುವ ಮೂಢನು ' | 
ಒಡೆದ ದೋಣಿಯಲ್ಲಿ ಕುಳಿತು ಮಹಾಸಾಗರವನ್ನು ದಾಟಲು ಬಯಸಿದಂತಾಗುತ್ತದೆ. 
ಆದ್ದರಿಂದ ಜ್ಞಾನಾರ್ಥಿಯಾದ ಬುದ್ದಿವಂತನು ಸದ್ಗುರುವನ್ನು ಆಶ್ರಯಿಸಬೇಕೆಂದು , 
ಎಚ್ಚರಿಸುತ್ತವೆ. ಇದೇ ಅಭಿಪ್ರಾಯ ವಚನಗಳಲ್ಲಿಯೂ ಕೂಡಾ ವ್ಯಕ್ತವಾಗಿದೆ. ' 


ಹೊನ್ನು ಹೆಣ್ಣು ಮಣ್ಣೆಂಬ ತ್ರಿವಿಧವಿಡಿದಾತ ಗುರುವಲ್ಲ. 

ಆತ ದೋಷಾರ್ಥಿ; ಆತ ನರಕಿ ಎಂದುದು ನೋಡಾ. 
ಇದಕ್ಕೆ ವೀರಾಗಮೇ: 
“ಕಾಂಚನಂ ಕಾಮಿನೀಚೈವ ತಥಾ ಮಹಿಶ್ಚ ಕ್ಷೇತ್ರಕಂ। | 
ಗುರುಣಾ ತ್ರಿವಿಧಂ ಭೋಗ್ಯಂ ತದ್ಗುರುಃ ನರಕಂ ವಜೇತ್‌॥” ಇಂತೆಂದುದಾಗಿ, 
ಅಪ್ರಮಾಣಕೂಡಲಸಂಗಮದೇವಾ।”” | 


ಎಂದು ವೀರಾಗಮದ ಉಲ್ಲೇಖದೊಂದಿಗೆ ಹೊನ್ನು ಹೆಣ್ಣು ಮಣ್ಣಿಗಾಗಿ ಆಸೆ 
ಪಡುವವನು ಗುರುವಲ್ಲ ಎಂದು ತಿಳಿಸುತ್ತದೆ. ಇದನ್ನೇ ಬಸವಣ್ಣನವರು ಡಾ 


ಕ್ರಿಯಾಚಾರವಿಲ್ಲದ ಗುರುವಿನ ಕೈಯಿಂದ ದೀಕ್ಷೆ, ಉಪದೇಶವ ಕೊಳ್ಳಲಾಗದೆ. | 
ಕ್ರಿಯಾಚಾರವಿಲ್ಲದ ಶಿಲೆಯ ಲಿಂಗವೆಂದು ಪೂಜಿಸಲಾಗದು. 


೪೬ ಸೂ.ಆಕ್ರಿಪಾ.೫, ಶ್ಲೋಕ ಸಂಖ್ಯೆ ೨೭-೨೮ | 
೪೭. ಸಮಗ್ರ ವಚನ ಸಂಪುಟ ೧೩, ise ವ.ಸಂ.೮, ವಚನ ಸಂಖ್ಯೆ ೭೬೮. ಪುಟ ೩೪೬, 


' 


ಗುರು ೨೨೭ 


ಕ್ರಿಯಾಚಾರವಿಲ್ಲದ ಭೂತಪ್ರಾಣಿಗಳಲ್ಲಿ ಜಂಗಮವೆಂದು ಪಾದೋದಕ ಪ್ರಸಾದವ 
ಕೊಳಲಾಗದು. ಇಂತಪ್ಪ ಆಚಾರವಿಲ್ಲದ, 

ಅನಾಚಾರವ ಬಳಸುವ ದುರಾಚಾರಿಗಳಲ್ಲಿ 

ಉಪದೇಶವ ಪಡೆದು, ಪಾದೋದಕ ಪಸಾದವ ಕೊಂಡವಂಗೆ 
ಅಫಘನಾಸ್ಕಿಯಾಗದು, ಮುಂದೆ ಅಘೋರ ನರಕ ತಪುದು 

ಕಾಣಾ, ಕೂಡಲಸಂಗಮದೇವಾ.” 


ಎಂದು ಎಚ್ಚರಿಸಿದ್ದಾರೆ. ಹಾಗಾದರೆ ಆ ಸದ್ಗುರು ಎಂದರೆ ಯಾರು? ಎಂಬುದನ್ನು 
` ಚಂದ್ರಜ್ಞಾನಾಗಮವು ವಿವರಿಸಿದೆ. 


| ಗುರು ಎಂದರೆ ಯಾರು? 


ಯಸ್ವಾನುಭವಪರ್ಯಂತಾ ಮತಿಸ್ಪತ್ತೇ ಪ್ರತಿಷ್ಠಿತಾ । 

ತಸ್ಕಾವಲೋಕನಾದ್ಕೆ ಶ್ಯ ಪರಾನಂದೋಇಭಿಜಾಯತೇ॥ 

ತಸ್ಮಾದ್ಯಸ್ಕೆ ಅವ ಸಂಪರ್ಕತ್‌ ಪ್ರಬೋಧಾನಂದಸಂಭವಃ। 

ಗುರುಂ ತಮೇವ ವೃಣುಯಾನ್ನಾಪರ೦ ಮತಿಮಾನ್ನರಃ ಜು 

ಯಾರ ಸಂಪರ್ಕದಿ೦ದ ಅರಿವಿನ ಆನಂದವು ಉಂಟಾಗುವುದೋ ಹಾಗೂ 
ಯಾರ ಬುದ್ಧಿಯು ತತ್ವದಲ್ಲಿ ನೆಲೆಗೊಂಡಿದ್ದು ಅದರ ಸಾಕ್ಷಾತ್ಕಾರ ಹೊಂದುವ 


ಸಾಮರ್ಥ ಹೊಂದಿದೆಯೋ ಅವರೇ ನಿಜವಾದ ಗುರು. 


ಇದನ್ನೇ ಸಿದ್ದರಾಮರು, pS ಸಂಶಯಾದಿಗಳನ್ನೆಲ್ಲ ಜ್ಞಾನಾಗ್ನಿ ಯಿಂದ ದಹಿಸಿ 


 ಅರುಹಿನ ಬಂಧದೆಲ್ಲಿರಿಸಿದ ಗುರು ಬರಿದು ಸನ ಅಭಿಪ್ರಾಯವನ್ನೇ 


ಸಮರ್ಥಿಸಿದ್ದಾರೆ. ಆದ್ದರಿಂದ ಅರಿವಿನ ಆನಂದ ನೀಡುವವನನ್ನೇ ಬುದ್ಧಿಮಾನ್‌ 
ಶಿಷ್ಯನು ಸಾ ಆಯ್ದುಕೊಳ್ಳಬೇಕು ಎಂದು ಆಗಮಗಳು "ಎವರಿಸುತ್ತಾ ಆ 


 ಔದುರುವಿನ ಲಕ್ಷಣಗಳೇನು? ಆ ವಿಸತವಾಗಿ ವಿವರಿಸಿವೆ. 
ಗಿ ಖೃ ದ ಲ 


ಸದ್ದುರುವಿನ ಲಕ್ಷಣ . 


ಸದ್ಗುರುವಿನ ಗುಣಮೌಲ್ಯಗಳನ್ನು ಚ೦ದ್ರಜ್ಞಾನಾಗಮವು - 


ಗುರುಶ್ಚ ಗುಣವಾನ್‌ ಪ್ರಾಜ್ಞಃ ಪರಮಾನಂದಭಾಸಕಃ। 
ತತ್ತ್ವಚ್ಛಿವಸಂಸಕ್ತೋ ಮುಕ್ತಿದೋ ನ ತು ಚಾಪರಃ 
ಶೈವಸಿದ್ಧಾಂತತತ್ತ್ವಜ್ಯಃ ಪ್ರತಿಷ್ಠಾಮ೦ತ್ರಪಾರಗಃ। 


ಛೆ. ಸಸ ವ. ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೧೬೫. ಪುಟ ೩೧೮. 


೪೯. ಚಂ. ಆ. ಕ್ರಿ ಪಾ. ಪಟಲ ೨. ಶ್ಲೋಕ ಸಂಖ್ಯೆ ೬೫-೬೬ 
೦. ಸಮಗ್ರ ಸಳ ಸಂಪುಟ ೪, ವಚನ ಸಂಖ್ಯೆ ೧೯೫೬ ಪುಟ ೫೫೯ 


ಪಿಪಿ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮೋಕ್ಷದಃ ಕರುಣೋಪೇತೋ ವೀತರಾಗೋ ವಿಮತ್ತರಃ॥ 
ಕ್ರಿಯಾದಿಜ್ಞಾನಪರ್ಯಂತ ಶಿವತತ್ತ ವಿನಿಶ್ಲಯಃ 

ಸಂಪ್ರದಾಯಾಗತಜ್ಞಾನೋ ಗುರುವ೦ಂಶಸಮದ್ಭವಃ॥ 

ಲಿ೦ಂಗಾ೦ಗಸ್ತ ್ಲಲಭೇದಜ್ಞಃ ಷಟ್‌ಸ್ಥಲಜ್ಜಾನತತ್ಪರಃ। 

ದೀಕ್ಷಾಕರ್ಮಾದಿಕುಶಲ: ಷಡದ್ದಜ್ಞಾನವತ್ನಲಃ 
ಶಿವಸ್ಯ ಚ ಗುರೋರ್ಭಕ್ಷಃ ಶಿವೆ EEE 
ಶಿವಾರ್ಚನಾಸಕಚಿತಃ ಶಿವಧಾನೈಕತತರ: TW 


| 
ಗುರುವೆಂದರೆ ಗುಣವಂತನು, ಜ್ಞಾನಿಯು, ಪರಮಾನಂದದ ಅನುಭವವನ್ನು 
ತ೦ದು ಕೊಡುವವನು, ತತ್ತ್ವಗಳನ್ನು ತಿಳಿದವನು, ಶಿವನಲ್ಲಿ ಅನುರಕ್ತನು, ಮುಕ್ತಿಯನ್ನು | 
ಕೊಡುವವನು, ಶೈವ ಸಿದ್ಧಾಂತದ ತತ್ತ್ವಗಳನ್ನು ಅರಿತವನು, (ಲಿಂಗಾದಿ) ಪ್ರತಿಷ್ಠೆಯ 
ಎಧಿ ಮತ್ತು ಮಂತ್ರಗಳಲ್ಲಿ ಪಾರಂಗತನು, ಮೋಕ್ಷವನ್ನು ಅನುಗಹಿಸುವವನು, 4 
ಕರುಣಾಮಯನು, ರಾಗವರ್ಜಿತನು, ಮಾತ್ಸರ್ಯರಹಿತನು, ಕ್ರಿಯಾಪಾದದಿಂದ 1 
ಜ್ಞಾನಪಾದದವರೆಗಿನ ಶೈವಾಗಮ ತತ್ತ್ವಗಳ ನಿಶ್ಚಿತ ಜ್ಞಾನವುಳ್ಳವನು, ಸಂಪ್ರದಾಯದಿಂದ ೨ 
ಬ೦ದ ಜ್ಞಾನವುಳ್ಳವನು, ಗುರುವಂಶದಲ್ಲಿ ಹುಟ್ಟಿದವನು. ಲಿಂಗಸ್ಸ ನಲ ಮತ್ತು ಅ೦ಗಸ್ಥಲಗಳ : 
ಭೇದವನ್ನು ತಿಳಿದವನು, ಷಟ್‌ಸ್ಥಲಗಳ ಜ್ಞಾನದಲ್ಲಿ ಮಗ ನಾದವನು, ನೀಕ್ಷಾಸಂಬಂಧಿ 
ಕ್ರಿಯೆಗಳಲ್ಲಿ ನಿಷ್ಣಾತನು, ಷಡದ್ದಜ್ಞಾನದಲ್ಲಿ ಪ್ರೀತಿಯುಳ್ಳವನು, ಶಿವ ಮತು : ಗುರುವಿನ 
ಭಕ್ತನು, ಶಿವನಲ್ಲಿ ತನ್ನಯವಾದ ಮನಸ್ಸುಳ್ಳವನು, ಶಿವಾರ್ಚನೆಯಲ್ಲಿ ಆಸಕ್ತವಾದ 
ಚಿತ್ತವುಳ್ಳವನು ಮತ್ತು ಶಿವಧ್ಯಾನದಲ್ಲಿ ಮೈ ಮರೆತವನು ಆಗಿರಬೇಕೆಂದು 
ಚ೦ದ್ರಜ್ಞಾನಾಗಮವು ಶಿಳಿಸುತದೆ. ಇದನ್ನೇ ಪಾರಮೇಶ್ವರಾಗಮದಲ್ಲಿ ಈ ರೀತಿ 
ವಿವರಿಸಲಾಗಿದೆ: 


ಸರ್ವಲಕ್ಷಣಸಂಪನ್ನಂ ಸರ್ವಜ್ಞಂ ಸರ್ವಸಂಮತಮ್‌॥ 
ಸದಾಚಾರರತಂ ಶುದ್ಧಂ ಶಿವಭಕ್ತಮಲೋಲುಪಮ್‌। 
ಯಥಾರ್ಥವಾದಿನಂ ಶಾಂತಂ ದ್ವೇಷಾಸೂಯಾದಿವರ್ಜಿತಮ್‌॥ 
ಎದಿತಾಖಿಲಶಾಸ್ತರ್ಥಮಿ೦ಂಗಿತಜ್ಞಮನಾಕುಲಮ್‌। 
ಅನರ್ಥಾತುರಮಾತ್ಮಜ್ಯಮಕಾಮುಕಮವಂಚಕಮ್‌॥ 

ವಾಗ್ಮಿನಂ ಶಿವತತ್ತಾ ರ್ಥಬೋಧಕಂ ಹ )ಷ್ಷಮಾನಸಮ್‌!। 
ಏತಾದೃ ಪಗುಣೋಪೇತನಿನಯಾದ್‌ ಗುರುಮೀಶ್ವರಮ್‌॥” 


ಎಲ್ಲಾ ಶುಭಲಕ್ಷಣಗಳಿ೦ದ ಕೂಡಿದವನು, ಸರ್ವಜ್ಞನು, ಎಲ್ಲರ ಗೌರವಕ್ಕೆ 
ಪಾತ್ರನು, ಸದಾಚಾರದಲ್ಲಿ ವಿರತಲ್ಯು ಶುದ್ದನು, ಶಿವಭಕ್ತನು, ಚಂಚಲತೆ. ಇಲ್ಲದವನು. 


೫೧. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೪೮-೫೨ 
೫೨. ಪಾ.ಆ. ಪಟಲ ೨, ಶ್ಲೊಕ ಸಂಖ್ಯೆ ೬೩-೬೬ 


ಗುರು ಪಠ 


ಸತ್ಯವನ್ನೇ ನುಡಿಯುವವನು, ಶಾಂತನು, ದ್ವೇಷ-ಅಸೂಯೆಗಳಿಲ್ಲದವನು, ಎಲ್ಲಾ 
ಶಾಸ್ತ್ರಗಳಲ್ಲಿ ಪರಿಣತನು, ರಹಸ್ಯವನ್ನು ತಿಳಿದವನು. ಅವ್ಯಾಕುಲನು, ದ್ರವ್ಯಲೋಭರಹಿತನು, 
ಆತ್ಮಜ್ಞಾನಿಯು, ವಿಷಯಾಸಕ್ತಿಯಿಲ್ಲದವನು, ವಂಚನೆಯಿಲ್ಲದವನು, ಪ್ರವಚನಪಟುವು, 
ಶಿವತತ್ತ್ವದ ಮರ್ಮವನ್ನು ತಿಳಿದವನು ಮತ್ತು ಆನಂದ ತುಂಬಿದ ಮನಸ್ಸುಳ್ಳವನು 
ಆಗಿರುವನು ಎಂದು ಗುರುವಿನ ಲಕ್ಷಣವನ್ನು ವಿವರಿಸಿದೆ. ಸೂಕ್ಷ್ಮಾಗಮವು 


ಇನ್ನೂ ಮುಂದುವರೆದು - 


ಸತ್ಸಲಾಂ ಪ್ರಜಪನ್‌ ಶಾ೦ತಃ ಸತ್ಯವಾಗನಹಂಕೃತಿಃ। 
ನಿರ್ಮತ್ನರೋ ನಿರುತ್ತೇಕಃ ಕಾಮಾದಿಗುಣವರ್ಜಿತಃ ॥ 
ಸ್ತ್ರೀಸ೦ಗರಹಿತೋ ದಾಂತಃ ಸಮಸ್ತಾಗಮಪಾರಗಃ। 
ವಾಗ್ನೀ ಗ೦ಭೀರಃ ಸಂತುಷ್ಠಃ ಪ್ರಗಲ್ಲಃ ಕರುಣಾಸ್ಪದಃ 
ಅಧೀತವೇದವೇದಾಂಗಃ ಸರ್ವಸ್ಮೃತದು ಕೋವಿದ॥ 
ಪುರಾಣಸಂಹಿತಾವಕ್ತಾ ತದರ್ಥಪ್ರತಿಪಾದಕಃ ॥ 
ಮಂತ್ರಶಾಸ್ತ್ರಕ ತಾಭ್ಯಾಸೋ ಮಂತ್ರೋದ್ಧಾ ರವಿಧಾನವಿತ್‌!। 
ಶಿವಭಕ್ತಃ ಶವಧ್ಯಾನೀ ಗುರುಭಕ್ಲೋ ಗುರುಪ್ರಿಯಃ ॥ 
ಶಿವೈ ಕಾಹಿತಚಿತ್ರಶ್ರ ಶಿವಲಿಂಗಾರ್ಚನಪ ರಃ। 
ಸಂಪದಾಯವನಿಶೇಷಜ್ಞ ಶಿವಭಕ್ತಜನಪ್ರಿಯಃ ॥ 
ಸದಾಚಾರೆ ಕನಿರತಃ ಸರ್ವತ್ರ ಸಮದರ್ಶನಃ। 
ಸಾ ಗೆ ಗುರುರಿತ ಭಿಧೀಯತೇ।"” 


ಮಹಾಮಂತ್ರವನ್ನು ಜಪಿಸುವವನು, ಶಾಂತನು, ಸತ್ಯವ೦ತನು, ನಿರಹಂಕಾರನು, 
 ಮತ್ತರವಿಲ್ಲದವನು, ಜು ಜಿ ಬಾಜಾ ಸ್ತ್ರೀ ಸಂಗವಿಲ್ಲದವನು 
ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊ೦ಡವನು, ಸಮಸ್ತ ಆಗಮಗಳನ್ನು ಬಲ್ಲವನು, 
 ವಾಗ್ಯಿ ಗಂಭೀರ ಸ್ಪಭಾವದವನು, ಸಂತುಷ್ಟ ಪ್ರಗಲ್ಪ ಕರುಣಾಳು, ವೇದವೇದಾಂಗಗಳಲ್ಲಿ 
ತಿಳುವಳಿಕೆ ಉಳ್ಳವನು, ಎಲ್ಲ ಸ್ಮತಿಗಳನ್ನು ಬಲ್ಲವನು ಪುರಾಣ-ಸಂಹಿತೆಗಳನ್ನು 
ಪ್ರವಚನ ಮಾಡುವವನು ಮತ್ತು ಅವುಗಳ ಅರ್ಥವನ್ನು ತಿಳಿಸಿ ಹೇಳುವವನು, 
ಮಂತ್ರಶಾಸ್ತ್ರ ಪ್ರವೀಣನು, ಮಂತ್ರೋದ್ಧಾರದ ವಿಧಿ-ವಿಧಾನಗಳನ್ನು ಬಲ್ಲವನು, 
'ಶಿವಭಕ್ತನು, ಶಿವಧ್ಯಾನಿಯು, ಗುರುಭಕ್ತನು ಹಾಗೂ ಗುರುವಿಗೆ ಪ್ರಿಯನಾದವನು, 
ಶಿವನೊಬ್ಬನಲ್ಲಿಯೇ ಆಸಕ್ತನಾದ ಮನಸ್ಸುಳ್ಳವನು, ಶಿವಲಿಂಗಾರ್ಚನಪರನು, 
| ಸಂಪ್ರದಾಯಗಳನ್ನು ವಿಶೇಷವಾಗಿ ತಿಳಿದವನು. ಶಿವಭಕ್ತರಾದ ಜನರಿಗೆ ಪ್ರೀತಿಪಾತ್ರನು, 
 ಸದಾಚಾರದಲ್ಲೇ ನಿರತನು, ಸರ್ವತ್ರ ಸಮದರ್ಶಿಯಾದವನೇ ಗುರುವೆಂದು ತಿಳಿಸಿದೆ. 


ಗುರುವಿನ ನಿರೂಪಣೆಗೈಯುವಲ್ಲಿ ಚಂದ್ರಜ್ಞಾನಾಗಮವು ಒಂದು ವಿಶೇಷ 
ಹೇಳಿಕೆಯನ್ನು ನೀಡುತ್ತದೆ. “ಗೃಹಸ್ಥನು ಮಾತ್ರ ಗುರುವಾಗುತ್ತಾನೆ. ಸಂನ್ಯಾಸಿ (ವಿರಕ್ತ) 


೫೩. ಸೂ.ಆ.,ಪಟಲ ೫, ಶ್ಲೊಕ ಸಂಖ್ಯೆ ೪-೯ 


೨೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂದೂ ಗುರುವಾಗುವುದಿಲ್ಲ. ಹಾಗೆಯೇ ವಾನಪಸ್ಥ ಸಂನ್ಯಾಸಿಗಳ ಗುರುತ್ವವೂ 
ನಿಷ್ಠಲವಾಗುತ್ತದೆ” ** ಎಂದು ತಿಳಿಸಿದೆ. ಏಕೆಂದರೆ ಗೃಹಸ್ಥನಿಗ ತನ್ನ ಕುಟುಂಬ 
ಸ೦ರಕ್ಷಣೆಯೊಂದಿಗೆ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ. ನಿರಾಭಾರಿಯಾದ ಎರಕ್ತ 
ಅಥವಾ ಸಂನ್ಯಾಸಿಗೆ ಸಾಮಾಜಿಕ ಜವಾಬ್ದಾರಿ ಇರುವುದಿಲ್ಲ. ಆತ ಚರಮೂರ್ತಿಯಾನಿ 
ಸಂಚರಿಸುತ್ತಾನೆ. ಈ ದೃಷ್ಟಿಯಿಂದ ಗುರುತ್ವ ಅವನಿಗೆ ಸಿದ್ಧಿಸುವುದಿಲ್ಲ. ಪ್ರಾಚೀನ 
ಕಾಲದಲ್ಲಿ ಗುರುಗಳು ಉಪನಿಷತ್ತಿನ ಕಾಲದ ಯಷಿಗಳಂತೆ ಗೃಹಸ್ಥರಾಗಿರುತ್ತಿದ್ದರೆ೦ದು 
ಕಾಣುತ್ತದೆ. ಪರಮಜ್ಞಾನಿಗಳು, ಪವಿತ್ರ ಚರಿತ್ರರೂ ಆಗಿದ್ದ ಗುರುಗಳಿಗೆ ಗೃಹಸ್ಥ 
ಜೀವನ ಅಪವಿತ್ರವಾಗಿರಲಿಲ್ಲ, ಅಡ್ಡಿಯೂ ಆಗಿರಲಿಲ್ಲ. ಕಾಲ ಕಳೆದಂತೆ ಜೈನ- 
ಬೌದ್ಧ ಸಂನ್ಯಾಸಿಗಳ ಪ್ರಭಾವದಿಂದ ವಿಶೇಷವಾಗಿ ಗುರುಗಳು ಬ್ರಹ್ಮಚಾರಿಗಳಾಗಿರಬೇಕು 
ಎನ್ನುವ ಪರಿಕಲ್ಪನೆ ಸಮಾಜದಲ್ಲಿ ಬೆಳೆದು ಬಂದಿರಬೇಕೆಂದು ತೋರುತ್ತದೆ. 


ಒಟ್ಟಿನಲ್ಲಿ ಜ್ಞಾನಿಯು, ಪರಮಾನಂದದ ಅನುಭವವನ್ನು ತಂದು ಕೊಡುವವನು, 
ತತ್ತ್ವಗಳನ್ನು ತಿಳಿದವನು, ಆಚಾರಸಂಪನ್ನನೂ, ಸತ್‌ಕ್ರಿಯಾನಿರತನೂ ಆದ ಗುರು 
ದೊರೆತ ನಂತರ ಶಿಷ್ಯನು (ದೀಕ್ಷಾಪೇಕ್ಷೆಯುಳ್ಳವನು) ಆ ಗುರುವಿನ ಬಳಿ ಹೋಗಿ 
ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕರಿಸಿ, ಕೈಗಳನ್ನು ಬೊಗಸೆಯಾಗಿಸಿ ನಿಂತು, “ಶಿಷ್ಯನಾದ 
ನನಗೆ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡುವ, ವೀರಶೈವ ದೀಕ್ಷೆಯನ್ನು ಅನುಗ್ರಹಿಸು' 
ಎಂದು ಪ್ರಾರ್ಥಿಸಿಕೊಳ್ಳಬೇಕು. 


ಹೀಗೆ ಪ್ರಾರ್ಥನೆಗೈದ ಶಿಷ್ಯನಿಗೆ ಗುರುವು ದೀಕ್ಷೆಯನ್ನು ಕೂಡಲು ಮನಸ್ಸು 
ಮಾಡಿದರೆ. ಆ ಶಿಷ್ಯನನ್ನು ಪರೀಕ್ಷಿಸಿಯೇ ಅವನಿಗೆ ದೀಕ್ಷೆಯನ್ನು ಕೊಡಬೇಕೆಂದು 
ಆಗಮ ಮತ್ತು ವಚನಗಳು ಪ್ರತಿಪಾದಿಸಿ ಶಿಷ್ಯನ ಗುಣಮೌಲ್ಯಗಳನ್ನು ವಿವರಿಸಿವೆ. 


ಶಿಷ್ಯನ ಸ್ವರೂಪ ಡು 
“ಕಿ೦ವಾ ಶಿಷ್ಠಸ್ಯ ಲಕ್ಷಣಮ್‌' (ಶಿಷ್ಯನ ಲಕ್ಷಣಗಳೇನು?)”” ಎಂಬ ಪಾರ್ವತಿಯ 
ಪಶ್ನೆಗೆ ಪರಶಿವನು- 
ಶುಚಿಃ ಸುಶೀಲೋ ಧರ್ಮಿಷ್ಠಃ ಸತ್ಯವಾಗ್ದಿಜಿತೇಂದ್ರಿಯಃ॥ 
ಅಹಂಕಾರವಿನಿರ್ಮುಕ್ತೋ ರಾಗದ್ವೇಷಾದಿವರ್ಜಿತಃ | 
ಗುರುಭಕ್ಕೋ ಜಿತಕ್ರೋಧೋ ಗುರ್ವಾಜ್ಞಾಪರಿಪಾಲಕಃ। 


ವಿಷಯಾಸಂಗನಿರ್ಮುಕ್ತೋ ವಿನಿರ್ಜತಮದಾಷ್ಟಕಃ | 
ಕಾವಾ ಗತಿರ್ಮಮೋತ್ಕೇವಂ ಧ್ಯಾಯಮಾನೋ ದಿವಾನಿಶಮ್‌। 


೫೪. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೫೩ 
೫೫. ಸೂ.ಆ.ಕ್ರಿಪಾ.ಪಟಲ ೫, ಶ್ಲೋ.ಸಂ ೨ 
೫೬ ಸೂ.ಆ.ಕ್ರಿಪಾ.ಪಟಲ ೫, ಶ್ಲೋ.ಸಂ ೩೧-೩೩ 


ಗುರು ೨೩೧ 


ದೈಹಿಕವಾಗಿ, ಮಾನಸಿಕವಾಗಿ ಶುದ್ಧನೂ, ಶೀಲಸಂಪನ್ನನೂ, ಧರ್ಮಿಷ್ಠನೂ, 
ಸತ್ಯವಾದಿಯು, ಜಿತೇಂದ್ರಿಯನೂ, ನಿರಹಂಕಾರಿಯೂ, ರಾಗದ್ದೇಷಾದಿಗಳಿಲ್ಲದವನೂ 
ಆಗಿರಬೇಕು. ಗುರುವಿನಲ್ಲಿ ಭಕ್ತಿಯುಳ್ಳವನೂ, ಕ್ರೋಧವಿಲ್ಲದವನೂ, ಗುರುವಿನಾಜ್ಞೆಯನ್ನು 
ಪರಿಪಾಲಿಸತಕ್ಕವನೂ,ವಿಷಯಾಸಕ್ತಿರಹಿತನೂ, ಅಷ್ಟಮದಗಳಿಲ್ಲದವನೂ ಆಗಿರಬೇಕು 


' ಅಲ್ಲದೇ ಮುಂದೆ ನನಗೆ ಯಾವ ಗತಿ ಉಂಟಾಗುತ್ತದೆ? ಎಂದು ಹಗಲಿರುಳು 
 ಜಿಂತಿಸುವವನಾಗಿರಬೇಕೆಂದು ಸೂಕ್ಷ್ಮಾಗಮವು ತಿಳಿಸುತ್ತದೆ. ಪಾರಮೇಶ್ಚರಾಗಮವೂ 


ಸಹ ಇದನ್ನೇ ಪ್ರತಿಪಾದಿಸುತ್ತಾ - 


ಕುಶಲಂ ಶ್ರೀಗುರೋರ್ಭಕ್ತಂ ಶ್ರೀಗುರೋಃ ಪ್ರಿಯಕಾರಿಣಮ್‌। 

ಕರ್ಮಣಾ ಮನಸಾ ವಾಚಾ ಛಾಯೇವಾನುಚರಂ ಸದಾ! 

ಗುರುಮಂತ್ರಾತ್ಮದೇವೇಷು ತಥೈವಾಸನಮುದ್ರಯೋಃ 

ಅಭೇದಭಾವನಾಧೀರ೦ ಸತ್ಯವಾದಿನಮಾಸ್ತಿಕಮ್‌। 

ಪ್ರಾಣಾರ್ಥಮಾನವಸುಭಿರ್ಮನೋವಾಕ್ಕಾಯಕರ್ಮಭಿಃ 

ಸರ್ವದಾ ಸರ್ವಭಾವೇನ ಗುರುಶುಶ್ರೂಷಣೇ ರತಮ್‌। 

ಅಪ್ರಮತ್ತಮುದಾರಾ೦ಗ೦ ದೃಢಚಿತ್ತಮನಾಮಯಮ್‌ 

ಅಸತ್ಯ ವಾದರಹಿತಮವಂಚಕಮದುಹ್ಕ ೯ದಮ್‌। 

ಅನರ್ಥಾಲೋಭಮರ್ಥಾಢ್ಯಂ ಮೃದುಸಂಭಾಷಣಪ್ರಿಯಮ್‌!'” 

ಕುಶಲನು, ಶ್ರೀಗುರುವಿನ ಭಕ್ತನು, ಶ್ರೀಗುರುವಿಗೆ ಪ್ರಿಯವಾದುದನ್ನೇ 
ಮಾಡುವವನು, ಕ್ರಿಯೆ, ಮನಸ್ಸು ಮತ್ತು ಮಾತುಗಳಿಂದ ಯಾವಾಗಲೂ ಗುರುವನ್ನು 
ನೆರಳಿನಂತೆ ಹಿಂಬಾಲಿಸುವವನು, ಗುರು-ಮಂತ್ರ-ಆತ್ಮ-ದೇವತೆಗಳು-ಆಸನ- 
ಮುದ್ರೆಗಳಲ್ಲಿ ಅಭೇದ ಭಾವನೆಯಿಂದ ದೃಢವಾಗಿರುವವನು, ಸತ್ಯವನ್ನು 
ನುಡಿಯುವವನು, ಆಸ್ತಿಕನು, ಪ್ರಾಣ-ಅರ್ಥ-ಮಾನ-ಸಂಪತ್ತು-ಮನಸ್ಸು-ಮಾತು- 


 ಶರೀರ-ಕರ್ಮಗಳಿಂದ ಸದಾ ಎಲ್ಲಾ ಸ್ಥಿತಿಗಳಲ್ಲಿ ಗುರುಸೇವೆಯಲ್ಲಿ ನಿರತನು, 


ಮೈಮರೆಯದವನು, ಧಾರಾಳ ಮನಸ್ಸಿನವನು, ಸುಳ್ಳು ಮಾತನ್ನು ಆಡದವನು, 
ವಂಚನೆ ಮಾಡದವನು, ಸಾಧು ಹೃದಯದವನು, ಅರ್ಥಲೋಭವಿಲ್ಲದವನು, 


. ಅರ್ಥವುಳ್ಳವನು, ಮೃದುವಾದ ಸಂಭಾಷಣಯನ್ನು ಪ್ರೀತಿಸುವವನು ಆಗಿರಬೇಕೆ೦ದು 
` ತಿಳಿಸಿದೆ. 


ಚಂದ್ರಜ್ಞಾನಾಗಮವೂ ಆದರ್ಶ ಶಿಷ್ಯನ ಗುಣಮೌಲ್ಯಗಳನ್ನು ತಿಳಿಸುತ್ತಾ 


ಗುರುವಿನಲ್ಲಿ ಭಕ್ತಿ, ಗುರುಸೇವೆಯಲ್ಲಿ ನಿಷ್ಠ, ಗುರುಗಳ ಆಜ್ಞಾಪರಿಪಾಲನೆ, ಗುರುವು 


ಬೈದರೂ, ಹಂಗಿಸಿದರೂ; ಹೊಡೆದರೂ, ಶಿಷ್ಯ ಕೋಪಿಸಿಕೊಳ್ಳಬಾರದು. ಇಂತಹ 


 ಸಹನಾಮೂರ್ತಿ. ಶಿಷ್ಠನಿರಬೇಕೆಂದು ತಿಳಿಸುತ್ತದೆ.” 


೫೭. ಪಾ.ಆ. ಪಟಲ ೨, ಶ್ಲೊಕ ಸಂಖ್ಯೆ ೭೦-೭೪ 
೫೮. ಚಂ.ಆ. ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೭೮-೮೦ 


೨೩೨ R ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಏವಂಗುಣಾ ನ್ದಿತಂ ಶಿಷ್ಯಂ ಪರೀಕ್ಷ್ಯ ಗುರುರಾದರಾತ್‌!। 
ಶಿಕ್ಷಯೇತ್ತಸ್ಯ ವೈ ಚಿತ್ತಂ ಜಿವನ ನಿರ್ಮಲಮ್‌॥ 


ಈ ಗುಣಗಳಿಂದ ಕೂಡಿದ ಶಿಷ್ಯನನ್ನು ಶ್ರಿ ಶೀಗುರುದೇವನು ಆದರದಿಂದ ಪರೀಕ್ಷಿಸಿ, 
ಆತನ ಚಿತ್ತ ನಿರ್ಮಲವಾಗುವಂತೆ ಬೋಧಿಸಿ ದೀಕ್ಷೆಯನ್ನು ನೀಡಬೇಕೆಂದು ತಿಳಿಸಿವೆ. 


ಗುರುವು ದೀಕ್ಷೆಯನ್ನು ಅನುಗ್ರಹಿಸುವ ಕ್ರಮ - 

ಆಣವಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲಗಳು ಸ್ಥೂಲ- ಸ -— 
ಕಾರಣ ಶರೀರಿಗಳನ್ನು ಆವರಿಸಿ ಬಂಧನಕ್ಕೊಳಪಡಿಸುವುದರಿಂದ ಆತ್ಮನಿಗೆ ಪ 
(ಜೀವಭಾವ) ವ ಇದರಿಂದ ಆತ್ಮನು ಸಂಸಾರ ದುಃ ಹ್‌ 
ಗುರಿಯಾಗುವನು. ಸದ್ಗುರುವಾದವನು ಶಿಷ್ಯನ ತನುತ್ತಯದಲ್ಲಿರುವ ಮಲತ್ರಯಗಳನ್ನು 
ವೇಧಾ, ಮಂತ್ರ, ಕ್ರಿಯೆಗಳೆಂಬ ತ್ರಿವಿಧ ದೀಕ್ಷಾಬಲದಿ೦ದ ಸುಟ್ಟು, ಸ್ಥೂಲ-ಸೂಕ್ಷ್ಮ- 
ಕಾರಣ ಶರೀರಿಗಳಲ್ಲಿ ಇಷ್ಟ-ಪ್ರಾಣ-ಭಾವವೆಂಬ ತ್ರಿವಿಧ ಲಿಂಗಗಳನ್ನು ಸ್ಥಾಪಿಸುವನು. 


ಕಾರುಣ್ಯನಿಧಿಯಾದ ಪರಮಗುರುವು ಶಿಷ್ಯನನ್ನು ಕೃಪಾದೃಷ್ಟಿಯಿಂದ ನೋಡಿ, 


ಆತನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು, ಆತನಲ್ಲಿ ಶಿವಕಲೆಯನ್ನು ಜಾಗ ೈತಗೊಳಿಸಿ, 


“ನೀನು ಶಿವನ ಸ್ವರೂಪ ನೇ ನ್ದದ್ದೀಯ' ಎಂದು ಗುರು ಬೋಧಿಸುತ್ತಾನೆ. ಅದನ್ನು 
ಶಿಷ್ಯನು ಅಷ್ಟೇ ಶ್ರದ್ದೆಯಿಂದ ನಂಬುತ್ತಾನೆ. ಇದರಿಂದ ಶಿಷ್ಯನ ಅಜ್ಞಾನ ಅಳಿದು, 
ಆಣವಮಲ ದೂರಸ ರಿಯುತ್ತದೆ; ಶಿವಭಾವ ಉದಯವಾಗುತ್ತದೆ. ಈ “ಶಿವೋಹಂ' 
ಭಾವವೇ ಭಾವಲಿಂಗವೆಂದು ಕರೆಯಲ್ಪಟ್ಟಿದೆ. ಹೀಗೆ ಶಿಷ್ಯನ”. ಕಾರಣ ತನುವಿನಲ್ಲಿ 
ಭಾವಲಿಂಗವನ್ನು ನೆಲೆಗೊಳಿಸುವುದಕ್ಕೆ ವೇಧಾದೀಕ್ಷಿ” ಎಂದು ಹೆಸರು. 


ಶ್ರೀಗುರುವು ಪರಮಪವಿತ್ರವಾದ ಪಂಚಾಕ್ಷರೀ ಮಹಾಮಂತ್ರವನ್ನು 
ಶಿಷ್ಯನಿಗುಪದೇಶಿಸಿ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಪ ಡಿಸುತ್ತಾನೆ. 
ಮೂಲಮಂತ್ರವನ್ನು ಗಿ ಸ್‌ ಮಾಯವಾಗಿ 
“ನಾನು ಚಿದೂಪ ಮು” ಎಂಬ ಭಾವ ಉದಯವಾಗುತ್ತದೆ. ಇದನ್ನೇ ಪ್ರಾಣಲಿಂಗವೆಂದು 
ಕರೆಯಲಾಗಿದೆ. ಹೀಗೆ ಪಂಚಾಕ್ಷರೀ ಮಂತ್ರವನ್ನು ಉಪದೇಶಿಸಿ "ಮಾಯಾಮಲವನ್ನು 
ನಿವಾರಿಸಿ ಪ್ರಾಣಲಿಂಗವನ್ನು ನೆಲೆಗೊಳಿಸುವ ದೀಕ್ಷಯೇ ಮಂತ್ರದೀಕೆ. 


ಶಿವದೀಕ್ಷೆಯ ಅಂಗವಾಗಿ ಷಡದ್ದಶುದ್ದಿಯಿಂದ ಸಂಸ್ಕರಿಸಿದ ಲಿಂಗವನು ಶಿಷ್ಯನ ' 
ಹಸ್ತದಲ್ಲಿ ಸ್ಥಾಪಿಸುವುದು ಕಿ ಕ್ರಿಯಾದೀಕ್ಷೆ. ಟು ಹೀಗೆ ಶಿಷ್ಯನಿಗೆ ಪ ಪಾಪವಾದ ಶಿವಲಿಂಗವನ್ನು 
ಇಷ್ಟಲಿಂಗವಂದು ಕರೆಯುತ್ತಾರೆ. ಇದರಿಂದ ಸಾಧಕನ. ಕಾರ್ಮಿಕ ಮಲವು | 
ನಾಶವಾಗುತ್ತದೆ. 


ಹೀಗೆ ಗುರು ಇನ ತ್ರಿವಿಧದೀಕ್ಷೆ ರ್‌ ಶಿಷ ಯಡಿ ತನ್ನ ತನುತ್ರಯ ' 


೫೯. ಸೂ.ಆ.ಕ್ರಿಪಾ ಪಾ.ಪಟಲ ೫, ಶ್ಲೋಕ ಸಂಖ್ಯೆ ೩೩ 
೬೦. ಕಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೧೪, 


~~... 


ಗುರು ೨೩೩ 


ಗಳಿಗಂಟಿಕೊಂಡ ಮಲತ್ರಯಗಳನ್ನು ಕಳೆದುಕೊಂಡು ಸರ್ವಾಂಗಲಿಂಗ ಸಿದ್ಧಿ 
ಪಡೆಯುವನು. ಗುರೂಪದೇಶದಂತೆ ಸತ್ರ ಲಿಂಗಪೂಜೆ, ಶಿವಮಂತ್ರ ಜಪ, 
ಶಿವತತ್ವಾನುಸಂಧಾನ ಮುಂತಾದ ಜ್ಞಾನ ಕ್ರಿಯಾತ್ಮಕವಾದ ಆಚರಣೆಗಳನ್ನು 
ದೇಹವಿರುವರೆಗೆ ಆಚರಿಸುತ್ತ ಇರುವೆನು ಎಂದು ಪ್ರತಿಜ್ಞೆ ಮಾಡಿ ಶಿಷ್ಯನು ಹಾಗೆಯೇ 
ನಡೆಯಬೇಕಾಗುತ್ತದೆ. ಈ ದೀಕ್ಷಾವಿಧಿಯು ಕುಲ-ಜಾತಿ-ಲಿಂಗಗಳ ತಾರತಮ್ಮವಿಲ್ಲದೇ 
ಸ್ತ್ರೀಪುರುಷ ಷರೆಲ್ಲರಗೂ ಸಮಾನವಾದುದಾಗಿರುತದೆ. ಹೀಗೆ ಅನಂತವಾದ ಆಧ್ಯಾತ್ಮಿಕ 


ತೆನುಭವದತ್ತ "ಕರೆದೊಯ್ಯಲು ಮಾರ್ಗದರ್ಶಕನೇ ಮಹಾಗುರು. 
ಕಾರಣ ಲಿಂಗದೀಕ್ಷೆಯನ್ನಿತ್ತು ಭವಿಯನ್ನು ಭಕ್ತನನ್ನಾಗಿ ಮಾಡಿ ಸಾಧನೆಯಲ್ಲಿ 


| ತೊಡಗಿಸುವ ಗುರುವಿನ ಬಗ್ಗೆ ವಚನಕಾರರು ಅತ್ಯಂತ ಭಕ್ತಿಯಿಂದ ಕೊಂಡಾಡಿದ್ದಾರೆ. 
 ಮಹಾದೇವಿಯಕ್ಕನು ನರಜನ್ಮವ ತೊಡೆದು ಹರಜನ್ನವ ಮಾಡಿದವನೆಂದೂ, ಭವಬಂಧನ 


ಓಡಿಸಿ ಪರಮ ಸುಖವ ತೋರಿದವನೆಂದೂ ಗುರುವಿನ ಮಹಾತ್ಮೆಯನ್ನು ಹಾಡಿ 
ಹರಸಿದ್ದಾಳೆ. 


'ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೆ ನಮೋ 
ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ ನಮೋ 
ಭವಿಯಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೆ ನಮೋ 

ಚೆನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕೆ ಕೂಟ್ಟ ಗುರುವೆ, ನಮೋ ನಮೋ" 


| ಎಂದಿದ್ದಾರೆ. ಜೇಡರ ದಾಸಿಮಯ್ಯನವರು ಇದನ್ನೇ ಅಭಿವ್ಯಕ್ತಗೊಳಿಸುತ್ತ -- 


ಘಟದೊಳಗೆ ತೋರುವ ಸೂರ್ಯನಂತೆ, ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದ್ಹು 
ಇದ್ದರೇನು 9 ಅದಕೂಡವರೆ ಗುರುವಿನಿಂದಲ್ಲದಾಗದು ಕಾಣಾ ದಾ 


' ಎಂದಿದ್ದಾರೆ. ಷಣ್ಮುಖ ಸ ಸ್ವಾಮಿಗಳೂ ಸಹ ಗುರುವಿನ ಮಹಿಮೆಯನ್ನು ಕೂಂಡಾಡುತ್ತ 


ಸಕಲ ವಿಸ್ತಾರದೊಳಗೆಲ್ಲ ಲಿಂಗವ ತೋರಿದ. 
ಆ ಲಿಂಗದೊಳಗೆ ಎನ ತೋರಿದ. ಎನ್ನೊ! ಳಗೆ ತನ್ನ 
ತೋರಿದ ಹ ನಮೋ ಪನಿ ಎಂಬೆನಯ್ಯ ಅಖಂಡೇಶ್ವರಾ!” 


. ಎಂದಿದ್ದಾರೆ. ಹೀಗೆ ಶಿಷ್ಠನ ಭವಿತನವನ್ನು ಕಳೆದು “"ಶಿವೋಹ೦' ಭಾವವನ್ನು ಮೂಡಿಸುವ 
| ಗುರುವಿನ ಪರಿಯನ್ನು ಕೊಂಡಾಡುತ್ತ ಅಕ್ಕಮಹಾದೇವಿಯವರು - 


ಒಳಗೆ ಶೋಧಿಸಿ ಹೊರಗೆ ಶುದ್ದಯಿಸಿ, ಒಳಹೊರಗೆಂಬ 
ಉಭಯ ಶಂಕೆಯ ಕಳೆದು. ಸ್ಫಟಿಕದ ಶಲಾಕೆಯಂತೆ 
ತಳವೆಳಗು ಮಾಡಿ. ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ, 


 ೬೧.ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯೆ ೨೫೧. ಪುಟ ೭೪ 


೬೨, ಸಮಗ್ರ ವಚನ ಸಂಪುಟ ೭, ಸಂಕೀರ್ಣ ವ.ಸಂ. ೨, ವಚನ ಸಂಖ್ಯೆ ೭೯೦. ಪುಟ ೨೪೭ 
೬೩. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವ.ಸಂ. ೯, ವಚನ ಸಂಖ್ಯೆ ೨೮೬. ಪುಟ ೧೮೦ 


೨೩೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿಷ್ಯನ ಸರ್ವ ಪ್ರಪಂಚ ನಿವೃ ಶ್ರಿಯಂ ಮಾಡಿ ನಿಜೋಪದೇಶವನಿತ್ತು 
ಆ ಶಿಷ್ಯನ ನಿಜದಾದಿಯನೈದಿಸುವನೀಗ ಜ್ಞಾನಗುರು. 
ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣಾ ಚೆನ್ನ ಮಲ್ಲಿಕಾರ್ಜುನಾ. 


ಎಂದಿದ್ದಾರೆ. ಇದನ್ನೇ ಷಣ್ಮುಖಸ್ವಾಮಿಗಳು ಅತ್ಯಂತ ಅರ್ಥವತ್ತಾಗಿ ಹೀಗೆ 
ನಿರೂಪಿಸಿದ್ದಾರೆ, “ಎನ್ನ ಕರಕಮಲಮಧ್ಯ ದಲ್ಲಿ ಪರಮನಿರಂಜನದ ಕುರುಹ ತೋರಿದ; 
ಆ ಕುರುಹಿನ ಮಧ್ಯದಲ್ಲಿ ಅರುಹಿನ es ತೋರಿದ, ಆ ಕಳೆಯ ಮಧ್ಯದಲ್ಲಿ 
ಮಹಾಜ್ಞಾನದ ಬೆಳಗ ತೋರಿದ. ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ 
ಎನ್ನೊಳಗೆ ತನ್ನ ತೋರಿದ. ತನ್ನೊಳಗೆ ಎನ್ನನಿ೦ಬಿಟ್ಟುಕೊ೦ಡ “ರಗ್‌ | 
ನಮೋ ಬ ಎನುತಿರ್ಚನಯ್ಯಾ ಅಖಂಡೇಶ್ವರಾ” ಎಂದು ಜೀವ ಶಿವರ ಐಕ್ಯವನ್ನು 
ಸಾಧಿಸಿಕೊಡುವ ಗುರುವಿಗೆ ಹೃತೂರ್ವಕ ವಂದನೆಗೈ ದಿದ್ದಾರೆ. 


ಹೀಗೆ ತನು, ಮನ, ಪ್ರಾಣಕ್ಕೆ ಸ೦ಸ್ಕಾರಗೈಯುವುದರ ಮೂಲಕ ದೀಕ್ಷಯನ್ನು, 
ಶಿಕ್ಷಣವನ್ನು ಮತ್ತು ಜ್ಞಾನವನ್ನು ನೀಡುವ ದೃಷ್ಟಿಯಿಂದ ಗುರುವಿನಲ್ಲಿಯೂ ಮೂರು | 
| ಹಂತಗಳನ್ನು ಮಾಡಲಾಗಿದೆ. ಜೀವಾತ್ಮನಲ್ಲಿಯ ಪಾಶ ಬ೦ಧನಗಳನ್ನು ದೂರಮಾಡಿ 
ಪರಮಜ್ಞಾನವನ್ನು ಶಿಷ್ಯನಿಗೆ ದೀಕ್ಷಾ ಸಮಯದಲ್ಲಿ ಪದಾನ ಮಾಡುವವನನ್ನು 
ದೀಕ್ಷಾ ಗುರು ಎಂದೂ, ಶಿಷ್ಯನಿಗೆ ಯುಕ್ತಾಯುಕ್ತ ವಿವೇಕವನ್ನೂ, ಗುರು- ಲಿಂಗ 
ಜಂಗಮ ಒಂದೇ ಸ್ವರೂಪ ಎಂಬ ಜ್ಞಾನವನ್ನು, “ಹಾಗೂ ತ ಬಿಡು” ಗಳನ್ನು 
ಸಪ್ಟೀಕರಿಸುವವನನ್ನು ಶಿಕ್ಬಾಗುರು ಎಂದೂ, ಆಚರಣೆಯ ವೇಳೆಯಲ್ಲಿ ಸಂದೇಹ 
ಪ್ರಾಪವಾದರೆ ಅದನ್ನು ಯುಕ್ತ ರೀತಿಯಲ್ಲಿ ನಿವಾರಿಸಿ, ಸಮೀಚೀನ ಜ್ಞಾನವನ್ನು | 
ದೊರಕಿಸುವವನನು,  ಜ್ಞಾನಗುರುವೆಂದು ಗುರುವನ್ನು ಆಗಮದಲ್ಲಿ ಮೂರು ವಿಧವಾಗಿ , 
ವಿಂಗಡಿಸಿರುವರು. ಒಬ್ಬರಿಂದಲೂ ಈ ಹ ಕ್ರಿಯೆಗಳೂ ನಡೆಯಬಹುದು. : 
ಹೀಗೆ ಗುರುವು ದೀಕ್ಷಾ ಶಿಕ್ಷಾ ಮೋಕ್ಷಗುರುವಾಗಿ ಸಂಸ್ಕಾರವಿತ್ತು ಅಂಗನ ಮಲತ್ರಯಗಳನ್ನು | 
ಮಾಣಿಸಿ ಜ್ಞಾನತ್ರಯಗಳನ್ನು ಕರುಣಿಸುತ್ತಾನೆಂದು ತ್‌್‌ ವಿವರಿಸಿವೆ.“ | 
ಇದೇ ವಿಭಾಗ ಕ್ರಮವನ್ನು ವಚನದಲ್ಲಿಯೂ ನಾವು ಕಾಣಬಹುದು. ಮೋಳಿಗೆ | 
ಮಾರಯ್ಯನವರು, ತ 
ಕರ್ಮ, ಕ್ರೀ, ಆಚಾರ ಸಂಬಂಧವ ಸಂಬಂಧಿಸಿ ಮಾಡುವಲ್ಲಿ ದೀಕ್ಷಾಗುರು; , 
ಆ ಕ್ರೀ ತಪ್ಪಿದಲ್ಲಿ ಬಂಧನವ ಮಾಡುವಲ್ಲಿ ಶಿಕ್ಷಾಗುರು; 
ಇಷ್ಟಕಾಮ್ಯ "ಮೋಕ್ಷಂಗಳ ಗೊತ್ತುಗೆಡಿಸಿ ನಿಶ್ಚ ಸಸಿ ಮಾಡುವಲ್ಲಿ ಮೋಕ್ಷಗುರು; : 
ಇಂತೀ ಭೇದವನರಿಯಬಲ್ಲಡೆ ಘ್‌ ಗುರ್‌ 


ಆ ಶಶ ec ಚಾ ತಾ 


೬೪. ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯೆ ೧೩೩. ಮಟ ೪೨ 
೬೫. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವ.ಸಂ. ೯, ವಚನ ಸಂಖ್ಯೆ ೨೯೯. ಪುಟ ೧೮೪ ' 
೬೬ ಸೂ.ಆಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೧೦-೧೩ | 
೬೭. ವಚನಗಳಲ್ಲಿ ವೀರಶ್ವೆವಧರ್ಮ ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ. ಪು.ಸಂ.೧೯೦ 


ಗುರು ೨೩೫ 


ಎ೦ದಿದ್ದಾರೆ. ಇದನ್ನೇ ಇನ್ನೂ ಸ್ಪಷ್ಟವಾಗಿ ಶಿವಲೆಂಕ ಮಂಚಣ್ಣನವರ ವಚನವು 
ನಿರೂಪಿಸುತ್ತದೆ. 


"ಅಂಗಕ್ಕೆ ಲಿಂಗವ ಕೊಟ್ಟವ ಆಚಾರ್ಯನಾದ, 

ಮನಕ್ಕೆ ಅರಿವ ತೋರಿದಾತ ಮೋಕ್ಷ ಆಚಾರ್ಯನಾದ, 

ಮೋಕ್ಷ ವಿಮೋಕ್ಷವಾಗಿ ಉಭಯದ ಗೊತ್ತು ತೋರಿ 

ಕಾಯದ ಕರ್ಮವ ಕೆಡಿಸಿ, ಜೀವನ ಭವವ ಛೇದಿಸಿ, 

ತದ್ರೂಪ ತೋರಿದಾತ ಜ್ಞಾನಗುರು. 

ಆತ ಪ್ರಕಾಶ ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ತಾನೇ. 


ಎನ್ನುವ ಮೂಲಕ ಗುರುವು ಇಷ್ಟಲಿಂಗವೆಂಬ ಕುರುಹಿನ ಮೂಲಕ ಅರುಹಿನ 
ಕಳೆಯನ್ನೂ, ಜ್ಞಾನದ ಬೆಳಗನ್ನೂ ತೋರಿಸಿ ತ್ರಿವಿಧ ರೂಪದಲ್ಲಿ ಶಿಷ್ಯನ ಭವಪಾಶವನ್ನು 
ಹರಿದು ಶಿವಸಂಸ್ಥಾರಿಯನ್ನಾಗಿ ಮಾಡುತ್ತಾನೆ ಎಂದು ವಿವರಿಸಿದ್ದಾನೆ. 

ಆದರೆ ಗುರುವಿನ ಅನುಗ್ರಹ ಪಡೆದ ಮಾತ್ರಕ್ಕೆ ಶಿಷ್ಠನ ಭವಬಂಧನ ಹರಿಯುತ್ತದೆಂಬ 
ಮಾತನ್ನು ಶರಣರು ಒಪ್ಪುವುದಿಲ್ಲ. ಏಕೆಂದರೆ ಸದ್ಗುರುವಿನ ಕಾರುಣ್ಯವಾದರೂ ಅದನ್ನು 
ಹ ನಿಷ್ಠೆ ಶಿಷ್ಯನಲ್ಲಿರಬೇಕು. ಇದನ್ನೇ ಸಕಲೇಶ ಹ 


ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೆ 9 

ಕೈದುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೆ 9 

ಸ ಮಾಡಬಹುದಲ್ಲದೇ ಪುರುಷತನವ ಹರಸಬಹುದೇ ? 

ಘನವ ತೋರಬಹುದಲ್ಲದೆ. ನೆನಹ ನಿಲಿಸಬಹುದ 9 

"ಒದು ಒಕ್ಕಾಲು ಬುದ್ದಿ ಮುಕ್ಕಾಲು' ಎಂಬ ಲೋಕದ ಗಾದ್ರೆಮಾತಿನಂತ 

ಸದ್ಗುರು ಕಾರುಣ್ಯವಾದರೂ ಸಾಧಿಸಿದವನಿಲ್ಲ. ಸಕಳೇಶ್ವರಾ." 

ಎಂದು ಸದ್ಗುರುವಿನ ಕಾರುಣ್ಯವಾದರೂ ಅದನ್ನು ಸಾಧಿಸುವ ನಿಷ್ಠೆ ಭಕ್ತನಲ್ಲಿ 
ಇದ್ದಾಗ ಮಾತ್ರ ಸದ್ಗತಿ ಎಂದು ಎಚ್ಚರಿಸಿದ್ದಾರೆ. ಗುರುಕಾರುಣ, ಮತ್ತು ಶಿಷ್ಯಪ್ರಯತ್ನ 
ಎರಡೂ ಸೇರಿದಾಗ "ಕೊನೆಯಲ್ಲಿ ಗುರುಶಿಷ್ಯ ಎಂಬ ಬಸ ಅಳಿಸಿ ಹೋಗುತ್ತದೆ. 


ಇದನ್ನೇ ಜೇಡರ ದಾಸಿಮಯ ನವರು 


"ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ 

ಆ ತೃಣವನ್ನು ಆ ಕೆಂಡ ೫೫11] 

ಇಸ್‌ ಮೇಲೆ ತನುವೆಂಬ ತೃಣವ ತಂದಿರಿಸಿದಡ 
ಆ ತನುವೆಲ್ಲ ಲಿಂಗಮಯ ಕಾಣಾ ಸಸಾರ” 


೬೮. ಸಮಗ್ರ ವಚನ ಸಂಪುಟ ೯, ಸಂಕೀರ್ಣ ವ.ಸಂ.೪, ವಚನ ಸಂಖ್ಯೆ ೧೫೪. ಪುಟ ೫೯ 
೬೯, ಸಮಗ್ರ ವಚನ ಸಂಪುಟ ೯, ಸಂಕೀರ್ಣ ವ.ಸಂ.೪, ವಚನ ಸಂಖ್ಯೆ ೪೦೧. ಪುಟ ೧೪೨ 
೭೦. ಸಮಗ್ರ ವಚನ ಸಂಪುಟ ೭, ಸಂಕೀರ್ಣ ವ.ಸಂ.೨, ವಚನ ಸಂಖ್ಯೆ ೭೪೦. ಪುಟ ೨೩೬. 


೨೩೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎ೦ದಿದ್ದಾರೆ. ಕಾರಣ ರಸಕ್ಕೆ ತಾಮ್ರವನ್ನು ಸುವರ್ಣವನ್ನಾಗಿಸುವ ಶಕ್ತಿಯಿದೆ; 


ಆದರೆ ತನ್ನಂತೆಯೇ ರಸವಾಗಿಸುವ ಸಾಮರ್ಥ್ಯ ಇಲ್ಲ. ಆದರೆ ಗುರುವಿಗೆ ತನ್ನ 
ಶಿಷ್ಯನ ಅಜ್ಞಾನವನ್ನು ಹರಿಸಿ, ಅವನನ್ನು ತನ್ನಂತೆಯೇ ಜ್ಞಾನಿಯಾನ್ನಾಗಿಸುವ, 


ಗುರುವನ್ನಾಗಿ ರೂಪಿಸುವ ಚೈತನ್ಯವಿದೆ. ಇದನ್ನೇ ಉರಿಲಿಂಗಪೆದ್ದಿಗಳು 
ಉದಾಹರಣೆಯೊಂದಿಗೆ ಎಶ್ಲೇಷಿಸುತ್ತ ಎ 


ಜ್ಯೋತಿಯ ಸಂಗದಿಂದ ಕರ್ಪುರವು ಜ್ಯೋತಿಯಪ್ಪಂತೆ, 
ಅಪ್ಪುವಿನ ಸಂಗದಿಂದ ಲವಣವು ಅಪ್ಪುವಪ್ಪಂತೆ, ಶ್ರೀಗುರುವಿನ 
ಸಂಗದಿಂದ ಶಿಷ್ಯನು ಶೀಗುರುವಪ್ಪುದು ತಪ್ಪದು. 

ಶಿವನಾಣೆ, ಉರಿಲಿಂಗಪೆದ್ದಿಪ್ರಿಯ ವಿಶ್ಲೇಶ್ವರಾ." 4 


ಎಂದಿದ್ದಾರೆ. ಗುರುವಿನ ಹಸ್ತದೊಳಗಿಪ್ಪ ಶಿಷ್ಠ ಅಪ್ಪಟ ಚಿನ್ನ ಎಂದ ಅಲ್ಲಮಪ್ರಭುಗಳು- 
'ಜೋತಿಯೊಳಗಣ ಕರ್ಪುರಕ್ಕೆ, ಅಪ್ಪುವಿನ ಕೈಯಲ್ಲಿಪ್ಪ ಉಪ್ಪಿಂಗೆ, 
ಶ್ರೀಗುರುವಿನ ಹಸ್ತದೊಳಗಿಪ್ಪ ಶಿಷ್ಕಂಗೆ. 
ಈ ಮೂರಕ್ಕೆಯೂ ಬೇರೆ ಕ್ರಿಯಾವರ್ತನೆ ಉಂಟೇ ಗುಹೇಶ್ವರಾ”. 
ಎ೦ದು ಅಲಂಕಾರಿಕವಾಗಿ ನುಡಿದಿದ್ದಾರೆ. ಹೀಗೆ ಆತ್ಮೋನ್ನತಿಗೆ ಕಾರಣವಾಗಬಲ್ಲ 
ಒಬ್ಬ ಗುರುವನ್ನೇ ಶಿಷ್ಯನ ಕುಟುಂಬದವರೆಲ್ಲ ಆಶ್ರಯಿಸಬೇಕೆಂದು ಆಗಮಗಳು 
ಸೂಚಿಸುತ್ತವೆ. 
ಅನೇಕ ಗುರುವಾದದ ತಿರಸ್ಕಾರ - 


ಪಿತೃ ಬ್ರಾತೃ ಕಲತ್ರಾಣಾಂ ಪುತ್ರಾದೀನಾ೦ಂ ತಥೈವ ಚ। 
ದೀಕ್ಷಾಶಿಕ್ಷಾವಿಧಾನಾರ್ಥಮೇಕ ಏವ FoR EET 


ತಂದೆ, ಸಹೋದರ, ಹೆಂಡತಿ, ಮಕ್ಕಳು, ಮನೆಯವರಿಗೆಲ್ಲ ದೀಕ್ಷೆ-ಶಿಕ್ಷೆಗಳನ್ನು 


ಪಡೆಯಲು ಒಬ್ಬನೇ ಗುರುವನ್ನು ಆಶ್ರಯಿಸಬೇಕೆಂದು ಸೂಕ್ಷ್ಮಾಗಮವು ತಿಳಿಸುತ್ತದೆ. 
ಏಕೆಂದರೆ ಒಂದೇ ಕುಟುಂಬದಲ್ಲಿ ಗುರುಗಳು ಬೇರೆ ಬೇರೆ ಆದರೆ ಅಲ್ಲಿ ಆಚಾರ 


ಬೇದ ಭಾವಗಳು ಉಂಟಾಗುತ್ತವೆ. ಹಾಗಾಗಿ ಕುಟುಂಬದ ಶಿಷ್ಯರು ಯಾರನ್ನು 


ಅನುಸರಿಸಬೇಕು? ಯಾರಲ್ಲಿ ಶ್ರದ್ದೆಯನ್ನಿಡಬೇಕೆಂಬ ಸಂದೇಹದಲ್ಲಿ ಸಿಲುಕಿ ಧರ್ಮದ 
ಆಚಾರನಿಷ್ಟೆ ಶಿಥಿಲವಾಗುವದು. ಆದ್ದರಿಂದ ಕುಟುಂಬಕ್ಕೆ ಒಬ್ಬನೇ ಗುರುವಿರುವದು 
ಭಾವನಾತ್ಮಕ ದೃಷ್ಟಿಯಿಂದ ಮತ್ತು ಆಚಾರನಿಷ್ಠೆಯಿಂದ ಸೂಕ್ತವೆಂದು ಸೂಕ್ಷ್ಮಾಗಮವು 
ನಿರ್ಣಯಿಸಿದೆ. ಇದೇ ಅಭಿಪ್ರಾಯವನ್ನೇ ಪುಷ್ಟೀಕರಿಸುತ್ತಾ ಆಗಮದ ಬೇರೊಂದು 
ಶ್ಲೋಕದ ಉಲ್ಲೇಖದೊಂದಿಗೆ ಚೆನ್ನಬಸವಣ್ಣನವರು - 


೭೧. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧, ವಚನ ಸಂಖ್ಯೆ ೧೩೯೫. ಪುಟ ೪೭೬ 
ಪಿಪಿ: ಅಲ್ಲಮ ಪ್ರಧಸ ತತ್ತ ವ.ಸಂ, ಸಮಗ್ರ ವಚನ ಸಂಪುಟ ೨, ವಚನ ಸಂಖ್ಯೆ ೬೨. ಪುಟ ೧೮ 


೧೨ 


೭೩. ಸೂ.ಆಕ್ರಿಪಾ. ಪಟಲ ೫, ಶ್ಲೋಕ ಸಂಖ್ಯೆ ಸಾ 


ಗುರು ತ ಯ 


ಉಪದೇಶವ ಮಾಡುವ ಗುರು ಒಬ್ಬನಲ್ಲದೇ ಇಬ್ಬರು ಸಾಲದು ನೋಡಾ 
ಉಪದೇಶವ ಮಾಡುವ ಗುರು ಒಂದಾದಲ್ಲಿ ಲಿಂಗ ಒಂದು, 

ಲಿಂಗ ಒಂದಾದಲ್ಲಿ ದೀಕ್ಷೆ ಒಂದು, ದೀಕ್ಷೆ ಒಂದಾದಲ್ಲಿ ಪ್ರಸಾದ ಒಂದು, 
ಪ್ರಸಾದ ಒಂದಾದಲ್ಲಿ ಭಕ್ತಿ ಒಂದು, ಭಕ್ತಿ ಒ೦ದಾದಲ್ಲಿ ಮುಕ್ತಿ eles 
ಅದೆಂತೆಂದಡೆ; ಗುರುರೇಕೋ ಲಿಂಗಮೇಕಂ ದೀಕ್ಷಾಮೇಕಾಂ ಪ್ರಸಾದಕಂ 
ಏಕಮುಕ್ತಿಮಿದಂ ದೇವಿ ವಿಶೇಷಂ ಶುದ್ದಭಕ್ತಿಮಾನ್‌॥ 

ದ್ವಯೋರ್ಗುರು ದ್ವಯೋರ್ಲಿಂಗ ದ್ರಯೋದೀಕ್ಷಾ ಪ ಪ್ರಸಾದಯೋಃ। 
ಯಥಾದ್ದಯಮಿದಂ ದೇವಿ ವಿಶೇಷಂ ಪಾತಕಂ". ಭವೇತ್‌॥ 

ಎಂದುದಾಗಿ ಗುರುವೆರಡಾದಲ್ಲಿ ಲಿಂಗವೆರಡು 

ಲಿ೦ಗವೆರಡಾದಲ್ಲಿ ದೀಕ್ಷೆ ಎರಡು, ದೀಕ್ಷೆ ಎರಡಾದಲ್ಲಿ ಭಕ್ತಿ ಎರಡು, 

ಭಕ್ತಿ ಎರಡಾದಲ್ಲಿ ಮುಕ್ತಿ ದೂರ ನೋಡಾ 

ಇಂತೀ ಮುಕ್ತಿದೂರರಿಗೆ ಮುಂದೆ ನರಕ ತಪ್ಪದು ನೋಡಾ. 

ಇದು ಕಾರಣ ತನ್ನ ಸತಿ-ಸುತ ಪಿತ ಮಾತೆ ಸಹೋದರ 

ಭೃತ್ಯ ಬ್‌ ದೇಶವ ಮಾಡುವ ಗುರು ಒಬ್ಬನಲ್ಲದೆ 

ಇಬ್ಬರು ಸಲ್ಲದು ನೋಡಾ. ಅದೆಂತೆಂದಡೆ; 

ಪತೀ ಪತ್ನಿ 'ಭ್ರಾತೃಪುತ್ರ ದಾಸಿ ಗೃಹಚರಾದಿನಾಂ। 

ಏಕದೀಕ್ಷಾ 'ಭವೇಸಿದ್ದೇವಿ ದಾನ ಶುದ್ದಭಕ್ತಿಮಾನ್‌॥ 

ಎಂದುದಾಗಿ, ಒಂದು ಮನೆಗೆ ಗುರುಲಿಂಗವ ರಡು ಮಾಡಿಕೊಂಡು ನಡೆದಡೆ 
ಕೂಡಲಚೆನ್ನಸಂಗಯ್ಯ ಅಘೋರನರಕದಲ್ಲಿಕ್ಕುವನು.' 


ಎ೦ದು ಕುಟುಂಬಕ್ಕೆ ಅನೇಕ ಗುರುಗಳಾಗುವುದನ್ನು ತಿರಸ್ಕರಿಸಿದ್ದಾರೆ. ಆದುದರಿಂದ 
ವೀರಶೃವರು ತಮ್ಮ ವಂಶಪರಂಪರೆಯಿ೦ದ ಬಂದ ಗುರುಗಳಿಂದ(ಶಿವಾಚಾರ್ಯರಿಂದ) 
ದೀಕ್ಷೆಯನ್ನು ಪಡೆಯುತ್ತಾರೆ. 

ಭೌತದೇಹದ ಜನನಕ್ಕೆ ಕಾರಣರಾದ ತಂದೆ ತಾಯಿಗಳಿಗಿ೦ತಲೂ ಮಂತ್ರಶರೀರದ 
ಜನನಕ್ಕೆ ಕಾರಣರಾದ ಶ್ರೀಗುರುವಿಗೆ ವೀರಶೈವದಲ್ಲಿ ಪೂಜ್ಯಸ್ಥಾನವಿದೆ. ಆತ್ಮವು 
ಪರಮಾತ್ಮನಲ್ಲಿ ಐಕ್ಕನಾಗಲು ಬೇಕಾದ ಹಾದಿಯನ್ನು "ತೋರಿಸಿ, ಆಧ್ಯಾತ್ಮಿಕ ಜೀವನ 
. ನಡೆಸಲು ಕಾರಣನಾದ್ದರಿಂದ ಪರಶಿವನಿಗಿಂತಲೂ ಹೆಚ್ಚನ ಭಕ್ತಿಗೌರವಗಳಿಗೆ ಶ್ರೀಗುರುವು 
: ಅರ್ಹನಾಗಿದ್ದಾನೆ. ತ್ರಿವಿಧ ದೀಕ್ಷೆಗಳಿಂದ ಶಿಷ್ಯನ 'ಮಲತ್ರಯಗಳನ್ನು ನಿವಾರಿಸಿ 
ಲಿಂಗತ್ತಯಗಳನ್ನು ಅನುಗಹಿಸಿ, ಸನ್ಮಾರ್ಗ ವನ್ನು ಉಪದೇಶಿಸುವ 8) ಶಿಷ್ಯನನ್ನು 
ಅರಿಷಡೆ ರಿಗಳಿಂದ, ದುರಾಚಾರಗಳಿಂದ ರಕ್ಷಿಸುವುದರಿಂದ ಗುರುವನ್ನು ವೀರಶೈವ 
ಧರ್ಮದಲ್ಲಿ ಮೊದಲನೇ ಆವರಣವೆಂದು ಪರಿಗಣಿಸಲಾಗಿದೆ. 


ಒಟ್ಟಿನಲ್ಲಿ "ಗುರು' ವಿಷಯದ ಪ್ರತಿಪಾ ದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ. ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ಜ್‌ ಅಂಶವೇನೆಂದರೆ 


೭೪. ಚೆನ್ನಬಸವಣ್ಣನವರ ವ.ಸಂ. ಸಮಗ ವಚನ ಸಂಪುಟ ಡಿ ವಚನ ಸಂಖ್ಯೆ ೧೦೨೯. ಪುಟ ೩೩೯ 


೨೩೮ _ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಾಗಮಗಳಲ್ಲಿ 'ಗುರು' ಪದದ ಅರ್ಥ ಮತ್ತು ನಿಷ್ಠತ್ತಿಯನ್ನು ವಿಶ್ಲೇಷಿಸಿ, ಗುರುವೇ 
ಸಾಕ್ಷಾತ್‌ ಶಿವಸ್ಪರೂಪನೆಂದು ಪ್ರತಿಪಾದಿಸಿದರೂ ಶಿವನಿಗಿ೦ತ ಗುರುವೇ ಅಧಿಕನೆಂದು 
ಸಾರಿವೆ. ಗುರು ಸಕಲ ತೀರ್ಥಗಳ ಸಂಗಮ, ಸಕಲ ಮಂತ್ರಗಳ ಸ್ವರೂಪ. ಸೂರ್ಯನ 
ಉದಯದಿಂದ ಕತ್ತಲೆಯು ಕಳೆಯುವಂತೆ ಗುರುದರ್ಶನದಿಂದ ಎಲ್ಲ 
ಪಾಪಸಮೂಹಗಳೂ ನಾಶವಾಗುತ್ತವೆ ಎಂದು ಗುರುವಿನ ಮಹಿಮೆಯನ್ನು ಸಾರಿವೆ. 
ಕಾರಣ ಎಲ್ಲ ಆಧ್ಯಾತ್ಮಿಕ ಸಾಧನೆ ಸಿದ್ಧಿಗಾಗಿ ಗುರುವನ್ನೇ ಆಶ್ರಯಿಸಬೇಕೆಂದು ತಿಳಿಸಿ, 
ಗುರುಕಾರುಣ್ಯಪ್ರಾಪ್ತಿಗಾಗಿ ಗುರುಸೇವೆಗೈಯಬೇಕೆಂದು ತಿಳಿಸುತ್ತಾ ಗುರುಸೇವೆಯ 
ಎಧಾನವನ್ನು ವರ್ಣಿಸಿವೆ. ಗುರುವು ತ್ರಿವಿಧ ದೀಕ್ಷೆಗಳಿಂದ ಮಲತ್ರಯಗಳನ್ನು 
ನಿವಾರಿಸಿ, ಲಿಂಗತ್ರಯಗಳನ್ನು ಕರುಣಿಸಿ, ಷಟಸ್ಥಲ ಸಾಧನಾ ಮಾರ್ಗವನ್ನು ಬೋಧಿಸಿ 
ಶಿಷ್ಯನ ಆತ್ಮೋನ್ನತಿಗೆ ಕಾರಣನಾಗುತ್ತಾನೆ ಎಂದು ತಿಳಿಸುವುದರ ಜೊತೆಗೆ ಈ 
ಲೋಕದಲ್ಲಿ ಶಿಷ್ಠರ ಹೃದಯದ ತಾಪವನ್ನು ಪರಿಹರಿಸುವ ಗುರುವು ದೊರೆಯುವುದು 
ಕಷ್ಟ ಆದರೆ ಶಿಷ್ಯರ ಸಂಪತ್ತನ್ನು ಅಪಹರಿಸುವ ಗುರುಗಳು ಬಹಳ ಇದ್ದಾರೆ ಎಂದು 
ಎಚ್ಚರಿಸುತ್ತವೆ. ಕಾರಣ ಸದ್ಗುರುವಿನ ಲಕ್ಷಣಗಳೇನು? ಎ೦ಬುದನ್ನು ವಿಸೃತವಾಗಿ 
ವಿವರಿಸಿ ಅರಿವಿನ ಆನಂದವನ್ನು ಉಂಟುಮಾಡುವವನೂ, ಜ್ಞಾನಿಯೂ, ತತ್ರ ಗಳನ್ನು 
ತಿಳಿದವನೂ, ಆಚಾರಸ ೦ಪನ್ನನೂ, ಸತ್‌ಕ್ರಿಯಾನಿರತನೂ ಆದ ಗುರುವನ್ನೇ ಬುದ್ದಿಮಾನ್‌ 
ಶಿಷ್ಠನು ಗುರುವಾಗಿ ಆಯ್ದುಕೊಳ್ಳಬೇ ಕು” ಎಂದು ತಿಳಿಸಿವೆ. ಇಂಥ ೬3 ದೊರೆತ 
ನಂತರ ಶಿಷ್ಕನು (ದೀಕ್ಷಾಪೇಕ್ಷೆಯುಳ್ಳವನು) ಆ ಗುರುವಿನ ಬಳಿ ಹೋಗಿ ಭಕ್ತಿಪೂರ್ವಕ 
ಸಾಷ್ಟಾಂಗ ನಮಸ್ಕರಿಸಿ, ಕೈಗಳನ್ನು ಬೊಗಸೆಯಾಗಿಸಿ ನಿಂತು, ವಿನಮಭಾವದಿಂದ "ಶಿಷ್ಕನಾದ 
ನನಗೆ ಇಷ್ಟಾರ್ಥ ಸಿದ್ದಿಗಳನ್ನು ಕೊಡುವ, ವೀರಶೈವ ದೀಕ್ಷೆಯನ್ನು ಅನುಗ್ರಹಿಸು” ಎಂದು 
ಪ್ರಾರ್ಥಿಸಿಕೂಳ್ಳಬೇಕು. ಹೀಗೆ ಪ್ರಾರ್ಥನೆಗೈದ ಶಿಷ್ಯನಿಗೆ ಗುರುವು ದೀಕ್ಷೆಯನ್ನು ಕೊಡಲು 
ಮನಸ್ಸು ಮಾಡಿದರೆ, ಆ ಶಿಷ್ಯನನ್ನು ಹಲವು ವರ್ಷಗಳ ಕಾಲ ಪರೀಕ್ಷಿಸಿದ ನಂತರವೇ 
ಆತನ ಚಿತ್ತ ನಿರ್ಮಲವಾಗುವಂತೆ ಬೋಧಿಸಿ ದೀಕ್ಷಯನ್ನು ನೀಡಬೇಕೆಂದು ತಿಳಿಸಿವೆ. 
ಶಿಷ್ಯನ ತನು, ಮನ, ಪ್ರಾಣಕ್ಕೆ ಸ೦ಸ್ಕಾರಗೈಯುವುದರ ಮೂಲಕ ದೀಕ್ಷೆಯನ್ನು ಶಿಕ್ಷಣವನ್ನು 
ಮತು ಜ್ಞಾನವನ್ನು ನೀಡುವ ದೃಷ್ಟಿಯಿಂದ ಗುರುವಿನಲ್ಲಿಯೂ ದೀಕ್ಷಾ ಗುರು, ಶಕ್ಷಾಗುರು, 
ಜ್ಞಾನೆಗುರುವೆಂದು ಮೂರು 'ಹಂತಗಳನ್ನು ಮಾಡಲಾಗಿದೆ. ಅಲ್ಲದೇ ಆತ್ಮೋನ್ನ ತಿಗೆ 
ಕಾರಣವಾಗಬಲ್ಲ ಒಬ್ಬ ಗುರುವನ್ನೇ ಶಿಷ್ಠನ ಕುಟುಂಬದವರೆಲ್ಲ ಆಕ್ರಯಿಸುವುದೇ ಭಾವನಾತ್ಮಕ 
ದೃಷ್ಟಿಯಿಂದ ಮತ್ತು ಆಚಾರನಿಷ್ಠೆಯಿಂದ ಸೂಕ್ತವಂದು ನಿರ್ಣಯಿಸಿದೆ. ಹೀಗೆ ಆಗಮದಲ್ಲಿ 
ಪ್ರತಿಪಾದನೆಗೊ೦ಡ ಮೇಲಿನ ಎಲ್ಲ ಅಭಿಪ್ರಾಯಗಳನ್ನು ವಚನಕಾರರು ಅಂಗೀಕರಿಸಿದ್ದು 
ತಮ್ಮ ವಚನಗಳಲ್ಲಿ ಹಲವೆಡೆ ಆಗಮೋಲ್ಲೇಖಗಳೊಂದಿಗೆ ಪ್ರತಿಪಾದಿಸಿದ್ದಾರೆ. ಕಾರಣ 
ಮೇಲಿನ ವಿಷಯಗಳ ಪ್ರತಿಪಾದನೆಯಲ್ಲಿ ಶಿವಾಗಮ ಮತ್ತು ವಚನ ಸಾಹಿತ್ಯದಲ್ಲಿ 
ಸಾಮ್ಯತೆ ಕಂಡುಬರುತ್ತದೆ. ಆದರೆ "ಗುರುವಿನ ಅನುಗ್ರಹ ಪಡೆದ ಮಾತ್ರಕ್ಕೆ ಶಿಷ್ಯನ 
ಸಲ ಹರಿಯಲಾರದು. ಏಕೆಂದರೆ ಸದ್ಗುರುವಿನ ಕಾರುಣ್ಯವಾದರೂ ಅದನ್ನು 
ಸಾಧಿಸುವ ನಿಷ್ಠೆ ಶಿಷ್ಯನಲ್ಲಿರಬೇಕು' ಎಂದು ಕೆಲವು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 


ಉಳಿದಂತೆ ಎಲ್ಲ ಅಂಶಗಳ ವಿವರಣೆಯಲ್ಲಿ ಶಿವಾಗಮ ಮತ್ತು ವಚನಗಳಲ್ಲಿ ಏಕರೂಪದ : 


ಸಾಮ್ಯ ತ್ರೆ ಕಂಡುಬರುತ್ತದೆ. 


ಲಿಂಗ | ೨೩೯ 


೫.೧.೨ ಲಿಂಗ 


ಅವ್ಯಕ್ತನಾದ ಪರಶಿವನ ವ್ಯಕ್ತರೂಪವೇ ಲಿ೦ಗವಾಗಿದ್ದು, ಇದು ಶಿವಚೈ ತನ್ಯದ 
ಪ್ರತೀಕವೂ ಸಾತ ಸ್ಥೂಲ ವಾ್‌ ಭವಿತನವನ್ನು ನಿವಾರಿಸಲು ಇಷ್ಟಲಿಂಗದ 
ಅವಶ್ಯಕತೆಯಿರುವಂತೆ ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನೂ ಲಿಂಗಮಯ 
ವನ್ನಾಗಿಸುವಲ್ಲಿ ಇಷ್ಟಲಿಂಗದ. ಶಕ್ತಿಯು. ದಿವ್ಯವಾಗಿದೆ. ಕಾರಣ ಅಷಾ ಷ್ಟಾವರಣಗಳಲ್ಲಿ 
ಲಿಂಗವನ್ನು ಎರಡನೆಯ ಆವರಣವೆಂದು ಪರಿಗಣಿಸಲಾಗಿದೆ. 


ಪ್ರಸ್ತುತ ಲಿಂಗದ ಅರ್ಥ, ವಿಧಗಳು, ಇಷ್ಟಲಿಂಗದ ಅವಶ್ಯಕತೆ, ಲಿಂಗ ಪೂಜಾ 
ವಿಧಾನ, ಲಿಂಗಧಾರಿಯು ಪಾಲಿಸಬೇಕಾದ ನಿಯಮಗಳು ಮುಂತಾದವುಗಳ ಬಗ್ಗೆ 
ಶಿವಾಗಮಗಳಲ್ಲಿ ಹಾಗೂ ವಚನಸಾಹಿತ್ಯದಲ್ಲಿ ಚರ್ಚಿಸಲಾಗಿದ್ದು ಅದು ಇಂತಿದೆ - 


ಲಿಂಗ ಶಬ್ದದ ನಿಷ್ಪತ್ತಿ ಮತ್ತು ಅರ್ಥ 


“ಲಿ೦ಗ' ಶಬ್ದದಲ್ಲಿ "ಲಿ', “ಅನುಸ್ವಾರ' ಮತ್ತು 'ಗ' ಎಂದು ಮೂರು ಅಕ್ಷರಗಳಿವೆ. 
“ಲಿ” ಎಂಬುದು 'ಠೀಯತೇ' ಎಂಬ ಅರ್ಥವನ್ನು ನೀಡಿ, ಜಗತ್ತಿನ ಲಯವನ್ನು 
ಪ್ರತಿನಿಧಿಸುತ್ತದೆ. "ಅನುಸ್ತಾರ'ವು "ಅಸಿ' ಎ೦ಬ ಅರ್ಥದಲ್ಲಿ ಜಗತ್ತಿನ ಸನ 
ಸ್ಥಿತಿಯನ್ನು "ಹೇಳುತ್ತದೆ. pe ಎಂಬುದು “ಗಮ್ಯತೇ' ಎಂಬ ಅರ್ಥದಲ್ಲಿ ಜಗತ್ತಿನ 
ಉತ್ಪತ್ತಿಯನ್ನು ಪ್ರತಿನಿಧಿಸುತ್ತದೆ. ಇದನ್ನೇ ಸೂಕ್ಷಾ ಗಮವು : 


ಲಿಕಾರೋ ಲಯಬುದ್ಧಿಸ್ಥೋ ಬಿಂದುನಾ "ಸತಿರುಚ್ಛತೇ 
ಗಕಾರಾತ್‌ ಸೃಷ್ಟಿರಿತುಕ್ತಂ ಲಿಂಗಂ ಸೃಷ್ಟಾ ಮ 
ಲೀನಂ ಪ್ರಪಂಚರೂಪಂ ಹಿ ಸರ್ವಮೇತಚ್ಛರಾಚರಮ್‌ - 
ಸರ್ಗಾದೌ ಗಮ್ಯತೇ ಯಸ್ಮಾತ್‌ ತಸ್ಮಾಲ್ಲಿಂಗಮುದೀರಿತಮ್‌॥ ಸ 


ಕಾರ ಲಯಕ್ಕೂ, "೦' (ಸೊನ್ನೆ ಸ್ಥಿತಿಗೂ, “ಗ'ಕಾರ ಸೃಷ್ಟಿಗೂ ಸಂಕೇತವಾಗಿ 
ತ್‌ ಸೃಷ್ಟಿ-ಸ್ಥಿ ತಿ-ಲಯಕ್ಕಿ ಇ ಎಂದು ತಿಳಿಸಿ ಪ್ರಪಂಚದ ಉಗಮಕ್ಕೂ, 
ಪ್ರಪಂಚವನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳುವುದಕ್ಕೂ ಕಾರಣವಾದದ್ದೇ “ಲಿ೦ಗ'ವೆ೦ದು 
ನಿರ್ವಚಿಸುತದೆ. ತ ಆಗಮದಲ್ಲಿ ಜಗತ್ತಿನ ಸ ಸ ಷ್ಟಿ-ಸ್ಥಿತಿ- ಲಯಕ್ಕೆ 'ಕಾರಣವಾದುದೇ 
ಲಿಂಗ ಎಂದು ಅರ್ಥೈಸಲಾಗಿದೆ. 


ಲಿಂಗ ಗರ್ಭದಲ್ಲಿಯೇ ಸಕಲ ಚರಾಚರವೂ ಅಡಕವಾಗಿದೆ 


ಜಠರೇ ಲೀಯತೇ ಸರ್ವಂ ಜಗತ್‌ ಸ್ಥಾವರಜಂಗಮಮ್ಮ್‌ | 
ಪುನರುತ್ತದ್ಯತೇ ಯಸ್ಮಾತ್‌ ತದ್‌ಬ್ರಹ್ಮ ಶಿಂಗಸ ೦ಜ್ಜಕಮ್‌॥' 


“ಯಾವುದರ ಜಠರದಲ್ಲಿ ಸರ್ವ ಚರಾಚರಾತ್ಮಕವಾದ ಜಗತ್ತು (ಸೃಷ್ಟಿಗೆ ಮೊದಲು) 


೧. ಸೂ. ಆ. ಪಟಲ ೬, ಶ್ಲೋಕ ಸಂಖ್ಯೆ ೫-೬ 
೨. ಚಂ. ಆ.ಕ್ರಿ ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೮ 


೨೪೦ | ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲೀನವಾಗಿರುತ್ತದೆಯೋ ಮತ್ತು ಯಾವುದರಿಂದ ಹುಟ್ಟುತ್ತದೆಯೋ ಅದೇ ಲಿಂಗವೆಂದು 
ಕರೆಯಲ್ಪಡುವ ಪರಶಿವಬ್ರಹ್ಮ” ಎಂದು ಶಿವಾಗಮಗಳಲ್ಲಿ ಲಿಂಗದ ಪರಿಕಲನೆ ವಿರಾಟ 
ಸ್ಪರೂಪದ್ದಾಗಿದೆ. 


ಇದನ್ನೇ ಬಾಲಸಂಗಯ್ಯ ಎಂಬ ವಚನಕಾರರು ಹಲವು ಆಗಮಗಳ ಉಲ್ಲೇಖ 
ಗಳೊಂದಿಗೆ ವಿವರಿಸುತ್ತಾ- 


ಜೊ ಗ್‌, ಲಂಗಗರ್ಭದಲ್ಲಿ ಅನೇಕ ಕೋಟಿ ತತ್ವಂಗಳು, 

ಅನೇಕ ಕೋಟಿ ಸದಾಶಿವರು ಅಡಗಿಹರು ನೋಡಾ 

ಇದಕ್ಕೆ ಶಿವಲಿಂಗಾಗಮೇ: 

“ಚೆದ್ಯೋಮ ಲಿಂಗಮಿತ್ಯಾಹುಃ ಚಿದ್ಧೂಮಿ ತಸ್ಯ ಪೀಠಿಕಾ। 

ಆಲಯಃ ಸರ್ವದೇವಾನಾಂ ಲಯಾನಾಂ ಲಿಂಗಮುಚ್ಛತೇ॥ 

ಲಿಂಗಮಧ್ಯೇ ಜಗತ್ತರ್ವಂ ತ್ರೆ ತಲೋಕ್ಕಂ ಸಚರಾಚರಂ 

ಉತ್ಪದ್ಕಂತೇ ಪುನಸ್ಪಸ್ಥಾತ್‌ ಬ್ರಹ್ಮಾವಿಷ್ಟಾದಿ ದೇವತಾಃ” ಇಂತೆಂದುದಾಗಿ,- 
ಅಪ್ರಮಾಣಕೂಡಲಸಂಗಮದೇವಾ. 


ಎ೦ದು ಸಕಲ ಚರಾಚರ ಜಗತ್ತು ಲಿಂಗದಲ್ಲಿಯೇ ಅಡಕವಾಗಿದೆ ಎಂದು 
ಲಿಂಗದ ವಿರಾಟ ಸ್ವರೂಪವನ್ನು ಸಮರ್ಥಿಸಿದ್ದಾರೆ. 


ಲಿಂಗದಿಂದಲೇ ದೇವಾನುದೇವತೆಗಳ ಸೃಷ್ಟಿ 


ಲಂಗದಿಂದಲೇ ದೇವಾನುದೇವತೆಗಳು ಸೃಷ್ಟಿಗೊ೦ಡ ಎಸೃತ ವರ್ಣನೆಯನ್ನು 
ಸೂಕ್ಷ್ಮಾಗಮವು ಹೀಗೆ ನಿರೂಪಿಸುತ್ತದೆ : 

ದೇವದಾನವಗಂಧರ್ವಾ ವೇದಾಃ ಸಾಂಗಾ ಸನಾತನಾಃ 

ಉತ್ಪದ್ಯತೇ*ತ್ರ ಕಲ್ಲಾದೌ ಕಲ್ಪಾಂತೇ ಚ ಲಯಂಗತಾಃ॥ 

ದಕ್ಷಣಾ೦ಗಾತ್ತಶೋ ಬ್ರಹ್ಮಾ ವಿಷ್ಣುರ್ವಾಮಾಂಗತಸ್ತಥಾ। 

ಸಮಸ್ತವೇದಜನನೀ ಗಾಯತ್ರೀ ಹೃದಯಾದಭೂತ್‌॥ 


೪ 
ವೇದಾಃ ಶಿರಃಸಮುದ್ಧೂತಾಃ ಸಾಂಗೋಪಾಂಗಾಃ ಸಹ 


ಸ್ಪಶಃ। 


“ದೇವತೆಗಳು, ರಾಕ್ಷಸರು, ಗಂಧರ್ವರು, ವೇದಗಳು ಕಲದ ಆರಂಭದಲ್ಲಿ 
ಲಿಂಗದಿಂದಲೇ ಉದ್ಭವಿಸಿದವು, ಮತ್ತೆ ಕಲ್ಪದ ಕೊನೆಯಲ್ಲಿ ಅದರಲ್ಲೇ ಲಯ ಹೊಂದಿದವು. 
ಲಂಗದ ಬಲಭಾಗದಿಂದ ಬ್ರಹ್ಮನು, ಎಡಭಾಗದಿಂದ ಎಷ್ಟು ಮತ್ತು ಹೃದಯದಿಂದ 
ಸರ್ವವೇದಗಳ ಜನನಿಯಾದ ಗಾಯತ್ರಿಯು ಉತ್ತನ್ನರಾದರು. ಅಂಗ-ಉಪಾಂಗಗಳಿಂದ 
ಕೂಡಿದ ವೇದಗಳು ಅದರ ಶಿರಸಿನಿಂದ ಉದ್ಭವಿಸಿದವು.” ಎ೦ದು ತಿಳಿಸಿದೆ. 


ನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೨೩೭.ಮಟ ೮೪ 
ಲ ೬, ಶೋಕ ಸಂಖ್ಯೆ ೧೩-೧೫ 


ಕಾ 


ತಲ್‌ ಪಾಯಸ ಕಾ ಸಾ ಸಜ ಯುಹಿಗುಪ ಆಮು ರಾರಾ ಲಾ ಶಾಯಾತ್ಮಿ 


ಶೋ ue ಟ್‌ AER ec Mick ಚ್‌ ಚಾಚಾ a ad Sa A CEN 


ಎ ಸಾ ಎ... ಎಡೆಡೆ. ಗ್ರಾ. ಮೋಡ ಸ್ರ 


ಲಿಂಗ ೨೪೧ 


ಇದನ್ನೇ ಬಾಲಸಂಗಯ್ಯ ಎಂಬ ವಚನಕಾರರು ಹಲವು ಆಗಮಗಳ 
ಉಲ್ಲೇಖಗಳೊಂದಿಗೆ ವಿವರಿಸುತ್ತಾ- 


KR ಅನಂತ ಕೋಟಿ ಬ್ರಹ್ಮರು, ಅನಂತ ಕೋಟಿ ವಿಷ್ಟಾ ನದಿಗಳು, 
ಅನಂತ ಕೋಟಿ ಇಂದಾದಿಗಳು, ಅನಂತ ಕೋಟಿ ದೇವರ್ಕಳು, 
ಇವರೆಲ್ಲ ಎಲ್ಲಿ ಹುಟ್ಟುವರು ಅದೇ "ಗಂ' ಎಂಬ ಶಬ್ದ. 

ಇದಕ್ಕೆ ಅಖಂಡಾಗಮೇ ; 

“ಅಸ೦ಖ್ಯಾತಮಹಾವಿಷ್ಣುಃ ಅಸಂಖ್ಯಾತಪಿತಾಮಹಾಃ। 
ಅಸಂಖ್ಯಾತಸುರೇಂದ್ರಾಣಾಂ ಲೀಯತೇ ಸರ್ವದೇವತಾಃ॥ 
ಎಷ್ಟು ಸಂಜ್ಞಾ ಅಸಂಖ್ಯಾತಾಃ ಅಸಂಖ್ಯಾತಪಿತಾಮಹಾಃ। 
ಅಸಂಖ್ಯಾತಸುರೇಂದ್ರಾಣಾಂ ಗಮ್ಯತೇ ಸರ್ವದೇವತಾಃ॥ 
ಭ್ರ ಗಮ್ಯತೇ ಯತ್ರಬ್ರಹ್ಮ ವಿಷ್ಣಾ ದಿ ದೇವತಾಃ 
ತದೇತಲ್ಲಿಂಗಮಿತುಕ್ತಂ ಲಿಂಗತತ್ತಂ ಪರಾಯಣ್ಕ a” 


ಎಂದು ಸಕಲ ದೇವಾನುದೇವತೆಗಳು ಲಿಂಗದಿಂದ ಸೃಷ್ಟಿಗೊ೦ಡ ಬಗೆಯನ್ನು 
ಸಮರ್ಥಿಸಿದ್ದಾರೆ. ಅಲ್ಲದೇ “ಲೀಯಂತೇ ಮೂರ್ಧ್ನಿ ವೈ ಖಾನ್‌ ಸಷಡಂಗಪದಕಮಾಃ 
ಎಂದು “ಲಿಂಗದ ಶಿರಸ್ಸಿನಲ್ಲಿ ಗಾಯತ್ರೀಮರಿತ್ರ' ನ ಶಿಕ್ಷಾ, ಕಲ್ಲ, ವ್ಯಾಕರಣ, 
ನಿರುಕ್ತ, ಛಂದಸ್‌ ಮತ್ತು ಜ್ಯೋತಿಷ್ಯವೆಂಬ ಆರು ಅಂಗಗಳಿಂದ. ಕೂಡಿದ ಸಮಗ್ರ 
ವೇದವು ಮತ್ತು ಜಟಾ, ಮಾಲಾ, ಶಿಖಾ. ರೇಖಾ, ಧ್ವಜ, ದಂಡ, ರಥ ಮತ್ತು 
ಘನಗಳೆಂಬ ಎಂಟು ಪಾಠಕಮಗಳಿಂದ ಕೂಡಿದ ವೇದಾಂಗಗಳು ಲಿಂಗದಲ್ಲಿ 
ನೆಲೆಯಾಗಿದೆ ಎಂದು ಹೇಳುವ ಮೂಲಕ ಬಂದದ ಲಿಂಗದ 
ಜ್ಞಾನಮಯಸ್ವ ಸರೂಪವನ್ನು ನಿರೂಪಿಸುತ್ತದೆ. ಲಿಂಗ ಮಹಿಮೆಯನ್ನು ಸೂಕ್ಷಾ ಗಮವು 
ಕೊಂಡಾಡುತ್ತ “ಈ ಜ್ಯೋತಿರ್ಲಿಂಗದ ತೇಜಸಿನಿಂದಲೇ ಚಂದಾದಿಗಹ ನ ಕ್ಪತ್ರಗಳು 
ನಿಯಮಿತರಾಗಿ, ಕಾಲಕ್ಕನುಸಾರವಾಗಿ, ಹಗಲಿರುಳು ಬೆಳಗುತ್ತವೆ. ಲಿಂಗದ 
ಭಯದಿಂದಲೇ ಲ ಮೂರು ಲೋಕಗಳಲ್ಲೂ ಸದಾ ಬೀಸುತ್ತಿದೆ. ರವಿ 
ಉವಯಿಸುತ್ತಾನೆ. ಬೆಂಕಿ ಸುಡುತ್ತದೆ. ಚಂದ 'ತಂಪಾಗಿರುವನು. ಯಮನು 
,. (ಮೃತ್ಯು ರೂಪದಲ್ಲಿ ಎಲ್ಲೆಡೆಯೂ) “ಓಡಾಡುತ್ತಾನೆ. ಆದ್ದರಿ೦ದ ಲಿಂಗವು ಸತ್‌- 
ಕಾ ಜನ್‌ ಸ್ವರೂಪದ ಪರಬ್ರಹ್ಮವಾಗಿದೆ. ಈ ಲಿಂಗವು ಅವ್ಯಕ್ತವಾಗಿದ್ದರೂ, 
ಈ ಜಗತ್ತಿನ ರೂಪದಲ್ಲಿ ವ್ಯಕ್ತವಾಗಿದೆ ಮತ್ತು ಅನಂತವೂ ವಿಶ್ವತೋಮುಖವೂ, 
ನಿರ್ಮಲವೂ, ಪರಮಪದವೂ, , ಜ್ಯೋತಿಸ ಸ್ವರೂಪವೂ ಆಗಿರುವ ಲಿಂಗವನು ಜ್ಞಾನಿಗಳು 
ದರ್ಶನ ಮಾಡುತ್ತಾರೆ ಎಂದು ಪ್ರತಿಪಾದಿಸಿದೆ." ಈ ಮಹಾಲಿಂಗದ ಸರೂಪವನ್ನು 


೫. ಸಮಗ್ರ ವಚನ ಸಂ. ೧೩, ಸಂಕೀರ್ಣ.ವ.ಸ೦.೮. ವಚನ ಸಂಖ್ಯೆ ೭೬೯ ಪುಟ ೩೪೬ 
೬ ಚಂ. ಆ.ಕ್ರಿ ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೭ 
೭. ಸೂ. ಆ. ಪಟಲ ೬, ಶ್ಲೋಕ ಸಂಖ್ಯೆ ೯-೧೨ 


೨೪೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಚ೦ದ್ರಜ್ಞಾನಾಗಮದಲ್ಲಿ ಹೀಗೆ ವರ್ಣಿಸುತ್ತದೆ. 
ಮಹಾಲಿಂಗದ ಸ್ವರೂಪ ಮತ್ತು ವಿಧಗಳು 


ಮಹಾಲಿಂಗವು ನಿಷ್ಕಲ, ನಿಷ್ಕಿಯ, ಶಾಂತ, ನಿರವದ್ಯ ಮತ್ತು ನಿರಂಜನ 
ಸ್ವರೂಪವಾಗಿದ್ದು ಅಗೋಚರವೂ, ಕೇವಲ ಆತ್ಮಸ೦ವೇದ್ಯವು ಆಗಿರುವದು ಅದೇ 
ಬ್ರಹ್ಮ ಯತ ಮತ್ತು ಸ ಸತ್ಯ. ಅದು ಸತ್‌-ಚಿತ್‌- ಆನಂದ ಸ್ವರೂಪ” ಎಂದು 
ಚ೦ದ್ರಜ್ಞಾನಾಗಮವು ಮಹಾಲಿಂಗದ ವಶಿಷ್ಟ ಸ್ವರೂಪವನ್ನು ನಿರೂಪಿಸಿ, ಆ 
ಮಹಾಲಿಂಗವೇ ಸುಜನರ ಅನುಗ್ರಹಕ್ಕಾಗಿ, ಸಾಧಕರ ಉಪಾಸನೆಗಾಗಿ ಸ್ಪಮಾಯೆಯಿಂದ 
ಭಾವಲಿಂಗ, ಪ್ರಾಣಲಿಂಗ, ಮತ್ತು ಇಷ್ಟಲಿಂಗವೆಂದು ಮೂರು ವಿಧವಾಯಿತು.* 


“ಭಾವಲಿಂಗವು ನಿಷ್ಠಲವಾಗಿದೆ. ಅದು ಕೇವಲ ಭಾವಗೋಚರ. ಅದೇ ಪರಾತ್ರರ 
ಲಿಂಗ. ಪ್ರಾಣಲಿಂಗವು ಸಕಲ-ನಿಷ್ಠಲ. ಅದು ಮನೋಗೋಚರ. ಇಷ್ಟಲಿಂಗವು 
ಸಕಲ. ಕಣ್ಣಿಗೆ ಗೋಚರ. ಅದು ಇಷ ಪ್ಹಸಿದ್ಧಿಯನ್ನು ಕೊಡುವಂತಹುದು ಮತ್ತು 
ಅನಿಷ್ಟವಾದುದನ್ನು ಪರಿಹರಿಸುವಂತಹುದು ಇಂ ಎಂದು. ಚ೦ದ್ರಜ್ಞಾನಾಗಮವು ಮೂರು 
ಲಿಂಗಗಳ ಸ್ವರೂಪವನ್ನು ತಿಳಿಸಿದೆ. ನಿಷ್ಠಲವೆಂದರೆ ಭಾಗಗಳಿಲ್ಲದ್ದು, ಗುರುತಿಸಲು 
ಯಾವುದೇ “ಚಿಹೆ ಗಳಿಲ್ಲದ್ದು ಸಕಲವೆಂದರೆ ಭಾಗಗಳಿಂದ ಕೂಡಿರುವಂತಹದ್ದು, 
ಆಕಾರವುಳ್ಳದ್ದು. ಭಾವಲಿಂಗವು ಕೇವಲ ನಿಷ್ಠಲ. ಇಷ್ಟಲಿಂಗವು ಕೇವಲ ಸಕಲ. 
ಆದರೆ ಪ್ರಾಣಲಿಂಗವು ಸಕಲ-ನಿಷ್ಠಲ. ಅದಕ್ಕೆ ಯಾವುದೇ ಭಾಗಗಳಿಂದ ಕೂಡಿದ 
ಆಕಾರವಿಲ್ಲದಿದ್ದರೂ ಅದು ಜ್ಯೋತಿಸ್ಟರೂಪವೆಂ೦ದು ಜ್ಞಾನಿಗಳು ಹೇಳುತ್ತಾರೆ. 


ಲಿಂಗತ್ರಯಗಳ ಆರಾಧನೆ ಮತ್ತು ಅದರ ಮಹಿಮೆ 


ಅಂಗತ್ರಯಗಳ ಸ್ವರೂಪವನ್ನು ಹೇಳಿದ ಚ೦ದ್ರಜ್ಞಾನಾಗಮವು ಆ ಲಿ೦ಗತ್ರಯದ 
ಆರಾಧನೆಯನ್ನು ನಿರೂಪಿಸುತ್ತ. “ಜಾಗ್ರತಸ್ಥಿತಿಯಲ್ಲಿ ಇಷ್ಟಲಿಂಗದ ಆರಾಧನೆ," 
ತುರೀಯಾವಸ್ಥೆಯಲ್ಲಿ ಪ್ರಾಣಲಿಂಗದ ಆರಾಧನೆ, ೧೨ ಜೊತೆಗೆ ತುರೀಯಾತೀತ ಸ್ಥಿತಿಯಲ್ಲಿ 
ಭಾವಲಿಂಗವನ್ನು ಆರಾಧಿಸಬೇಕೆಂದು€* ತಿಳಿಸುತ್ತ ಇಷ್ಟಲಿಂಗದಲ್ಲಿ “ಪೂಜೆ. 
ಪ್ರಾಣಲಿಂಗದಲ್ಲಿ ಧ್ಯಾನ, ಭಾವಲಿಂಗದಲ್ಲಿ ಅನುಸಂಧಾನ ಮಾಡುವುದರಿಂದ ಸಾಧಕ 
ಬೆಳೆಯುತ್ತಾ ಪರಿಶುದ್ಧ ಪರಿಪೂರ್ಣತೆಯತ್ತ ಸಾಗುತ್ತಾನೆ ಎಂದು ಲಿಂಗತ್ರಯದ 
ಆರಾಧನೆಯ ಬಗೆಯನ್ನು ನಿರೂಪಿಸಲಾಗಿದೆ. 


೮. ಚಂ. ಆ.ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೨೦-೨೧ 
೯. ಚಂ. ಆ.ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೨೩ 
೧೦. ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖೆ ೨೪-೨೫ 
೧೧. ಚಂ. ಆ. ಕ್ರಿ ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೪೩ 
೧೨. ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೪೨ 
೧೩. ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೩೯ 


ಲಿಂಗ. ೨೪೩ 


ಹೀಗೆ ಮಹಾಲಿಂಗವೇ ಗುರುವಿನ ಅನುಗ್ರಹದಿಂದ ಕರಸ್ಥಲಕ್ಕೆ ಬಂದು 
ಇಷ್ಟಲಿಂಗವಾಗಿದೆ, ಪ್ರಾಣದಲ್ಲಿ ಪ್ರಾಣಲಿಂಗವೆನಿಸಿದೆ, ಭಾವದಲ್ಲಿ ಭಾವಲಿಂಗವೆನಿಸಿದೆ. 
ಶ್ರೀಗುರುವು ಜೀವನಿಗೆ ದೀಕ್ಷೆ ನೀಡುವಾಗ ಅವನಲ್ಲಿ ಕಂಡುಬರುವ ದೈಹಿಕ, ಮಾನಸಿಕ, 
ಆಧ್ಯಾತ್ಮಿಕ ಭೇದಗಳನ್ನು ವಿಶ್ಲೇಷಿಸಿ ಸ್ಥೂಲ, ಸೂಕ್ಷ್ಮ ಕಾರಣ ಶರೀರಗಳನ್ನು ಕಲ್ಪಿಸಿ 
ಅವುಗಳಲ್ಲಿ ಕ್ರಮವಾಗಿ ಈ ಲಿಂಗಗಳನ್ನು ಸ್ಥಾಪಿಸುವನು. ಕಾರಣ ಇಷ್ಟಲಿಂಗದಲ್ಲಿ 
ದೃಷ್ಟಿಯೋಗ, ಪ್ರಾಣಲಿಂಗದಲ್ಲಿ ಮನೋಯೋಗ ಮತ್ತು ಭಾವಲಿಂಗದಲ್ಲಿ 
ಭಾವಯೋಗವನ್ನು ಏಕಕಾಲದಲ್ಲಿ ಸಾಧಿಸಿದ ಸಾಧಕರು ಮುಕ್ತರು. ಈ ಮೂರರ 
ಸಮನ್ಹಯವೇ ಶಿವಯೋಗವೆಂಬುದು ಶೈವಾಗಮದ ಸಿದ್ಧಾಂತ. ಅದೇ ಶಿವಾರಾಧನೆಯ 
ಕ್ರಮ. 


ಮೂಲತಃ ಲಿಂಗಗಳು ಮೂರಾದರೂ ಅವೆಲ್ಲ ಒಂದೇ ಮಹಾಲಿಂಗದ ಮೂರು 
ರೂಪಗಳು. ಇಷ್ಟಲಿಂಗವನ್ನು ಪೂಜೆಗೈ ಯುತ್ತ ಭಾವಲಿಂಗ ಮತ್ತು ಪ್ರಾಣಲಿಂಗವನ್ನು 
ಅರ್ಚಿಸಬೇಕು. ಹ ದ್ವ ತದಿಂದ ಅದ್ದೆ ದೆಡೆಗೆ ಸಾಗುವ ಸಾಧನಾ ಬಡಿಕಿ 
ಕಾರಣ ಮೂರು ತ್‌ ಲಿಂಗಗಳನ್ನು ಏಕಸೂತ್ರಾನುಸಂಢಾನದಿಂದ 
ಪೂಜಿಸಬೇಕೆಂದು ಆಗಮಗಳು ತಿಳಿಸಿವೆ. ಇದನ್ನೇ ಬಸವಣ್ಣನವರು - 


ಇಷ್ಟಲಿಂಗವೊಂದು ಪ್ರಾಣಲಿಂಗ[ವೊಂದು,ಭಾವಲಿಂಗ]ವೊಂದೆಂಬ 
ಮಿಟ್ಟಿಯ ಭಂಡರ, ಅವರ ಮಾತ ಕೇಳಲಾಗದು. 
ಅಂಗಳದೊಳಗೊಬ್ಬಗಂಡ, ಮನೆಯೊಳಗೊಬ್ಬ ಗಂಡ, ಹಿತ್ತಿರೊಳಗೊಬ್ಬ ಗಂಡನೆಂಬ 
ಸತಿಯರ ಲೋಕದ ಮಾನವರು ಮಟ್ಟಿ ಮೂಗಕೊಯ್ಯದೆ ಮಾಣ್ಣರೆ. ಅಯ್ಯಾ? 
ಲಿಂಗತ್ತಯವೆಂದು ತೋರಿದವರಾರೂ? 
“ಲಿ೦ಗಮೇಕ೦ ಪರಂ ನಾಸಿ' ಎಂದು ಸದ್ಗುರುಸ್ವಾಮಿ ಅರುಹಿದನಾಗಿ. 
ಷಟ್ರಿಂಶತ್ತತ್ವಕ್ಕ ಆಲಯಮಪ್ಪಂತಹ ಮಹಾಘನಲಿಂಗದ ಬೆಳಗು 
ಕರಸ್ಥಲದಲ್ಲಿ ಮನಸ್ಥಲದಲ್ಲಿ, [ಭಾವಸ್ಥಲದಲ್ಲಿ] ಪ್ರಮಾದ ಬಳಿಕ 

; ಸರ್ವಾಂಗಲಿಂಗ, ಕೂಡಲಸಂಗಯ್ಯಾ, ನಿಮ್ಮ ತಂಗಿಯ 


ಎಂದಿದ್ದಾರೆ. ಹೀಗೆ ಇಷ್ಟಲಿಂಗವನ್ನು ಪೂಜಿಸುತ್ತಾ ಪ್ರಾಣಲಿಂಗವನ್ನು ಧ್ಯಾನಿಸುತ್ತಾ 
' ಮತ್ತು ಭಾವಲಿಂಗವನ್ನು ಭಾವಿಸುತ್ತಾ ಲಿಂಗತ್ರಯಗಳನ್ನು ಏಕಸೂತ್ರಾನುಸಂಧಾನದಿಂದ 

ಪೂಜಿಸುವುದರಿಂದ ಭಕ್ತನು ತನ್ನ ಸಾವಿನ ಕಟ್ಟುಗಳನ್ನು ಕತ್ತರಿಸಿಕೊಳ್ಳುತ್ತಾನೆ 

ಎಂದು ಲಿಂಗತ್ರಯ ಆರಾಧನೆಯ ಬಗೆಯನ್ನು ವಚನಗಳಲ್ಲಿ. ವಿವರಿಸಲಾಗಿದೆ. 


ಪೂಜಯನ್ನಿ ಷ್ಲಲಿಂಗ೦ ತು ನಿಧ್ಯಾಯನ್‌ ಪ ಪ್ರಾಣಲಿಂಗಕಮ್‌। 
ಭಾವಯನ್‌ ಬಾವಲಿಂಗಂ ವೈ ಮೃತ್ಯುಪಾಶಾಂಶ್ಚಿನತ್ತಿ ಸ 
ಸರ್ವದೇವಮಯಂ ಲಿಂಗಂ ತಸ್ಮಿನ್‌ ಸಾಕ್ಷಾಜ್ಚೆ ಮ ವಯಮ್‌ 


೧೪. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೦೬೩ ಪುಟ ೨೮೬ 


೨೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅನುಗ್ರಹಾಯ ವಸತಿ ತಸ್ಮಾಲ್ಲಿಂಗಂ೦ ಪ್ರಪೂಜಯೇತ್‌॥ 
ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾನಿ ಚ। ತ 
ಲೀಯಂತೇ ಲಿಂಗಮೂಲೇ ತು ತಸ್ಮಾಲ್ಲಿಂಗಂ ಪ್ರಪೂಜಯೇತ್‌।' 


ಇಷ್ಟಲಿಂಗವನ್ನು ಪೂಜಿಸಿ ಅದರಲ್ಲಿ ದೃಷ್ಟಿಯೋಗವನ್ನು ಸಾಧಿಸಿ, ಪ್ರಾಣಲಿಂಗದಲ್ಲಿ 
ಮನಸ್ಸನ್ನು ನೆಲೆಗೊಳಿಸಿ, ನಿರಾಕಾರ, ನಿಷ್ಠಲ-ಭಾವಲಿಂಗದ ಭಾವನೆಯನ್ನು 
ಬಲಿಸಿಕೊ೦ಡು ಮಹಾಲಿಂಗದಲ್ಲಿ ಒಂದಾಗಬೇಕು. ಕಾರಣ ಆತ್ಮಸಾಕ್ಷಾತ್ಕಾರಕ್ಕ 
ಆತ್ಮಸಿದ್ಧಿಗಾಗಿ ಲಿ೦ಂಗಪೂಜೆಯು ಸಾಧನವಾಗಿದ್ದು ಎಶ್ವರೂಪದ ಲಂಗವನ್ನು 
ಪೂಜಿಸುವುದರಿಂದ ಎಶ್ವಾತ್ಮನಾದ ಪರಶಿವನಲ್ಲಿ ಬೆರೆತು ಬೇರಾಗದ೦ತಹ ಕೌಶಲ 
ಸಿದ್ಧಿಸುತ್ತದೆ ಎ೦ದು ಲಿಂಗಾರಾಧನೆಯ ಮಹಿಮೆಯನ್ನು ಅರುಹಿ, ಲಿಂಗವು ಮಾತಾಪಿತೃ 
ಸ್ವರೂಪವಾಗಿದ್ದು ಬಿ೦ದುನಾದಾತ್ಮಕವಾಗಿದೆ ಎಂದು ಇಷ್ಟಲಿಂಗದ ಸ್ವರೂಪವನ್ನು 
ಎವರಿಸುತ್ತವೆ. 
ಇಷ್ಟಲಿಂಗವು ಬಿಂದುನಾದಾತ್ಮಕವಾಗಿದ್ದು ಮಾತಾಪಿತೃ ಸ್ವರೂಪವಾಗಿದೆ 

ನಾದರೂಪಃ ಶಿವಃ ಸಾಕ್ಟಾತ್‌ ಲಿ೦ಗಮಿತ್ಯಭಿಧೀಯತೇ | 

ತತ್ತೀಠಿಕಾ ಮಹಾಶಕ್ತಿ; ಸಾ ಚ ವೈ ಬಿಂದುರೂಪಿೀಣೀ ॥ 

ತಯೋಃ ಸಮ್ಮೇಲನಾದ್ದೇವಿ ಕಲಾ ತತ್ರ ಪ್ರತಿಷ್ಠಿತಾ। 

ಸಾ ಕಲಾ ಪರಮಾ ಸೂಕ್ಷ್ಮಾ ವ್ಯಾಪ್ತಾ ಸರ್ವತ್ರ ಸರ್ವದಾ। 

ತಸ್ಮಾಲ್ಲಿ೦ಗಮಿತಿ ಖ್ಯಾತಂ ನಾದಬಿ೦ದುಕಲಾತ್ಮಕಮ್‌ ॥ 

ಮಾತಾ ದೇವೀ ಬಿಂದು ರೂಪಾ ನಾದರೂಪಃ ಶಿವಃ ಪಿತಾ। 

ಪಿತೃಭ್ಯಾಂ ದತ್ತಮೈಶ್ವರ್ಯಂ ಯಥಾಭೋಗಾಯ ಕಲ್ಪ ಹಾ 

ತಯೋರೈಶ್ಚರ್ಯಲಾಭಾರ್ಥಂ ಶಿವಲಿಂಗಂ ಪ್ರಪೂಜಯೇತ್‌ ॥ 

ಸಾ ದೇವೀ ಜಗತಾ೦ ಮಾತಾ ಸ ಶಿವೋ ಜಗತಃ ಪಿತಾ॥ 

ಪಿತ್ರೋಃ ಶುಶ್ರೂಷಕೇ ನಿತ್ಯಂ ಕೃಪಾಧಿಕ್ಕಂ ಹಿ ವರ್ಧತೇ ॥ 

ಕೃಪಯಾಂ೦ತರ್ಗತೈಶ್ವ್ಚರ್ಯಂ ಪೂಜಕಸ್ಯ ದದಾತಿ ಹಿ॥ 

ತಸ್ಮಾದಂತರ್ಗತಾನಂದಲಾಭಾರ್ಥ೦ ಮುನಿಪುಂಗವ। ಶ್ಲ 

ಪಿತ್ಯಮಾತೃಸ್ಥರೂಪಂ ಹಿ ಶಿವಲಿಂಗಂ ಪ್ರಪೂಜಯೇತ್‌ ॥" 


“ನಾದರೂಪ ಶಿವನೇ ಲಿಂಗ, ಬಿ೦ದುರೂಪ ಮಹಾಶಕ್ತಿಯೇ ಪೀಠ, ಇವೆರಡರ 
ಮಿಲನದಿಂದ ಕಲೆಯ ಉದಯವಾಗುತ್ತದೆ. ಆದ್ದರಿಂದ ಲಿಂಗವು ನಾದಬಿಂದು 
ಕಲಾತ್ಮಕವೆಂದು ಪ್ರಸಿದ್ಧವಾಗಿದೆ. ಈ ಬಿ೦ದುಸ್ವರೂಪಳಾದ ದೇವಿಯೇ (ಶಕ್ತಿಯೇ) 


೧೫. ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೪೮ -೫೦ 
೧೬. ಸೂ. ಆ. ಪಟಲ ೬, ಶ್ಲೋಕ ಸಂಖ್ಯೆ ೩-೪ 
೧೭. ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೧೭-೧೯ 


A ಸಚ್ಯ್ಮ್‌್ಮ್ಯ್ಯ್ಮ ಹಾ್ಮ ಹಚ್‌ ಚ] 


wie, ಎಡ ಗಾ... ~ SE ಅ ಚ್ಮ ॥ 


ವಚಾ ತ 


Fei ಇರೆ. ಶ್ಹ್‌ as ಎತ ಬಾ ಬ ಯು ತೆಗ ಕಾಮ್ಯ ಇ 


{ 


ಲಿಂಗ ' ೨೪೫ 


ಸಕಲ ಜಗತ್ತುಗಳ ಮಾತೆ; ನಾದರೂಪದ ಶಿವನೇ ಇಡೀ ಜಗತ್ತಿನ ತಂದೆ. ತಂದೆ- 
ತಾಯಿಗಳ ಸೇವೆ ಮಾಡುವವರಿಗೆ ಅವರ ಕೃಪೆ ಹಾಗೂ ಲೌಕಿಕ ಆಸ್ಲಿ ಪ್ರಾಪ್ತವಾಗುವಂತೆ, 
ಶಿವಲಿಂಗವನ್ನು ಪೂಜಿಸುವುದರಿಂದ ಶಿವ-ಶಕ್ತಿಯರ ಕೃಪಾಶೀರ್ವಾದ ಹಾಗೂ 
ಆ೦ತರಿಕವಾದ ಐಶ್ಚರ್ಯಪ್ರಾಪ್ತವಾಗುತ್ತದೆ. ಆದ್ದರಿಂದ ಒಳಗಿನ ಆನಂದವನ್ನು 
ಪಡಯಲು ಮಾತಾಪಿತೃ ಸ್ವರೂಪಿಯಾದ ಲಿಂಗವನ್ನು ಪೂಜಿಸಬೇಕು.” ಎಂದು 
ತಿಳಿಸಿದೆ. ಹೀಗೆ ಜಗತ್ತಿನ ತಂದೆ-ತಾಯಿಗಳ ಸ್ವರೂಪವಾದ ಲಿಂಗವನ್ನು ಪೂಜಿಸಿದರೆ 
ಮುಕ್ತಿ ದೊರೆಯುತ್ತದೆ ಎಂಬ ವಿಶಿಷ್ಟವಾದ ಪರಿಕಲ್ಪನೆ ಆಗಮಗಳಲ್ಲಿ ಅಭಿವ್ಯಕ್ತಗೊಂಡಿದೆ. 
ಇದನ್ನೇ ಶರಣರು ತಮ್ಮ ವಚನಗಳಲ್ಲಿ ಮನತುಂಬಿ ಹಾಡಿದ್ದಾರೆ. 


ಲಿಂಗವೆಂಬುದು ಪರಶಕ್ತಿಯುತ. ಪರಶಿವನ ನಿಜದೇಹ. 
ಲಿಂಗವೆಂಬುದು ಪರಶಿವನ ಘನತೇಜ. 

ಲಿಂಗವೆಂಬುದು ಪರಶಿವನ ನಿರತಿಶಯಾನಂದಸುಖವು, 
ಲಿಂಗವೆಂಬುದು ಪರಶಿವನ ಪರಮಜ್ಞಾನ. 

ಲಿಂಗವೆಂಬುದು ಷಡದ್ದಮಯ ಜಗಜ್ಜನ್ನಭೂಮಿ, 
ಲಿಂಗವೆಂಬುದು ಅಖಂಡಿತವೇದ ಪಂಚಸಂಜ್ಞೆ 
ಲಿಂಗವೆಂಬುದು ತಾ ಹರಿಬ್ರಹ್ಮರ ನಡುಮನೆಗಳ. ಜ್ಯೋತಿರ್ಲಿಂಗ, 


ಎ೦ದು ಸರ್ವತತ್ತಗಳಿಗೂ ಆಶ್ರಯಸ್ಥಾನವಾದ ಲಿಂಗದ ಸ್ವರೂಪವನ್ನು 
ಸೂಚಿಸಿದ್ದಾರೆ. ಇದನ್ನೇ ಸ್ವತಂತ್ರ ಸಿದ್ಧಲಿಂಗೇಶ್ವರರು, “ಅಿ೦ಗವೆಂಬುದು ನಿಜವಾ 
ಪರಮ ನಿರ್ಮಲ. ಫಿಂಗತೆಂಬುದು ಸಚ್ಚಿದಾನಂದ ನಿತ್ಯಪರಿಪೂರ್ಣ. ಲಿಂಗವೆಂಬುದು 
ಸರ್ವ ಲೋಕೋತ್ಪತ್ತಿಗೆ ಮೂಲ ಕಾರಣ. ನರು ಸರ್ವ ತತ್ತ್ಸಪೂರ್ಣ 
ನಿಜಚೈತನ್ಯವು. ಲಿಂಗವೆಂಬುದು ಜನ್ಮವಾರುಧಿಯ ದಾಂಟಿಸುವ ಚೈತ್ರವು. 
ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವು. 
ಇಂತೀ ಲಿಂಗದ ಮರ್ಮವನರಿದವನೇ ಅರಿದವನು ನಿಜಗುರು ಸ್ವತಂತ್ರ 
ಸಿದ್ಧಲಿ೦ಗೇಶ್ವರಾ.”” ಎಂದು ಆಗಮದಲ್ಲಿ ಪ್ರತಿಪಾದಿತವಾದ ಭರ್‌ 
ಎರಾಟಸ್ವರೂಪವನ್ನು ಶರಣರೂ ವರ್ಣಿಸಿದ್ದಾರೆ. ಶಿಷ್ಯರ ಅನುಗ್ರಹಕ್ಕಾಗಿ ಲಿ೦ಗದಲ್ಲೇ 
: ಶಿವನು ನೆಲೆಸಿದ್ದಾನೆ. ಆದ್ದರಿಂದ ಲಿಂಗವನ್ನು ಏಕಾಗತೆಯಿಂದ ಪೂಜಿಸಬೇಕು. 


 ಇಷ್ಟಲಿಂಗಧಾರಣೆಯ ಅವಶ್ಯಕತೆ ಮತ್ತು ಉದ್ದೇಶ - 


ಪರಮಾತ್ಮನ ಅನುಗ್ರಹವನ್ನು ಪಡೆಯಲು ಇಷ್ಟಲಿಂಗ ರೂಪದಲ್ಲಿಯೇ ಶಿವನನ್ನು 
ಪೂಜಿಸಬೇಕು. ಇಷ್ಟಲಿಂಗದ ಅನುಸಂಧಾನದ ಮೂಲಕವೇ ಪ್ರಾಣಲಿಂಗ ಮತ್ತು 
ಭಾವಲಿಂಗಗಳ ಸ್ವರೂಪಸಾಕ್ಷಾತ್ಕಾರ ಹಾಗೂ ಪೂಜೆ-ಧ್ಯಾನಗಳನ್ನು ಮಾಡಬೇಕೆಂದು 


೧೮. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧, ವಚನ ಸಂಖ್ಯೆ ೧೫೨೪ ಪುಟ ೫೪೭ 
೧೯. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೯೫೬ ಪುಟ ೪೭೧ 


೨೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಆಗಮಗಳು ಅರುಹುತ್ತವೆ. 


ಆದರೆ ಪ್ರತಿಯೊಬ್ಬನ ಹೃದಯದಲ್ಲಿ ಪ್ರಾಣಲಿಂಗವಿರುವದು. ಅದಕ್ಕಾಗಿ 
ಬಾಹ್ಯವಾಗಿ ಇಷ್ಟಲಿಂಗ ಧರಿಸುವ ಅವಶ್ಯಕತೆ ಇಲ್ಲವೆಂದು ಕೆಲವರು ವಾದಿಸುತ್ತಾರೆ. 
ಆದರೆ ಇದು ಸರಿಯಲ್ಲವೆಂದು ಆಗಮ ಮತ್ತು ವಚನಗಳು ತಿಳಿಸುತ್ತವೆ. 


ಸುಪ್ರಭೇದಾಗಮವು ಒಂದು ಉದಾಹರಣೆಯ ಮೂಲಕ ಇಷ್ಟಲಿಂಗ ಧಾರಣಯ 
ಅವಶ್ಯಕತೆಯನ್ನು ವಿವರಿಸುತ್ತದೆ. 


ಗವಾಂ ಸರ್ಪಿಃ ಶರೀರಸ್ಥಂ ನ ಕರೋತ್ಯಾತ್ಸ್ತಪೋಷಣಂ | 

1ಸೃತಂ ಕರ್ಮರಚಿತ೦ ಪುನಸ್ತಾಸಾಂ ತು ಭೇಷಜ೦ ॥ 
ನೆ ಶರೀರಸ್ನ ಸ್ಥ ಸರ್ಪಿವತರಮೇಶ್ವರಃ । 
ವಿನಾ ರೂಡ್‌ ದೇವೋ "ನ ಹಸ ಹಿತಂ ನೃಣಾಂ ॥ ನ 


ಒಂದು ಆಕಳಿಗೆ ಮೈಮೇಲೆ ಹುಣ್ಣು ಆದಾಗ ಪಶು ವೈದ್ಯ ಬಂದು ಔಷಧ 
ಕೊಟ್ಟು ಅದನ್ನು ಆಕಳ ತುಪುದಲ್ಲಿ ಬೆರಸಿ ಗಾಯಕ್ಕೆ ಲೇಪಿಸಲು ತಿಳಿಸುತ್ತಾರೆ. 
ಜಾಣನಾದ ಆಕಳ ಯಜಮಾನನು “ಅದು ಕರೆವ ಹಸು. ಆದರ ಕಚ್ಚಲ್ಲಲ್ಲಿ ಹಾಲಿದೆ, 
ಆ ಹಾಲಿನಲ್ಲಿ ತುಪ್ಪವಿದ್ದೇ ಇದೆ. ಆದ್ದರಿಂದ ಔಷಧವನ್ನು ಮಾತ್ರ ಹುಣ್ಣಿಗ ಹಚ್ಚಿದರೆ 
ಸಾಕು' ಎಂದು ದರೆ ಆ ಹುಣ್ಣು ಮಾಯದು. ಅದಕ್ಕಾಗಿ ಹಾಲು ಕರೆದು, 


ಕಾಯಿಸಿ, ಹೆಪ್ಪು ಹಾಕಿ, ಮೊಸರು ಕಡದು, ಬೆಣ್ಣೆತೆಗೆದು, ಅದನ್ನು ಕಾಯಿಸಿ ತುಪ್ಪ 


ಮಾಡಿ ಅದನ್ನು ಔಷಧಕ್ಕೆ ಬೆರೆಸಿ ಗಾಯಕ್ಕೆ ಲೇಪಿಸಿದಾಗಲೇ ಅದು ವಾಸಿಯಾದೀತು! 
ಅದರಂತೆ ಮಾನವನ ಶರೀರದಲ್ಲಿ ಶಿವಕಲೆ ಇರುವುದು ನಿಜ. ಮಾನವನಿಗೆ ಬಂದಿರುವ 
ಹುಟ್ಟು ಸಾವು ಎಂಬ “ಭವರೋಗಳವು ವಾಸಿಯಾಗಬೇಕಾದರೆ ಸದ್ಗುರು ಎಂಬ 
ಭವರೋಗ ವೈದ್ಯನು ಇಷ್ಟಲಿಂಗವೆಂಬ ಔಷಧಕ್ಕೆ ಅವನಲ್ಲಿಯೇ (ಆ ಶಿಷ್ಯನಲ್ಲಿಯೇ) 
ಇರುವ ಶಿವಕಲೆಯನ್ನು ಆಕರ್ಷಿಸಿ, ಇಷ್ಟಲಿಂಗದಲ್ಲಿ ಸ್ಥಾಪಿಸಿ, ಅದನ್ನು ಶಿಷ್ಯನಿಗೆ 
ಧರಿಸಿ, ವಿದ್ಯುಕ್ತವಾಗಿ ಭಕ್ತಿಯಿಂದ ಆರಾಧಿಸಲು ಆದೇಶಿಸುತ್ತಾನೆ. ಗುರುವಿನ 
ಆದೇಶದಂತೆ ಆ ಲಿಂಗವನ್ನು ಪೂಜಿಸಿ, ಅನುಸಂಧಾನ ಮಾಡುವುದರಿ೦ದ ಮಾನವನು 
ಭವರೋಗದಿಂದ ಬಿಡಲ್ಪಟ್ಟು ಮುಕ್ತನಾಗುತ್ತಾನೆ ಎಂದು ಅತ್ಯಂತ ಮನೋಜ್ಞವಾಗಿ 
ಇಷ್ಟಲಿಂಗ ಧಾರಣದ ಅವಶ್ಯಕತೆಯನ್ನು ವಿವರಿಸಿದೆ. 


ವಚನಕಾರರೂ ಸಹ ತಮ್ಮ ಅನೇಕ ವಚನಗಳಲ್ಲಿ ಇಷ್ಟಲಿಂಗದ ಅವಶ್ಯಕತೆಯನ್ನು 


ನಿರೂಪಿಸಿದ್ದಾ ರೆ. ಚೆನ್ನಬಸವಣ್ಣನವರು ಕ 


ಘಟದೊಳಗಿದ್ದ ಪದಾರ್ಥವು, ಆ ಘಟದ ಹೊರಗೆ 
ಉರಿಯ ಹೂತ್ತಿಸಿದಲ್ಲದೆ ಪರಿಪಕ್ಷವಾಗದು. 


೨೦. ಸುಪ್ರಭೇದಾಗವು ಪಟಲ ೭, ಶ್ಲೋಕ ಸಂಖ್ಯೆ ೫೭-೫೮ 


A a Wa Saad a ಜಾ. ca ಹ 


ನು ಎ ಇಇ 


ಜ್‌ ್‌್‌ತ್ಸಾ್‌ೈಾ- ಶ್ಟಾೌತ್ಸು . 


en ಚಾ ಚ್‌ ಚಾ al i a 


aes ಕ್ಕೂ 5್ಕ ಟ್‌ 


ಲಿಂಗ ೨೪೩೭ 


ಹಾಗೆ ಅಂತರಂಗದಲಿರ್ದ ಚಿದ್ದಸ್ತು ಸಂಸ್ಕಾರಬಲದಿ೦ದ ಹೊರ ಹೊರಟಲ್ಲದೆ 
ಅಂತರಂಗದಲಿರ್ದ ಭವರೋಗ ಮಾಣದು 

ಇದು ಕಾರಣ ಕೂಡಲ ಚೆನ್ನಸಂಗಮದೇವಾ 

ಅರ್ಚನ ಅರ್ಪಣ ರ್‌ ನೀವು ಪ್ರಕಟಗೊಳ್ಳುವಿರಾಗಿ.” 


ಎನ್ನುತ್ತ ಪಾತ್ರೆಯೊಳಗೆ ಹಾಕಿದ ಅಕ್ಕಿಯು ಅದರ ಹೊರಗೆ ಉರಿಯನ್ನು 
ಹಚ್ಚಿದಾಗ ಮಾತ್ರ ಅದು ಅನ್ನವಾಗುವುದು; ಅದರಂತೆ ಸದ್ಭಕ್ತನ ಅಂತರಂಗದಲ್ಲಿ 
ಜನದ ಚಿದ್ದಸ್ತುವನ್ನು ಇಷ್ಟಲಿಂಗ ರೂಪದಲ್ಲಿ ಸತ್ತಿಯಾಚರಣೆಗಳಿಂದ 
ಅರ್ಚಿಸಿದಾಗಲೇ ಅವನ ಭವರೋಗ ನಾಶವಾಗುವುದು. ಏಕರದರ ಇಷ್ಟಲಿಂಗವು 
ಗುರು ಕರುಣಿಸಿಕೊಟ್ಟ ಅರುಹಿನ ಕುರುಹಾಗಿರುತ್ತದೆ. ಕಾರಣ - 


ಸಾಕಾರವಿಡಿದು ಅರ್ಚನೆ ಪೂಜನೆಯಂ ಮಾಡುವುದಲ್ಲದೆ 

ನಿರಾಕಾರವ ನಂಬಲಾಗದು.ಅಗ್ನಿಯಲ್ಲಿಹ ಗುಣವು ಪ್ರಕಾಶದಲುಂಟೆ? 
ಶ್ರೀ ಗುರು, ಕರಸ್ಥಲದಲ್ಲಿ ಬಿಜಯಂಗೈಸಿ ಕೂಟ್ಟ ಇಷ್ಟಲಿಂಗವಿದ್ದ ಹಾಂಗೆ 
ವಜದೊಳಗೆ 8 ನಾ 'ದ್ದಿಪಿಯ ಎಿಶ್ವೇಶ್ವರಾ " 


ಎ೦ದು ನಿರಾಕಾರವನ್ನರಿಯಬೇಕಾದರೆ ಸಾಕಾರವಿಡಿಯಲೇಬೇಕು. “ಆಕಾಶ 
 ದಲ್ಲಾಡುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಕಲಿಯಾದರೂ ಕಜ್ಜವಲ್ಲದೆ 
| ಆಗದು. ಭೂಮಿ ಇಲ್ಲದೆ ಬಂಡಿ ನಡೆವುದೆ? ಅಂಗಕ್ಕೆ ಲಿಂಗವಿಲ್ಲದೆ ನಿಸಂಗವಾಗ 

ಲಾರದು” ಎನ್ನುವ ಚೆನ್ನಬಸವಣ್ಣನ ಮಾತಿನಂತೆ ನಿಸ್ತಂಗತ್ವವನ್ನು ಸಾಧಿಸಲು ಲಿಂಗಸಂಗ 
| ಅನಿವಾರ್ಯ ಭೂಮಿ ಇಲ್ಲದೆ ಬಂಡಿ ನಡೆಯಲಾರದು; ಇಷ್ಟಲಿಂಗ ಸಂಬಂಧವಿಲ್ಲದೆ. 

ಅದರ ಪೂಜಾದಿ ಕ್ರಿಯೆಗಳಿಂದ ಸಾಧನೆಯಲ್ಲಿ ಮುಂದುವರಿಯದೆ ಕೇವಲ 
ಪ್ರಾಣಲಿಂಗದ ಸ್ವರೂಪವನ್ನು ಕಂಡುಕೊಳ್ಳುತ್ತೇನೆಂದರೆ ಅದು ಸಾಧ್ಯವಾಗುವುದಿಲ್ಲ. 
ಸತ್‌ ಸಾಧನೆಯಿಲ್ಲದೆ ಸತ್ಫಲ: ಲಭಿಸ ಸಲಾರದು. 


ಸತಿಯ ಸಂಗವತಿ ಬಾರಾ ರ್‌ 

ಗಣ ಸಾಕ್ಷಿಯಾಗಿ ವಿವಾಹವಾಗದನ್ನಕ್ಕರ? 

ಕಣ್ಣು ಕಾಂಬುದೆಂದಡೆ. ಕತ್ತಲೆಯಲ್ಲಿ ಕಾಂಬುದೆ ದೀಪವಿಲ್ಲದನ್ನಕ್ಕರ? 
ಸೂರ್ಯನ ಪ್ರಕಾಶದಿಂದ ಕಂಡು ತಾನೆ, ಕಂಡನೆಂಬ 

ಜಗದ ನಾಣ್ಣುಡಿಯಂತಾಯಿತ್ತು. ಅಂಗವ ಬಿಟ್ಟು ಆತ್ಮನುಂಟಿ? 
ಶಕ್ತಿಯ ಬಿಟ್ಟು ಶಿವಮುಂಟೇ? ಇದು ಕಾರಣ 

ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯವಿರಲು, 

ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗ ಸಂಬಂಧ 


೨೧. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರವಚನ ಸಂಪುಟ ೩ವಚನ ಸಂಖ್ಯೆ ೧೨೦೩ ಪುಟ೪೧೬ ' 
೨೨. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸ೦.೧, ವಚನ ಸಂಖ್ಯೆ ೧೬೧೧ ಪುಟ ೬೧೦ 


೨೪೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬೇಡವೆಂದರೆ, ಅಸಂಖ್ಯಾತ ಪ್ರಮಥ ಗಣ೦ಗಳೊಪುವರೆ?) 
ಕೂಡಲ ಚೆನ್ನ ಸಂಗಯ ನಲ್ಲಿ ಇಷ್ಟಲಿಂಗಸಂಬಂಧವಿಲ್ಲದವರ 
ಮುಖವ poy Td ಪ್ರಭುವೇ.” 


ಎಂದು ಚೆನ ಬಸವಣ್ಣನವರು ಅನೇಕ ಸಾದ ೈಶ್ಯಗಳನ್ನು ಕೊಟ್ರು ಹೇಳಿರುವರು. 
“ಹರಸ ಲಕ್ಕ ಇಷ್ಟಲಿಂಗ ಸ ಸಾಹಿತ್ಯವಿಲ್ಲದಿದ್ದರೆ ಜ್ಞಾನಯೋಗದ. ಕೂಟ "ಸಾಧ್ಯವಾಗದು" 
ಸ್‌ ಅಲ್ಲಮಪ್ರ ಪ್ರಭುಗಳು ಇಷ್ಟಲಿಂಗದ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾರೆ. 
“ರತ್ನದೀಪ್ತಿಯಾದರೂ. ಬಂಧಿಸಿ ಕುಂದಣದಲ್ಲಿಯೇ ಸಂದು; " ಸ್ವಾದುರಸದ 
ರುಚಿಯನೀವ ಫಲವಾದರೂ ವೃಕ್ಷದಿ೦ದಲೇ ಲಭಿಸಬೇಕು; ಚಿತ್ರಸೌಂದರ್ಯ "ನೋಟಕ್ಕೆ 
ಸುಖವಾದರೂ ಭಿತ್ತಿಯ ಮೇಲೆಯೇ ಅದನ್ನು ಚಿತ್ರಿಸಬೇಕು”-ಈ ಮುಂತಾದ 
ಉದಾಹರಣೆಗಳಿಂದ. ಅದನ್ನು ಸಮರ್ಥಿಸಿದ್ದಾರೆ... 


“ಪಂಚತತ್ವದಲ್ಲಿದ್ದು, ಪರತತ್ವವನರಿಯಬೇಕು. ಅದಕ್ಕೆ ದೃಷ್ಟ ಪಶುವಿನ ಹೊಟ್ಟೆಯಲ್ಲಿ 
ಕರುವಿದ್ದರೆ, ಕರೆವುದಕ್ಕೆ ಮನೋಹರ ಉಂಟೇ, ಗ್ಯ ಭಿನ್ನ ಭಾವವಾಗಿ ಇದಿರಿಟ್ಟು 
ಉಂಡಲ್ಲದೆ? ಆ ತೆರನನರಿದಲ್ಲಿ, ಅರಿವುದಕ್ಕೊಂದು ಕುರುಹುಬೇಕು. ಬಲ್ಲಿದ 
ವೀರನೆಂದೊಡೆ, ಅಲಗಿನ ಮೊನೆಯಲ್ಲಲ್ಲದೆ, ಗೆಲಬಹುದೇ? ಸದಾಶಿವಮೂರ್ತಿ 
ಲಿಂಗವನರಿವುದಕ್ಕೆ, ಇದಿರಿಟ್ಟು ಕಳೆದುಳಿಯಬೇಕು””” ಎಂದು ಇಷ್ಟಲಿಂಗದ 
ಅವಶ್ಯಕತೆಯನ್ನು ಸಾರಿದ್ದಾರೆ. 


ವೀರಶೈವರದು ನಿರಾಕಾರ ತತ್ಹವೊ೦ದೇ ಸತ್ಯವೆಂಬ ಅದ್ದೆ Jತೆಮಾರ್ಗವಲ್ಲ; 
ಹಾಗೆಯೇ ಕೇವಲ ಸಾಕಾರದಲ್ಲಿಯೇ ಪರ್ಯವಸನವಾಗುತ್ತದೆ ಎ೦ಬ ದ್ವೈತವೂ ಅಲ್ಲ; 
ಸಾಕಾರವಿಡಿದು ನಿರಾಕಾರಕ್ಕೇರುವ ಸಮನ್ವಯಮಾರ್ಗ. ಇಷ್ಟಲಿಂಗೋಪಾಸನೆಯಲ್ಲಿ 
ಅದು ವ್ಯಕ್ತವಾಗುತ್ತದೆ. ಇಷ್ಟಲಿಂಗ ಸಾಕಾರವೂ ಅಲ್ಲ; ನಿರಾಕಾರವೂ ಅಲ್ಲ. 
"ನಿರಾಕಾರವೆಂಬೆನೆ, ಸಾಕಾರವಾಗಿದೆ; ಸಾಕಾರವೆಂಬೆನೆ ನಿರಾಕಾರವಾಗಿದೆ? ಏಕೆಂದರೆ 
ಅಂತರಂಗದಲ್ಲಿದ್ದ ನಿರಾಕಾರ ಲಿಂಗವನ್ನು ಗುರುವು ಸಾಕಾರಲಿಂಗವನ್ನಾಗಿ ಮಾಡಿ 
ಶಿಷ್ಯನ ಕರಸ್ಥಲಕ್ಕೆ ತಂದು ಕೊಡುತ್ತಾನೆ. ಹೀಗೆ ನೋಟಕ್ಕೆ ಇದು ಸಾಕಾರವಾಗಿದ್ದರೂ 
ಇದರ ಮೂಲ ಇರುವುದು ನಿರಾಕಾರದಲ್ಲಿ; ಅದರ ಫಲ ದೊರಕೊಳ್ಳುವುದು 
ನಿರಾಕಾರದಲ್ಲಿಯೇ. ಕಾರಣ ಇಷ್ಟಲಿಂಗದ ಉಪಾಸನೆಯಲ್ಲಿ ಇತರ 
ಮೂರ್ತಿಪೂಜೆಗಳಂತಹ ದ್ವೈತ ಭಾವನೆ ಉಂಟಾಗುವುದಿಲ್ಲ. ಇಷ್ಟಲಿಂಗದಲ್ಲಿ ಸಾಧಕನು 
ತನ್ನನ್ನೇ ತಾನು ಕಂಡುಕೊಳ್ಳುತ್ತಾನೆ. ಕಾರಣ ಸೂಕ್ಷ್ಮಾಗಮವು - 


ತಸ್ಮಾತ್ಸರ್ವೈಃ ಸದಾ ಕಾರ್ಯಂ ಲಿಂಗಾರಾಧನಮಾದರಾತ್‌ ॥ 
ಶ್ರೀಲಿಂಗಧಾರಣಂ ಹಿತ್ವಾ ಯದೀಚ್ಛೇತ ಸಿದ್ಧಿಮಾತ್ಮನಃ। 


೨೩. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೬೪೨ ಪುಟ ೬೦೦ 
೨೪. ವಚನ ಶಾಸ್ತ್ರಸಾರ -ಫ.ಗು. ಹಳಕಟ್ಟಿ-(ಸನ್‌ ೧೯೨೩) ವಚನ ಸಂಖ್ಯೆ ೨ ಪುಟ ೬೪ 


ಹ ಫೋ ಅರ್‌ಾ್‌ ಜ್ರ ಫ್‌ ಚ. ಹ್ಮ ಚ್‌ ಾ್‌್‌ಾ್‌್‌ SEA Cc 


ay. ee ಹಾ: ಮಾಗಾ ಸ್ದ 


NT ಹ 


ಲಿಂಗ ಕ ೨೪೯ 


ಸೂರ್ಯಚಂದ್ರಮಸೌ ಜಂತೋರಾಯುಷ್ಯಕ್ಷಯಕಾರಕ್‌ೌ ॥ 
ತಸ್ಮಾಲ್ಲಿಂಗಾರ್ಚನಂ ಕುರ್ಯಾತ್‌ ಸರ್ವಧಮೋತ್ತಮೋತ್ತಮಮ್‌। 
ಯಾವತ್ಕರಣಸಾಮರ್ಥ್ಯಂ ಜರಾ ಯಾವನ್ನ ಸಂಸ್ಥ] ಶೇತ್‌! ಥು 
ಸ್ಥಿರತ್ವಂ ಯಾವತ್ತಾವತ್ಯುರ್ಯಾಚ್ಚಿ ವಾರ್ಚನಮ್‌ ॥ 


Fe ಎಲ್ಲ ಕಾಲದಲ್ಲಿಯೂ ಇಷ್ಟಲಿಂಗದ ಆರಾಧನೆಯನ್ನು ಮಾಡಬೇಕು. 
ಸಾಧಕನು ಇಷ್ಟಲಿಂಗಧಾರಣ ಮಾಡಿಕೊಳ್ಳದೆ, ಬೇರೆ ಸಾಧನದಿಂದ ಸಿದ್ದಿಗಳನ್ನು 
ಪಡೆಯಲು ಬಯಸಿದರೆ ಅಂತಹ ವ್ಯಕ್ತಿಯ ಆಯುಷ್ಯವನ್ನು ಸೂರ್ಯ- ಚಂದ್ರರು 
ನಷ್ಟ ಮಾಡುತ್ತಾರೆ. ಅರ್ಥಾತ್‌ ಇಷಲಿಂಗಧಾರಣೆ ಮಾಡದೆ ಮೋಕ್ಷ ಲಭಿಸದು. 
ಆದ್ದರಿ೦ದ ಸರ್ವಧರ್ಮಗಳಲ್ಲಿ ಶ್ರೇಷ್ಠವಾದ ಲಿಂಗಾರ್ಚನೆಯನ್ನು ಮಾಡಬೇಕು. 
ಮುಪ್ಪು ಬಾರದ ಮುನ್ನ, ಇಂದ್ರಿಯಗಳು ಸಾಮರ್ಥ್ಯವಿರುವಾಗಲೇ 'ಮನಸುಗೊಟ್ಟು 
ಲಿಂಗಪೂಜೆ ತಿ (ಸ್ಥಿರವಾದ ಮನಸ್ಸಿದ್ದಾಗಲೇ ಶಿವಾರ್ಚನೆಯನ್ನು 
ಮಾಡಬೇಕು) ಎಂದು ಅರುಹಿವೆ' 


ಇಷ್ಟಲಿಂಗದಲ್ಲಿ ವೈಜ್ಞಾನಿಕತೆಯೂ ಸಾಕಷ್ಟು ವ್ಯಕ್ತವಾಗುತ್ತದೆ. ಇಷ್ಟಲಿಂಗದ 
ಪೀಠಿಕೆಯ. ಪಂಚ ಸೂತ್ರಗಳು ದೇಹಿಯ ದೇಹದ ಪಂಚಲಕ್ಷಣಗಳನ್ನು ಹೊಂದಿದೆ. 
ಲಿಂಗದ ಮೇಲಿರಿಸುವ ಕಂಥೆಯು ಚೌಪದೀಯ ಗುಣಗಳಿಂದ "ಕೂಡಿದ್ದು ವಾ್‌ 
ವಾಗಿದೆ. ದೃಷ್ಟಿ ಯೋಗಕ್ಕೆ ಅತ್ಯಂತ ಸಹಕಾರಿಯಾಗಿದೆ. ಕಪ್ಪು ಚುಕ್ಕೆಯನ್ನು 
ನೋಡಿ ರ್‌ ಮೆಸ್ಕೆರಿ ಸರ ತ್‌ ಕ್ರಿಯಾ, ಜ್ಞಾನ, ಇಚ್ಛಾ ಇಗ ಪರಾ, 
ಚಿಚ್ಚಕ್ತಿ ಈ ಆರು ಶಕ್ತಿಗಳಿಂದ ಪರಿಪೂರ್ಣವಾದ ಇಷ್ಟಲಿಂಗದ ಅನುಸಂಧಾನ 
ಹಸಾಡುವದರಿಂದ ಶ್ರದ್ಧಾ. ನಿಷ್ಠಾ, ಸಾವಧಾನ, ಅನುಭವ, ಆನಂದ, ಸಮರಸಗಳಂಬ 
ಆರು ಭಕ್ತಿಗಳು ಪಕ್ಷಗೊಳ್ಳುವವು. ಕಾಂತಮಯವಾದ ಲಿಂಗದಲ್ಲಿ ವಿದು ್ಯನ್ಮಯತೆಯು 
(ಪ್ರಕಾಶ) ತುಂಬಿಕೊಂಡಿದೆ. ಕಾರಣ “ಕರಸ್ಸ ಸಲದ ಜ್ಯೋತಿಯದು. ಕುರುಹದು, 
ಎರಕವದು, ಅದರ ನೆಲೆಯ ತಿಳಿದರೆ ನಿಜಾನಂದವು. ಹೊಲಬುದೋರದಿಹ ನಿಸೀಮನ 


ಹೊಲಬನರಿದು ಕೂಡಿದಾತನೇ ಮೃಡನು ಕಾಣಾ ರಾಮನಾಥಾ” ಎಂದಿದ್ದಾರೆ. 


ಲಿಂಗಂ ವಿಶ್ವಾತ್ಮಕ ಧ್ಯಾಯೇದಾದಿಮಧ್ಯಾಂತವರ್ಜಿತಮ್‌ | 
ಭಕ್ತೀಚ್ಛಾ ಎಶ! ಭಕ್ತಪಾಣಿಪಂಕಜಸಂಸ್ಥಿತಮ್‌ | 


ಲಿ೦ಗವು ವಿಶ್ವ ಸ್ಪರೂಪವಾಗಿದ್ದು, ಆದಿ-ಮಧ್ಯ-ಅಂತ್ಯಗಳಿಲ್ಲದ್ದು, ಅದು ಸಾಧಕನ 
ಭಕ್ತಿ-ಇಚ್ಛೆಗಳ ಕಾರಣದಿಂದ ಭಕ್ತನ ಕರಪಂಕಜದಲ್ಲಿ ನೆಲೆಸಿದೆ ಎಂಬ 
ಪಾರಮೇಶ್ರರಾಗಮದ ಉಕ್ತಿಯಂತೆ ಆದ್ಯಂತರಹಿತನಾದ ಪರಶಿವನೇ ಲಿಂಗರೂಪದಲ್ಲಿ 
ಭಕ್ತರ ಇಷ್ಟಾರ್ಥಸಿದ್ದಿಗಾಗಿ ಕರಕಮಲದಲ್ಲಿ ನೆಲೆಸಿದ್ದಾನೆ. ಇದನ್ನೇ ಬಸವಣ್ಣನವರು- 


೨೫. ಸೂ. ಆ." ಪಟಲ ೭, ಶ್ಲೋಕ ಸಂಖ್ಯೆ ೮೬-೮೮ 
೨೬. ವಚನ ಶಾಸ್ತ್ರಸಾರ -ಫ. ಗು. ಹಳಕಟ್ಟಿ-(ಸನ್‌ ೧೯೨೩) ವಚನ ಸಂಖ್ಯೆ ೯ ಪುಟ ೫೫ 
೨೭. ಪಾ.ಆ. ಪಡಲ ೧೩, ಶ್ಲೋಕ ಸಂಖ್ಯೆ ೪೩ 


೨೫೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, 
ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, 
ಬ್ರಹ್ಮಾಂಡದಿ೦ದವೆ ಅತ್ತತ್ತ ನಿಮ್ಮ ಶ್ರೀ ಮಕುಟ! 
ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೆ, 
ಕೂಡಲಸಂಗಮದೇವಯ್ಯಾ 

ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ 


ಎಂದಿದ್ದಾರೆ. ಇದನ್ನೇ ಅಕ್ಕಮಹಾದೇವಿಯವರು “ಪಾತಾಳವಿತ್ತಿತ್ತ, ಪಾದ೦ಗಳತ್ತತ್ತ 
ದಶದಿಕ್ಕು ಇತ್ತಿತ್ತ ದಶಭುಜ೦ಗಳತ್ತತ್ತ, ಬ್ರಹ್ಮಾಂಡವಿತ್ತಿತ್ತ ಮಣಿಮುಕುಟವತ್ತತ್ತ, 
ಚೆನ್ನಮಲ್ಲಿಕಾರ್ಜುನಯ್ಯಾ, ನೀವೆನ್ನ ಕರಸ್ಥ ಲಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೆ” 
ಎಂದಿದ್ದಾರೆ. ಇದನ್ನೇ ಚೆನ್ನಬಸವಣ್ಣನವರು - 


ಕಿರಿದಾದ ಬೀಜದಲ್ಲಿ ಹಿರಿಯ ತರುವಡಗಿದ ಪರಿಯಂತೆ, 

ಕರಗತವಾದ ಕನ್ನಡಿಯಲ್ಲಿ ಕರಿಗಿರಿಗಳು ತೋರುವ ಪರಿಯಂತೆ 
ಜಗದ್ಯಾ ಎಪಕವಾದ ಪರವಸ್ತುವು ಖಂಡಿತಾಕಾರಮಾದ ಶರೀರದಲ್ಲಿ 
ಅತಿ ಸೂಕ್ಷ್ಮ ಪ್ರಮಾಣದಲ್ಲಿರ್ಪಂತೆ, 

ಪರತರಶಿವಲಿಂಗವು ಸದ್ಧಕ್ಷರನುದ್ದರಿಪ ಸದಿಚ್ಛೆಯಿಂದ 

ಲಿಂಗಾಕಾರವಾಗಿ ನೆಲೆಗೊ೦ಂಡಿರ್ಪುದು. 

"ಅಣೋರಣೇಯಾನ್‌ ಮಹತೋ ಮಹೀಯಾನ್‌' ಎಂದುದಾಗಿ, 
ಪರಬ್ರಹ್ಮರೂಪವಾದ ಲಿಂಗವು, ಮಹದ್ರೂಪದಿಂದ ಅಖಂಡವಾಗಿಯೂ 
ಅಣುರೂಪದಿ೦ದ ಖಂಡಿತವಾಗಿಯೂ ತೋರುವುದು 
ಕೂಡಲಚೆನ್ನಸಂಗಮದೇವಾ ಇದು ನಿಮ್ಮ ದಿವ್ಯಲೀಲೆಯಯ್ಯಾ * 


ಎ೦ದಿದ್ದಾರೆ. ಸಮುದ್ರದಲ್ಲಿ ಸಕಲ ನದಿಗಳು ಸಮಾವೇಶಗೊಂಡಿರುವಂತೆ ಈ 
ಲಿಂಗದಲ್ಲಿ ಸಕಲವೂ ಒಳಗೊಂಡಿದೆ. ಇದು ಸರ್ವೇಶ್ವರತ್ವದ ಕುರುಹಾಗಿದ್ದು 
ಸರ್ವಂತರ್ಯಾಮಿಯು ಇದಾಗಿದೆ. ಕಾರಣ ಆಗಮಗಳು- i 


ಯಸ್ತು ಪೂಜಯತೇ ನಿತ್ಯಂ ಲಿಂಗಂ ತ್ರಿಭುವನೇಶ್ವರಮ್‌। 

ಜು ಸರ್ವಮೋಕ್ಷರಾಜ್ಯಸ್ಯ ಕ್ಷಿಪ್ರಂ ಭವತಿ ಭಾಜನಮ್‌ ॥ 

ಸರ್ವೇ PEE ಮಾ ಸರ್ವಂ ಲಿಂಗೇ ಪ್ರತಿಷ್ಠಿತಮ್‌ ಶು 
ತಸ್ಮಾತ್‌ ಸಂಪೂಜಯೇಲ್ಲಿಂಗ೦ ಯದೀಚೆ ಕೀತ್‌ ಸಿದ್ಧಿಮಾತ್ಮನಃ | 


ಜ್ನ ಬಸವಣ್ಣನವರ ವ.ಸ೦. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೭೪೪ ಪುಟ ೧೮೬ 
ಸಮಗ್ರ "ವಚನ ಸಂಪುಟ ೫, ವಚನ ಸಂಖ್ಯೆ ೨೭೯ ಪುಟ ೮೨ 
Ny ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೧೨೧. ಪುಟ 
೩೦೧ 
೩೧ ಚಂ. ಆ. ಕ್ರಿ ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೫೨ - ೫೩ 


ತೆ EE ಎರಾ 


puis SELLS a A SN ad ad ಶಾಹಾ ಸ್ಟಾ A 


ಕತಾ ಪುತಾ ಸಮಾ “ತರುಗ ವು ರಾಹಾ ಚಹಾದ 


'ವಪಸ್ರಾನಪ್ರ ನ. ಪ . ಇಹ. ಮಾಸಾ, ಪ. 


ಗ್ರ ಶ್ರೀಯಾ 


ಬ್‌ ಈ Ee Bo a 


ಲಿಂಗ . ೨೫೧ 


ಎಲ್ಲಾ ಲೋಕಗಳೂ ಲಿಂಗಮಯ. ಎಲ್ಲವೂ ಲಿಂಗದಲ್ಲಿಯೇ ನೆಲೆಯಾಗಿವೆ. 
ಆದ್ದರಿಂದ ಆತ್ಮಸಿದ್ದಿಯನ್ನು ಬಯಸುವವನು ಲಿಂಗವನ್ನು ಪೂಜಿಸಬೇಕು. ಯಾರು 
ಮೂರು ಲೋಕಗಳ ಒಡೆಯನಾದ ಲಿಂಗವನ್ನು ನಿತ್ಯವೂ ಪೂಜಿಸುವನೋ ಅವನು 
ಶೀಘ್ರವೇ ಸಮಗ್ರ ಮೋಕ್ಷರಾಜ್ಯಕ್ಕೆ ಯೋಗ ೈನಾಗುತ್ತಾನೆಂದು ಸಾರಿವೆ. ಶಿವಲಿಂಗದಲ್ಲಿ 
ಭಕ್ತರ ಉದ್ದಾರಕ್ಕಾಗಿಯೇ ಸ್ತ ಶಿವನು ಸನ್ನಿ ಹಿತನಾಗಿರುತಾನೆ. ಆದುದರಿಂದ 
ಇಷಲಿಂಗಪೂಜೆಯು ಅತ್ಯಗತ್ಯ. ಪ್ರಣತಿಯಲ್ಲಿ ಎಣ್ಣೆ ಬತ್ತಿಯನ್ನು ಹಾಕಿ ಜ್ಯೋತಿ 
ಮುಟ್ಟಿಸಿದರೆ ಕಿರಣಗಳು ಹರಡಿ ಪ್ರಕಾಶವು 'ಪಸರಿಸುವಂತೆಯೇ 'ಇಷಲಿಂಗವೆ೦ಬ 
ಜ್ಯೋತಿ ಗುರುವಿನಿಂದ ಬೆಳಗಿದಾಗ ಪಾಣಲಿಂಗದ ಕಿರಣಗಳು ಸಕಲೇಂದ್ರಿಯಗಳಲ್ಲಿ 
ವ್ಯಾಪಿಸಿ ಭಾವಲಿಂಗದ ಬೆಳಕು ಹರಡುವದು. ಕಾರಣ ವೀರಶೈವರ ಸಾಧನೆ 
ಇಷ್ಟಲಿಂಗದೊಂದಿಗೆ ಪ್ರಾರಂಭಗೊಂಡು ಪ್ರಾಣಲಿಂಗದಲ್ಲಿ ಪಕ್ಷವಾಗಿ ಭಾವಲಿಂಗದಲ್ಲ 
ಪರಿಪೂರ್ಣಗೊಳ್ಳುತ್ತದೆ. ಕಾರಣ ಇಷ್ಟಲಿಂಗಧಾರಣೆ ಅತೀ ಅಗತ್ಯವೆಂಬ ಆಗಮದ 
ಅಭಿಪ್ರಾಯವನ್ನೇ ವಚನಗಳು ಸಾರುತ್ತ ಇಷ್ಟಲಿಂಗ ಧಾರಣೆಯ ಪ್ರಾಚೀನತೆಯನ್ನರುಹಿವೆ. 


| ಇಷ್ಟಲಿಂಗ ಧಾರಣೆಯ ಪ್ರಾಚೀನತೆ 


ಇಷ್ಟಲಿಂಗ ಧಾರಣೆಯ ಪ್ರಾಚೀನತೆಯನ್ನರುಹುತ್ತ ಬ್ರಹ್ಮ ವಿಷ್ಣು, ರುದ್ರ, ಈಶ್ವರ, 
| ಸದಾಶಿವ ಮೊದಲಾದವರೆಲ್ಲ ಲಿಂಗಧಾರಣೆ ಮಾಡಿಕೊಂಡಿದ್ದಾರೆ ಎಂದು 
ಆಗಮೋಕ್ತಿಗಳ ಉಲ್ಲೇಖದೊಂದಿಗೆ ವಚನಗಳು ತಿಳಿಸಿವೆ. 


ಇನ್ನು ಲಿಂಗಧಾರಣ ಮಹಾತ್ಮೆಯ ಸ್ಥಲವೆಂತೆಂದಡ: 
ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಮೊದಲಾದ 
ಸಮಸ್ತಗಣ೦ಗಳಲ್ಲರೂ ಶಿವಲಿಂಗಧಾರಣವಾಗಿ 
ಶಿವಪೂಜೆಯ ಮಾಡಿದರು ನೋಡಾ...... 
ಇದಕ್ಕೆ ವಾತುಲತಂತ್ರೇ : 
“ಬ್ರಹ್ಮವಿಷ್ಣುಸುರೇಶಾದಿ ದೇವತಾಃ ಪರಯಾ ಮುದಾ। 
ಶಿರೋಭಿರ್ಧಾಯಂತ್ಯೇತಾಃ ಶಿವಲಿಂಗಮಹರ್ನಿಶಂ॥ 
ಪಾಣಿನಿಶ್ಚ ಕಣಾದಶ್ಚ ಕಪಿಲೋ ಗೌತಮಾದಯಃ 
ಪ್ರಸಾದಸೇವನಾದ್ದಾ ನಾದರ್ಚನಾದ್ದಾರಣಾದಪಿ॥ 
ಕಂಠೇಷು ಇರ್‌ ಮುನಯೋ ಮಾನವಾಸ್ತಥಾ। ಹ 
` ಸರ್ವದಾ ಶಿವಲಿಂಗಂತು ಧಾರಯಂತಿ ಯಜಂತಿ ಚ॥” 


ಎಂದಿದ್ದಾರೆ. ಚೆನ್ನಬಸವಣ್ಣನವರೂ ಇಷ್ಟಲಿಂಗ ಧಾರಣೆಯ ಪ್ರಾಚೀನಶೆಯನ್ನರುಹುತ್ತ - 
ಇತಿಹಾಸೇಷು ವೇದೇಷು ಪುರಾಣೇಷು ಪುರಾತನೈಃ। 
ಮಹರ್ಷಿಭಿರ್ಮಹಾದೇವೋ ಮಹನೀಯಃ ಪ್ರತಿಷ್ಠಿತಃ॥ 


೩೨. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೩೩೬ ಪುಟ ೧೫೦ 


೨೫೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇಂತೆಂದುದಾಗಿ ಪುರಾತನರಲ್ಲಿ ಆದ್ಯಂತರಾಗಿದ್ದ ಮಹಾಖಷಿಗಳೆಲ್ಲರೂ 

ರತ್ನ ಸುವರ್ಣ ರಜತ ತಾಮ್ರ ಚಂದ್ರಕಾಂತ ಸ್ಪಟಿಕ ಪವಳಲಿಂಗಂಗಳ 

ಆರಾಧಿಸಿದರು. ಅಗಸ್ತ್ಯ ದಧೀಚಿ ಕಂಕದ ಬಾಣಾಸುರ ಪುರಂದರ ಬ್ರಹ್ಮವಿಷ್ಟು 

ದೂರ್ವಾಸ ನಂದಿಕೇಶ್ವರ ಸ್ಕಂದ ಭೃ೦ಗಿರಿಟಿ ವೀರಭದ್ರಾದಿಗಣ೦ಗಳೆಲ್ಲರೂ 

ರುದ್ರೇಣ ದೀಕ್ಷಿತೋ ಭೂತ್ವಾ ಸ್ಕಂದಃ ಶಿವಸಮುದ್ಧವಃ। 

ಶಿವಾಚಾರರಹಸ್ಯಸ್ಯ ಪಾತ್ರತಾಂ ಪರಮಾಂ ಗತಃ [ಇಂತೆಂದುದಾಗಿ] 

ಇದನರಿದು ಪರಶುರಾಮ ಪರಾಶರ ವಶಿಷ್ಟ ವಾಲ್ಮೀಕಿ 

ಕಮಲಾಕರ ವಿಶ್ವಾಮಿತ್ರ ಮಹಾಮುನಿಗಳೆಲ್ಲರೂ 

ಪಾಣಿನಿಶ್ಚ ಕಣಾದಶ್ಚ ಕಪಿಲೋ ಗೌತಮಾದಯಃ। 

ಪ್ರಸಾದಸೇವನಾದ್ಭ್ಯಾನಾದರ್ಚನಾದ್ಧಾರಣಾದಪಿ॥ ಇಂತೆಂದುದಾಗಿ 

ಇದು ಕಾರಣ ಕೂಡಲಚೆನ್ನಸಂಗಮದೇವರನಾರಾಧಿಸಿ, 

ಪ್ರಸಾದ ಪಾದೋದಕವ ವ ಅತಿಶುದ್ಧರಾದರು 

ಎಲ್ಲಾ ದೇವರುಗಳು, ಎಲ್ಲಾ ಯಷಿಜನಂಗಳು. | 

ಎ೦ದು ಎಲ್ಲಾ ದೇವರುಗಳು, ಎಲ್ಲಾ ಯಷಿಜನಂಗಳು ಲಿಂಗ ಧರಿಸಿ, ಪ್ರಸಾದ 
ಪಾದೋದಕವನ್ನು ಪಡೆದು ಅತಿಶುದ್ಧರಾಗಿ 'ಧನ್ಮರಾಗಿರುವರೆಂದು ತಿಳಿಸುತ್ತಾ ವಚನಗಳು 
ಇಷ್ಟಲಿಂಗ ಧಾರಣೆಯ ಪ್ರಾಚೀನತೆಯನ್ನ ರುಹಿವೆ. 


ಈ ಇಷ್ಟಲಿಂಗದ ಲಕ್ಷಣಗಳು, ಇಷ್ಟಲಿಂಗವನ್ನು ನಿರ್ಮಿಸಲು ಬಳಸಬೇಕಾದ 
ಶಿಲೆಗಳು, ಇಷ್ಟಲಿಂಗದ ಗಾತ್ರ, ಇಷ್ಟಲಿಂಗ ಸಂಸ್ವಾರವಿಧಿ, ಇಷ್ಟಲಿಂಗವನ್ನು ಶರೀರದ 
ಮೇಲೆ ಧರಿಸುವ ಸ್ಥಾನಗಳು, ಇಷ್ಟಲಿಂಗಧಾರಣೆಯ ವಿಧಾನವನ್ನು ಆಗಮಗಳಲ್ಲಿ 
ಸವಿಸ್ತಾರವಾಗಿ ಚರ್ಚಿಸಲಾಗಿದೆ. 
ಇಷ್ಟಲಿಂಗದ ಲಕ್ಷಣ ಮತ್ತು ಅಳತೆ 


ಶಿವ-ಶಕ್ತಿ ಭಾಗಗಳಿಂದ ಕೂಡಿದ, ಸೃಷ್ಟಿ-ಸ್ಥಿತಿ-ಲಯಾತ್ಮಕವಾದ ಲಿಂಗವು 
ಪಂ ಚಸೂತ್ರಕ್ಕೆ ಸರಿಯಾಗಿರಬೇಕೆಂದು ಆಗಮಗಳು ಅರುಹುತ್ತವೆ. 

ಲಿಂಗವೃತ್ತಸಮಂ ಪೀಠಂ ದೀರ್ಫಂ ವಿಸ್ತಾರ ಮುನ್ನತಮ್‌। 

*ದರ್ಷಂ ಗೋಮುಖಂ ಚೈವ ಪಂಚಸೂತ್ರಂ ಪಾದ 


ಅರ್ಥಾತ್‌ “ಲಿಂಗದ ನ; ಉದ್ದ, ಅಗಲ ಮತ್ತು ಎತ್ತರಗಳು ಲಿಂಗದ ' 
ಸುತ್ತಳತೆಗೆ ಸಮನಾಗಿರಬೇಕು. ಗೋಮುಖವು ಲಿಂಗದ ಸುತ್ತಳತೆಯ ಅರ್ಧದಷ್ಟಿರಬೇಕು. ? 
ಈ ಐದು ಲಕ್ಷಣಗಳಿಂದ ಕೂಡಿರುವ ಲಿಂಗವನ್ನು "ಪಂಚಸೂತ್ತಲಿಂಗ'ವೆಂದು ' 
ಕರೆಯಲಾಗುತ್ತದೆ” | 


೩೩. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೪೭ ಪುಟ ೪೩ 
೩೪. ಮ.ಆ.ಕ್ರಿ.ಪಾ. ಪಟಲ ೪, ಶ್ಲೋಕ ಸಂಖ್ಯೆ ೪೬ 


ಲಿಂಗ ೨೫೩ 


ಶಿವಲಿಂಗವು ಶಿವ-ಶಕ್ತಿ ಇವರಿಬ್ಬರ ರೂಪವಾಗಿದೆ. ಅದರಂತೆ ಶಿವಲಿಂಗದ 
ಮೇಲಿರುವ ಬಾಣವು ಶಿವಸ ಸ್ವರೂಪ, ಶಿವಲಿಂಗದ ಕೆಳಗಿರುವ ಪೀಠವು ಶಕ್ತಿಸ್ತರೂಪ. 
ಶಿವಲಿಂಗದ ನಿರ್ಮಾಣದ ಸಂದರ್ಭದಲ್ಲಿ ಮೊದಲಿಗೆ ಬಾಣಲಿಂಗವನ್ನು ನರ್ಮಿಸಿ, 
ಅನಂತರ ಲಿಂಗದ ಸುತ್ತಳತೆ, ಗಾತ್ರ ಮತ್ತು ಪೀಠವನ್ನು ರಚಿಸಲಾಗುತ್ತದೆ. ಹೀಠದ 
ಉದ್ದ-ಅಗಲ-ಎತ್ತರಗಳು ಲಿಂಗದ ಸುತ್ತಳತೆಗೆ ಸ ಸಮುನಾಗಿರುತಟ್ನ ಆದರೆ ಗೋಮುಖವು 
ಅದರ (ಸುತ್ತಳತೆಯ) ಅರ್ಧದಷಿರುತ್ತದೆ. ಹೀಗೆ ಲಿಂಗದ ಸುತ್ತಳತೆ, ಪೀಠದ 
ಸುತ್ತಳತೆ, ಪೀಠದ ಉದ್ದ, ಪೀಠದ ಕೆಳಭಾಗದ ವಿಸ್ತಾರ ಮತ್ತು ಪೀಠದ ಮೇಲ್ಭಾಗದ 
ವಿಸ್ತಾರ- -ಲಿಂಗದ ಈ ನಾಲ್ಕು ಅವಯವಗಳ ಪರಿಮಾಣವು (ಅಳತೆ ಅಥವಾ 
ಗಾತ್ರವು) ಸಮಾನವಾಗಿರುತ್ತದೆ. ಗೋಮುಖದ ಪರಿಮಾಣವು ಮಾತ್ರ ಲಿಂಗದ 
ಸುತ್ತಳತೆಯ ಅರ್ಧದಷ್ಟಿರುತ್ತದೆ. ಇದೇ ಪಂಚಸೂತ್ರ ಪಕ್ರಿಯೆ. ಈ ಪಂಚಸೂತ್ರ 
ಪ್ರಕ್ರಿಯೆಯ ಪರಿಮಾಣದಲ್ಲಿ ಸ್ವಲ್ಪವೂ ಹಚ್ಚಾಗಿಯೂ, ಕಡಿಮೆಯಾಗಿಯೂ ಇರಬಾರದು. 
ಈ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸವಾದರೆ- 
ಶಿವಾಧಿಕ್ಕೇ ಭವೇನ್‌ ಮತ್ತು ಃ ಶಕ್ತಾ ದಿಕ್ಕೇ ಧನಕ್ಷಯಖಃ। 


NE 


ಶಿವಶಕಿಸಮಂ ಲಿಂಗಂ ನುಕಿಮುಕಿಫ ಫಲಪದಮ್‌। 

“ಲಿ೦ಗ ದೊಡ್ಡದಾಗಿದ್ದರೆ ಸಾವು, ಶಕ್ತಿ ದೊಡ್ಡದಾಗಿದ್ದರೆ ಸಂಪತ್ತಿನ 
ನಾಶವಾಗುತ್ತದೆ. ಲಿಂಗ ಮತ್ತು ಶಕ್ತಿ ಸಮನಾಗಿರುವ ಲಿಂಗವು ಭೋಗ ಮತ್ತು 
ಮೋಕ್ಷ ಫ೦ವನ್ನು ನೀಡುತ್ತದೆ. ಎಂಬ ಪ್ರಮಾಣವಾಕ್ಯದಂತೆ ಲಿಂಗವು ಪ್ರಮಾಣ 
ಬದ್ಧವಾಗಿರಬೇಕೆಂದು ಸೂಚಿಸುತ್ತದೆ. ಆದುದರಿಂದ ಭಕ್ತನಿಗೆ ಭೋಗ-ಮೋಕ್ಷ 
ಫಲಗಳು೦ಟಾಗಲು ಸದ್ಗುರುವು ಶಿವಲಿಂಗವನ್ನು ಪರೀಕ್ಷಿಸಿ ಪಂಚಸೂತ್ರ 
ಪ್ರಮಾಣಾನುಸಾರವಾಗಿ ನಿರ್ಮಾಣವಾಗಿರುವ ಲಿಂಗವನ್ನು ಅನುಗ್ರಹಿಸುತ್ತಾರೆ. 


ವಿವಿಧ ಲಿಂಗಗಳು ಮತ್ತು ಧಾರಣೆಯ ಫಲ - 


ಆಗಮಗಳಲ್ಲಿ ಅನೇಕ ಬಗೆಯ ಲಿಂಗಗಳ ವಿವರಣೆ ಇದ್ದು ಅವುಗಳ ಧಾರಣೆಯ 
ಫಲವನ್ನು ವಿವರಿಸಲಾಗಿದೆ. 


` ಪಾರದಂ ಸರ್ವಕಾಮಾಯ ಸೌವರ್ಣಂ ವಿತ್ತ್ಷಕಾಮಿನಃ। 
ರಾಜತಂ ತು ಪ್ರಜಾಕಾಮಿ ತಾಮಂ ಶತ್ರುವಿನಾಶನಮ್‌। 
ತ್ರಪುಜಂ ರೋಗನಾಶಾಯ ಸೀಸಕಂ ಪಾಪನಾಶನಮ್‌। 
ಸಾಟಿಕಂ ಜ್ಞಾನದಂ ಪುಣ್ಯಂ ರುದ್ರಾಕ್ಚಂ ಮೋಕ್ಷದಾಯಕಮ್‌ 
ದಾರುಜಂ ಸರ್ವನಾಶಾಯ ಕಾಂಸ್ಕಂ ರೋಗಾರ್ಶಿದ್ದಾಯಕಮ್‌। 
ಶ್ರೀಶೈಲಜಂ ಮಹಾದೇವಿ ಹೆ  ಹಿಕಾಮುಷ್ಠಿಕಪುದಮ್‌ 


೩೫ ಮ.ಆ, ಕ್ರಿಪಾ, ಪಟಲ ೪ ಶ್ಲೋಕ ಸಂಖ್ಯೆ ೪೭. 
೩೬. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೯-೧೧ 


೨೫೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಾರಲಿಂಗವು ಎಲ್ಲಾ ಇಚ್ಛೆಗಳ ಪ್ರಾಪ್ತಿಗೆ, ಚಿನ್ನದ ಲಿಂಗವು ಸಂಪತ್ತನ್ನು 
ಬಯಸುವವನಿಗೆ, ಬೆಳ್ಳಿಯಲಿಂಗವು ಸಂತಾನಪಾಪಿಗೆ. ತಾಮಲಿಂಗವು ಶತ್ರುಗಳ. 
ನಾಶಕ್ಕೆ, ತ್ರಪು ಲಿಂಗವು ರೋಗನಾಶಕ್ಕೆ. ಸೀಸದ ಲಿಂಗವು ಪಾಪನಾಶಕ್ಕೆ, ಸ್ಪಟಿಕದ 
ಲಿಂಗವು ಜ್ಞಾನಕ್ಕಾಗಿ ಮತ್ತು ಪುಣ್ಯಕ್ಕಾಗಿ, ರುದ್ದಾಕ್ಷಲಿಂಗವು ಮೋಕ್ಷಪ್ರಾಪಿಗೆ, ಕಟ್ಟಿಗೆಮಿಂದ 
ಮಾಡಿದ್ದು ಎಲ್ಹಾ ನಾಶಕ್ಕಾಗಿ, ಕಂಚಿನಲಿಂಗವು ರ ರೋಗದ ನೋವನ್ನು ತೊಡುವಂತಹದು. 
ಶ್ರೀಶೈ ಲದ ಕಲ್ಲಿನಿಂದ ಮಾಡಿದ ಲಿಂಗವು ಈ ಲೋಕದ ಮತ್ತು ಪರಲೋಕದ 
ಭೋಗವನ್ನು ಕೂಡುತ್ತದೆ ಎಂದು ಹೇಳಿ - 


ರ್ವ ಸಾ ದೇವಿ ಸರ್ವಸೌಭಾಗ್ಯದಾಯಕಮ್‌। 
ರ್ವಸಿದ್ಧಿಕರಂ ಲಿಂಗಂ ಯಚ್ಚ ಪಾಷಾಣನಿರ್ಮಿತಮ್‌ ನ 
ವೊ ಸ ಲಿಂಗಂ ಯಚ್ಚ ಶ್ರೀಶೈಲಜ೦ ಶಿವೇ! ಡಿ 


ಕಲ್ಲಿನಿಂದ ಮಾಡಿದ ಇಷ್ಟಲಿಂಗವು ಸ ಸಾಮಾನ್ಕರೂಪದಲ್ಲಿ ಎಲ್ಲಾ ಸ ಸೌಭಾಗ್ಯಗಳನ್ನು 
ನೀಡುವಂತಹದು, ಎಲ್ಲಾ ಸಿದ್ಧಿಗಳನ್ನು ಸಾಜಾ ರಾನಿ ಆದರೆ ಯಾವುದು 
ಶ್ರೀಶೈ ಲದ ಕಲ್ಲಿನಿಂದ ಮಾಡಲಟಿದೆಯೋ ಅ ಲಿಂಗವು ಎಲ್ಲಕ್ಕಿಂತ ಉತ್ತಮೋತ್ತಮ 
ಇ ಹೇಳಿದರೂ ಗುರುವಿನಿಂದ ಕೂಡಲ್ಪಟ್ಟ ಲಿಂಗವೇ ಶ್ರೇಷ್ಠವೆಂದು 'ಪ್ರತಿಪಾದಿಸ 
ಲಾಗಿದೆ. 


ಗುರುವಿನಿಂದ ಕೊಡಲ್ಪಟ್ಟ ಲಿಂಗವೇ ಶ್ರೇಷ್ಠ 


ಶ್ರ PLD 


ಸರ್ವೋತ್ತಮೋತ್ತಮಂ ಲಿಂಗಂ ಸರ್ವಾಭೀಷಾ ಎರ್ಥದಾಯಕಮ್‌। 
ಯದ್ದತ್ತಂ ಗುರುಣಾ ದೇವಿ ಲಿಂಗಂ ತದಹಮೇವ ಹಿ * 


ಯಾವುದು ಗುರುವಿನಿಂದ ಕೊಡಲ್ಲಟ್ಟದ್ದೋ ಆ ಲಿಂಗವು ಎಲ್ಲವುಗಳಿಗಿಂತ 
ಉತ್ತಮೋತ್ತಮ ಮತ್ತು ಎಲ್ಲಾ ಇಚ್ಛಿಸಿದ ವಸ್ತುಗಳನ್ನು ನೀಡುವಂತಹದು ಎಂದು 
ಆಗಮಗಳಲ್ಲಿ ತಿಳಿಸಲಾಗಿದೆ. 


ಇಷ್ಟಲಿಂಗದ ಗಾತ್ರ 

ಅಡಿಕೆಯ ಆಕಾರದಿಂದ ಆರಂಭಿಸಿ ದೊಡ್ಡ ಗಾತ್ರದ ಲಿಂಗವನ್ನು 
ಧರಿಸುವುದರಿಂದ ಉಂಟಾಗುವ ಫಲಗಳನ್ನು ತಿಳಿಸುತ್ತಾ, ಬಾರಿ ಹಣ್ಣಿನ ಗಾತ್ರದಷ್ಟು 
ಮಾಡಿದ ಲಿಂಗವು ಧರಿಸಿದವನಿಗೆ ಧರ್ಮದ ಅಭಿವೃದ್ಧಿಯನ್ನು ನೀಡುತ್ತದೆ. ಅಡಿಕೆಯ 
ಗಾತ್ರದ ಲಿಂಗವು ಎಲ್ಲಾ ಇಷ್ಟಾರ್ಥಗಳನ್ನು ನೀಡುತ್ತದೆ. ನಿಂಬೆಹಣ್ಣಿನ ಗಾತ್ರದ ಲಿಂಗವು 
ಎಲ್ಲಾ ಬಯಕೆಗಳನ್ನು ಈಡೇರಿಸುತ್ತದೆ. ಅದಕ್ಕಿಂತಲೂ ಅಧಿಕ ಗಾತ್ರದ ಲಿಂಗವು 
ಚತುರ್‌ವರ್ಗದ ಫಲವನ್ನೆಲ್ಲಾ ನೀಡುತ್ತದೆ ಎಂದು ಎಷ್ಟೆಷ್ಟು ಹೆಚ್ಚು ಗಾತ್ರವುಳ್ಳದ್ದೋ 


೩೭. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೬-೧೭ 
೩೮. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೨ 


ಲಿಂಗ ೨೫೫ 


ಅಷ್ಟಷ್ಟು ಹೆಚ್ಚು ಶಿವಲಿಂಗವು ಶ್ರೇಷ್ಠವೆಂದು ತಿಳಿಸಲಾಗಿದೆ. ಏಕೆಂದರೆ ಇಷ್ಟಲಿಂಗದಲ್ಲಿ 
ದೃಷ್ಟಿ ಕೇಂದ್ರೀಕರಣಕ್ಕೆ ಲಿಂಗದ ಗಾತ್ರ ದೊಡ್ಡದಾದಷ್ಟು ಯೋಗ್ಯ ಎಂಬ ತತ್ವ ಇಲ್ಲಿದೆ. 


ಲಿಂಗವನ್ನು ಶರೀರದ ಮೇಲೆ ಧರಿಸುವ ಸ್ಥಾನಗಳು 


ಚಿತ್ಕಲಾ ಸ್ವರೂಪದ ಇಷ್ಟಲಿಂಗವನ್ನು ದೇಹದ ಯಾವಯಾವ ಭಾಗಗಳಲ್ಲಿ 
ಧರಿಸಬೇಕೆಂದು ಆಗಮಗಳಲ್ಲಿ ನಿರೂಪಿಸಲಾಗಿದೆ. ವಾತುಲಶುದ್ಧಾಗಮದಲ್ಲಿ - 


ಮೂರ್ಧ್ನಿ ಕಂಠೇ ಭುಜೇ ಹಸ್ಟೇ ಹೃತ್‌ಸ್ಥಲೇ ನಾಭಿಮ೦ಡಲೇ। 
ಆಟಿ ತು ಹ ತ್‌ "ಶಿವಲಿಂಗಕಮ್‌॥ 


“ಮಸ್ತಕ, ಕುತ್ತಿಗೆ, ಭುಜ, ಕೈ. ಹೃದಯ ಅಥವಾ ನಾಭಿ- ಈ ಆರು ಸ್ಥಲಗಳಲ್ಲಿ 
ಯಾವುದಾದರೊಂದು ಸ ಸ್ಥಾನದಲ್ಲಿ ಚ ಮಾಡಬೇಕೆಂಬುದನ್ನು ತಿಳಿಸಲಾಗಿದೆ. 


ಇದನ್ನೇ ಸೂಕ್ಷ್ಮಾಗಮವು' - 


ಉತ್ತಮಾಂಗೇ ಗಲೇ ಕಕ್ಷೇ ತಥಾ ವಕ್ಚಃ ಸ್ಥಲೇಪಿ ವಾ। 
ಕರಸ್ಥಲೇಪಿವಾ ನಿತ್ಯಂ ರಣ್‌ ಬ | ಟಿ 
ಮುಂದರೆಯಲ್ಲಿ (ಶಿರಸ್ಸು). ಕೊರಳಲ್ಲಿ, ಕರಸ್ಥ .ಲದಲ್ಲಿ, ಎದೆಯಲ್ಲಿ, ಹೊಟ್ಟಿಯಲ್ಲಿ 


(ಹೃದಯಭಾಗ) ಇವುಗಳಲ್ಲಿ ಯಾವುದಾದರೊಂದು" ಸ್ಥಾನದಲ್ಲಿ ನಿತ್ಯ ಎಚ್ಚರಿಕೆಯಿಂದ 
ಗುರುದತ್ತ ಲಿಂಗವನ್ನು ಧರಿಸಬೇಕು ಎಂದು ತಿಳಿಸಲಾಗಿದೆ. 'ಪಾರಮೇಶ್ರರಾಗಮವು 


| ಮೋಕ್ಷವನ್ನು ES ಶಿಖಾ ಪ್ರದೇಶದಲ್ಲಿ, ಧರ್ಮವನ್ನು ಬಯಸುವವನು 


ಬಾಹುವಿನ "ಮಧ್ಯದಲ್ಲಿ, ಎಲ್ಲವನ್ನೂ ಬಡು ುವವನು ಕಂಠದಲ್ಲಿ ಲಿಂಗವನ್ನು 


| ಧರಿಸಬೇಕೆಂದು ತಿಳಿಸಿದೆ. ಸದ 


ಇಷ್ಟಲಿಂಗಧಾರಣೆಯ ವಿಧಾನ 
ಇಷ್ಟಲಿಂಗವನ್ನು ಹೇಗ ಧರಿಸಬೇಕು? ಆ ವಿಧಾನವು ಎಂತಹದು? ಎಂದು 


| ಪಾರಮೇಶ್ವರಾಗಮದಲ್ಲಿ ವಿವರಿಸಲಾಗಿದೆ. 


. ಅಥ ಕುರ್ಯಾನ್‌ ಮಹಾದೇವಿ ಸಜ್ಜಕಾಖ್ಯಂ ತದಾಲಯಮ್‌। 
ಪ೦ಚಸೂತ್ರೋತ್ನಲಿಂಗಸ್ಥ ್ಯ ಯಾವತ್ಪೂರ್ಣಂ ತಥಾ ಭವೇತ್‌॥ 
ಸೌವರ್ಣ ಮುತ್ತಮಂ ದೇವಿ ಯದಿ ಶಕ್ತಿಸಥಾ ಚರೇತ್‌। 
ರಾಜತಂ ಪಿತ್ತಲಂ ತಾಮಂ ನೈವ ಕಾರಿಸ್ಕೇನ ಕಾರಯೇತ್‌॥ 
ಸೀಸೇನ ತ್ರಪುಣಾ ದೇವಿ hr ಪಾಟಕಾಪಿ ವಾ। 


೩೯. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೩, ೧೪ 


. ೪೦. ವಾತುಲ ಶುದ್ಧಾಗಮ ಪಟಲ ೧೦, ಶ್ಲೋಕ ಸಂಖ್ಯೆ ೩೬ 


೪೧. ಸೂ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೭ 
೪೨. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೨೯ 


೨೫೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಏತೇಷ್ಟನ್ಯತಮಂ ನಿತ್ಯಂ ನಾನ್ಯತ್‌ ಕುರ್ಯಾದನಾಪದಿ॥ 
ಪರಿತ್ಯಜ್ಯಾಪಿ ಯತ್ನೇನ ಪ್ರಾಣಮಾನಧನಾದಿಕಮ್‌। 

೪೩ 
ಸಂರಕ್ಷಣೀಯಂ ಗಿರಿಜೇ ಲಿಂಗಮೇವಂ ನ ಸಂಶಯಃ 


“ಇಷ್ಟಲಿಂಗದ ವಾಸಕ್ಕಾಗಿ ಕರಡಿಗೆ (ಸಜ್ಜಿಕೆ) ಎಂಬ ಶಿವಾಲಯವನ್ನು ಪಂಚಸೂತ್ರ 
ಘಟಿತವಾದ ಲಿಂಗಕ್ಕೆ ಪೂರ್ಣ ಅವಕಾಶವಿರುವಂತೆ ಮಾಡಿಸಬೇಕು. ಕರಡಿಗೆ 
ಚಿನ್ನದ್ದಾಗಿದ್ದರೆ ಉತ್ತಮ. ಆದುದರಿಂದ ಶಕ್ತಿಯಿದ್ದರೆ ಅದನ್ನೇ ಮಾಡಿಸಬೇಕು, 
ಬೆಳ್ಳಿ, ಹಿತ್ತಾಳೆ, ತ್ರಾಮದ ಕರಡಿಗೆಯನ್ನು ಮಾಡಿಸಬಹುದು. ಆದರೆ ಕ೦ಚು, ಸೀಸ, 
ತ್ರಪುವಿನ(ತವರ) ಕರಡಿಗೆಯನ್ನು ಮಾಡಿಸಬಾರದು. ತನಗೆ ಧಾತುಗಳ ಕರಡಿಗೆಯನ್ನು. 
ಮಾಡಿಸುವದು ಸಾಧ್ಯವಿರದಿದ್ದರೆ ದಾರ ಇಲ್ಲವೆ ಬಟ್ಟೆಯ ಕರಡಿಗೆಯನ್ನು 
ಮಾಡಿಸಿಕೊಳ್ಳಬಹುದು. ಪ್ರಾಣ, ಮಾನ, ಧನ ಮುಂತಾದವನ್ನು ತ್ಯಜಿಸಿಯಾದರೂ 
ಪ್ರಯತ್ನದಿಂದ ಲಿಂಗವನ್ನು ಸ೦ರಕ್ಷಿಸಲೇಬೇಕು.'' ಎಂದು ತಿಳಿಸಿದೆ. 


ಅರ್ಥಾತ್‌ ಶರೀರದ ಮೇಲೆ ಇಷ್ಟಲಿಂಗವನ್ನು ಧರಿಸಲು ಆ ಲಿಂಗದ ಗಾತ್ರಕ್ಕೆ 
ಅನುಗುಣವಾದ ಲೋಹದ ಆಲಯವನ್ನು ನಿರ್ಮಿಸಬೇಕು. ಆ ಇಷ್ಟಲಿಂಗವನ್ನಿಡುವ 
ಲೋಹದ ಆಲಯಕ್ಕೆ ಸಜ್ಜಿಗೆ, ಕರಡಿಗೆ ಎಂದು ಹೆಸರು. ಕರಡಿಗೆಯನ್ನು ತಮ್ಮ 
ಶಕ್ತ್ಯಾನುಸಾರ ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ ಮುಂತಾದ ಲೋಹಗಳಿಂದ 
ನಿರ್ಮಿಸಿರಬೇಕು. ಕ೦::, ಸೀಸಗಳಿಂದ ನಿರ್ಮಿಸಿದ ಕರಡಿಗೆಯು ನಿಷೇಧವಾಗಿದೆ. 
ಚಿನ್ನ ಮುಂತಾದ ಲೋಹಗಳಿಂದ ಕರಡಿಗೆಯನ್ನು ಮಾಡಿಸಲು ಅಶಕ್ಕವಾದರೆ ಬಟ್ಟೆಯ 
ಕರಡಿಗೆಯನ್ನು ಉಪಯೋಗಿಸಬೇಕೆಂದು ಆಗಮವು ತಿಳಿಸುತ್ತದೆ. 


ಕರಡಿಗೆಯ ಆಕಾರದ ವಿಷಯದಲ್ಲಿ ಅದೇ ಆಗಮದಲ್ಲಿ ಹೀಗೆ ವಿವರಿಸಲಾಗಿದೆ 
ಕರಡಿಗೆಯು ನಂದೀಶ್ವರನ ಆಕಾರದಲ್ಲಿದ್ದರೆ ಸ್ಪರ್ಗ-ಮೋಕ್ಷಗಳ ಫಲ; ಮಾವಿನಹಣ್ಣಿನ 
ಆಕಾರದಲ್ಲಿದ್ದರೆ ಆಯುರಾರೋಗ್ಯ ಫಲಗಳು; ಮೋದಕಾಕಾರದಲ್ಲಿದ್ದರೆ ದೀರ್ಫಾಯಸ್ಸು 
ಪುತ್ರ ಸೌಭಾಗ್ಯ ಫಲಗಳು; ಬಿಲ್ವಕಾಯಿಯ ಆಕಾರದಲ್ಲಿದ್ದರೆ ಸಂಪತ್ತು, ವಿಜಯ, 
ದೀರ್ಫಾಯುಸ್ಸು ಮುಂತಾದ ಫಲಗಳು ಹಾಗೂ ಶಿವಲಿಂಗದ ಆಕಾರವಿದ್ದರೆ ಭೋಗ- 
ಮೋಕ್ಷ ಘಲಗಳುಂಟಾಗುತ್ತವೆ ಎಂದು ವಿಸ್ತಾರವಾಗಿ ನಿರೂಪಿಸಲಾಗಿದೆ.* 
ಆದುದರಿಂದ ಶಿಷ್ಕ್ಠನು ಗುರುವಿನ ಅಪ್ಪಣೆಯಂತೆ ತನಗಿಷ್ಟವಾದ ಫಲವನ್ನು ಪಡೆಯಲು 
ನಂದೀಶ್ವರ ಮೊದಲಾದ ಆಕಾರವುಳ್ಳ ಕರಡಿಗೆಯನ್ನು ತೆಗೆದುಕೊ೦ಡು ಅದರಲ್ಲಿ 
ಇಷ್ಟಲಿಂಗವನ್ನು ಬಟ್ಟೆಯಲ್ಲಿ ಸುತ್ತಿ ಇಟ್ಟು, ಇಷ್ಟಲಿ೦ಗವಿರುವ ಅ ಕರಡಿಗೆಯನ್ನು 
ಶಿವದಾರದಿಂದ ಕಟ್ಟಿ ಪೂರ್ವೋಕ್ತ ಆರು ಸ್ಥಾನಗಳ ಪೈಕಿ ಯಾವುದಾದರೊಂದು 
ಸ್ಥಾನದಲ್ಲಿ ಧರಿಸಬೇಕು. 


ಕರಡಿಗೆಯನ್ನು ಕಟ್ಟಲು ಉಪಯೋಗಿಸುವ ಶಿವದಾರವು ಲೋಹ ಅಥವಾ 


೪೩. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೨೨, ೩೪-೩೬ 
೪೪, ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೪೧-೪೨ 


ಲಿಂಗ ೨೫೭ 


ದಾರದ್ದಾಗಿರಬಹುದು. ಲೋಹದಿಂದ ಮಾಡಿದ ಶಿವದಾರಗಳ ಪೈಕಿ ಚಿನ್ನದಿಂದ 
ಮಾಡಿರುವ ಶಿವದಾರವು ಸೌಭಾಗ್ಯವನ್ನು ನೀಡುವಂತಹದ್ದು; ಬೆಳ್ಳಿಯದ್ದು ಪುತ್ತ, 
ಕೀರ್ತಿಗಳನ್ನು ನೀಡುವಂತಹದ್ದು; ತಾಮ್ರದ್ದು ಧನ- -ಧಾನ್ಯಾದಿಗಳನ್ನು; ಹಿತ್ತಾಳೆಯದು 
ಗವ ಪದ; ಕಂಚಿನದು ಕಲ್ಪಷನಾಶಕ; ತಪು ಸೀಸಗಳಿಂದ ಮಾಡಿರುವಂತಹದ್ದು 

 ಇಷ್ಟಫಲವನ್ನು ನೀಡುತ್ತದೆ. ನೂಲಿನಿಂದ ಮಾಡಿದ ಶಿವದಾರವು ಎಲ್ಲ ಬಗೆಯ 
ಅಭೀಷ್ನಪ್ರದವೆಂದು*” ಅದೇ ಆಗಮದಲ್ಲಿ ನಿರೂಪಿತವಾಗಿದೆ. ಅಲ್ಲದೇ ನೂಲಿನ 

ಶಿವದಾರ ಒಂದು ಪಕ್ಷ ಬಿಳಿಯ ಬಣ್ಣದ್ದಾಗಿದ್ದಲ್ಲಿ ಜ್ಞಾನಪ್ರ ಪದ, ಕೆಂಪು ವಶೀಕಾರಕ, 

ಕಪ್ಪು ಶತ್ರುಭಯದಾಯಕ, ಹಳದಿ "ಹುತದಾಯಕ ಮತ್ತು ಮಿಶ್ರವರ್ಣದ್ದಾದರೆ 

| ನಾನಾ ಫಲಗಳನ್ನು ನೀಡುತ್ತದೆ." ಈ ಶಿವದಾರವು ಮೂವತ್ತಾರು ಎಳೆಗಳಿಂದ 

ಕೂಡಿರಬೇಕು. ಭು ಶಿವಾದಿ ಭೂಮ್ಯಂತಗಳಾದ ಮೂವತ್ತಾರೂ ತತ್ತ್ವಗಳ 

ಪ್ರತೀಕವಾಗಿಯಾದರೂ ಹೇಳಬಹುದು.) ಬಗೆ ತನ್ನ ಇಚ್ಚಾ ನುಸಾರ ಕರಡಿಗೆ ಮತ್ತು 

' ಶಿವದಾರವನ್ನು ತೆಗೆದುಕೊಂಡು, ಕರಡಿಗೆಯಲ್ಲಿ ಇಷ್ಟಲಿಂಗವನ್ನಿಟ್ಟು ಅದನ್ನು ಶಿವದಾರದ 

ಎರಡು ತುದಿಗಳನ್ನು ಕೂಡಿಸಿ ಕಮಲದ ಮೊಗ್ಗಿನ ಆಕಾರವಾಗಿ 3 SE 

ಹಾಕಿದ ಎರಡು ಗಂಟುಗಳು ಜ್ಞಾನ ಮತ್ತು ಕ್ರಿಯಶಕ್ತಿಗಳೆಂದು ಕರೆಯಲ್ಪಡುತ್ತವೆ. ಆ 

ಎರಡು ಗಂಟುಗಳ ಮೇಲೆ ಒಂದು ವಿಚಿತ್ರವಾದ ಸ್ವರೂಪವುಳ್ಳ ಗ೦ಟನ್ನು "ಹಾಕಬೇಕು. 

ಈ ಗಂಟಿನ ಒಂದು ತುದಿಯನ್ನು ಮುಂದಕ್ಕೆ ನವನ ಇನೊ ದನ್ನು ಹಿ೦ದಕ್ಕೆ 

ಎಳೆದು ಅದರ ಎರಡೂ ಪಕ್ಕಗಳ ತುದಿಯಲ್ಲಿ Jen ಗಂಟು ಹಾಕಿ, ಶಾಸ್ತ್ರೋಕ್ತವಾದ 

ಶರೀರದ ಯಾವುದಾದರೊಂದು ಸ್ಥಾನದಲ್ಲಿ ಧರಿಸಿ, ಇಷ್ಟಲಿಂಗಪೂಜಾರೂಪ 

ನಿತ್ಯಕರ್ಮವನ್ನು ಪ್ರತಿದಿನವೂ ವೀರಶೈವಮತಾನುಯಾಯಿಗಳು ಆಚರಿಸಬೇಕಂದು 

ತಿಳಿಸಿದೆ. 

ಇದನ್ನೇ ಚೆನ್ನಬಸವಣ್ಣನವರು ಅ೦ಗೀಕರಿಸುತ್ತ ತಮ್ಮ ವಚನದಲ್ಲಿ - 

ಲಜ್‌ ಡಿಟಿ ಚಿದ್ರನ ಇಷ್ಟ ಮಹಾಲಿಂಗವ ಉರಸ್ಥಲದಲ್ಲಿ ಧರಿಸ ಬೇಕಾದದೆ. 

ದಾರದಿಂದ ಹುಟ್ಟಿದ ಸಜ್ಜೆಯ ಕರಕಮಲವಟುವ 

ನೂಲಕಾಯಿ, ಬಿಲ್ವಕಾಯಿ , ಗಂಧದ ಮನೆ, ನಾರಂಗದ ಕಾಯಿ, 

ರಜತ, ಹೇಮ ತಾಮ್ರ, ಹಿತ್ತಾಳೆ. ಮೃತ್ತಿಕೆ ಮೊದಲಾದ 

ಆವುದು ತನಗೆ ಯೋಗ್ಯವಾಗಿ ಬಂದ 

ಚಿದನಲಿಂಗದೇವಂಗೆ ಪರಿಣಾಮ ಕಟ್ಟುವಂತೆ 

ಮೂವತ್ತಾರೆಳಯ ದಾರವಾದಡೆಯೂ ಸರಿಯ, 

ನಾಲ್ವತ್ರೆರಡೆಳೆಯ ದಾರವಾದಡೆಯೂ ಸರಿಯೆ, 

ಐವತ್ತಾರೆಳೆಯಾದಡೆಯೂ ಸರಿಯೆ, ಅರವತ್ತುಮೂರಾದಡೆಯೂ ಸರಿಯೆ, 

ನೂರೆ೦ಟೂ ಇನ್ನೂರ ಹದಿನಾರು, ಮುನ್ನೂರರುವತ್ತು ಎಳೆ ಮೊದಲಾಗಿ 

೪೫. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೪೬.೪೮ 


೪೬. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೪೯-೫೦ 
೪೭. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೫೮-೬೦ 


೨೫೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲಿಂಗಾಣತಿಯಿ೦ದ ಒದಗಿ ಬಂದಂತೆ ಶಿವಲಾ೦ಛನ ಸಂಯಕ್ತದಿ೦ದ ದಾರವ ಕೂಡಿ 
ಜ್ಞಾನಕ್ರಿಯಾಯುಕ್ತವಾದ ಎರಡೆಳೆಯಾದಡೆಯೂ ಸರಿಯೆ, 

ಪರಿಪೂರ್ಣ ಅವಿರಳ ಪರಂಜ್ಯೋತಿ ಎಂಬ ಮಹಾಜ್ಞಾನಸೂತ್ರಯುಕ್ತವಾದ 
ಮೂರಳೆಯಾದಡೆಯು ಸರಿಯೆ, 

ಸತ್ತು ಚಿತ್ತು ಆನಂದ ನಿತ್ಯವೆ೦ಬ ಸ್ವಾನುಭಾವ ಸೂತ್ರಯುಕ್ತವಾದ 
ನಾಲ್ಕೆಳೆಯಾದಡೆಯೂ ಸರಿಯೆ. 

ಆ ಲಿಂಗಗೃಹಂಗಳಿಗೆ ಮಂತ್ರಧ್ಯಾನದಿ೦ದ ಸೂತ್ರವ ರಚಿಸಿ 
ಲಾಂಛನಯುಕ್ತವಾದ ಪಾವಡ ಯಾವುದಾದಡೆಯೂ ಸರಿಯೆ, 
ಗುರುಪಾದೋದಕದಲ್ಲಿ ತೊಳೆದು ಮಡಿಕೆಯ ಮಾಡಿ, 

ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ಕರತಾಳವೋಲೆ ಮೊದಲಾಗಿ ತಗಡ ಮಾಡಿ. 
ಪ್ರಮಾಣಯುಕ್ತವಾಗಿ ಪಾವಡವ ಮಡಿಚಿ ಹುದುಗಿ, 

ಪೂರ್ವ ಗಳಿಗೆಯಲ್ಲಿ ತ್ರಿವಿಧಪ್ರಣವ, ಪಶ್ಚಿಮ ಗಳಿಗೆಯಲ್ಲಿ ತ್ರಿವಿಧಪ್ರಣವ 
ಮಧ್ಯ ಗಳಿಗೆಯಲ್ಲಿ ತ್ರಿವಿಧಪ್ರಣವ, ಎತ್ತುವ ಹುದುಗದಲ್ಲಿ ಪಂಚಪ್ರಣವ, 
ಉತ್ತರ ಭಾಗದರಗಿನಲ್ಲಿ ಚಿಚ್ಛಕ್ತಿಪ್ರಣವ, ದಕ್ಷಿಣ ಭಾಗದರಗಿನಲ್ಲಿ ಚಿಚ್ಚವಪ್ರಣವ, 
ಇಂತು ಹದಿನಾರು ಪ್ರಣವ೦ಗಳ 

ಷೋಡಶವರ್ಣಸ್ಟರೂಪವಾದ ಷೋಡಶಕಗಳೆಂದು ಭಾವಿಸಿ, 
ಕ್ರಿಯಾಭಸಿತದಿ೦ಂದ ಆಯಾಯ (ಸ್ಥಲದಲ್ಲ) ಸ್ಥಾಪಿಸಿ 

ಆ ಮಂತ್ರಗೃಹದಲ್ಲಿ ಚೆದ್ರನಮಹಾಪರತತ್ವ ಮೂರ್ತಿಯ 

ಮೂರ್ತವ ಮಾಡಿಸುವುದಯ್ಲಾ.... 


ಎ೦ದು ಆಗಮದ ವಿವರಣೆಯನ್ನೆ ಪುಷ್ಟೀಕರಿಸಿದ್ದಾರೆ. ಅಲ್ಲದೇ ತಮ್ಮ ಇನ್ನೊಂದು 
ವಚನದಲ್ಲಿ “ಅಂಗ ಸೋಂಕಿದ ಲಿಂಗ ಸಂಬಂಧಿಯಾದ ಬಳಿಕ, ಸರ್ವಸಂಗ 
ವಿಕಾರವಳಿಯಬೇಕು. ಅಂಗ ಸೋಂಕಿದ ಲಿಂಗಕ್ಕೆ ಸೆಜ್ಜೆ ಶಿವದಾರವಾವುದೆಂದರೆ, 
ಅಂಗವೇ ಸೆಜ್ಜೆ ಆಚಾರವೇ ಶಿವದಾರ, ತ್ರಿಕರಣ ಶುದ್ದಿಯೇ ಕಾಣಿಕೆ, ಈ ತ್ರಿವಿಧ 
ಗುಣವನರಿಯಬೇಕು, ತ್ರಿವಿಧ ಸಂಪನ್ನನಾಗಿರಬೇಕು, ಈ ತ್ರಿವಿಧ ಮುಟ್ಟಿ ಲಿಂಗಾರ್ಚನೆಯ 
ಮಾಡಬೇಕು, ಅಂಗ ಲಿಂಗ ಸಂಬಂಧಕ್ಕೆ ಇದೇ ಕ್ರಮವು ಕೂಡಲಚೆನ್ನಸಂಗಮದೇವಾ.” 
ಎಂದು ತ್ರಿಕರ್ಣಶುದ್ಧವಾದ ಆಚರಣೆಯೇ ಲಿಂಗಕ್ಕೆ ಸೆಜ್ಜಿಕ ಮತ್ತು ಶಿವದಾರವೆಂದು 
ತಿಳಿಸಿದ್ದಾರೆ. 


ಈ ಇಷ್ಟಲಿಂಗವನ್ನು ಎಂದು ಧಾರಣೆ ಮಾಡಿಕೊಳ್ಳಬೇಕು? ಎಂದು ಆಗಮಗಳಲ್ಲಿ 
ಚರ್ಚಿಸಲಾಗಿದೆ. 


೪೮. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೯೨೧ ಪುಟ ೨೮೬ 
೪೯. ವಚನ ಶಾಸ್ತಸಾರ-ಫ.ಗು.ಹಳಕಟ್ಟಿ (ಸನ್‌ ೧೯೨೩)-ಪುಟ ೧೦೧ -ವಚನಸಂಖ್ಯೆ ೬ 


ಲಿಂಗ ' ೨೫೯ 


ಲಿಂಗಧಾರಣೆಯ ಕಾಲ. 
ಪಾಶುಪತಾಗಮದಲ್ಲಿ ಮಗುವಿಗೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಇಷ್ಟಲಿಂಗವನ್ನು 


ಧಾರಣೆಮಾಡಬೇಕೆಂದು ತಿಳಿಸುತ್ತಾ, ಗರ್ಭಿಣಿಗೆ ಮೂರು ತಿಂಗಳು, ಆರು ತಿಂಗಳು 


ಅಥವಾ ಒಂಭತ್ತು ತಿಂಗಳುಗಳಲ್ಲಿ ವಿದ್ಯುಕ್ತವಾಗಿ ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸಬೇಕು. 


ಪ್ರಸವಕಾಲದಲ್ಲಿ ಮಗುವಿನ ಶೀರ್ಷೋದಯವಾಗುತ್ತಿರುವಾಗ ಅಥವಾ ಜನನವಾದ 


ಕೂಡಲೇ ಶಿಶುವಿಗೆ ಲಿಂಗಧಾರಣ ಮಾಡಿಸಬೇಕು. ಅನಂತರ ಐದು ಅಥವಾ 
ಎಂಟನೇ ವಯಸಿನಲ್ಲಿ ವಿದ್ಯುಕ್ಷವಾಗಿ ಶಿವದೀಕ್ಷೆ ನೆರವೇರಿಸಬೇಕೆಂದು ತಿಳಿಸಿದೆ.೫5 ಈ 


' 


ಸಂಪ್ರದಾಯವನ್ನೇ ವೀರಶೈವರು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಆದರೆ 


ಅರುಹಿನ ಕುರುಹಾದ ಇಷ್ಟಲಿಂಗವನ್ನು ದೀಕ್ಷೆ ಇಲ್ಲದೆ ಧರಿಸಕೂಡದೆಂದು 


ಪಾರಮೇಶ್ವರಾಗಮವು ಎಚ್ಚರಿಸುತ್ತದೆ. 


೫೦ ಪಾಶುಪತಾಗಮ ಪಟಲ ೧, ಶ್ಲೋಕ ಸಂಖ್ಯೆ ೪೭-೪೯ 
೫೧. ಪಾ.ಆ. ಪಟಲ ೧ ಶ್ಲೋಕ ಸಂಖ್ಯೆ ೭೬ 
| 


ಶಿವದೀಕ್ಷಾಂ ವಿನಾ ದೇವಿ ಯಃ | 
ನರಕಂ ಘೋರಂ ಯಸ್ತ (ಜೇತ್ತದಭಕ್ತಿತಃ [ಗ 


ಅರ್ಥಾತ್‌ ಯಾರು ಶಿವದೀಕ್ಷೆಯಿಲ್ಲದೇ ಲಿಂಗಧಾರಣೆಯನ್ನು ಮಾಡಿಕೊಳ್ಳುತ್ತಾನೋ 


ಅಥವಾ ಯಾರು ಭಕ್ತಿಯಿಲ್ಲದೆ ಅದನ್ನು ತ್ಯಜಿಸುತ್ತಾನೋ ಅವನು ಘೋರವಾದ 


ನರಕಕ್ಕೆ ಹೋಗುತ್ತಾನೆಂದು ತಿಳಿಸಿದೆ. ಕಾರಣ ಶಿವಲಿಂಗವನ್ನು ಧರಿಸುವುದರಲ್ಲಿ 


ದೃಢವಾದ ಭಕ್ತಿಯು ಇದ್ದುದಾದರೆ ಶಿವಯೋಗಿಯನ್ನು ವಧಾ ಆ ಗುರುರೂಪದ 


ಶಿವನನ್ನು ಪೂಜಿಸಿ, ಅವರ ಅನುಗಹದೊಂದಿಗೆ EEE ಮಾಡಿಕೊಳ್ಳಬೇಕು 
ಎಂದು [ 


ಲಿಂಗಧಾರಣವೆಂಬುದು ಕೇವಲ ಕ್ರಿಯಾವಿಧಾನವಲ್ಲ; ಜ್ಞಾನಾನುಭವ ವಿಧಾನವೂ 
ಅಹುದು. ಏಕೆಂದರೆ ಅವ್ಯಕ್ತ ಪರಬ್ರಹ್ಮದ ವ್ಯಕ್ತರೂಪವೇ ಲಿಂಗವಾಗಿದ್ದು, ಅದು 


'ಶಿವಚೈತನ್ಯದ ಪ್ರತೀಕವೂ ಹೌದು. ಕಾರಣ ಪರಮ ಪವಿತ್ರವಾದ, ಅರುಹಿನ ಕುರುಹಾದ 


ಇಷ್ಟಲಿಂಗವನ್ನು ದೀಕ್ಷೆ ಇಲ್ಲದೆ ಧರಿಸಕೂಡದೆಂದು ಪಾರಮೇಶ್ವರಾಗಮ ಎಚ್ಚರಿಸುತ್ತದೆ. 
ಕಾರಣ ಲಿಂಗದ ನಿಜಸ್ವರೂಪವನ್ನ ರುಹಿ, ಲಿಂಗಾಂಗಸಾಮರಸ್ಯವನ್ನು ಬೋಧಿಸುವ 
ದೀಕ್ಷಾಸಂಸ್ಥಾರವಿಲ್ಲದೆ ಇಷ್ಟಲಿಂಗಧಾರಣೆ ಕೂಡದೆಂದು ಪಾರಮೇಶರಾಗಮ ಎಚ್ಚರಿಸಿದೆ. 
ಆದರೆ ವೀರ ವರಲ್ಲಿ ಮಗುವಿಗೆ ಇಷ್ಟಲಿಂಗವನ್ನು ತಾಯಿಯ "ಗರ್ಭದಲ್ಲಿದ್ದಾಗಲೇ 


ಧಾರಣ ಮಾಡಿದರೂ ಸಹ ಇಷ್ಟಲಿಂಗಕ್ಕೆ ಸಂಸ್ಥಾರ ದೊರಕುವದು ಹಾಗೂ ಇಷ್ಟಲಿಂಗ 
ಪೂಜೆಗೆ ಅರ್ಹತೆ ಪ್ರಾಪ್ತವಾಗುವದು ದೀಕ್ಷೆಯ ಮೂಲಕವೇ. 


ದೀಕ್ಷೆ ಹೊಂದಿದವನಿಗೆ ಲಿಂಗನಿಷ್ಠೆ ಅತೀ ಅಗತ್ಯ 
ದಿಕ್ಷಾಸಂಸ್ಕೃತಿಸ೦ಶುದ್ಧೇ ಚಿತ್ತೇ ಜ೦ಂತೋಃ ಸಮರ್ಪಿತಮ್‌! 


೨೬೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲಿಂಗಾಂಗಸಾಮರಸ್ಕಾಖ್ಯಂ ಮನ್ನಿಷ ಷ್ಠಾಗೋಪಿತಂ೦ ಪರಮ್‌। ಚ್‌ 
ಭಕ್ತಿಸಿಕ್ಕಂ ಮಮ ಜ್ಞಾನಂ ಮೋಕ್ತಾಯ ಭವತಿ ಧ್ರುವಮ್‌ 1 


ದೀಕ್ಷಾಸಂಸ್ಥಾರದಿಂದ ಶುದ್ಧವಾದ ವ್ಯಕ್ತಿಯ ಚಿತ್ತದಲ್ಲಿ ಬಿತ್ತಿದ, ಶಿವನಿಷ್ಠೆಯಿಂದ 
ರಕ್ಷಿತವಾದ ಮತ್ತು ಭಕ್ತಿಯಿಂದ ಕೂಡಿದ ಲಿಂಗಾಂಗ ಸಾಮರಸ್ಯವೆಂಬ ಜ್ಞಾನವು 
ಖಬೋಕ್ಷ ಫಲವನ್ನು ಕೊಡುತ್ತದೆ. ಆದರೆ - 


ಲಬ್ಧಂ ಕಥಮಪಿ ಜ್ಞಾನಂ ಲಿಂಗನಿಷಾ ಿವಿವರ್ಜಿತೇ। 
ನ ಫಲಾಯ ಭವತ್ಯೇವ ಯಥಾ ಸಸ ಸೈಮರಕ್ಷಿತಮ್‌॥” 


ರಕ್ಷಣೆಯಿಲ್ಲದ ಸಸ್ಯವು ಫಾರ ಇರುವಂತೆ ದೊರತ ಜ್ಞಾನವು 
ಲಿ೦ಗ ನಿಷ್ಠೆಯಿಲ್ಲದವನಲ್ಲಿ ಫಲಿಸುವುದಿಲ್ಲ ಎಂದು ಕಾರಣಾಗಮವು ಅರುಹುತ್ತದೆ. 
ಇದನ್ನೇ ಚೆನ ಬಸವಣ್ಣನವರು, "ಸ ಸತ್ಯವಿಲ್ಲದ ಭಕ್ತಿ ಸಾವಿರ ವರುಷ ಮಾಡಿದರೇನೋ$ 
ನಿಷ್ಠ 'ಇಲ್ಲದ ಪೂಜೆ ಏಸು ಕಾಲ 'ಪೂಜಿಸಿದರೇನೋ? ಅಭ್ಯಾಸವಾಯಿತ್ತಲ್ಲದೆ 
ಸಹಜವಲ್ಲ, ಸನ್ನತವಲ್ಲ, ನಿಜವಲ್ಲ. ಒಬ್ಬರನೊಬ್ಬರ ಕಂಡು ಮಾಡುವರಲ್ಲದೆ, ತಮ್ಮ 
ತಾವು ವಿಚಾರಿಸಿ ಕೊಳಲರಿಯರು. ಇಂತಪ್ಪವರು ಭಕ್ತರೆನಿಸಲಾರರು. ಕೂಡಲ 
ಚೆನ್ನಸ೦ಗಮದೇವಾ ನೀ ಸಾಕ್ಷಿಯಾಗಿ, ಛೀ ಛೀ ಎ೦ಬೆನು** ಎಂದಿದ್ದಾರೆ. 
ಸೂಕ್ಷ್ಮಾಗಮವು 

ಲಿಂಗಭಕ್ತಿರ್ಲಿಂಗಪೂಜಾ ಲಿಂಗಸೇವಾ ತಥಾ ಶಿವೇ।. 

ಲಿಂಗಧ್ಯಾನಂ ಲಿಂಗಮನೋ ಲಿ೦ಗಚರ್ಯಾಪರೌ ಕರೌ ॥ 

ಲಿಂಗಶುತಿಪರೇ ಶ್ರೋತ್ರೇ ಲಿ೦ಂಗಾರ್ಪಿತರಸಾದಯಃ। 

ಲಿಂಗನಿರ್ಮಾಲ್ಕಸುರಭಿಲಾಭೋ ಘ್ರಾಣಸ್ಯ ಪ ಪಾರ್ವತಿ ॥ 

LES ೦ದರ್ಶನಾಸಕ್ಕೇ ಲೋಚನೇಃಪಿ ಚ । 

ಲಿಂಗಪ ಪದಕ್ಷಿಣಪರೌ ಪಾದೌ ಚ ಗಿರಿಸಂಭವೇ ॥ 

ಲಿಂಗಸ್ಕ ಪುರತೋ ನಿತ್ಯಂ ತದರ್ಥಂ ಚಾಂಗಚೇಷ್ಠನಮ್‌। 

ನ್‌ ದತ್ತಸ ರ್ವಸ್ನಂ ಲಿಂಗನಿಷ್ನೇತಿ ಗೀಯತೇ ॥ 


ವೀರಶೈ ವನು ಲಿಂಗದಲ್ಲಿ ಭಕ್ತಿ ಮಜ ಲಿ೦ಗಸೇವೆ, ಲಿ೦ಗಧ್ಯಾನ, ಲಿ೦ಗದಲ್ಲಿ 
ಮನವುಳ್ಳವನಾಗಿರಬೇಕು. ಕೈಗಳೆರಡೂ ಲಿಂಗೋಪಚಾರದಲ್ಲಿಬೇಕು. ಕಿವಿಗಳೆರಡು 
ಲಿಂಗದ "ಗುಣಗಾನ ಶ್ರವಣದಲ್ಲಿ ತತ್ತರವಾಗಿರಬೇಕು. ನಾಲಿಗೆ ಲಿ೦ಗಾರ್ಪಿತವಾದ 
ರಸಾಸ್ಟಾದದಲ್ಲಿ ನಿರತವಾಗಿರಬೇಕು. "ಮೂಗು ಲಿಂಗಾರ್ಪಿತವಾದ ಪುಷ್ಪ -ಪರಿಮಳ 
ಲಾಭವನ್ನು ಪಡೆಯಬೇಕು. ಕಣ್ಣುಗಳು ಲಿಂಗಕ್ಕೆ ಮಾಡಿರುವ ಅಲಂಕಾರಗಳನ್ನು 
ನೋಡಲು 'ಅಸಕವಾಗಿರಬೇಕು. ಕಾಲುಗಳು ಲತ ಪ್ರದಕ್ಷಿಣೆಯನ್ನು ಮಾಡುತ್ತಿರಬೇಕು. 
೫೨. ಕಾ.ಆ.ಕ್ರಿ.ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೯ 

೫೩. ಕಾ.ಆ.ಕ್ರಿಪಾ. ಪಟಲ ೨, ಶ್ಲೋಕ ಸಂಖ್ಯೆ ೮ 


ಜಲ. ವಚನ ಶಾಸ್ತ್ರಸಾರ-ಫ. ಗು. ಹಳಕಟ್ಟಿ (ಸನ್‌ ೧೯೨೩) ವಚನಸಂಖ್ಯೆ ೧೯. ಪುಟ ೧೭೯ 
೫೫ ಸೂ. ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೮-೫೧ 


ಲಿಂಗ 1 ವಿ೬೧ಿ 
ಸರ್ವಸ್ತವೂ ಲಿಂಗಕ್ಕಾಗಿ ಸಮರ್ಪಿತವಾಗಿರಬೇಕು. ಇದಕ್ಕೆ ಲಿಂಗನಿಷ್ಠೆ ಎಂದು ಕರೆಯುತ್ತಾರೆ 


ಜು ತಿಳಿಸುತ್ತಾ ಇಷ್ಟಲಿಂಗ ಪೂಜೆಯನ್ನು ಸ ಸಂದರ್ಭ ಬಂದರೂ 
ಬಿಡಬಾರದೆಂದು 'ಎಚ್ಚರಿಸುತ್ತವೆ. 


ಇಷ್ಟಲಿಂಗ ಪೂಜೆಯನ್ನು ಎಂದೂ ಬಿಡಬಾರದು 


ನ ಲಿಂಗ ಮುತ ್ಲಜೇತ್‌ ಕ್ವಾಪಿ ಪ್ರಾಣೈಃ ಕಂಠಗತ್ತೆ ರಪಿ। 
ನ ಪೂಜಾಪಿ ಪರಿತ್ಯಾಜ್ಯಾ "ಕೃಚ್ಛೇಷಿ ಬಾತ ಡಿ 


ಪ್ರಾಣವು ಹೋಗುವಂತಿದ್ದರೂ ಕುಲವೇ ನಾಶವಾಗುತ್ತದೆ ಎ೦ಬಷ್ಟು ಮಟ್ಟಿಗೆ 
' ಉತ್ಕಟ ಸಂಕಟ ಬಂದಾಗಲೂ ಇಷ್ಟಲಿಂಗ ಪೂಜೆಯನ್ನು ಬಿಡಬಾರದು ಎಂದು 
ಆಗಮಗಳು ಸ್ಪಷ್ಟವಾಗಿ ಹೇಳಿವೆ. ಅಲ್ಲದೇ 


ಸೂತಕೇ ಮೃತಕೇ ಚೈವ ಸ ಸಂಧ್ಯಾಂ ಪೂಜಾಂ ನ ಸಂತ್ಯಜೀತ್‌। 
ಉಪಾಂಶುಸಂಧ್ಯಾಂ ಪೂಜಾಂ ತು ಕುರ್ಯಾತ್‌ ತ್ರಿಕರಣೆ ರಪಿ॥ ಧ್ಯ 


ಹುಟ್ಟು ಮತ್ತು ಸಾವುಗಳಿ೦ದ ಅಶೌಚವು ಉಂಟಾದಾಗಲೂ ಕೂಡ ಇಷ್ಟಲಿಂಗ 
ಪೂಜೆಯನ್ನು ನಿಲ್ಲಿಸಬಾರದು. ಅಂತಹ ಸನ್ನಿ ವೇಶದಲ್ಲಿ ಉಪಾಂಶು ವಿಧಿಯಿಂದ 
(ಬೇರೆಯವರಿಗೆ ಕೇಳಿಸದಂತೆ ಮಂತ್ರೋಚ್ಸಾ! ರಣೆ ಮಾಡುವದು) ಪೂಜೆಯನ್ನು 
ಮಾಡಬೇಕೆಂದು ಆದೇಶಿಸುತ್ತವೆ. ಹಾಗೂ ಸ್ತೀಯರೂ ಸಹ ಕಡ್ಡಾಯವಾಗಿ ಇಷ್ಟಲಿಂಗ 
| ಪೂಜೆಗೈ ಯಬೇಕೆಂದು ತಿಳಿಸುತ್ತವೆ. 


ನ ಪುಷ್ಟೀಕೇ ತ್ಯಜೇತ್‌ಪೂಜಾಂ ನ ಭುಕ್ವ್ವಾ ನಾಶುಚಿಸ್ತ ಪಿ! 
ಯದೃವ ಜಿ ಸಾರಾಯ. ಹಹಮ್‌। ' 


ರಜಸ್ವಲೆಯಾದ ಸ್ತ್ರೀಯು ಇಷ್ಟಲಿಂಗ ಪೂಜೆಯನ್ನು ಬಿಡಬಾರದು. . ಹಾಗೆಯೇ 
' ಭೋಜನ ದ ಮೇಲಾಗಲಿ ಮತ್ತು ಅಶೌಚದ ಸಿತಿಯಲ್ಲಾಗಲಿ ಪೂಜೆಯನ್ನು 
ಬಿಡಬಾರದು. ಇಷ್ಟಲಿಂಗವನ್ನು ಪೂಜಿಸಿದಾಗಲೇ ಶಿವನು ಅನುಗಹ ನಾದವು 
ಎ೦ದು ತಿಳಿಸುವುದರೊಂದಿಗೆ ಅಪವಿತ್ರನಾಗಿ, ಅನಾದರದಿಂದ ಲಿಂಗವನ್ನು 
ಪೂಜಿಸಬಾರದೆಂದು ಎಚ್ಚರಿಸುತ್ತವೆ. 


ಅಪವಿತ್ರನಾಗಿ, ಅನಾದರದಿಂದ ಲಿಂಗವನ್ನು ಪೂಜಿಸಬಾರದು - 


ನಾಶುಚಿಃ ಪೂಜಯೇಲ್ಲಿ೦ಗ೦ ನಾಕಾಲೇ ನಾನ್ಯವಿನ್ನನಾಃ। 
ನಾನಾದರೇಣ ಹಸ್ತಾಬ್ಬೇ ಪೂಜಾಯಾಂ ಎಧಿರುಚ್ಕತೇ | 


೫೬ ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೨೦ 
೫೭. ಮ.ಆ, ಕ್ರಿಪಾ, ಪಟಲ ೧೦, ಶ್ಲೋಕ ಸಂಖ್ಯೆ ೨೮ 
೫೮. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೧೦೦ 


೨೬೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ನಾನ್ಯಕಾರ್ಯಪರಃ ಕ್ವಾಪಿ ನ ಪ್ರಲಾಪಪರೋಪಪಿ ವಾ। 
ನ ವುಗೋ ವಾನ ತ್ರರಯಾ ಪೂಜಯೇಲ್ಲಿಂಗಮೀಶ್ರರಿ WwW 


ಅಪವಿತ್ರನಾಗಿ, ಮನಸ್ಸು ಬೇರೆ ಪ್ರಭಾವ ವಕ್ಕೊಳಗಾದಾಗ, ಅಕಾಲದಲ್ಲಿ, 
ಅನಾದರದಿಂದ ಲಿಂಗವನ್ನು ಮೂಜಿಸಬಾರದು. ಬೇರೆ ಕಾರ್ಯದಲ್ಲಿ ನಿರತನಾಗಿ 
ಅಥವಾ ಪ್ರಲಾಪವನ್ನು 1! ಕ್ರೋಧಚಿತ್ತನಾಗಿ, ಅವಸರದಿಂದ ಲಿಂಗವನ್ನು 
ಪೂಜಿಸಬಾರದು. ಹಾಗೂ 


ಯದ್ಯುತಿಷ್ಟಚ್ಛ ವೇ ಮಧ್ಯೇ ಧೃತ್ವಾ ತಾ ಲಿಂಗಂ ಕರೇ ಮಮ! 
ಸ ದ್ರೋಹೀ ಮಮ ವಿಜ್ಞೇಯೋ. ಗುರುದ್ರೋಹೀ ನ ಸಂಶಯಃ ನ್ಯ 


ಕರದಲ್ಲಿ ಶಿವಲಿಂಗವನ್ನು ಧರಿಸಿ ಮಧ್ಯದಲ್ಲಿ ಮೇಲಕ್ಕೆ ಎದ್ದದ್ದಾದರೆ 
ನೀಸಂಶಯವಾಗಿ ಅವನನ್ನು 'ಗುರುದ್ರೋಹಿ. ಇ ಶಿವದ್ರೋಹಿಯೆಂದು 
ತಿಳಿಯಬೇಕು; 

ತಸಾ ದ್ವಿಜನಮಾಶ್ರಿತ್ಯ ನಿರಾಕುಲಮನಾಃ ಸದಾ। 

ಇ ನರ್‌ ಭಕ್ತ್ಯಾ ಹ್ಯರ್ಚೇಲ್ಲಿಂಗ೦ ಕರಾಂಬುಜೇ IW k 

ಸ೦ತುಷ್ಣಮನಸಃ ಶಾಂತಃ 'ಕುಚಿರ್ಮಾಲ್ಯಾಂಬರಾತಃ। 

ಸುವಾಸಿತಮುಖೋ ಭೂತ್ವಾ ಪೂಜಯೇಲ್ಲಿಂಗಮೀಶ್ರರಿ। 

ಧೃತರುದ್ರಾಕ್ಷಭಸ್ಮಾಂಗಃ ಶಿವನಾಮಪರಾಯಣಃ॥ 

ಗುರೂಕ್ತೇನ' ವಿಧಾನೇನ ಪ್ರಯತೋ ಲಿಂಗಮರ್ಚಯೇತ್‌ 

ಲಿಂಗದಾರಿಯು ಪ್ರಶಾಂತ ಪ್ರದೇಶವನ್ನು ಆಶ್ರಯಿಸಿ ಯಾವಾಗಲೂ 
ವ್ಯಾಕುಲತೆಯಿಂದ ದೂರಾದ ಸಂತುಷನಾದ ಮನ ನಸ್ಸುಳ್ಳವನಾಗಿ ಸಾಧ್ಯವಾದಷ್ಟು 
ಭಕ್ತಿಯಿಂದ, ಶಾಂತನಾಗಿ, ಶುಚಿಭೂರ್ತನಾಗಿ. ಮಾಲೆ ಮತ್ತು ಬಟ್ಟೆಗಳನ್ನು 
ಧರಿಸಿದವನಾಗಿ. ಸುವಾಸನೆಯಿಂದ ಕೂಡಿದ ಮುಖದಿಂದ ರುದಾಕ್ಷ ಭಸ ಸಗಳನ್ನು 


೬೨ 


ಅ೦ಗಗಳಲ್ಲಿ ಧರಿಸಿ ಶಿವನ ನಾಮಗಳನ್ನು ಸ್ಮರಿಸುವುದರಲ್ಲಿ ಮಗ ನಾಗಿ ಗುರುವು 


ಹೇಳಿದ ವಿಧಾನದಂತೆ ಪವಿತ್ರನಾಗಿ "ಲಂಗವನ್ನು ರ ಎಂದು 1 
ಪಾರಮೇಶ್ವರಾಗಮವು ಹೇಳಿದೆ. ಇದನ್ನು ಪುಷ್ಟಿಕರಿಸುತ್ತಾ ಚೆನ್ನಬಸವಣ್ಣನವರು- | 


“ಅಯ್ಯಾ ತನುಶುದ್ಧನಾಗಿ ಇಷ್ಟಲಿಂಗವ ಪೂಜಿಸಬೇಕು 
ಮನಶುದ್ದನಾಗಿ ಪ್ರಾಣಲಿಂಗವ. ಧ್ಯಾನಿಸಬೇಕು 


ವಿರಿ 

ರ್ಜ. ಪಾ.ಆ. ಪಟಲ ೧೪, ಶ್ಲೋಕ ಸಂಖ್ಯೆ ೫೫, ೫೭ 

೬೦. ಪಾ.ಆ. ಪಟಲ ೧೩, ಶ್ಲೋಕ ಸಂಖ್ಯೆ ೪೦ 

೬೧. ಪಾ.ಆ. ಪಟಲ ೧೩, ಶ್ಲೋಕ ಸಂಖ್ಯೆ ೪೧ 
ಪಾ.ಆ. ಪಟಲ ೧೪, ಶ್ಲೋಕ ಸಂಖ್ಯೆ ೫೮ 

೬೩ ಪಾ.ಆ. ಪಟಲ ೧೪, ಶ್ಲೋಕ ಸಂಖ್ಯೆ ೫೬, 


ಭಾವಶುದ್ದನಾಗಿ 3... ಭಾವಿಸಬೇಕು. ಇಂತೀ ತ್ರಿವಿಧವನರಿಯದೆ, 
"ಲಿಂಗದೇಹಿ ಸದಾ ಶುಚಿಃ ಎಂಬೊಂದು ವಾಕ್ಯವನೆ ಮುಂದುಮಾಡಿ 
'ಕ್ರಿಯಾದ್ದೆ ತಂ ನ ಕರ್ತವ್ಯಂ" ಎಂಬ ವಾಕ್ಕವ ಷಿ 
ಸ್ನಾನಪೂಜಾದಿ ಸತ್ತಿಯಾಸಂಪನ ನಾಗದೆ 

ಸದ್ಗುಣಸಂಪತ್ತಿಯ. ಪಡೆಯದೆ ನಿತ್ಯ ನಿರ್ಮಲತ್ವ ನೆಲೆಯಾಗದೆ 
ಆನು ಶುದ್ಧನಾದೆನೆಂಬ ಕ್ರಿಯಾದ್ದೆ ಶಿಯಾದ ೬.8 
ನಾಯಕನರಕದಲ್ಲಿಕ್ಕುವ, ನಮ್ಮ ಕೊಡಲಜಿನ್ನ ಸಂಗಮದೇವ” 


ಎಂದಿದ್ದಾರೆ. ಕಾರಣ ವೀರಶೈವ ಸಾಧಕನು ಇಷ್ಟಲಿಂಗ ಧರಿಸಿಕೂಂಡಾದ 
ಮೇಲೆ ಧ್ಯಾನ, ಧಾರಣ, ಯೋಗ, ಶಿವಚಿಂತನೆ ಹಾಗೂ ಸದ್ಭಾವನೆಗಳಿಂದ ತನು, 
ಮನ, ಭಾವ ಶುದ್ದಗೊಳಿಸಿಕೊಂಡಾಗಲೇ ತ್ರಿವಿಧ ಶುದ್ದಿಯಾಗಿ ಲಿ೦ಗಪೂಜೆಗೆ 
ಅರ್ಹನಾಗುತ್ತಾನೆಂದು ವಚನಗಳೂ ಪ್ರತಿಪಾದಿಸುವದರೊಂದಿಗೆ ಇಷ್ಟಲಿಂಗವನ್ನು 
ದಿನಕ್ಕೆ ಲ ಎಷ್ಟುಬಾರಿ ಪೂಜಿಸಬೇಕೆಂದು ಆಗಮ ಮತ್ತು ವಚನಗಳಲ್ಲಿ ee 


ಇಷ್ಟಲಿಂಗದ ಪೂಜಾ ಸಮಯ- 


ವೀರಶೈವನು ಅರುಣೋದಯ, ಸೂರ್ಯೋದಯ, ಸಂಗವಕಾಲ (ಗೋವುಗಳ 

ಹಾಲು ಹಿಂಡಿ ಮೇಯಲು ಬಿಡುವ ಕಾಲ), ಮಧ್ಯಾಹ್ನ, ಸಾಯಂಕಾಲ ಹಾಗೂ 
 ಅರ್ಧರಾತ್ರಿ ಈ ಆರು ಸಮಯಗಳಲ್ಲಿ ಅಥವಾ ಸೂರ್ಯೋದಯ, ಮಧ್ಯಾಹ್ನ 
ಮತ್ತು ಅರ್ಧರಾತ್ರಿ ಈ ಮೂರು ಕಾಲಗಳಲ್ಲಾಗಲಿ ಎಲ್ಲ ಆಪತ್ತುಗಳಿಂದ ಕಾಪಾಡುವ 
ಇಷ್ಟಲಿಂಗವನ್ನು ತನ್ನ ಶಕ್ತಾ ;ಮುಸಾರ ಮಹತೀ, ಗುರ್ವೀ, ಅವಸರಾ ಅಥವಾ ಲಫ್ತೀ 


ವಿಧಾನಗಳಿಂದ ಪೂಜಿಸಬೇಕೆಂದು ಆಗಮಗಳು ತಿಳಿಸುತ್ತವೆ. 


ಷಟ್‌ಸು ಕಾಲೇಷು ಸಂಪೂಜ್ಯಂ ತ್ರಿಸಂಧ್ಯಮಥವಾ ಪುನಃ 
ಇಷ್ಟಲಿಂಗ೦ ಮಹೇಶಸ್ಯ ಸರ್ವಾನಿಷ್ಠನಿಷೂದನಮ್‌ 
ಅರುಣಸ್ಕೋದಯೇ ಭಾನೋರುದಯೇ ಸಂಗವೇ ತಥಾ। 
ಮಧ್ಯಾಹ್ನೇ ಚ ತಥಾ ಸಾಯಮರ್ಧರಾತ್ರೌ ಬೃಹಸತೇ॥ 
ಷಟ್‌ಕಾಲಮರ್ಚನೀಯಂ ಸ್ಯಾಚ್ಛಿವಲಿಂಗಮನಾಮಯಮ್‌॥ 
ಅಭೋಜನೇ ತ್ರವಸರಾ ಮ ಹ್ಯನ್ನಥಾ ಪರಾ! 

| ಲಘುರ್ಗುರುರ್ವಾ ಮಹತೀ ಪೂಜಾ "ಶಕ್ತ ನುಸಾರತಃ Wy 


ದಿನಕ್ಕೆ ಆರು ಸಲ ಅಥವಾ ಕನಿಷ್ಠ ಮೂರು ಬಾರಿಯಾದರೂ ಇಷ್ಟಲಿಂಗ 
ಪೂಜೆಯನ್ನು ಆಚರಿಸಬೇಕೆಂದು ಆಗಮಗಳ ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತ - 


'ಉದಯಕಾಲ, ಮಧ್ಯಾಹ್ನಕಾಲ, ಅಸ್ತಮಾನಕಾಲದಲ್ಲಿ ತನ್ನ. ಇಷ್ಟಲಿಂಗಕ್ಕೆ 


೬೪. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೯೨೪, ಪುಟ ೨೮೯ 
೬೫. ತ ಆ. ಕ ಪಾ. ಪಟಲ ೧೧, ಶ್ಲೋಕ ಸಂಖ್ಯೆ ೬೩-೬೫ 


೨೬೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವಾತನೇ ಸದ್ಧಕ್ತನು. ಇಂತೀ ತಿಕಾಲದಲ್ಲಿ 
ಲಿಂಗಾರ್ಚನೆಯ ಮಾಡುವಲ್ಲಿ ಹಿಂದಣ ಕ್ರಿಯೆಯಿಂದ ಮಾಡಬೇಕು. ಅಂತಲ್ಲದೆ 
ಸುಮನೆ ಲಿಂಗಾರ್ಚನೆಯ ಮಾಡುವಾತ ಭಕ್ತನಲ್ಲ, ಮಹೇಶ್ವರನಲ್ಲ, ಪ್ರಸಾದಿಯಲ್ಲ, 
ಪ್ರಾಣಲಿಂಗಿಯಲ್ಲ, ಶರಣನಲ್ಲ, ಐಕ ನಲ್ಲ. ಅವನು ಶ್ರೀಗುರುವಿನಾಜ್ಞೆಯನು 
ಮೀರಿದಾತನು, ಪಂಚಮಹಾಪಾತಕನು, ಘಾತುಕನು, ಲಿಂಗಚೋರಕನು ಕೇಳಿರೇ. 
ಅದೆಂತೆಂದೊಡೆ, “ಬ್ರಹ್ಮಚಾರೀ ಶುಚಿರ್ಭೂತ್ವಾ ತ್ರಿಸಂಧ್ಯಾಂ ಪೂಜೆಯೇತ್‌ ಶಿವಂ। 
ಪುಣ್ಯಂ ತತ್ಸಕಲಂ ಸಮ್ಯ ಗಭತೆ ರುದ್ರಸ್ಕಾರ್ಚನಾತ್‌॥” ಇದನರಿತು, ತ್ರಿಸಂಧ್ಯಾಕಾಲದಲ್ಲಿ 
ತನ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ ಜಾ ಚ್‌ ಹಿಂದಿಣ ಕ್ರಿಯೆವಿಡಿದು 
ಬಂ ಸಧ್ಯಕ್ರಂಸ ನಮೋ ನಮೋ ಎಂಬೆ, ಬಸವಪ್ರಿಯ ಕೂಡಲ 
ಚೆನ್ನಸಂಗಮದೇವಾ'" ಎಂದು ಆಗಮದ ಅಭಿಪ್ರಾಯವನ್ನು ಮನ್ನಿಸಿದ್ದಾರೆ. 


ಇಷ್ಟಲಿಂಗ ಪೂಜೆಯ ವಿಧಗಳು - 


ಆಗಮಗಳಲ್ಲಿ ಇಷ್ಟಲಿಂಗಪೂಜೆಯ ಮೂರು ವಿಧಗಳು ವರ್ಣಿಸಲ್ಪಟ್ಟಿವೆ. ಲಫ್ಟೀ, 
ಗುರ್ವೀ ಮತ್ತು ಮಹತೀ (ಸಂಕ್ಷಿಪ್ತ, ದೊಡ್ಡ ಮತ್ತು ಮಹತ್ತರ). ಉತ್ತಮವಾದುದು 
ಮಹತೀಪೂಜೆ; ಅದು ಸಾಧ್ಯವಾಗದ ವ್ಯಕ್ತಿಗೆ ಮಧ್ಯಮವಾದುದು ಗುರ್ವೀ ಪೂಜೆ 
ಮತ್ತು ಅದೂ ಆಗದವರಿಗೆ ಲಫ್ಲೀಪೂಜೆ. ಭೋಜನ ಪೂರ್ವದಲ್ಲಿ ಅವಸರಾ 
ಎ೦ಬ ಪೂಜೆಯು ವಿಹಿತವಾಗಿದೆ ಎಂದು ತಿಳಿಸುತ್ತಾ 


ಅಭೋಜನೇ ವಿನಿರ್ದಿಷ್ಟಾಂ-ವಸರಾ ತ್ವನ್ಯದಾ ಪರಾ। 
ಷಟಸ್ಥಲೋಕ್ತ ಜ್‌ ಸಹಜ್‌ ಸಮಾಚರೇತ್‌ 


ಉಪವಾಸವಿದ್ದು ಮಾಡುವ ಇಷ್ಟಲಿಂಗಪೂಜೆಗೆ ಅವಸರಾ ಪೂಜಾ ಎ೦ದೂ, 
ಷಟಸ್ಥಲದ ಕ್ರಮದಂತೆ ಮಾಡುವ ಪೂಜೆಗೆ ಮಹಾಪೂಜಾ ಎನು ಸುವರು ಎಂದು 
ತಿಳಿಸುತ್ತಾ ಆಯಾ ಶಿವಪೂಜಾ ಸಮಯದಲ್ಲಿ ಉಪಯೋಗಿಸ ಚಟ್‌ ಮಂಡಲ, 
ದೀಪ, ನೇರಾಜನ(ಆರತಿ). ಬತ್ತಿ, ನೈವೇದ್ಯ ಹಾಗೂ ಜಪ ಪಸಂಖ್ಯೆಗಳ ಬಗೆಗೆ ಆಗಮಗಳು 
ತಿಳಿಸುತ್ತವೆ. 
ದೀಪ-ನೀರಾಜನ ಬತ್ತಿಗಳು ಎ. 
' ಅವಸರಾ ಪೂಜೆಯಲ್ಲಿ ಪದ್ಮಮಂಡಲ, ಒಂದು ದೀಪ, ಮೂವತ್ತಾರು 
ದಾರದೆಳೆಗಳಿಂದ ಹೊಸೆದ ಮೂರು ಬತ್ತಿಗಳು. ಮೂರು ನೀರಾಜನಗಳು (ದರ್ಶನ, 


ಮಜ್ಜನ ಮತ್ತು ಅವಸರ ಎಂಬ ಆರತಿಗಳು) ಅವಸರಾ ನೈವೇದ್ಯ ಹಾಗೂ ಮೂಲ 
ಪಂಚಾಕ್ಷರಿ ಮಂತ್ರದ ನೂರಾ ಎಂಟು ಬಾರಿ ಜಪವನ್ನು ಕೈಕೊಳ್ಳಬೇಕು. 


೬೬. ವಚನ ಶಾಸ್ತ್ರಸಾರ- ಫ. ಗು. ಹಳಕಟ್ಟಿ (ಸನ್‌೧೯೨೩) ವಚನಸಂಖ್ಯೆ ೨೦, ಪುಟ ೧೮೪ , 


೬೭ ಮ.ಆ, ಕ್ರಿ ಪಾ, ಪಟಲ ೨ ಶ್ಲೋಕ ಸಂಖ್ಯೆ ೪೧ 


ಲಿಂಗ ೨೬೫ 


ಲಫ್ಹೀ ಪೂಜೆಗಳಲ್ಲಿ ನವಪ ದ್ಮಮಂಡಲ, ಒಂದು ದೀಪ, ಮೂವತ್ತಾರು 
ದಾರದೆಳೆಗಳಿಂದ ಹೊಸೆದ ಒಂಬತ್ತು ಅಥವಾ ಹನ್ನೆರಡು ಬತ್ತಿಗಳು, ಒಂಬತ್ತು 
ನೀರಾಜನಗಳು (ದರ್ಶನ, ಅವಸರ, " ಮಜ್ಜನ, ಮಾಂಗಲ್ಯ ಕರ್ಪೂರ, ಶೃಂಗಾರ, 
ಮಹತ್‌, ಆನ೦ದ ಮತ್ತು ಅಸಂಖ್ಯಾತ ಎಂಬ ಸ ಮಹಾ ನೈವೇದ್ಯ 
ಹಾಗೂ ಮೂಲ ಪಂಚಾಕ್ಷರಿ ಮಂತ್ರದ ತಕಕ ಬಾರಿ ಜಪವನ್ನು ಕೃಕೊಳ್ಳಬೇಕು. 


ಗುರ್ವೀ ಪೂಜೆಯಲ್ಲಿ ಭದಮಂಡಲ, ಎರಡು ಅಥವಾ ನಾಲ್ಕು ದೀಪಗಳು, 
ಮೂವತ್ತಾರು ದಾರದೆಳೆಗಳಿಂದ ಹೊಸೆದ ಹದಿನೆಂಟು ಮೂವತ್ತಾರು ಅಥವಾ 
ನೂರಾಎಂಟು ಬತ್ತಿಗಳು, ಹನ್ನೊ೦ದು ನೀರಾಜನಗಳು (ದರ್ಶನ, ಅವಸರ, ಮಜ್ಜನ, 
ಮಾಂಗಲ್ಯ. ಕರ್ಪೂರ, ಶೃಂಗಾರ. ಮಹತ್‌, ಆನಂದ, ಅಸಂಖ್ಯಾತ, ಸಾನುಗಾರ 
ಮತ್ತು EE ಎಂಬ ಆರತಿಗಳು), ಮಹಾ ನೈವೇದ್ಯ ಆ ಮೂಲ 
ಪಂಚಾಕ್ಷರಿ ಮಂತ್ರದ ಸಾವಿರ ಬಾರಿ ಜಪವನ್ನು ಕೈಕೊಳ್ಳಬೇಕು. 


ಮಹತಿ ಪೂಜೆಗಳಲ್ಲಿ ತತ್ತಮಂಡಲ, ಎರಡು ಅಥವಾ ನಾಲ್ಕು ದೀಪಗಳು, 
ಮೂವತ್ತಾರು ದಾರದೆಳೆಗಳಿಂದ ಹೊಸೆದ ನೂರಾ ಎಂಟು ಜಾ ಮುನ್ನೂರು 
ಅಥವಾ ಸಹಸ್ತ ಬತ್ತಿಗಳು, ಹನ್ನೊ೦ದು ನೀರಾಜನಗಳು (ದರ್ಶನ, ಅವಸರ, ಮಜ್ಜನ, 
ಮಾಂಗಲ್ಯ, ಕರ್ಪೂರ, ಶೃಂಗಾರ. ಮಹತ್‌, ಆನಂದ, ಅಸಂಖ್ಯಾತ, ಸಾನುಗಾರ 
ಮತ್ತು ಸಾದನ ಎಂಬ ಆರತಿಗಳು), ಮಹಾ ನೈವೇದ್ಯ ಕ್‌ ಮೂಲ 
| ಪಂಚಾಕ್ಷರಿ ಮಂತ್ರದ ಸಾವಿರ ಬಾರಿ ಜಪವನ್ನು ಕೈಕೊಳ್ಳಬೇಕೆಂದು ಹೇಳಿ 
ದೀಪಾರಾಧನೆಯಿಂದ ಅಜ್ಞಾನದ ಕತ್ತಲೆಯು ತೊಲಗಿ ದಿವ್ಯ ಜ್ಞಾನವುಂಟಾಗುತ್ತದೆ 
' ಎಂದು ಮಕುಟಾಗಮ ಪ್ರತಿಪಾದಿಸುತ್ತ ಪೂಜೆಗೆ ಜನಿ ಪತ್ರ ಪು ಷ್ನಗಳನ್ನು 
ತಿಳಿಸುತ್ತದೆ. “ 


ಪೂಜೆಗೆ ಉಚಿತವಾದ ಪತ್ರ ಪುಷ್ಪಗಳು 


ಇತ್ರ 
ಲಕ್ಷ್ಮೀಪಾಟಲ, ಪುನ್ನಾಗ (ಸುರ ಹೊನ್ನೆ), ಮಾಲತೀ (ಜಾಜಿ) ಹಾಗೂ ಶಂಖಿನೀ 
(ಕಡಿಯಾಲ); ಪಲಾಶ (ಮುತ್ತುಗ), ಅಶೋಕ, ಬಕುಲ ಮತ್ತು ಕೆಂಪು ಅಗಸ್ತ್ಯ ಈ 
ಹೂಗಳು ಪ್ರಾತಃಕಾಲದ ಪೂಜೆಗೆ ಪ್ರಶಸ್ತವಾಗಿವೆ.₹ 
ಕೃತಮಾಲ (ಕಕ್ಕೆ ಹೂ), ಧತ್ತೂರ, ಕರವೀರ (ಕಣಗಲ ಹೂ), ದ್ರೋಣ 


(ತುಂಬೆ). ಚಂಪಕ (ಸಂಪಿಗೆ), ಪಾಟಲ "(ಗಜ್ಜುಗ). ಕಮಲ ಮತ್ತು ಉತ್ತಲ (ನೈದಿಲೆ) 
ಇವು ಮಧ್ಯಾಹ್ನದ ಪೂಜೆಗೆ ಪ್ರಶಸ್ತವೆಂದು ಹೇಳಲಾಗಿದೆ. ನ 


ನಂದ್ಯಾವರ್ತ, ಶ್ರಿಯಾವರ್ತ, ಶ್ಲೇತಾರ್ಕ (ಬಿಳಿ ಎಕ್ಕ), ಶ್ಲೇತಕಮಲ (ಬಿಳಿಕಮಲ), 


೬೮, ಕಾ.ಆ. ಪಟಲ ೪, ಶ್ಲೋಕ ಸಂಖ್ಯೆ ೧೭-೩೬ 
೬೯. ಮ. ಆ ಕ್ರಿಪಾ ೪ ನೇ ಪಟಲ, ಶ್ಲೋ.ಸಂ ೧೩-೧೪ 
೭೦. ಮ. ಆ ಕ್ರಿ.ಪಾ ೪ ನೇ ಪಟಲ, ಶ್ಲೋ.ಸಂ ೧೫ 


೨೬೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜಾತಿ (ಜಾಜಿ), ನೀಲೋತ್ತಲ (ನೀಲಕಮಲ), ಕದಂಬ (ಈಚಲು), ಕೇತಕೀ 
(ಕೇದಗೆ ಹೂ), ಸ್ಥಲಪದ್ಮ (ದಾಸವಾಳ), ಪೂಗ (ಅಡಿಕೆ ಹೂ) ಮತ್ತು ನಾಗದಂತಿ 
ಈ ಹೂಗಳು ಅರ್ಧರಾತ್ರಿಯ ಪೂಜೆಗೆ ಪ್ರಶಸವಾಗಿವೆ. ಆದರೆ ಕನಕ, ಕದಂಬ 
(ಈಚಲು), ಕೇತಕೀ (ಕೇದಗೆ) ಮತ್ತು ಜಾತಿ (ಜಾಜಿ) ಹೂಗಳನ್ನು ಭಕ್ತರು ಅರ್ಧರಾತ್ರಿಯ 
ಪೂಜೆಯಲ್ಲಿ ಮಾತ್ರ ಅರ್ಪಿಸಬೇಕು, ಬೇರೆಕಾಲಗಳಲ್ಲಲ್ಲ 5 ಎಂದು ತಿಳಿಸಿದೆ. 


ಪಾರಿಜಾತವನ್ನು ಪ್ರಾತಃಕಾಲದ ಪೂಜೆಯಲ್ಲಿ, ಚಂದ್ರಕಾಂತ ಕುಸುಮವನ್ನು 
ಸಾಯಂಕಾಲದಲ್ಲಿ ಪೂಜೆಯಲ್ಲಿ ಪ್ರ ತಿನಿತ್ಯವೂ ಉಪಯೋಗಿಸ ಬೇಕು ಎಂದು ಹೇಳುತ್ತ 
ತ್ರಿಕಾಲ ಮಲ್ಲಿಕಾ, ಕನಕಾಂಬರ, ದ್ರೋಣ(ತುಂಜಿ ಹೂ) ಮತ್ತು ಬಿಲ್ವಪತ್ರೆ ಇವು ಎಲ್ಲ 
ಕಾಲದ ಪೂಜೆಗಳಿಗೆ ಶ್ರೇಷ್ಠ ಎಂದು ಹೇಳಲಾಗಿದೆ.” ಅಲ್ಲದೇ ಆಯಾ ಯತುಗಳಲ್ಲಿ 
ಸಮರ್ಪಿಸಬೇಕಾದ ಹೂಗಳ ಬಗ್ಗೆ ತಿಳಿಸುತ್ತ - 


ವಸಂತದಲ್ಲಿ ಕದಂಬ, ಚಂಪಕ, ಪುನ್ನಾಗ ಮುಂತಾದ ಪುಷ್ಪಗಳು ಶಿವನಿಗೆ 
ಅರ್ಪಿಸಿದಾಗ ಅಶ್ವಮೇಧ ಯಾಗದ ಫಲವನ್ನು ಕೊಡುತ್ತವೆ. ಗ್ರೀಷ್ಠದಲ್ಲಿ ಪಾಟಲಿ, 
ಮಲ್ಲಿಗೆ, ಶತಪತ್ರ (ಕಮಲ)ಗಳನ್ನು ಅರ್ಪಿಸಿದರೆ "ಅಗಿ ಷ್ಟೋಮ ಫಲ ಪ್ರಾಪ್ತವಾಗುತ್ತದೆ. 
ಶರತ್ಕಾಲದಲ್ಲಿ ನೀಲೋತ್ಪಲ, ಕಲ್ಲಾರ, ಜಾತಿ ಲಾಗ ಹೂವುಗಳನ್ನು ಅರ್ಪಿಸಿದರೆ 
ಸತ್ರಯಾಗದ ಫಲವು ದೊರೆಯುತ್ತದೆ. ಹೇಮಂತ ಕಾಲದಲ್ಲಿ ಜಾತಿ, "ನೀಲೋತ್ಪಲ, 
ಕರವೀರ ಪುಷ್ಪಗಳನ್ನು ಅರ್ಪಿಸಿದರೆ ನೂರು ಯಾಗಗಳ ಫಲ ಪ್ರಾಪ್ತವಾಗುತ್ತದೆ. 


ಶಿಶಿರದಲ್ಲಿ ಕರ್ಣಿಕಾರ ಪುಷ್ಪವನ್ನು ಅರ್ಪಿಸಿದರೆ ಎಲ್ಲಾ ಯಾಗಗಳ ಫಲವು ದೊರೆಯುತ್ತದೆ ' 


ಎಂದು ತಿಳಿಸಿದೆ.” 


ಅಲ್ಲದೇ ಆಗಮಗಳಲ್ಲಿ ಹೂಗಳನ್ನು ಸಾತ್ತಿಕ, ರಾಜಸ ಮತ್ತು ತಾಮಸ ಪುಷ್ಪಗಳೆಂದು ' 


| 


ವಿಭಾಗಿಸಲಾಗಿದೆ. ಹೂವುಗಳಲ್ಲಿ ಬಿಳಿಯ ಹೂವುಗಳು ಶಿವನಿಗೆ ಪ್ರಿಯವಾದವುಗಳು. ' 
ಇವು ಸಾತ್ತ್ವಿಕ ಪುಷ್ಪಗಳು. ಅವು ಮುಕ್ತಿದಾಯಕಗಳು. ಮಿಶ್ರವರ್ಣದವು ಮತ್ತು | 


ಹಳದಿ ವರ್ಣದವು ರಾಜಸ ಪುಪ್ಪಗಳು. ಅವು ಭೋಗ-ಮೋಕ್ಷದಾಯಕಗಳು. 
ಕಪ್ಪು ಹೂವುಗಳು ತಾಮಸ ಪುಷ್ಪಗಳು. ಇವುಗಳು ಶಿವಪೂಜೆಯಲ್ಲಿ. ನಿಷಿದ್ದವಾಗಿವೆ 


| 


ಎಂದು ತಿಳಿಸಲಾಗಿದೆ. ಅಲ್ಲದೇ ಔಡಲ ಎಲೆಯಲ್ಲಿ, ವಸ ಸ್ರದಲ್ಲಿ ಅಥವಾ ಕೈಗಳಿಂದ | 


ತಂದಂತಹ, ಬೇರೆಯವರಿಂದ ಬೇಡಿ ಪಡೆದ ಅಥವಾ ಅಪವಿತ್ರ ಜನರು ಕ | 


} 


ಪುಷ್ಪಗಳನ್ನು ಇಷ್ಟಲಿಂಗಕ್ಕೆ ಅರ್ಪಿಸಬಾರದು. ಭೂಮಿಯ ಮೇಲೆ ಬಿದ್ದವುಗಳು, ' 
ಮೂಸಿ ನೋಡಲ್ಪಟ್ಟವುಗಳು, ಕೀಟವುಳ್ಳವುಗಳು, ತೊಟ್ಟಿಲ್ಲದವುಗಳು, ಹುಳತಿ೦ದವುಗಳು, | 


ಇಂತಹ ಪುಷ್ಪಗಳನ್ನೂ ಲಿಂಗಕ್ಕೆ ಅರ್ಪಿಸಬಾರದು? ಎಂದು ತಿಳಿಸಿವೆ. ಅಲ್ಲದೇ : 


೭೧. ಮ. ಆ ಕ್ರಿಪಾ ೪ ನೇ ಪಟಲ, ಶ್ಲೋ.ಸಂ ೧೬-೧೭ 
೭೨. ಮ. ಆ ಕ್ರಿಪಾ ೪ ನೇ ಪಟಲ, ಶ್ಲೋ.ಸಂ ೧೮-೧೯ 
೭೩. ಕಾ.ಆ. ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೪೨-೪೫ 
೭೪. ಮ.ಆ. ಕ್ರಪಾ ಪಟಲ ೪, ಶ್ಲೋ.ಸಂ. ೩೯ - ೪೧ 
೭೫. ಕಾ.ಆ.ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೪೯-೫೦ 


1 


ಲಿಂಗ 4 AA 


ಹೂವುಗಳನ್ನು ಮೇಲ್ಮುಖವಾಗಿಯೂ, ಬಿಲ್ವ ಪತ್ರೆಯನ್ನು ಕೆಳಮುಖವಾಗಿಯೂ 
ಧರಿಸಬೇಕು. ಎಲ್ಲಾ ಹೂಗಳ ಮೇಲೆ ಬಿಲ್ವಪತ್ರೆ ಧರಿಸಬಹುದು. ಬಿಲ್ಪಪತ್ರದ ಮೇಲೆ 
ಮತ್ತು ಭಸ್ಮದ ಮೇಲೆ ಮತ್ತೇನನ್ನೂ ಧರಿಸಬಾರದು ಎಂದು ವಿಸೃತವಾಗಿ ಪೂಜಾಕಾಲ 
ದಲ್ಲಿ ಬಳಸಬೇಕಾದ ಪುಷ್ಪಗಳ ಬಗ್ಗೆ ತಿಳಿಸಿದರೂ ಸಹ ಪಾರಮೇಶ್ವರಾಗಮದಲ್ಲಿ 
ಪರಶಿವನು - 


ಪತ್ರಂ ಪುಷ್ಪಂ ಫಲಂ ವನ್ಯಂ ಗ್ರಾಮ್ಯಂ ವಾ ದುರ್ಬಲೋಚಿತಮ್‌!। 
ಸಮರ್ಪಿತಂ ತೆ ಭಕ್ತನ a ತತ್ತಿಯಮ್‌ | 
ಸುಗಂಧಿ ವಾಪ್ಯಗಂಧಂ ವಾ ತುಲಸೀಕುಸುಮಾಶಿಕಮ್‌। 
ಸಮರ್ಪಿತಂ ಚನ್ನ ತೃಪ್ಪೆ ಸ್ಪೈ ಭಕ್ತಾನಾಂ ಕಾಂಕ್ಷಿತೇನ ಮೇ 


ವನಗಳಲ್ಲಿ, ಗ್ರಾಮಗಳಲ್ಲಿ ಸುಲಭವಾಗಿ ಮತ್ತು ದುರ್ಬಲರಿಗೂ ಕೂಡ 
ಲಭ್ಯವಾಗುವ ಪತ್ರಪುಷ್ಟಗಳನ್ನು ಭಕ್ತಿಯಿಂದ ಸಮರ್ಪಿಸುವ ಭಕ್ತನು ನನಗೆ ಅತಿ 
ಪ್ರಿಯನು! ಸುಗ೦ಧವಾಗಿರಲಿ, ಗಂಧರಹಿತವೇ ಆಗಿರಲಿ ಸುಲಭವಾಗಿ ಸಿಗುವ ಪುಷ್ಪಗಳನ್ನು. 
ಭಕ್ತನು ಭಕ್ತಿಪೂರ್ವಕವಾಗಿ ಅರ್ಪಿಸಿದಲ್ಲಿ ನಾನು ತೃಪ್ಪನಾಗುವೆನು. ಏಕೆಂದರೆ, 
ನನ್ನನ್ನು ಹೂಂದಬೇಕೆಂಬ ಭಕ್ತನ ತೀವ್ರವಾದ ಅಭೀಪ್ಪಯೇ ನನಗೆ ಮುಖ್ಯ ಎಂದು 
ಪರಶಿವನು ಪಾರ್ವತಿಗೆ ತಿಳಿಸುತ್ತಾನೆ. ಅಲ್ಲದೇ - 


ಸತ್ಯಪುಷ್ಟಂ ಕ್ಷಮಾಪುಷ್ಟಂ ವಸ್ತುಷೂಚ್ಹಾವಜೇಷ್ಟಪಿ! 
ಅನನ್ಯಪೀಡನಂ ಪುಷ್ಪಂ ಪರೋಪಕ್ಕ ತಿಮುತ್ತಮಾಮ್‌ | 
ಸುಹ ನ್ಶಿಶ್ರಾರ್ಯುದಾಸೀನ- -ಮಧ್ಯಸ್ಥದ್ವೇಷ್ಯಬಂಧುಷು। 
ಸಾಧುಷ ಪಿ ಚ ಪಾಪೇಷು ದುರ್ಜನೇಷು ಜನೇಷ್ಟಪಿ ॥ 
ಸ್ವಮತೇ. ಹತಃ ಮೂಢೇ ಪರಾರಾವುಪಕರ್ತರಿ। 
ಸರ್ವತ್ರ ಭಾವಯೇದೇಕಂ ವೀರಶೈವಮತೇ ಶಿವೇ ॥ 
ಯಃ ಪೂಜಯೇನ್ಮಾಮೀಶಾನಿ ಪುಷ್ಟೃರೇತೈರತಂದ್ರಿತಃ 
ಸರ್ವದಾ ಸರ್ವದಾ ಶಂಬುಂ ವೀರಶೈ ಬಸ ಉಚ್ಯತೇ | 
:` ರಾಗದ್ವೇಷವಿಮುಕ್ತಾನಾಂ ಲಿಂಗಿನಾಂ ರಿಕ ೈವಿನಾಮ್‌ 
pet ಶಿವಕೈ ವಲ್ಕಿಂ ಕರಸ್ಥಂ ವಿದಿತಾತ್ಮನಾಮ್‌ ॥ i 


ಸತ್ಯವೆಂಬ ಪುಷ್ಪ ಕ್ಷಮೆಯೆಂಬ ಪುಷ್ಪ, ಇಂದ್ರಿಯನಿಗಹವೆಂಬ ಪುಷ್ಪ 
ಸರ್ವಪ್ರಾಣಿಗಳಲ್ಲಿ ದಯೆಯೆಂಬ ಪುಷ್ಪ, ಉತ್ತಮ ಭಾವನೆಯೆಂಬ ಪುಷ್ಪ, 
| ಬಹುವೈವಿಧ್ಯಮಯವಾದ ವಸ್ತುಗಳಲ್ಲಿ ಕೂಡ ಸತ್ಯವೆಂಬ ಭಾವನೆಯ ಪುಷ್ಪ 
ಕ್ಷಮಾಭಾವನೆಯೆಂಬ ಪುಷ್ಪ ಬೇರೆಯವರನ್ನು ಪೀಡಿಸದಿರುವೆನೆಂಬ ಪುಷ್ಪ 


೭೬ ಕಾ.ಆ.ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೫೧-೫೨ 
೭೭, ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೧೨-೧೩ 
೭೮. ಪಾ.ಆ. ಪಟಲ ೧೦, ಶ್ಲೋಕ ಸಂಖ್ಯೆ ೬೨-೬೬ 


೨೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪರೋಪಕಾರವೆಂಬ ಪುಷ್ಪ ಸಹೃದಯ-ಗೆಳಯ- -ವೈರಿ-ತಟಸ್ಥ-ಮಧ್ಯಸ್ಥ-ದ್ವೇಷಕ್ಕೆ 
ಯೋಗ್ಯ-ಬಂಧು-ಸಾಧು-ಪ “ಪಾಪಿ” ದುರ್ಜನ-ಸಾಮಾನ್ಯ ಜನರೆಲ್ಲರಲ್ಲಿ ಒಂದೇ 
ಭಾವನೆಯೆಂಬ ಪುಷ್ಟ ಇವೆಲ್ಲವನ್ನು ವೀರಶೈವಮತದಲ್ಲಿ ಪರಮಾತನಿಗೆ ಅರ್ಪಿಸಬೇಕು. 
ಯಾರು ಈ ಎಲ್ಲಾ ಪುಷ್ಪಗಳಿಂದ ಆಲಸ್ಯವಿಲ್ಲದೆ ಸದಾಕಾಲವೂ ಶಂಭುವನ್ನು 
ಪೂಜಿಸುವನೋ ಅವನು ವೀರಶೈವನೆಂದು ಕರೆಯಲ್ಪಡುತ್ತಾನೆ. ರಾಗ-ದ್ವೇಷಗಳಿಂದ 
ಮುಕ್ತರಾದ, ಲಿಂಗಧಾರಿಗಳಾದ, ಆತ್ಮಜ್ಞಾನಿಗಳಾದ ವೀರಶೈವರಿಗೆ ಎಲ್ಲೆಡೆಯೂ ಶಿವನೇ 


ಎ೦ಬ ಭಾವನೆಯು ಕರಗತವಾಗುತ್ತದೆ ಎಂದು ತಿಳಿಸುತ್ತದೆ. 
ಇದೇ ಭಾವವನ್ನೇ ಚೆನ್ನಬಸವಣ್ಣನವರ ವಚನದಲ್ಲಿ ಕಾಣಬಹುದು - 


“ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ 

ಪರಿಣಾಮವಿಲ್ಲ ಪ್ರಯೋಜನವಿಲ್ಲ, ಸುಖ ದೊರೆಕೊಳ್ಳದು ನೋಡಾ; ಅದೆಂತೆಂದಡೆ: 
ಸರ್ವಜೀವಂಗಳಲ್ಲಿ ಜೀವಹಿ೦ಸಯ ಮಾಡದಿರಬಲ್ಲಡೆ ಪ್ರಥಮ ಪುಷ 
ಸರ್ವೇಂದ್ರಿಯಂಗಳ ನಿಗ್ರಹಿಸಿಕೊ೦ಡಿರಬಲ್ಲಡೆ ದ್ವಿತೀಯ ಪುಷ್ಪ; 
ಸರ್ವಾಹಂಕಾರವರತು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಟ; 
ಸರ್ವವ್ಯಾಪಾರವಳಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ; 
ದುರ್ಭಾವ ಪ್ರಕೃತಿಯಳಿದು ಸದ್ಯಾವವೆಡೆಗೊಂಡಿರಬಲ್ಲಡೆ. ಪಂಚಮ ಪುಷ್ಪ 
ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷ ಷಷ್ಠ ಪುಷ್ಪ; 
ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ: 

ಜ್‌ ಪಪಂಚವಳಿದು ಶಿವಜ್ಞಾನಸ ೦ಪನ್ನ ರಾಗಿರಬಲ್ಲಡೆ ಅಷ್ಟಮ ಪುಷ್ಪ 
ಇಂತೀ ಅಷ್ಟದಳಕಮಲದಲ್ಲಿ ಸಜ ಮಾಡಬಲ್ಲ ಶರಣರು 

ನಿಮ್ಮ ಪ್ರತಿಬಿ೦ಬದಂತಿಪ್ಪರು ಕಾಣಾ, ಕೂಡಲಚೆನ್ನ ಸಂಗಮದೇವಾ”. 


ಎಂದಿದ್ದಾರೆ. ಹೀಗೆ ಶಿವಾಗಮ ಮತ್ತು ವಚನಗಳೆರಡೂ ಬಾಹ್ಯ ಪುಷಗಳಿಗಿಂತ 
ಭಾವಪೂರ್ಣವಾದ ಪುಷ್ಪಗಳಿಂದ ಪೂಜೆಯನ್ನು ವೀರಶೈವನು ಕೃಕೊಳ್ಳಬೇಕೆಂದು 
ಸಾರಿವೆ. 


ಇಷ್ಟಲಿಂಗ ಪೂಜೆಯಲ್ಲಿ ದಿಕ್ಕುಗಳ ನಿರ್ದೇಶ 


ಸದಾ ಪೂರ್ವಮುಖಃ ಪೂಜಾಂ ಕುರ್ಯಾಲ್ಲಂಗಸ್ಯ ಶಾಂಕರಿ 
ಆಯುಃ ಶ್ರಿಯಂ ಯಶೋ ವರ್ಚಃ ಪ್ರಜಾಂ ಪುಷ್ಟಿ ಯದೀಚ್ಛತಿ 
ದಕ್ಷಿಣಾಭಿಮುಖಃ ಕುರ್ಯಾನ್ಮಾರಣಾದಿಷು ಸುಂದರಿ! 

ಕಾಮಾರ್ಥೀ ಪಶ್ಚಿಮಮುಖೋ ಜ್ಞಾನಾರ್ಥೀಸ್ಕಾದುದಜ್ಮುಖಃ 
ಪ್ರಾತರ್ಮಧ್ಯಾಹ್ನಯೋಃ ಪೂರ್ವಮುಖಃ ಪೂಜಾಂ ಸಮಾಚರೇತ್‌! 
ರಾತ್ರಾವುದಜ್‌ಮುಖಂ ಕುರ್ಯಾದ್ವಿಧಿರೇಷ ಸಮರ್ಚನೇ 


೭೯. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೭೦೨, ಪುಟ 
ಹರ 


ಲಿಂಗ 1 ೨೬೯ 


ವ್ಯತ್ಯಸ್ತಂ ನೈವ ಕುರ್ವೀತ ಎನೈಹಿಕಫಲಂ ಶಿವೇ। 

ಯದಿ ಸ್ಯಾಜ್‌ಜ್ಞಾನಮೋಕ್ಷಾರ್ಥೀ ಪೂಜಯೇದುತ್ತರಾನನಃ 

ನಿಸ್ಸಹಃ ಸರ್ವಕಾಮೇಷು ಮುಮುಕ್ಷುರ್ವಿಜಿತೇ೦ದ್ರಿಯಃಿ 

ಉಕ್ತಲಕ್ಷಣವಾನ್‌ ಜ್ಞಾನೀ ಸರ್ವಸ್ಯ ಸರ್ವದಾ ಭವೇತ್‌ 

ತೇಜಸ್ಕಾಮ್ಯಗ್ನಿವದನಃ ಪ್ರಜಾಕಾಮೀ ಮರುನ್ಮುಖಃ। 

ಶತ್ರುಕ್ಷಯಾರ್ಥಿ ಹೀಶಾನೇ ಪ್ರಜಾರ್ಥೀ ಪ್ರತ್ಯಗುತ್ತರಃ : 

ಸಂಧ್ಯಾಸು ಪೂರ್ವವದನೋ ಹ್ಯಭಿಚಾರಕಕರ್ಮಣಿ। ಡಿ 

ಅರ್ಚನ್ನಿರ್ಜತಿದಿಗ್ದಕ್ಷಃ ಸರ್ವಾರ್ಥೀ ಸರ್ವತೋಮುಖಃ 

“ಆಯಸ್ಸು ಸಂಪತ್ತು ಯಶಸ್ಸು, ವರ್ಚಸ್ಸು, ಸಂತಾನ, ಪುಷ್ಟಿಗಳನ್ನು ಇಚ್ಚಿಸುವವನು 
ಸದಾ ಪೂರ್ವಾಭಿಮುಖನಾಗಿ ಲಿಂಗಪೂಜಿಯನ್ನು ಮಾಡಬೇಕು. ಮಾರಣಾದಿಗಳಲ್ಲಿ 
(ಶತ್ರುನಾಶದ ಸಂದರ್ಭದಲ್ಲಿ) ದಕ್ಷಿಣಾಭಿಮುಖನಾಗಿ ಪೂಜೆ ಮಾಡಬೇಕು. 
ಕಾಮನೆಗಳನ್ನು ಪೂರೈಸಿಕೊಳ್ಳ ಬಯಸುವವನು ಪಶ್ಚಿಮಾಭಿಮುಖನಾಗಿಯೂ, ಜ್ಞಾನ- 
ಮೋಕ್ಷಗಳನ್ನು ಬಯಸುವವನಾಗಿದ್ದರೆ ಉತ್ತರಾಭಿಮುಖನಾಗಿ ಪೂಜೆ ಮಾಡಬೇಕು. 
ಬೆಳಿಗ್ಗೆ ಮಧ್ಯಾಹ್ನಗಳಲ್ಲಿ ಪೂರ್ವಾಭಿಮುಖನಾಗಿ ಮತ್ತು ರಾತ್ರಿಯಲ್ಲಿ 
ಉತ್ತರಾಭಿಮುಖನಾಗಿ ಪೂಜೆಯನ್ನು ಆಚರಿಸಬೇಕು, ಇದು ಅರ್ಚನೆಯ 
ವಿಷಯದಲ್ಲಿರುವ ವಿಧಿ.” ಐಹಿಕಫಲದ ಉದ್ದೇಶವಿಲ್ಲದಿದ್ದರೆ ಮೇಲೆ ಹೇಳಿದ ವಿಧಿಯಲ್ಲಿ 
ವ್ಯತ್ಯಾಸ ಮಾಡಬಾರದು ಎಂದು ನಾಲ್ಕು ದಿಕ್ಕಿನಲ್ಲಿ ಮಾಡುವ ಪೂಜಾಫಲವನ್ನು 
ತಿಳಿಸಿ, ಉಪದಿಕ್ಕುಗಳ ಫಲವನ್ನೂ ತಿಳಿಸುತ್ತದೆ — “ತೇಜಸ್ಸನ್ನು ಬಯಸುವವನು 
ಅಗ್ನಿದಿಕ್ಕಿಗೆ ಮುಖಮಾಡಿ, ಸಂತತಿಯನ್ನು ಇಚ್ಛಿಸುವವನು ಮರುತ್‌ದಿಕ್ಕಿಗೆ ಮುಖಮಾಡಿ, 
ಶತ್ರುನಾಶವನ್ನು ಬಯಸುವವನು ಈಶಾನ್ಯಕ್ಕೆ ಮುಖಮಾಡಿ, ಸಂತಾನಕಾಮನು 
ವಾಯುವ್ಯಕ್ಕೆ ಮುಖ ಮಾಡಿ ಪೂಜಿಸಬೇಕು. ಮೂರು ಸಂಧ್ಯೆಗಳಲ್ಲಿ ಪೂರ್ವಾಭಿ 
ಮುಖನಾಗಿ, ಅಭಿಚಾರ ಕರ್ಮದಲ್ಲಿ ನೈರುತ್ಯಕ್ಕೆ ಮುಖಮಾಡಿ ಪೂಜಿಸಬೇಕು. 
ಎಲ್ಲವನ್ನೂ ಇಚ್ಚಿಸುವವನು ಎಲ್ಲಾ ದಿಕ್ಕುಗಳಿಗೂ ಮುಖಮಾಡಿ ಪೂಜಿಸಬೇಕು. 
ಅಂದರೆ ಇಚ್ಛೆಗೆ ಅನುಸಾರವಾಗಿ ಆಯಾಯ ದಿಕ್ಕಿಗೆ ಮುಖಮಾಡಿ ಪೂಜಿಸಬೇಕು. 
, ಎಲ್ಲಾ ಬಯಕೆಗಳಿಂದ ದೂರನಾಗಿ, ಜಿತೇಂದ್ರಿಯನಾಗಿ, ಮೋಕ್ಷಾಕಾಂಕ್ಷಿಯಾದ ಜ್ಞಾನಿಗೆ 
ಯಾವ ದಿಕ್ಕಾದರೂ ಸರಿ” ಎಂದು ಇಷ್ಟಲಿಂಗ ಪೂಜೆಯಲ್ಲಿ ದಿಕ್ಕುಗಳ ನಿರ್ದೇಶ 
ಮಾಡಿ ಇಷ್ಟಲಿಂಗವನ್ನು ಎಲ್ಲಾ ಪೀಠಗಳಿಗಿ೦ತ ಪಾಣಿಪೀಠದಲ್ಲಿಯೇ ಪೂಜಿಸುವದು 
ಶ್ರೇಷ್ಠವೆಂದು ತಿಳಿಸಿ ಪಾಣಿಪೀಠದ ಸ್ವರೂಪವನ್ನು ನಿರೂಪಣೆ ಮಾಡಲಾಗಿದೆ. 


ಪಾಣಿಪೀಠದ ಸ್ವರೂಪ ನಿರೂಪಣೆ 


ತತ್ಸ್ವರೂಪಂ ವಿಶೇಷೇಣ ಹ್ಯಾಕರ್ಣಯ ವದಾಮಿ ತೇ | 


ಸ್ವವಾಮಹಸ್ಮಂ ಕಮಲಂ ಧ್ಯಾತ್ವಾ ಪಂಚದಲಂ ಶುಭಮ್‌ ॥ 


೮೦. ಪಾ.ಆ. ಪಟಲ ೧೪, ಶ್ಲೋಕ ಸಂಖ್ಯೆ ೫೯-೬೫ 


ಎ೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ು 


ಪಂಚಾಂಗುಲೀಃ ಪಂಚದಲಂ ಕರ್ಣೀ ಕರತಲಂ ತಥಾ। 

ರೇಖಾ ಹಸಗತಾಃ ಸರ್ವಾ ಧ್ಯಾಯೇತ್‌ ಕಮಲಕೇಸರಾನ್‌ ॥ 
ಪಂಚಾಂಗುಲೀಷು ದೇವೇಶಿ ಪಂಚಬ್ರಹ್ಮಾನುವಾಕಕ್ಕೆಃ। 
ಪಂಚಬ್ರಹ್ಮಾತ್ಮನೋ ಧ್ಯಾಯೇತ್‌ ಕರ್ಣಿಕಾಯಾಂ ಗಿರೀ೦ದ್ರಜಾಮ್‌ ॥ 
ಅ೦ಗುಷ್ಠಾದಿ ಕನಿಷ್ಠಾಂತ೦ ಪ್ರಾದಕ್ಷಿಣ್ಯೇನ ಸು೦ದರಿ। 

ಗಾರ್ಹಪತ್ಯಂ ದಕ್ಷಿಣಾಗ್ಗಿಂ ಮಧ್ಯಮಾಹವನೀಯಕಮ್‌ ॥ 
ಸಭ್ಯಾಂ-ವಸಥ್ಯೋ, ಕ್ರಮಶಃ ಪಂಚಾಗಿ ಸೀನ್‌ ಭಾವಯೇತ್ಸುಧೀಕ್ಕ 

ಶಿವಸ್ಯ ಪಂಚವಕ್ತಾಣಿ ಧ್ಯಾಯೇತ್‌ ಪಂಚಾಂಗುಲೀ ಶಿವೇ ॥ 


ತನ್ನ ಎಡ ಅಂಗೈಯನ್ನು ಶುಭವಾದ ಪಂಚದಲ ಕಮಲವೆಂದು ಧ್ಯಾನಿಸಿ, 
ಐದು ಬೆರಳುಗಳನ್ನು ಐದು ದಲಗಳನ್ನಾಗಿ ಕರತಲವನ್ನು ಕರ್ಣಿಕೆಯೆಂದು ಹಾಗೆಯೇ 
ಧ್ಯಾನಿಸಿ, ಹಸ್ತದಲ್ಲಿರುವ ಎಲ್ಲಾ ರೇಖೆಗಳನ್ನು ಕಮಲದ ಕೇಸರಗಳೆಂದು ಭಾವಿಸಬೇಕು. 
ಐದು ಬೆರಳುಗಳಲ್ಲಿ ಪಂಚಬ್ರಹ್ಮ ಮಂತ್ರಗಳ ಮೂಲಕ ಪಂಚಬ್ರಹ್ಮ ಮಂತ್ರ ಸ್ವರೂಪಗಳನ್ನು 
ಮತ್ತು ಕರ್ಣಿಕೆಯಲ್ಲಿ ಪಾರ್ವತಿಯನ್ನು ಭಾವಿಸಬೇಕು. ಅಂಗುಷ್ಠದಿಂದ ಕನಿಷ್ಠದವರೆಗೆ 
ಪ್ರದಕ್ಷಿಣಿಯ ಕ್ರಮದಲ್ಲಿ ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಹವನೀಯ, ಸಭ್ಯ ಮತ್ತು 
ಆವಸ ಥ್ಯ ಎಂಬ ಐದು ಆಗ್ನಿಗಳನ್ನು ಜ್ಞಾನಿಯು ಭಾವಿಸಬೇಕು. ಶಿವನ ಐದು 
ಮುಖಗಳನ್ನು (ಸದ್ಯೋಜಾತ, ಅರಾ ಅಘೋರ, ತತ್ಪುರುಷ ಮತ್ತು ಈಶಾನ 
ಎಂಬ ಸ್ವರೂಪ ಪಗಳನ್ನು) ಐದು ಬೆರಳುಗಳಲ್ಲಿ ಧ್ಯಾನಿಸಬೇಕು. ಎಂದು ಕರಪೀ ಠದ 
ಸ್ವರೂಪವನ್ನು ಜತರ ಗಾಃ 


ಇಷ್ಟಲಿಂಗ ಪೂಜಾ ವಿಧಾನ 


ಮೊದಲು ಭಕ್ತನು ಸ್ನಾನಾದಿ ಕ್ರಿಯೆಗಳಿಂದ ಶುಚಿರ್ಭೂತನಾಗಿ ಮನಸ್ಸನ್ನು 
ಹತೋಟಿಯಲ್ಲಿಟ್ಟುಕೊಂಡು ಮಡಿಬಟ್ಟೆಗಳನ್ನು ಧರಿಸಿ ಭಸ್ಮ ಮತ್ತು ರುದ್ರಾಕ್ಷಿಗಳನ್ನು 
ಧಾರಣ ಮಾಡಿಕೊ೦ಡು ಪುಷ್ಪ ಮುಂತಾದ ಪಾತ್ರೆಗಳನ್ನು ಸಂಗ್ರಹಿಸಿಕೊಂಡು 


9 


ನಂತರ ಭದ್ರ ಮೊದಲಾದ ಮಂಡಲದಲ್ಲಿ ವ್ಯವಸ್ಥಿತವಾಗಿ ಪೂಜಾಪಾತ್ರೆಗಳನ್ನು 
ಇರಿಸಿ ಸುಖಾಸನದಲ್ಲ ಕುಳಿತುಕೊಂಡು ಎರಡು ಅಥವಾ ನಾಲ್ಕು ದೀಪವನ್ನು 


ಸ 
ಬೆಳಗಿಸಬೇಕು. ನಂತರ ಗಣ೦ಗಳ ಆಜ್ಞೆಯನ್ನು ಪಡೆದು, ಘಂಟೆಯನ್ನು ಬಾರಿಸಿ, 


ಶಿವನಾಮಗಳನ್ನು ಹೇಳುತ್ತಾ ಆಚಮನ ಮಾಡಬೇಕು. ಶಕ್ತಿಗೆ ಅನುಗುಣವಾಗಿ 
ಪ್ರಾಣಾಯಾಮ ಮಾಡಿ, ದೇಶ-ಕಾಲಾದಿಗಳನ್ನು ಉಲ್ಲೇಖಿಸಿ ಸಂಕಲ್ಪ ಮಾಡಬೇಕು. 


ಪೂಜಾದ್‌ೌ ತು ಶಿವಂ ಧ್ಯಾತ್ವಾ ಜಪ್ತ್ವಾ ಪಂಚಾಕ್ಷರಂ ಮನುಮ್‌। 


ತತಃ ಸಂಪೂಜಯೇದ್ದೇ ವಂ ವೀರಶೈ ದಕ್ಷಮೋ ಭವೇತ್‌” 


೮೧. ಪಾ.ಆ. ಪಟಲ ೧೩, ಶ್ಲೋಕ ಸಂಖ್ಯೆ ೧೭-೨೧ 


ಲಿಂಗ ' ೨೭೧ 


“ಶಿವಪೂಜೆಯ ಆರಂಭದಲ್ಲಿ ಶಿವನನ್ನು ಧ್ಯಾನಿಸಿ, ಪಂಚಾಕ್ಷರ ಮಂತ್ರವನ್ನು 
ಜಪಿಸಿದ ನ೦ತರ ಶಿವನನ್ನು ಪೂಜಿಸುವುದು ವೀರಶೈವರ ಪೂಜಾಕ್ರಮ” ಎಂಬ 
ಸೂಕ್ಷ್ಮಾಗಮದ ಆದೇಶಾನುಸಾರ ನಿರ್ಮಲವಾದ ಮನಸ್ಸಿನಿಂದ ಶಿವನನ್ನು ಧ್ಯಾನಿಸಿ, 
ಶಿವವಾಚಕವಾದ ಪಂಚಾಕ್ಷರ ಮಂತ್ರವನ್ನು ತನ್ನ ಸಂಕಲದಂತೆ ಜಪಿಸಿದ ನಂತರ 
ಎಡ ಹಸದಲ್ಲಿ ಭಸ ದಿಂದ. ಜಗ್‌ ಆಕ ತಿಯನ್ನು ರಚಿಸಿ, "ಓಂ'ಕಾರವನ್ನು 
ಭಸ್ಮದ ಮುಖದಲ್ಲಿ. 'ವಾ' ಮತ್ತು "ಯ' ಕಾರಗಳನ್ನು ಶಾ ಎರಡು ಭುಜಗಳಲ್ಲಿ. 
'ಶಿ'ಕಾರವನ್ನು ಯಂತ್ರದ ಮಧ್ಯದಲ್ಲಿಯೂ, “ನ' ಮತ್ತು "ಮಃ' ಕಾರಗಳನ್ನು ಷಟ್‌ಕೋಣದ 
ಎರಡೂ ಪಾದಗಳಲ್ಲಿ ಕ್ರಮವಾಗಿ ಬರೆದು, ಅದನ್ನು ಪಂಚಾಕ್ಷರಿ ಮಂತ್ರದಿಂದ ಆರು 
ಸಲ ಮಂತ್ರಿಸಿ “ಸರ್ವಲಿಂಗಂ ಸ್ಥಾಪಯತಿ” ಎಂಬ ಮಂತ್ರದಿಂದ ಅಂಗೈ ಮೇಲೆ 
ಇಷ್ಟಲಿಂಗವನ್ನಿ ರಿಸಿಕೊಳ್ಳಬೇಕು ನಂತರ ನೀರಾಜನ, ಭಸ ಪ್ರೋಕ್ಷಣೆ, ಪ ಪಾದ್ಯ, ಅರ್ಫ್ಯ 
Jp ಜ್‌ ಅರ್ಪಣೆ, ಶ್ರೀ ರುದ್ರಾಧ್ಯಾಯದಿಂದ ಅಭಿಷೇಕ. ಭಸ್ಮಲೇಪನ, 
ಗಂಧ-ಪುಷ್ರಾದಿಗಳ ಅರ್ಪಣೆ, ಧೂಪಹಾಕುವುದು, ನೀರಾಜನ, ಜಪ, ನೈವೇದ್ಯ 
ಸಮರ್ಪಣೆ, ಮಂತ್ರ ಪುಷ್ಪ ಸಮರ್ಪಣೆ, ಜಪ ಅನಂತರ ಛತ್ರ, ಚಾಮರ, ವ್ಯಜನ, 
ತಾಳೆಯ ಬೀಸಣಿಕೆ, ದರ್ಪಣ ಮುಂತಾದವುಗಳ ಸೇವೆ ಮಾಡಿ, ಘಂಟಾನಾದವನ್ನು 
ಕೇಳಿಸಿ, ಶಂಖವನ್ನು ಊದಿ, ಧೂಪ-ದೀಪ-ನೀರಾಜನಗಳೊಂದಿಗೆ ಪೂಜಿಸಬೇಕು. 
ಆಮೇಲೆ ಮಾ ಮಂತ್ರಪುಪ್ತ ಮತ್ತೆ ನೀರಾಜನ, ಹೀಗೆ ಕ್ರಮವಾಗಿ 
ಪೂಜೆಯನ್ನು ಆಚರಿಸಬೇಕು ಎಂದು ತಿಳಿಸುತ್ತಾ ಆಯಾಯ ಸ್ಥಲಗಳಿಗೆ 
ಇ ್‌ ಇರುವ ವಿಧಿಯಂತೆ ಪೂಜೆಯನ್ನು ಮಾಡಬೇಕೆಂದು ತಿಳಿಸಿದೆ. 


ನಿರೀಕ್ಷಣ, ಪ್ರೋಕ್ಷಣ, ತಾಡನ, ಅವಕು೦ಠನ ಮತ್ತು ಅಭ್ಯಕ್ಷಣ ಮುದ್ರೆಗಳಿಂದ 
ಲಿಂಗವನ್ನು ಸಂಸ್ಕರಿಸಿ, ದೇನುಮುದ್ರೆಯಿ೦ದ ಅಮೃತೀಕರಣ ಮಾಡಿ, ಪದ್ಮ ಮತ್ತು 
ಲಿಂಗ ಮುದ್ರೆಗಳನ್ನು ಲಿಂಗಕ್ಕೆ ಪ್ರದರ್ಶಿಸಬೇಕು. ಪಾದ್ಯ, ಅರ, ಆಚಮನ 
ಮುಂತಾದ ಪಾತ್ರೆಗಳನ್ನು ಸಜ್ಜುಗೊಳಿಸಿಕೊಂಡು ಮಂತ್ರಪೂರ್ವಕವಾಗಿ ನೀರು, 
ಭಸ್ಮ ಗಂಧ, ಪುಷ್ಪಗಳಿಂದ ಕ್ರಮವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡುವದು 
ಭಕ್ತಸ್ಥಲದ ಪೂಜಾವಿಧಾನ. ವ 

ಹಸ್ತ ಶುದ್ಧಿ ಮಾಡಿಕೊ೦ಡು ಪೂಜಿಸಿ, ಭಸ್ಮ ಸ್ನಾನ ಮಾಡಿ, ಇಷ್ಟಲಿಂಗವನ್ನು 
'` ಕರಪೀಠಕ್ಕೆ ತಂದು, ಷಡಂಗನ್ಯಾಸ, ಷಡಕ್ಷರ ಮಂತ್ರ "ಜಪವನ್ನು ಏಕಾಗ್ರತೆಯಿಂದ 


| a ಮಾಹೇಶ್ವರ ಸ್ಥಲದ ಪೂಜಾವಿಧಾನ. 


ಭಸ್ಮದಿಂದ ಲಿಂಗಕ್ಕೆ ಅಭ್ಯಕ್ಷಣ ಮಾಡಿ, ಅನುಧ್ಯಾನ ಮಾಡಿ, ದಶಾವಧಾನ 
ವಿಧಿಯಿಂದ, ನಿರೀಕ್ಷಣ, ನೀರಾಜನಾದಿಗಳನ್ನು ಮಾಡುತ್ತಾ ಪೂಜೆ ಮಾಡುವದು 


೮೪. ಕಾಆಕಕ್ರಿಪಾ. ೩ ನೇ ಪಟಲ,ಕ್ಲೋ.ಸಂ. ೪೫-೪೬ 
೮೫. ಕಾ.ಆ.ಕ್ರಿಪಾ. ಪಟಲ ೭, ಶ್ಲೋಕ ಸಂಖ್ಯೆ ೯-೨೨ 
೮೬. ಕಾ.ಆಕ್ರಿಪಾ. ಪಟಲ ೭, ಶ್ಲೋಕ ಸಂಖ್ಯೆ ೨೨-೨೪ 


೨೭೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಪ್ರಸಾದಿಸ್ಥಲದ ಪೂಜಾವಿಧಾನ.₹* 


ಲಿಂಗಕ್ಕೆ ಭಸ್ಮ ಧರಿಸಿ, ಪುಷ್ಪಗಳಿ೦ದ ಅಲಂಕರಿಸಿ, ನೀರಾಜನ ಮಾಡಿ ಪಾದ್ಯ, 
ಅರ್ಯ ಜರ್‌ ಕ್ರಮವಾಗಿ ಲಿಂಗಕ್ಕೆ ಅಭಿಷೇಕ ಪತ 
ಲಿಂಗದೇವನ ಪಾದ ತೊಳೆಯಲು ಪಾದ್ಯ. ಹಸ್ತ ಶುದ್ಧಿಗಾಗಿ ಅರ್ಫ್ಯ, ಮುಖ 
ಶುದ್ಧಿಗಾಗಿ ಆಚಮನೀಯ ಮುಂತಾಗಿ ಡ್‌ ಶ್ರೀ ರುದ್ರ ನಮಕ-ಚಮಕಗಳಿಂದ 
ಶುರ ಷಸೂಕ್ತದಿಂದ ಅಭಿಷೇಕವನ್ನು ಮಾಡಿ, ಷೋಡಶೋಪಚಾರ ಪೂಜೆಯನ್ನು 
ವೈಭವದಿಂದ ಮಾಡುವದು ಪ್ರಾಣಲಿಂಗಿಸ ಲ ಪೂಜಾವಿಧಾನ. 


ಭೋಜ್ಯ ಪದಾರ್ಥಗಳು ವ್ಯಾಹೃತಿಗಳಿಂದ (ಓಂ ಭೂಃ ಭುವಃ ಸ್ವಃ...) 
ಶ್ರೀ ರುದ್ರ ಗಾಯತ್ರಿ, ಸಾವಿತ್ರೀ ಮಂತ್ರಗಳಿಂದ ಪರಿಷೇಚಿಸಿ, ಅವುಗಳನ್ನು ಸ್ವಾಹಾ೦ತವಾಗಿ 
ಆಚಾರಾದಿ ಆರು ಲಿಂಗಗಳಿಗೆ ಅರ್ಪಿಸುವದು ಶರಣಸ್ಥಲ ಪೂಜಾವಿಧಾನ. 


ಲಿಂಗದ ಮೇಲೆ ಪುಷ್ಪವನ್ನು ಧರಿಸಿ ಧೂಪ, ನೀರಾಜಗಳನ್ನು ಮಾಡಿ, 

ಷ್ಟಾಂಜಲಿ ಅರ್ಪಿಸಿ, ತೀರ್ಥಪ್ರಸಾದಗಳನ್ನು ಸೇವಿಸಿ, ಇಷ್ಟಲಿಂಗವನ್ನು ಕರಡಿಗೆ 
ಕ ಪೂಜೆ ಮುಗಿಸುವದು ಐಕ್ಯಸ್ಥಲದ ಸಾ "5 ದು ಸ್‌ 
ವಿಧಿ. ಇಂತಹ ಅರ್ಚನೆಯನ್ನು ಮ ಪುಣ್ಯಾತ್ಮನಿಗೆ ಪುನರ್ಜನ್ಮದ ಭಯವಿಲ್ಲ 
ಎಂದು ತಿಳಿಸುತ್ತವೆ. ಕಾರಣ - 

ಪೂಜಾರ್ಚನಾದಿಕೋ ಭೇದಶ್ಟೋದಯಾಯ್ಕೆವ ಶಾಂಕರಿ! 

ಭಕ್ತೇರ್ಜ್ಜಾನಸ್ಯ ದಾರ್ಡ್ಕ್ಯಾಯ ೫೪ ವ ಸ್ಫುಟಮ್‌ ಜು 

ಗ್‌ ಅರ್ಚನೆ ಮುಂತಾದ ಆಚರಣೆಗಳು es ಕಲ್ಯಾಣಕ್ಕಾಗಿಯೇ 
ಇವೆ. ಇವುಗಳಿಂದ ಭಕ್ತಿ ಮತ್ತು ಜ್ಞಾನಗಳು ಗಟ್ಟಿಗೊಳ್ಳುವವು. ತನ್ಮೂಲಕ 
ಕೈವಲ್ಯಪ್ರಾಪ್ತಿಯಾಗುವದು ಎಂದು ಆಗಮಗಳು ಅರುಹುತ್ತ ಪೂಜೆಯನ್ನು ನಿಷ್ಕಾಮ 
ಭಕ್ತಿಯಿಂದ ಕೈಕೊಳ್ಳಬೇಕು ಎಂದು ತಿಳಿಸುತ್ತ - 

ನ ದ್ವಿಧಾಃ ಜ್ಞೇಯಃ ಸಕಾಮಾಕಾಮಭೇದತಃ 

ಸಕಾಮೇ ತು 'ಫಲಂಭುಕ್ತಾ. ಜಾಯತೇ ಭುವಿ ಪೂರ್ವವತ್‌ | 


೯೨ 


ನಿಷ್ಕಾಮೇಇಪಿ ಪರಂಜ್ಞಾನಂ ಲಬ್ಬಾ ಮೋಕ್ಷಮವಾಪು ಸಯಾತ್‌ I 
ಸಕಾಮ ಪೂಜೆಯಿಂದ ಫಲವನ್ನು ಅನುಭವಿಸಿ ಮೊದಲಿನಂತೆ 


ಭೂಮಂಡಲದಲ್ಲಿ ಹುಟ್ಟಬೇಕಾಗುತ್ತದೆ. ಆದರೆ ನಿಷ್ಕಾಮ ಪೂಜೆ ಶ್ರೇಷ್ಠವಾಗಿದ್ದು, 


೮೭. ಕಾ.ಆಕ್ರಿಪಾ. ಪಟಲ ೭, ಶ್ಲೋಕ ಸಂಖ್ಯೆ ೨೫-೨೬ 
೮೮. ಕಾ.ಆ.ಕ್ರಿಪಾ. ಪಟಲ ೭, ಶ್ಲೋಕ ಸಂಖ್ಯೆ ೨೭-೫೭ 
೮೯. ಕಾ.ಆಕ್ರಿಪಾ. ಪಟಲ ೩, ಶ್ಲೋಕ ಸಂಖ್ಯೆ ೫೮-೬೭ 
೯೦. ಕಾ.ಆ.ಕ್ರಿಪಾ. ಪಟಲ ೩, ಶ್ಲೋಕ ಸಂಖ್ಯೆ ೬೮-೭೩ 
೯೧. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೯೦ 
೯೨. ಸೂ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೨೭ 


ಲಿಂಗ ೨೭೩ 


ಇದರಿಂದ ಜ್ಞಾನವುಂಟಾಗಿ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಪ್ರತಿಪಾದಿಸಿದೆ. 
ವೈಭವೋಪೇತವಾದ ಪೂಜಾಕ್ರಮವನ್ನು ಕುರಿತು ವಚನಕಾರರು ತಮ್ಮ ವಚನದಲ್ಲಿ - 


ಹದಿನಾರು ತೆರದಿಂದ ಭಕ್ತಿಯ ಮಾಡುವೆನು, 
ಪೋಡಶೋಪಚಾರಂ೦ಗಳನೆ ಮಾಡುವೆನು, 

ಬಂದುದಕ್ಕೆ ಪರಿಣಾಮವ ಕೊಡುವೆನು, ಇದ್ದುದಕ್ಕೆ ಇಂಬುಗೊಡುವೆನು, 
ಆಯತದಿಂದ ಲಿಂಗಾರ್ಚನೆಯ ಮಾಡುವೆನು, 

ಸ್ವಾಯತದಿಂದ ಲಿಂಗಭೋಗೋಪಭೋಗವ ಮಾಡುವೆನು 
ಕೂಡಲಚೆನ್ನ. ಸಂಗಯ್ಯಾ "' 


ಎಂದಿದ್ದಾರೆ. ಇದನ್ನೇ ಬಸವಣ್ಣನವರು “ಅಷ್ಟವಿಧಾರ್ಚನೆಯ ಮಾಡುವದು, 
ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಪಾಡುವುದು, ಶಿವನ ಮುಂದೆ 
ಕುಣಿದಾಡುವುದು, ಕೂಡಲಸಂಗಮದೇವರ ಕೂಡುವದು.” " ಎಂದು ಇಷ್ಟಲಿಂಗದ 
ವೈಭವೋಪೇತ ಪೂಜೆಯನ್ನು ಮಾಡುವದು, ನೋಡುವದು ಪುಣ್ಯಕರವೆಂದು 
ತಿಳಿಸಿದ್ದಾರೆ. ಆದರೆ ಅಂತರಂಗದ ದುಷ್ಪಗುಣಗಳನ್ನು ಪರಿಹರಿಸಿಕೊಳ್ಳದೇ ಮಾಡುವ 
ಪೂಜೆಯು ವ್ಯರ್ಥವೆಂದು ವಚನಕಾರರು ತಿಳಿಸುತ್ತಾ - 


“ಅಷ್ಟವಿಧಾರ್ಚನೆ ಮಾಡಿದರೇನು, ತನುಗುಣ೦ಗಳ ಮೆಟ್ಟಮುರಿಯದನ್ನಕ್ಕರ? 
ಷೋಡಶೋಪಚಾರವ ಮಾಡಿದರೇನು ಸೂಳೆಯರಂತೆ? ಹಲವು ಕಡೆಗೆ ಹೋಹಮನವ 
ನೆನಹಿನ ಹಸ್ತದಿಂದಲಿ ಹಿಡಿದು, ಇಷ್ಟಲಿಂಗದಲ್ಲಿ ನೆನೆವ ಗಟ್ಟಿಗೊಳಿಸಿ, ಕೃತನಿಶ್ಚಯದಿಂ 
ದೃಢವಿಡಿದು. ಅನಿಷ್ಟ ಪರಿಹರಿಸಬಲ್ಲಡೆ, ಆತನೇ ಶಿವಲಿಂಗಾರ್ಚಕನು. ಲಿಂಗಧ್ಯಾನ 
ಸಂಪನ್ನನು, ಲಿಂಗವನಲ್ಲದನ್ಯವನರಿಯದ ಅಚಲಿತ ಮಹಿಮನು ಡಿ 
ಮಹಾಲಿಂಗಗುರು ಶಿವಸಿದ್ಧೇಶ್ವರವ ಪಭುವೇ. * ಎಂದು ಇಷ್ಟಲಿಂಗ ಪೂಜಕನು ತನ್ನಲ್ಲಿಯ 
ಅವಗುಣಂಗಳನು ಅಳಿದಿರಬೇಕೆಂಬುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವರು. 


ವಾರ, ದಿನ, ನೋಡಿ ಪೂಜಿಸುವದು ಸಲ್ಲ 
ಸೋಮವಾರ, ಸಂಕ್ರಾಂತಿ ದಿನಗಳಂದು, ಶಿವರಾತ್ರಿ ದಿನದಂದು, ಕಾರ್ತಿಕ 


: ಸೋಮವಾರಗಳಂದು ಕೈಕೊಳ್ಳುವ ವಿಶೇಷ ಪೂಜೆ ಹಾಗೂ ದೀಪಾರಾಧನೆಗೆ ಹೆಚ್ಚಿನ 


 ಫಲವುಂಟೆಂದು ಕಾರಣಾಗಮದಲ್ಲಿ ತಿಳಿಸಲಾಗಿದೆ." ಆದರೆ ವಾತುಲಾಗಮದಲ್ಲಿ 
ಸೋಮವಾರ, ಮಂಗಳವಾರ, ವ್ಯತಿಪಾತ, ಸಂಕ್ರಾಂತಿ, ಶಿವರಾತ್ರಿ ಎಂದು ಉಪವಾಸ 
ವ್ರತಾಚರಣೆ ಮಾಡುವವರು ಘೋರ ನರಕಕ್ಕೆ ಹೋಗುವರೆಂದು ತಿಳಿಸಿದೆ. ವಚನಕಾರರು 


೯೩. ಚೆನ್ನಬಸವಣ್ಣನವರ ವ.ಸಂ.. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೯೦ ಪುಟ ೨೬ 
೯೪. ತ ಶಾಸ್ತ್ರಸಾರ-ಫ. ಗು.ಹಳಕಟ್ಟಿ(ಸನ್‌೧೯೨೩) ವಚನಸಂಖ್ಯೆ ೧೮, ಮಟ ೧೮೩ 
೯೫. ವಚನ ಶಾಸ್ತೆಸಾರ-ಫ. ಗು. ಹಳಕಟ್ಟ(ಸನ್‌೧೯೨೩) ವಚನಸ ಂಖ್ರೆ ೨೧, ಪುಟ ೧೮೪ 
೯೬. ಕಾ.ಆ. ಪಟಿಲ ೫, ಶ್ಲೋಕ ಸಂಖ್ಯೆ ೬೫ - ೬೭ 


೨೭೪ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಾತುಲಾಗಮದ ಆಭಿಪ್ರಾಯವನ್ನೇ ಅಂಗೀಕರಿಸುತ್ತಾ - 


ಸೋಮವಾರ ಮಂಗಳವಾರ ಶಿವರಾತ್ರಿಯೆಂದು ಮಾಡುವ ಭಕ್ತರ 
ಲಿ೦ಗಭಕ್ಕಂಗೆ ನಾನೆಂತು ಸರಿಯೆಂಬೆನಯ್ಯಾ? 

ದಿನ ಶ್ರೇಷ್ಠವೋ? ಲಿಂಗ ಶ್ರೇಷ್ಠವೋ? ದಿನ ಶ್ರೇಷ್ಠವೆಂದು ಮಾಡುವ 
ಪಂಚಮಹಾಪಾತಕರ ಮುಖವ ನೋಡಲಾಗದು. 

ಸೋಮೇ ಭೌಮೇ ವ್ಯತೀಪಾತೇ ಸಂಕ್ರಾಂತಿಶಿವರಾತ್ರಯೋಃ। 
ಏಕಭಕ್ಕೋಪವಾಸೇನ ನರಕೇ ಕಾಲಮಕ್ಷಯಂ॥ 

ಇದು ಕಾರಣ ಕೂಡಲಚೆನ್ನ ಸಂಗಯ್ಯಾ 

ಇಂಥವರ ಮುಖವ ಮಾಡಲಾಗಡುತೆ 


ಎ೦ದು ವಾತುಲಾಗಮದ ಉಲ್ಲೇಖದೊಂದಿಗೆ ವಾರ, ದಿನ ನೋಡಿ 


ಪೂಜಿಸುವದು ಸಲ್ಲದೆ೦ಬ ಅಭಿಪ್ರಾಯವನ್ನು ಮನ್ನಿಸಿದ್ದಾರೆ. 


ಆಗಮಗಳಲ್ಲಿ ವಿಸ ತವಾದ ಪೂಜಾವಿಧಾನ ಹಾಗೂ ಆಯಾ ಸಂದರ್ಭದಲ್ಲಿ 


ಉಚ್ಚರಿಸಬೇಕಾದ ಮಂತ ತ್ರಗಳನ್ನು ನಿರೂಪಿಸಿದ್ದರೂ ಸಹ ಸಾಧಕನು ಆಧ್ಯಾ ತಿಕ ಹಂತವನ್ನು 
ಮೇಲೆರಿದಂತೆಲ್ಲ ಆತನ ಲಿಂಗಪೂಜೆಯು : ಒ೦ದು ನಿರಂತರ ಪಕಿಯಯಾಗಿ ಅದಕ್ಕೆ 
ಯಾವುದೇ ನಿಯಮಗಳು ಹಾಗೂ ಬಂಧನಗಳೂ ಇಲ್ಲ ಎಂದು ತಿಳಿಸುತ್ತಾ - 


ನ ಬ್ರಹ್ಮಚರ್ಯನಿಯಮೋ ನ ವಾನಪ್ರಸ್ತ ಸ್ಥಲಕ್ಷಣಮ್‌ | 

ನ ಸಂನ್ಯಾಸೋ ನ ವೈರಾಗ್ಯಂ ಯದಿ ಶ್‌ ರತಿಃ। 
ನ ಮುಂಡನಂ ನಾಪಿ ಶಿಖಾ ನ ಶುಕ್ತೋ ನಾರುಣಃ ಪಟಃ ॥ 
ನಾನೇಕಶಾಟ್ಕೇಕಶಾಟಿಃ ಸ್ವೇಚ್ಛಾಭೋಗಾ ಹಿ ಲಿ೦ಗಿನಃ। ತ 


ಶಿವಭಕ್ತನಿಗ ಇಷ್ಟಲಿಂಗಪೂಜೆಯಲ್ಲಿ ಭಾಸ ಅವನಿಗೆ 


ಬ್ರಹ್ಮಚರ್ಯದ ನಿಯಮವಿಲ್ಲ, ವಾನಪುಸ್ಥದ ನಿಯಮವಿಲ್ಲ, ಸಂನ್ಯಾಸವಿಲ್ಲ, ವೈರಾಗ್ಯವಿಲ್ಲ, 
ಮುಂಡನ (ತಲೆ ಬೋಳಿಸುವುದು), ಶಿಖೆ ಬಿಡುವುದು. ಬಿಳಿ ಅಥವಾ ಕೆಂಪು ವಸ್ತ್ರ 
ಅನೇಕ ಶಾಟಿ (ಅನೇಕ ಬಟ್ಟೆಯುಳ್ಳವನು), ಏಕಶಾಟಿ (ಒಂದೇ ಬಟ್ಟೆಯುಳ್ಳವನು)ಇತ್ಯಾದಿ 
ನಿಯಮಗಳಿಲ್ಲ. 


Fas 
೯6. 
FT}. 


ಯಥೋಪವಿಶ್ಯ ಪೀಠಾದೌ ಶಿವಯೋಗೀ ಪ್ರವರ್ತತೇ 

ತಥೋಪವಿಷ್ಟ ಏವಾಸೌ ಧಾವನ್‌ ಪೂಜಿತವಾನಪಿ 

ನ ಕಾಯಕ್ಷೇಶಸಹನಂ ನೋಪವಾಸಾದಿಪೀಡನಮ್‌ 

ಚೆನ್ನಬಸವಣ್ಣನವರ ವ.ಸ೦. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೭೫. ಪುಟ ೫೨ 


ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೯-೫೦ 
ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೨೯, ೩೦ 


ಹ್‌ ak ತ್‌ ಆ ಶ್‌ 


ಲಿಂಗ ೨೭೬೫ 


ಹೇಗೆ ಶಿವಯೋಗಿಯು ಆಸನ ಮುಂತಾದವುಗಳಲ್ಲಿ ಕುಳಿತು ಪೂಜೆಯನ್ನು 
ನಡಸುತ್ತಾನೆಯೋ ಹಾಗೆಯೇ ಕುಳಿತೋ ಓಡುತ್ತಲೋ ಪೂಜೆ ಮಾಡಬಹುದು. 
ಇದಕ್ಕಾಗಿ ದೇಹದ ಕಷ್ಟಗಳನ್ನು ಸಹಿಸುವುದಾಗಲಿ ಉಪವಾಸ ಮುಂತಾದ 
ಪೀಡೆಯಾಗಲಿ ಅಪೇಕ್ಷಿತವಲ್ಲ ಎಂದು ತಿಳಿಸಿ; ನಡೆಯುತ್ತಾ, ನಿಂತುಕೊಂಡು, ನಿದ್ರೆ 
ಮಾಡುತ್ತಾ ಭೋಗಗಳನ್ನು ಅನುಭವಿಸುತ್ತಾ ಎಚ್ಚರವಾಗಿ, ನಗುತ್ತಾ ಊಟ ಮಾಡುತ್ತಾ, 
ನೀರು ಕುಡಿಯುತ್ತಾ ಲಿಂಗಪೂಜೆಯನ್ನು ಮಾಡಬಹುದೆಂದು" ತಿಳಿಸಿ ಬಾಹ್ಯ 
ಪೂಜೆಯೊಂದಿಗೆ ನಿರಂತರವಾಗಿ ಆಂತರಿಕ ಪೂಜೆಯನ್ನುಗೈಯಬೇಕಂದು 
ಆಗಮಗಳಲ್ಲಿ ಪ್ರತಿಪಾದಿಸುತ್ತ ವೀರಶೈವರು ದೀಕ್ಷೆಯನ್ನು ಹೊಂದಿ ಲಿಂಗಧಾರಣೆ 
ಮಾಡಿಕೊಳ್ಳುವುದರಿಂದ ಇಲ್ಲ ಲಿಂಗಭೇದವಿಲ್ಲ. ವಯೋಭೇದವಿಲ್ಲ; ವರ್ಣಾದಿ ಕುಲ 
ಪಂಥ ಭೇದವಿಲ್ಲ ಎಂದು ಸಾರುತ್ತವೆ. 


ಲಿಂಗಧಾರಿಗಳೆಲ್ಲ ಒಂದೆ 


ವೀರಶೃವ ಮತದಲ್ಲಿ ಲಿಂಗದೀಕ್ಷೆಯನ್ನು ಪಡೆದ ನಂತರ ಎಲ್ಲರೂ 
ಸರ್ವಸಮಾನರಾಗುತ್ತಾರೆಂದು ಆಗಮದಲ್ಲಿ ಪ್ರತಿಪಾದಿಸಲಾಗಿದೆ. 


ಲೀಲಾರ್ಥಕಮಪಿ ತ್ತೀಶಿ ಯತ್ತಲ್ಲಿಂಗಮುದಾಹೃ ತಮ್‌ 
ತಲ್ಲಿಂಗಮಯಮಿತ್ವೇತಚ್ಚರೀರಂ ತಸ್ಯ | ಚ 


ಅರ್ಥಾತ್‌ ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳಿಗೆ ಕಾರಣವಾದ ಲಿಂಗವನ್ನು 
ಧರಿಸುವುದರಿಂದ ಶರೀರವು ಲಿಂಗಮಯವಾಗುತ್ತದೆ. ಹೀಗಾಗಿ ಅಡಿಗರ ಹಜ್‌ 
ಎಲ್ಲರೂ ಶಿವನ ಸ್ವರೂಪವನ್ನೇ ಹೊಂದುವುದರಿಂದ ಜಾತಿಭೇದಗಳಾಗಲೀ 
ಲಿಂಗಭೇದಗಳಾಗಲೀ ತೊಡದು ಹೋಗುತವೆ. ಗುರು ಕಾರುಣ್ಯದಿಂದ, ಲಿಂಗಧಾರಣೆ 
ಯಿಂದ ಜಾತಿ, ವರ್ಣ, ಆಶ್ರಮಗಳ ಭೇದವಾಗಲೀ; ಸ್ಕೀ ಪುರುಷರೆಂಬ ಲಿಂಗ 
ಭೇದವಾಗಲಿ ಕಳಚಿಹೋಗುತ್ತವೆ.5 ಕಾರಣ ಹ 


ಸಿಯೋ ಬಾಲಾಸಥಾವದ್ಲಾ ಖಂಜಾಃ ಕುಬಾಂಧಪಂಗವಃ 
1. 63,) ಜೂ ಲಸ ಜ 
ಉತ್ಕತ್ತಾ ಬಧಿರಾ ಕಾಣಾಃ ಶಠಾ ದೂರ್ತಾಶ್ಚ ವಂಚಕಾಃ 


pes ಜಾರಾಸ್ತಥಾ ವೇಶ್ಯಾ ಆಚಾಂಡಾಲಾಂತಸಂಭವಾ। 
ಮಲ್ಲಿಂಗಧಾರಣಾದೇವ ಸಾ ಏವ ತೇ ಪ್ರಿಯೇ॥ " 


ಸ್ತ್ರೀಯರು, ಬಾಲಕರು, ವೃದ್ಧರು, ಷಂಡರು, ಕುಳ್ಳರು, ಕುರುಡರು, ಕು೦ಟರು, 
ಹುಚ್ಚರು, ಕಿವುಡರು, ಗೆಜ್ಜಗಗಣ್ಣಿನವರು, ಶಠರು, ಧೂರ್ತರು, ವಂಚಕರು, ಕಳ್ಳರು, 


: ೧೦೦.ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೨೮, ೨೯ 
೧೦೧.ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೯೩ 

೧೦೨. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೯೩, ೫೫, ೫೮ 
೧೦೩. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೫೯, ೬೦ 


೨೭೬ | ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸ್ತ್ರೀ ಲಂಪಟರು, ವೇಶ್ಯೆಯರು, ಚಾಂಡಲರು ಹಾಗೂ ಎಲ್ಲ ಜಾತಿಯವರೂ 
8ವಲಿಂಗಧಾರಣೆ ಮಾತ್ರದಿಂದ ಶಿವನ ರೂಪವನ್ನೆ ¢ ಹೊಂದುತ್ತಾರೆ ಎಂದು 
ಪಾರಮೇಶ್ವರಾಗಮವು ಪ್ರತಿಪಾದಿಸುತ್ತದೆ. ಇದನ್ನೇ ಷಣ್ಮುಖಸ್ತಾಮಿಗಳು — 


ಬ್ರಾಹ್ಮಣನಾಗಲಿ, ಕ್ಷತ್ತಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಆವ ಜಾತಿಯಲ್ಲಿ 
ಹುಟ್ಟುದಾತನಾದರೂ ಆಗಲಿ, ಗುರುಕಾರುಣ್ಯವ ಪಡೆದು, ಅಂಗದ ಮೇಲೆ ಲಿಂಗವ 
ಧರಿಸಿದವನು, ಆಚಾರ ಸಂಪನ್ನ ಸತ್‌ಕ್ರಿಯನಾದ ಮಹಾತ್ಮನೇ ಮೂರು ಲೋಕಕ್ಕೆ 
ಮಕಕ ನೋಡಾ ಅಖಂಡೇಶ್ವರಾ. ಪ ಎಂದಿದ್ದಾರೆ. ಇದನ್ನೇ ಬಸವಣ್ಣನವರು 
ಪಟ್ಟವ ಕಟ್ಟದ ಬಳಿಕ, ಲಕ್ಷಣವನರಸುವರೇ9 ಲಿಂಗದೇವನ ಸೂಕ “ಕಲವ 
ನರಸುವರೇ, ಇಂಚ ಎಂದಿದ್ದಾರೆ. ಇದನ್ನೇ ಮಣ್ಣು ಮತ್ತು ಮಡಿಕೆಯ ಹೋಲಿಕೆಯೊಂದಿಗೆ 
ಚೆನ್ನಬಸವಣ್ಣನವರು - 


ಅಂಗದ ಮೇಲೆ ಲಿಂಗಧಾರಣವಾದ ಬಳಿಕ 

ಮರಳಿ ಭವಿ ನಂಟನೆಂದು ಬೆರಸಿದರೆ 

ಕೊಂಡ ಮಾರಿಂಗೆ ಹೋಹದು ತಪ್ಪದು. 

ಹಸಿಯ ಮಣ್ಣಿನಲ್ಲಿ ಮಾಡಿದ ಮಡಕೆ ಅಗ್ನಿಮುಖದಿ೦ಂದಾದ ಬಳಿಕ 
ಅದು ತನ್ನ ಪೂರ್ವಕುಲವ ಬೆರಸೂದೆ9 

ಅಗ್ನಿದಗ್ಬಘಟಃ ಪ್ರಾಹುರ್ನ ಭೂಯೋ ಮೃತ್ತಿಕಾಯತೇ। 
ತಚ್ಛ್ಚಿವಾಚಾರಸಂಗೇನ ನ ಪುನರ್ಮಾನುಷೋ ಭವೇತ್‌॥ 

ಸ ಕಾರಣ ಪೂರ್ವ ನಾಸ್ಲಿಯಾದ ಭಕ್ತನಪೂರ್ವ, 
ಕೂಡಲಚೆನ್ನಸಂಗಮದೇವಾ. ದ್ರ 


ಎಂದಿದ್ದಾರೆ. ಹೀಗೆ ಲಿಂಗಧಾರಣೆಯು ಅಸ ಶ್ಯರಿಂದ ಹಿಡಿದು ಅತ್ಯುಚ್ಚವರ್ಗ 
ದವರೆಗೂ ರುಪ ಎಲ್ಲ ಜಾತಿಗಳನ್ನೂ ವರ್ಣಗಳನ್ನೂ ಹೊಡೆದುಹಾಕಿ ಜ್‌ 
ಸಮಾನತೆಯನ್ನು ತಂದುಕೊಡುತ್ತದೆ ಎಂಬುದನ್ನು ಜರ ತಿಳಿಸುತ್ತಾ 


ಧೃತಲಿಂಗಾರ್ಚಕಾಃ ಸರ್ವೇ ಪಾವನಾಃ ಪಂಕ್ತಿಕರ್ಮಸು॥ 
ಧೃತಲಿಂಗಶರೀರತ್ತಾತ್‌ ಪದಾತು ರ್ಜಾನಸಂಭವಾತ್‌। 
ಸೇವ ತಸ್ಯ ನಾಶುದ್ಧಿರ್ನೈವ ಚಾಶುಚಿ॥ 


ಲಿಂಗವನ್ನು ಶರೀರದ ಬೇಲೆ ಧರಿಸಿಕೊ೦ಡದ್ದರಿಂದ, ಗುರುವು ಕೊಟ್ಟ ಜ್ಞಾನ 
ದೊರೆತದ್ದರಿಂದ ಇಷ್ಟಲಿಂಗವನ್ನು ಪೂಜಿಸುವ ಎಲ್ಲರೂ ಏಕಪಂಕ್ತಿಯಲ್ಲಿ “ಕುಳಿತು 
ಕೊಳ್ಳಲು 'ಪಾವನರು. ಲಿಂಗಧಾರಿಗೆ ಎಲ್ಲವೂ ಶಿವಮಯವಾದ್ದರಿಂದೆ ಯಾವಾಗಲೂ 


೧೦೪. ವಚನ ಶಾಸ್ತ್ರಸಾರ-ಫ. ಗು.ಹಳಕಟ್ಟಿ (ಸನ್‌ ೧೯೨೩) ವಚನಸಂಖ್ಯೆ ೧, ಪುಟ ೭೩ 
೧೦೫. ವಚನ ಶಾಸ್ತ್ರೆನಾರ-ಫ. ಗು. ಹಳಕಟ (ಸನ್‌ ೧೯೨೩) ವಚನಸ ಂಖ್ಯೆ ೨, ಪುಟ ೩೨೬ 


೧೦೬. ಚೆನ್ನಬಸವಣ್ಣಿನವರ ವ.ಸಂ. ಸಮಗ್ಗ ವಚನ ಸಂಪುಟ ೩, ವಚನ ಸಂಖ್ಯೆ ೧೬೯ ಪುಟ ೫೦ ' 


೧೦೭. ತ ಪಟಲ ೨. ಶ್ಲೋಕ ಸಂಖ್ಯೆ ೨೬-೨೮ 


ಲಿಂಗ ಬ್‌ 


ಅಶುದ್ದಿಯಾಗಲಿ ಅಶುಚಿಯಾಗಲಿ ಸರ್ಶದೋಷವಾಗಲಿ, ಸೂತಕಗಳಾಗಲೀ ಇಲ್ಲವೇ 
ಇಲ್ಲ ಎಂದು ತಿಳಿಸುತ್ತವೆ. 


ಲಿಂಗಧಾರಿಗೆ ನಿಷೇಧಗಳು 


ಪಾರಮೇಶ್ವರಾಗಮವು ಲಿಂಗಧಾರಿಯು ನಿಷೇಧಿಸಬೇಕಾದ ಸಂಗತಿಗಳ ಕುರಿತು 
ಅಲಂಕಾರಿಕವಾಗಿ- 


ಅಂಧಾ ಯೇ ಲಿಂಗಿನೋ ದೇವಿ ಪರಸ್ತೀರೂಪದರ್ಶನೇ। 
ಯುವಾನಶ್ಲಾಪಿ ಷಟವಸ್ಪೇ ವೀರಾಃ ಶಿವಯೋಗಿನಃ | 

ಯೇ ಮೂಕಾ ಲಿಂಗಿನೋ ದೇವಿ ಪರದೋಷಾನುವಾದನೇ। 
ಸರ್ವಜ್ಞಾ ಅಪಿ ವಾ ಬಾಲಾಸ್ಕೇ ವೀರಾಃ ಶಿವಯೋಗಿನಃ ॥ 
ಯೇ ಷಂಡಾಃ ಪರಕಾಂತಾಸು. ಪಂಗವೋ ಯೇನ್ಯಪೀಡನ್ನೇ | 
ಅಜಿಹ್ವಾ ಯೇ ರಸಾಸ್ವಾದೇ ವೀರಾಸ್ತೇ ಶಿವಯೋಗನ N 3% 


ಲಿಂಗಧಾರಿಗಳು ಪರಸ್ತ್ರೀಯ ರೂಪವನ್ನು ನೋಡುವುದರಲ್ಲಿ ಕುರುಡರು, 
ತರುಣರಾಗಿದ್ದರೂ ಎಲ್ಲಾ “ಇಂದ್ರಿಯಗಳ ಮೇಲೆ ನಿಯಂತ್ರಣವುಳ್ಳವರು, 
ಪರದೋಷಗಳನ್ನು ಎತ್ತಿ ಹೇಳುವ ವಿಷಯದಲ್ಲಿ ಮೂಕರು, ಸರ್ವಜ್ಞರಾದರೂ 
ಬಾಲರಂತೆ ಮುಗ್ದರಾಗಿ ಇರುವರು, ಪರರ ಪತ್ನಿಯರ ವಿಷಯದಲ್ಲಿ ನಪುಂಸಕರು, 
ಬೇರೆಯವರನ್ನು ಪೀಡಿಸುವ ವಿಷಯದಲ್ಲಿ ಕು೦ಟರು, ಮತ್ತು ರುಚಿಯನ್ನು ನೋಡುವ 
ವಿಷಯದಲ್ಲಿ ನಾಲಿಗೆಯಿಲ್ಲದವರಾಗಿರಬೇಕು. ಅಂತಹ ಶಿವಯೋಗಿಗಳೇ ವೀರಶೈವರು 
ಎಂದು ತಿಳಿಸುತ್ತಾ- 

ನ ಮಾಂಸಂ ಭಕ್ಷಯೇಲ್ಲಿಂಗೀ ನಾಪ್ಕಪೇಯಂ ಪಿಬೇತ್‌ ಕ್ವಚಿತ್‌! 

ನಾಭಕ್ಷ್ಯ೦ ಭಕ್ಷಯೇದ್ದೇವಿ ನಾನಾವಶ್ಯನಿಮಿತ್ತಕಮ್‌ | 

ನಾತ್ಮಾರ್ಥಂ ಪಾಚಯೇದನ್ನಂ ನಾದ್ಯಾನ್ನಾತಿಥ್ಯ ೯ನರ್ಪಿತಮ್‌! 


ಲಿಂಗಧಾರಿಯು ಮಾಂಸವನ್ನು ತಿನ್ನ! ಬಾರದು, ನಿಷಿದ್ಧವಾದ (ಮದ್ಯ ಮುಂತಾದ) 
ಪಾನೀಯಗಳನ್ನು ಆ ನಾನಾ ರೀತಿಯ ಅವಶ್ಯ ಕತೆಗಳ ನಿಮಿತ್ತವಾಗಿ 


೧೧ರ 


ಕೂಡ ಅಭಕ್ಷ್ಯ ವನ್ನು ಸೇವಿಸಬಾರದು. ತನಗೋಸ್ಕರ ಅನ ವನ್ನು ಬೇಯಿಸಬಾರದು. 


ಅತಿಥಿಗೆ ಡ್‌್‌ ಊಟ ಮಾಡಬಾರದು ಸ ನಿಯೆಮವನ್ನು ಎಧಿಸುತ್ತದೆ. 


ಅಂಬಿಗರಚೌಡಯ್ಯನು ಸಹ ಆಗಮಗಳ ಅಭಿಪ್ರಾಯವನ್ನೇ ಮನ್ನಿಸಿ “ಅಯ್ಯಾ, 
ಅಷ್ಟಾವರಣ ಪಂಚಾಚಾರವುಳ್ಳ ಸದ್ಭಕ್ತರ ಉದರದಲ್ಲಿ ಜನಿಸಿ, ಭವಿಸಂಗ ಚ 
ಸಾತ ಭವಿ ಸ೦ಗಕ್ಕಿಂತಲು ಬಾರಾ ಸಂಗ ಪಾಪ. ಸುರಾಪಾನಿಯ ಸಂಗಕ್ಕಿಂತಲು 


೧೦೮. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೫೫ 
೧೦೯. ಪಾ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೯-೧೧ 
೧೧೦. ಪಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೦-೪೧ 


೨೭೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಾಂಸಾಹಾರಿಯ ಸಂಗ ಪಾಪ. ಮಾಂಸಾಹಾರಿಯ ಸಂಗಕ್ಕಿ೦ತಲು ಭಂಗೀಭಕ್ಷಕನ 
ಸಂಗ ಮಹಾಪಾಪ. ಭಂಗೀಭಕ್ಷಕನ ಸಂಗಕ್ಕಿಂತಲೂ ಜಾ ನಾಗ 
ಸಂಗ ಮಹಾಪಾಪ. ಎನ್ನುತ್ತಾ ಅಭಕ್ಷ ಹಾಗೂ ಅಪೇಯಗಳನ್ನು ಸುವ 
ವ್ಯಕ್ತಿಗಳ ಸಂಗವನ್ನೂ ಸಹ ಲಿಂಗಧಾರಿಯು ಮಾಡಕೂಡದೆಂದು ಸ 


ಚೆನ್ನಬಸವಣ್ಣನವರೂ “ಮದ್ಯಪಾನಿಗೆ ಲಿಂಗಸಾಹಿತ್ಯವ ಮಾಡಿದಾತ ಹಿಂಗದೆ 
ನರಕದಲಾಳುತ್ತಿಪ್ಪನು. ಮ ಲಿಂಗಸಾಹಿತ್ಯವ ಮಾಡಿದಾತನ 
ವಂಶಕ್ಷಯವೆಂದುದು. ಜೂಜುಗಾರಂಗೆ ಲಿಂಗಸಾ ನಿಹಿತ್ಯವ ಹಾಟ ರೌರವನರಕಕ್ಕೆ 
ಹೋಹನು. ಸೂಳೆಗೆ ಅಂಗಸಾಹಿತ್ಯವ ಸಾ ಏಳೇಳು ಜನ್ಮದಲ್ಲೂ ಶ್ವಾನನ 
ಗರ್ಭದಲ್ಲಿ ಬರುತ್ತಿಪ್ಪನು. ಜು ಲಿಂಗಸಾಹಿತ್ಯವ ಮಾಡಿದಾತ ಲಿಂಗದೋಹಿ, 
ಆತನ ಮುಖವ ನೋಡಲಾಗದು. ಶ್ಲೋ॥ ತ ಪಾನೀ ಮಾಂಸಭಕ್ತೀ 
ಶಿವದೀಕ್ಷಾವಿವರ್ಜಿತಃ। ದ್ಯೂತೀ ವೇಶ್ಯಾಂಗಹೀನಶ್ಚ ತದ್ದರೋರ್ದರ್ಶನಂ ತ್ಯಜೇತ್‌॥ 
ಇದು ಕಾರಣ ರ್‌ ಸಂಗಯ್ಯನಲ್ಲಿ ವಿಚಾರಿಸದೆ. ಲಿಂಗವ ಕೊಟ್ಟಗುರುವಿಂಗೆ 
ನರಕತಪ್ಪದು.”?93 ನಾಷ್ಟಾ? ಅಭಕ್ಷ ನಟ ಅಪೇಯಗಳನ್ನು ಸ್ವೀಕರಿಸುವ ವ್ಯಕ್ತಿಗೆ 
ಲಿಂಗಧಾರಣವನ್ನು ಮಾಡಕೂಡದೆಂದು ತಿಳಿಸಿರುವರು. 


ಲಿಂಗಧಾರಿಗಳು ಸದಾಚಾರಿಯಾಗಿರತಕ್ಕದ್ದು 


ಎವಿಕೃದೇಶಃ ಸಂತೋಷಸ ಸೃಷ್ತಿರಾಚಾರ್ಯಸೇವನಮ್‌। 
ಅನೀಹಾಚಾರಮೌನಾನಿ ಸ "ಸ್ವಾಧ್ಯಾಯಸ್ತಪ ಆರ್ಜವಮ್‌ ॥ 
ಅಹಿ೦ಸಾಸ್ತೇಯಸ ತ್ಯಾನಿ ದಯಾತ್ಮಸಮತಾಖಿಲೇ। 
ತಿತೀಕ್ಷಾ ಚಾಪ್ರಮಾದಶ್ಚ ಬ್ರಹ್ಮಚರ್ಯವ್ರತಂ ಪ್ರಿಯಮ್‌ ॥ 
ಅಸನ್ನೀತಾಖಿಲಾಪೇಕ್ಷಾ ಹ್ರೀರಹ೦ಮತಿವರ್ಜನಂ। 
ಜಾತಿಕ್ರಮವಿಭೇದಾಶ್ಚ ಸುಖತ್ಕಾಗೋತನ್ಯಸಂಮತಮ್‌ ॥ 
ಯದೃಚ್ಛಾಲಾಭವಿಜಯಸ್ತ ನಪೇಕ್ಷಾಪಿ ಹಸ್ತಗೇ। 
ಸ್ಮೃತಿರೀಶ್ವರ ಚಿಂತಾ ಚ ತುಪ್ಪಿ ಪರಹಿತಕ್ರಿಯಾ ॥ 
ಆಸಕ್ತಿರನಭಿಷ್ಟಂಗಃ ಪುತ್ರದಾರಗ್ನ ಓಹಾದಿಷು| 

ಸುಖದುಃ ಖಾತ್ಮಸುಮತಾ ನಾ ಚ ದ್ವಿಷಾಮಪಿ ॥ 
ಸಾಕ್ಷ ವಸ್ಥಾತ್ರಯೇ ಚಾಪಿ ಪರೋಪಕೃತಿಚೇತನಮ್‌। 
ಆತ್ಮಹಿತಾರ್ಥನಿರ್ಬಂಧಃ ಪ್ರತೀಕಾರಾನಪೇಕ್ಷಿತಾ ॥ 
ಗುರುಶಾಸ್ತ್ರೇಶಸದ್ಧಕ್ತಿರಾದರೋ ಭಕ್ತಭಕ್ಕಿಷು| 

ಧ್ಯಾನಂ ಮಮಾಭಿಧಾನಾನಾಮನುಸ್ಮರನಮನ್ಹಹಮ್‌ I 


'`೧೧೧.ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌ ೧೯೨೩) ವಚನಸಂಖ್ಯೆ ೧೫, ಪುಟ ೨೮೩ 
೧೧೨. ಚೆನ್ನ [ಬಸವಣ್ಣನವರ ವ.ಸಂ. ಸಮಗ ವಚನ ಸಂಪುಟ ೩, ವಚನ ಸಂಖ್ಯೆ ೧೫೫ ಪುಟ ೪೬ 


ಲಿಂಗ ೨೭೯ 


ತೇಜಸ್ವಿತಾಪಿ ವಾಗ್ಠಿತ್ರಮಪ್ರಾಗಲ್ಭಪ್ರದರ್ಶನಮ್‌। 

ಕ್‌ ಆತ್ಮಚಿಂತಾನಾಂ ಶಿಶೊ ಸೀದರತೃಷಾ೦ ಕ್ವಚಿತ್‌ ॥ 

ಅಹೇರಿವ ಗುಣಾದ್‌ ಭೀತಿಃ ಸಂಗಮಾನ್ನರಣಾದಿವ | 
ಕುಣಪಾದಿವ ಮೋಷಿದ್ಧೊ ಧೈರ್ಯಂ ಪುತ್ರಿಷು ತೇಷ್ಟಪಿ | ಸ 


ಏಕಾಂತವಾಸ, ಸಂತೋಷ, ತೃಪ್ತಿ, ಗುರುಸೇವೆ, ಇಚ್ಛೆಗಳ ತ್ಯಾಗ, ಆಚಾರ 
ಹಾಗೂ ಮೌನವತಪಾಲನೆ, ಶಾಸ್ತ್ರಾಧ್ಯಯನ, ತಪಸ್ಸು ವಾಗ ನಮತೆ. ಅಹಿ೦ಸಾ, 
ಅಸ್ತೇಯ, ಸತ್ಯ, ದಯೆ, ಸಮದಶಿನೆತ್ವ ತತೀಕ್ಷೆ, ಆಲಸ್ಕವಿಲ್ಲದಿರುವಿಕೆ. ಬ್ರಹ್ಮಚರ್ಯ, 
ಸತ್ಯ ಮತ್ತು ಪಿಯಮಾತು; ಅನಿತೃವಸ್ತುಗಳ. ಲಜ್ಜೆ ಮತ್ತು ಅಹಂಕಾರದ ತ್ಕಾಗ, 
ಜಾತ್ಯತೀತ ಬುದ್ದಿ ಸುಖಾಪೇಕ್ಷೆಯ' ತ್ಯಾಗ, ಅನ್ಯಮತಗೌರವ, ಅಲ್ಪತೃಪ್ತಿ, ಹಸ್ತ ಸಗತ 
ಪದಾರ್ಥದಲ್ಲೂ ಆಸೆ ಅರ ಟ್‌ ಈಶ್ವರ ಸ ಸ್ಮರಣೆ, ಶಿವಚಂತ” ಆನಂದ, 
ತೃಪ್ತಿ, ಪರಹಿತಕ್ಕಾಗಿ ಶ್ರಮಿಸುವದು, ವಿಷಯಗಳಲ್ಲಿ ನಿರಾಸಕ್ತಿ, ಪುತ್ರ-ಪತ್ನಿ-ಮನೆ 
ಮುಂತಾದವುಗಳಲ್ಲಿ ಅನಾಸಕ್ತಿ ಸುಖದುಃಖಗಳಲ್ಲಿ ತಾಟಸ್ಥ್ಯ, ಮಿತ್ರ-ಶತುಗಳಲ್ಲಿ 
ಸಮದೃಷ್ಟಿ ಜಾಗ್ರತ, ಸ್ವಪ್ನ ಮತ್ತು ಸುಷುಪ್ತಿ ಈ ಮೂರೂ 'ಅವಸ್ಥೆಗಳಲ್ಲೂ ಸದಾ 
ಇರೋಪಕಾರ ಚಿಂತನೆ. ಸಹಿತವನ್ನು ಕಡೆಗಣಿಸುವದು, ವೈರಿಗಳಲ್ಲಿ ಪ್ರತಿಕಾರವನ್ನು 
ತೊರೆಯುವುದು, ಗುರು, ಶಾಸ್ತ್ರ ಮತ್ತು ಪರಶಿವನ ಕುರಿತು ಭಕಿಪ್ರದರ್ಶನ, ಭಕ್ತರನ್ನು 
ಹಾಗೂ ಭಕ್ತಿಭಾವನೆಗಳನ್ನು ಸೌರವಿಸುವದು, ನಿತ್ಯ ಶಿವಧ್ಯಾನ ಹಾಗೂ ಶಿವಸ ರಣೆ, 
ತನ್ನ ವಾಕ್ಷಟುತ್ನ ಹಾಗೂ "ಉತ್ಸಾಹಗಳನ್ನು ಅನವಶ್ಯಕವಾಗಿ ಪ್ರದರ್ಶಿಸದಿರುವದು, 
೬೫ ಮೈಥುನಗಳಲ್ಲಿ ವೃಸರಾದವರ pS ವವ ವಿಷಪೂರಿತ 
ಹಾವಿಗೆ ಹೆಚರುವಂತೆ ರಾ ದೂರವಿರುವುದು, ದುರ್ಜನಸ೦ಗವನ್ನು 
ಮೃತ್ಯುವಿನಂತೆ ತಿಳಿದು ಭಯಪಡುವುದು. ಸ್ತ್ರೀಯರನ್ನು ಮೃತದೇಹದಂತೆ ತಿಳಿದು. 
ದು ಮತ್ತು ಗೃಹಸ್ಥ ರನ್ನು ಕಂಡು ಧೈರ್ಯವನ್ನು ತೋರುವುದು ಈ 
ಎಲ್ಲ ಗುಣಗಳು ಇಷ್ಟಲಿಂಗಧಾರಿಗೆ ಅತ್ಯಂತ ಅವಶ್ಯಕ ಎಂದು ಅಕ್‌ ಅರುಹವೆ. 


ಬಸವಣ್ಣನವರು ಇದೇ ಅಭಿಪ್ರಾಯವನ್ನು ಸಮರ್ಥಿಸುತ್ತ ಅಂಗದ ಮೇಲೆ 
ಲಿಂಗವನ್ನು ಧರಿಸಿದರಷ್ಟೇ ಸಾಲದು; ನಡೆ-ನುಡಿ, ಆಚಾರ-ವಿಚಾರಗಳು ಲಿಂಗ 
ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಎ೦ದಿದ್ದಾರೆ. ಅಲ್ಲದೇ 


ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, 

ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ತ್ಲ 

ಛಲಬೇಕು ಶರಣಂಗೆ ಪರದೈ ವವನೊಲ್ಲನೆಂಬ, 

ಎಂಬ ಪರಧನ, ಪರಸತಿ, ಪರದೈವಗಳನ್ನು ಆಶಿಸದ ಮನೋಭಾವ 
ಇಷ್ಟಲಿಂಗಧಾರಿಗೆ ಇರಬೇಕೆಂದು ವ 


೧೧೩. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೯೪-೧೦೨ 
೧೧೪.ಬ.ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೬೭೭ ಪುಟ ೧೬೯ 


೨೮೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇಷ್ಟಲಿಂಗಧಾರಿಗೆ ಕಾಯಕ, ದಾಸೋಹ ಅವಶ್ಯಕ. ಕಾರಣ ಲಿಂಗಧಾರಿಯಾದ 
ಭಕ್ತನು ಧರ್ಮಮಾರ್ಗದಿಂದ ಗಳಿಸಿದ ತನ್ನ ಸಂಪತ್ತಿನ ಬಗ್ಗೆ ವಂಚನೆ ಮಾಡದೇ ತನ್ನ 
ಶಕ್ತ್ಯಾನುಸಾರ ಗುರು ಜಂಗಮರಿಗೆ ದಾನಮಾಡಬೇಕೆಂದು ತಿಳಿಸುತ್ತ ಚ೦ದ್ರಜ್ಞಾನಾಗಮವು- 

ತಸ್ಮಾದ್ದನಾನಿ ರತ್ನಾನಿ ಕ್ಷೇತ್ರಾಣಿ ಚ ಗೃಹಾಣಿ ಚ। 

ಭೂಷಣಾನಿ ಚ ವಾಸಾಂಸಿ ಯಾನಶಯ್ಯಾಸನಾನಿ ಚಿ ॥ 

ಏತಾನಿ ಗುರುವೇ ದದ್ಯಾದ್‌ ಭಕ್ತ್ಯಾ ವಿತಾನುಸಾರತಃ 

ವತ್ತಶಾಠ್ಯಂ ಕುರ್ವೀತ ಯದೀಜೆ ತ್‌ ಪರಮಾಂ ಗತಿಮ್‌॥ ಡಿ 


ಎವಿಧ ಸಂಪತ್ತು ರತ್ನಗಳು, ತ ತ್ರಗಳು, ಮನೆಗಳು, ಭೂಷಣಗಳು, ಬಟ್ಟೆ- 
ಬರೆಗಳು, ವಾಹನ, ತಾಃ ಸಾಮಗಿಗಳು ಮುಂತಾದವುಗಳನ್ನು ಭಕ್ತನು ತನ್ನ 
ಶಕ್ತ್ಯಾನುಸಾರ ದಾನಮಾಡಬೇಕು. ಪರಮಗತಿಯನ್ನು ೬.೭.12 ಇಚ್ಛೆ ಯಿದ್ದರೆ 
ಭಕ್ತನು ತನ್ನ ಸಂಪತ್ತಿನ ಬಗ್ಗೆ ವಂಚನೆ ರಾ ಬಾಡು ಎಂದು ತಿಳಿಸಿದೆ. 


ಡೇ ಈ ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತ ಅಂಬಿಗರ ಚೌಡಯ ನವರು 
-"ಕೂಡಿದ ಧನವನೆಲ್ಲವನು ಗುರುಲಿಂಗ ಜಂಗಮಕ್ಕೆ ವಂಚನೆಯ 
ಒಳೆಗಿಟ್ಟುಕೊಂಡು, ನೆಲನತೋಡಿ ಬಚ್ಚಿಟ್ಟುಕೊ೦ಡು ಚಾ ತೆರದ ಆಭರಣಂಗಳಂ 
ಮಾಡಿಸಿ, ಕರ ಚರಣ ಉರ ಕರ್ಣದೊಳಗಿಟ್ಟು, ಮತ್ತಿಷ್ಟು ಬದುಕಾಗಲೆಂದು ತನ್ನ 
ಕೈಯ್ಯೊಳಗಿನ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆಯಂ ಮಾಡುವ ಲಿಂಗಪೂಜೆಯ ಪರಿ 
ಎಂತ eds ಆ ಭಕ್ತನು ಪಂಚಾಭಿಷೇಕದಿಂದ ಲಿಂಗಕ್ಕೆ ಮಜ್ಜನವ ನೀಡಿದರೆ, 
ಲಿಂಗದ ಚಿತ್ತದಲ್ಲಿ ಸುಣ್ಣದ ನೀರನೆತ್ತಿ ಬಾಧಿಸಿದಂತಾಯಿತ್ತಯ್ಯ. ಆ ಭಕ್ತನು ಪನಿ ್ನೀರಿನಿಂದ 
ಮಜ್ಜನವ ನೀಡಿದರೆ, "ರಿಂಗದ ಚಿತ್ತದಲ್ಲಿ ತಣ್ಣೀರೊಳಗೆದ್ದಿ "ಬಾಧಿಸಿದಂತಾಯಿತ್ತಯ್ಯ 
ಆ ಭಕ್ತ ವಿಭೂತಿ ಧರಿಸಿದರೆ "ಠಿಂಗದ “ಚಿತ್ತದಲ್ಲಿ ಬೂದಿಯ ಬೊಕ್ಕಣಕಟ್ಟ 
ಬಾಧಿಸಿದ೦ತಾಯಿತ್ತಯ್ಯ. ಆ ಭಕ್ತನು ಗಂಧವ ಧರಿಸಿದರೆ, ಲಿಂಗದ ಚಿತ್ರದಲ್ಲಿ 
ಚಂಡಿಟ್ಟು ಬಾಧಿಸಿದಂತಾಯಿತ್ತಯ್ಯ ಆ ಭಕ್ತನು ಅಕ್ಷತೆಯನೇರಿಸಿದರೆ, ಲಿಂಗದ 
ಚಿತ್ರದಲ್ಲಿ. ಕಲ್ಲು ಹೂರೆಸಿ ಭಾವಿಸಿದಂತಾಯಿತ್ತೆಯ್ಯ ಆ ಭಕ್ತನು ಪುಷ್ಪವ ಧರಿಸಿದರೆ, 
ಲಿಂಗದ ಚಿತ್ತದಲ್ಲಿ ಹೇರು ಹೂರಿಸಿದ೦ತಾಯಿತ್ತಯ್ಯ ಭಕ್ತನು ಧೂಪವ ಬೀಸಿದರೆ 
ಲಂಗದ ಚಿತ್ರದಲ್ಲಿ ಅರಗವನಿಕ್ಕಿ ಬಾಧಿಸಿದಂತಾಯಿತ್ತಯ್ಯ, ಆ ಭಕ್ತನು ಧೂಪಾರತಿಯ 
ನತ್ತಿದರೆ, ಲಿಂಗದ ಚಿತ್ತದಲ್ಲಿ ಪಂಜುಗಳ್ಳರು ಬಂದು ಮೋರೆಯ ಸುಟ್ಟು 
ಬಾಧಿಸಿದ೦ತಾಯಿತ್ತಯ್ಯ. ಆ ಭಕ್ತನು ಸೋತ್ರ ಮಂತ್ರವ ನುಡಿಸಿದರೆ, ಲಿಂಗದ 
ಚಿತ್ತದಲ್ಲಿ ಜ್‌ ತೊನಸಿ ಹೊಕ್ಕು. ಗೋಳಿಟ್ಟು ಬಾಧಿಸಿದ೦ತಾಯಿತ್ತಯ್ಯ 
ಇಂತಪ್ಪ ಲಿಂಗಬಾಧಕರನ ಲಿಂಗ ನಡಿಸಿ ಆತನ ಲ್‌ 
ಮೆಟ್ಟಬಹುದೇ? ಇದರ ಇಂಗಿತವ ನಿಜಭಾವವುಳ್ಳ ಶರಣರು ನೀವೇ ತಿಳಿದು 
ನೋಡಿರೆಂದಾತ ನಮ್ಮ ಅಂಬಿಗರ ಚೌಡಯ್ಯನು.” 
೧೧೫. ಚಂ.ಆ, ಕ್ರಿಪಾ, ಪಟಲ ೨, ಶ್ಲೋಕ ಸಂಖ್ಯೆ ೭೦-೭೧ 

೬. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ(ಸನ್‌೧೯ ೨೩)-ಪುಟ ೧೯ ೧-ವಚನಸಂಖ್ಯೆ ೬ 


ಲಿಂಗ ೨೮೧ 


ಎನ್ನುತ್ತ ಲಿ೦ಂಗಧಾರಿಯಾದವನು ಲೌಕಿಕ ಸಂಪತ್ತಿನ ವ್ಯಾಮೋಹಿಯಾಗಿರದೇ 
ನಿಸಾ ಸ್ಪಾರ್ಥಪರನಾಗಿರಬೇಕೆಂದು ತಿಳಿಸಿ, ಲಿಂಗಧಾರಿಗೆ “ತನುವಿನಲ್ಲಿ ನಿರ್ಮೋಹ, 
ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ 
ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊ೦ಡಿರಬೇಕು”೭ 
ಎಂದು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 


ಲಿಂಗಧಾರಿಯು ತೀರ್ಥಯಾತ್ರೆಗಳಿಗೆ ಹೋಗಬೇಕಾಗಿಲ್ಲ 


ವೀರಶೈವಃ ಪರೋ ಯಸ್ತು ಯತ್ರ ತಿಷ್ಠತಿ ಪಾ ಪಾರ್ವತಿ! 
ತತ್ತೀರ್ಥಂ ತತ್ತಪ ; ಶಾಂತಿಸತ್ರ ತಿಷಾ ನಮಿ ಸರ್ವದಾ ॥ 
ತೀರ್ಥಯಾತಾದಿಕಂ ತೇಷಾಂ ನಾಸ್ತಿ ಚಾನ್ಯತ್ರ ಪಾರ್ವತಿ! 


೧೧೮ 


ಕೈಲಾಸಾದಿಪದಾಪೇಕ್ಷಾಂ ತ್ಯ ಜೇಲ್ಲಿಂಗಾಂಗಯೋಗಭಾಕ್‌ ॥ 


ವೀರಶೈವನು ವಾಸ ಮಾಡುವ ನೆಲೆಯೇ ತೀರ್ಥಕ್ಷೇತ್ರ, ತಪೋಭೂಮಿ? 
ಶಾಂತಿಸದನ. ಹ ಶಿವನು ಸದಾ ವಾಸಿಸುತ್ತಾನೆ. ವೀರಶೈ ವರು 'ಜೇರೆ ತೀರ್ಥಯಾತ್ರಾದಿ 
ಗಳಿಗೆ ಹೋಗಬೇಕಾಗಿಲ್ಲ. ಲಿಂಗಾಂಗಯೋಗ. ಉಳ್ಳವನು "ಕೈಲಾಸಾದಿ ಸ್ಥಾನಮಾನಗಳನ್ನು 
ಅಪೇಕ್ಷೆ ಮಾಡಬಾರದು ಎಂದು ಸೂಕ್ಷಾ ಗಮವು ನ 


ಜೇಡರದಾಸಿಮಯ್ಯನು ತೀರ್ಥಯಾತ್ರೆ ಮಾಡುವವನನ್ನು ಡೊಂಬನಿಗೆ 
ಹೋಲಿಸುತ್ತಾ “ಜಂಬೂದ್ವೀಪವನೆಲ್ಲ ತಿರಿಗಿದಡೇನು? ಜ೦ಬುಕ ಜ್‌ ಧ್ಯಾನದಲ್ಲಿ 
ಸೈವೆರಗಪ್ತುದೇ? ಕುಂಜಿನಿಯ ತಿರುಗಿ, ಕೋಟಿ ತೀರ್ಥವ ಮಿಂದಡೇನು? ತರಿ 
ನಿಮ್ಮಲ್ಲಿ ಸ ಸ್ವಯವಾಗದವನು ಕುಂಭಿನಿಯ ತಿರಿಗಿದ ಡೊಂಬನಂತೆ ಕಾಣಾ, 
ರಾಮನಾಥಾ.” ಎಂದಿರುವರು. 


ಲಿಂಗಧಾರಿಗಳು ತೀರ್ಥಯಾತ್ರೆ ಮಾಡುವದು ವ್ಯರ್ಥ ಎಂದು ತೋಂಟದ 
ಸಿದ್ದಲಿಂಗ ಯತಿಗಳು “ಅಷ್ಟಾ ಷಷ್ಟಿಕೋಟಿ ತೀರ್ಥವ "ಮಂದರಿಲ್ಲ, ಕಾಣಿರಣ್ಣಾ. 
ಲಕ್ಷಾಲಕ್ಷ ಕೋಟಿ ಜಪವ ನೇಣಿಸಿ, ಧ್ಯಾನ, ಮೌನ, ಹೋಮ, ನೇಮ, ಅನುಷ್ಠಾನವ 
ಮಾಡಿದರಿಲ್ಲ. ಕಾಣಿರಣ್ಣಾ. ನೂರಿಪತ್ತು ವೇಳೆ ಭೂಪ್ರದಕ್ಷಿಣಯ ಮಾಡಿದರಿಲ್ಲ. 


' . ಕಾಣಿರಣ್ಣಾ. ಕಾಶೀ, ಕೇದಾರ, ಶ್ರೀಶೈಲ, ಶಿವಲಿಂಗೆಗೆ ಹೋದರಿಲ್ಲ, ಕಾಣಿರಣ್ಣಾ. ಇವು 


ಎಲ್ಲ ಬರಿಯ ಭ್ರಾಂತಿ, ಕೇಳಿರಣ್ಣಾ. ಇಪ್ಪ ಠಾವು ಹೇಳಿಹೆ, ಕೇಳಿರಣ್ಣಾ. ಶೀಗುರು 
ಕರುಣದಿಂದೆ, ಬಿಜಯಂಗೈಸಿ ಕೊಟ ಪರಮಲಿಂಗ ತನ್ನ ಕರದಲ್ಲಿ ತುಂಬಿಪ್ಪುದಯ್ಯ 
' ಹಲವು ಕಡೆಗೆ ಹೋಹ ರ "ಧ್ಯಾನವೆಂಬ ಹಸ್ತದಲ್ಲಿ ಒಡಿದು. ಆ 'ಶಿಂಗದ 
ಗೊತ್ತಿನಲ್ಲಿ ಕಟ್ಟಿ, ನೆರೆಯ ಬಲ್ಲರೆ, ಅಲ್ಲಿಪ್ಪನು ಶಂಭು ಪರಮೇಶ್ವರನು. ಇದೇ 


೧೧೭. ವಚನ ಶಾಸ್ತಸಾರ-ಫ.ಗು. ಹಳಕಟ್ಟಿ (ಸನ್‌ ೧೯ ೨೩)-ಪುಟ ೧೦೧-ವಚನಸಂಖ್ಯೆ ೮ 
೧೧೮. ಸೂ..ಆ. ಪೆಟಲ ೭, ಶ್ಲೋಕ ಸಂಖ್ಯೆ ೮೧.೮೨ 
೧೧೯. ವಚನ ಶಾಸ್ತ್ರಸಾರ-ಘಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೨೯೪-ವಚನಸಂಖ್ಯೆ ೮ 


೨೮೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ನಿಶ್ಚಯ, ಉಳಿದುದೆಲ್ಲ ಹುಸಿ ಕಂಡೆಯಾ, ಮಹಾಲಿಂಗಗುರುಶಿವಸಿದ್ದೇಶ್ವರಪಭುವೇ.” 
ಎಂದಿದ್ದಾರೆ. 


ಇದನ್ನೇ ಸಿದ್ದರಾಮರು “ನಿಶ್ಚಲ ಶರಣನ ಅಂಗಣದಲ್ಲಿ ಅಷ್ಟಾಷಷ್ಟಿ ತೀರ್ಥ೦ಗಳು 
ನಲಸಿರ್ಪವಯ್ಯ ನೀನು ಇನಿಸುವೆರಸಿ ಒಲಿದಲ್ಲಿ ನೆಲಸಿರ್ಪವಯ್ಯ, ಕಪಿಲಸಿದ್ಧ 
ಮಲ್ಲಿನಾಥಯ್ಯ”೨ ಎ೦ದು ಲಿಂಗಧಾರಿ ನೆಲೆಸಿರುವಲ್ಲಿಯೇ ಸಕಲತೀರ್ಥಗಳು 
ನೆಲೆಸಿರುವುದಾಗಿ ತಿಳಿಸಿದ್ದಾರೆ. 


ಅನ್ಯದೇವತೆಗಳನ್ನು ಭಜಿಸಬೇಡ 


ಯಾತ್ರಾನ್ಯದೇವತಾಪೂಜಾ ತತ್‌ಸ್ಥಾನಂ ಪರಿವರ್ಜಯೇತ್‌ 
ಶಿವಭಕ್ತಿವಿಹೀನಂ ಚ ಜನಂ ನೈವ ಸಮಾಶ್ರಯೇತ್‌ I 


ಇಷ್ಟಲಿಂಗಧಾರಿಯು ಬೇರೆ ದೇವರ ಪೂಜೆ ಎಲ್ಲಿ ನಡೆಯುತ್ತದೆಯೋ ಅಲ್ಲಿಗೆ 
ಹೋಗಬಾರದು. ಶಿವಭಕ್ತಿ ಇಲ್ಲದವರನ್ನು ಎ೦ದಿಗೂ ಆಶ್ರಯಿಸಬಾರದು ಎಂದು 
ಸೂಕ್ಷ್ಮಾಗಮವು ಇಷ್ಟಲಿಂಗದ ಹೊರತಾಗಿ ಅನ್ಯ ದೇವರ ಉಪಾಸನೆ ಮಾಡುವುದನ್ನು 
ಖಂಡಿಸಿದೆ. 


ಇದೇ ಅಭಿಪ್ರಾಯದ ವೀರಾಗಮದ ಶ್ಲೋಕವೊಂದನ್ನು ಉದಾಹರಿಸುತ್ತಾ 
ಮಡಿವಾಳ ಮಾಚಿದೇವರು “ಸೂಳೆ, ಸುರೆ, ಮೃಗ, ಭವಿ, ಅನ್ಯದೈವಯುಳ್ಳನ್ನಕ್ಕರ 
ಭಕ್ತನಲ್ಲ, ಶಿವದ್ರೋಹಿ, ವೃತಗೇಡಿ. ಅದೆಂತೆಂದೊಡೆ. ವೀರತಂತ್ರೆ |ಶ್ಲೋ। ಮೃಗಯಾಮದ್ಧ 
ವೇಶ್ಯಾ ಅನ್ಯದೈವಸ್ಯ ಪೂಜಕಃ ತತ್ತಂಗೀಚ ಮಹಾದ್ರೋಹಿನಲಿಂಗೀ. ಭವಿನೋಪಮಃ॥ 
ಎಂಬುದಾಗಿ, ಸೂಕರನು ಅಶುದವ ತಿಂದು, ಅದು ಒಂದರ ಮುಸುಡಿ ಒಂದು 
ಮೂಸಿನೋಡುವಂತೆ, ಇಂತಪ್ಪ ಅನಾಚಾರಿಗಳಂ ಬಿಡೆದವನು ಆ ಸೂಕರನೋಪಾದಿ 
ಕಾಣಾ ಕಲಿದೇವರ ದೇವಾ” ಎಂದು ಅನ್ಯದೈವವನ್ನು ಪೂಜಿಸುವುದಿರಲಿ ಅಂಥ 
ಅನ್ಯದೈವಪೂಜಕನ ಸಂಗ ಮಾಡುವವನ್ನು ಸೂಕರನಿಗೆ ಹೋಲಿಸಿಷ್ಹಾರೆ.. * 


ಇದನ್ನೇ ಷಣ್ಮುಖ ಸ್ವಾಮಿಗಳು “ಶ್ರೀಗುರುಸ್ವಾಮಿ ಕರುಣಿಸಿಕೊಟ್ಟ ಇಷ್ಟಲಿಂಗವನ್ನು 
ಉರದಲ್ಲಿ ಧರಿಸಿಕೊಂಡು, ಅದು ದೇವರೆಂದು ನಂಬದೆ, ಧರೆಯ ಮೇಲೆ ಕಂಡ 
ಕಂಡ ದೇವರ ಕಂಡು, ಕಲ್ಪಿಸಿ, ಹರಿದಾಡುವ ಭಂಡ ಮಾದಿಗರ - ಭಕ್ತರೆಂದರೆ, 
ಅಘೋರನರಕ ತಪ್ಪದಯ್ಯ ಅಖಂಡೇಶ್ವರಾ” ಎಂದಿದ್ದಾರೆ. 


ಬಸವಣ್ಣನವರು “ನಂಬಿದ ಹೆಂಡತಿಗೆ ಗ೦ಡನೊಬ್ಬನೇ ಕಾಣಿರೋ ನಂಬಬಲ್ಲ 


೧೨೦. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೨೯೩-ವಚನಸಂಖ್ಯೆ ೭ 
೧೨೧. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೨೯೫-ವಚನಸಂಖ್ಯ ೧೪ 
೧೨೨. ಸೂ. ಆ. ಪಟಲ ೭, ಶ್ಲೋಕ ಸಂಖ್ಯೆ ೮೩ 

೧೨೩. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೧೬೫-ವಚನಸಂಖ್ಯೆ ೫೧ 
೧೨೪. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೨೮೧-ವಚನಸಂಖ್ಯೆ ೧ 


ಲಿಂಗ ೨೮೩ 


ಭಕ್ತಂಗೆ ದೇವನೊಬ್ಬನೇ ಕಾಣಿರೋ, ಬೇಡ ಬೇಡ, ಅನ್ಯದೈವದ ಸಂಗ ಹೊಲ್ಲ. 
ಅನ್ಯದೈವವೆಂಬುದು ಹಾದರ ಕಾಣಿರೋ. ಕೂಡಲಸಂಗಮದೇವರು ಕಂಡರೆ, ಮೂಗ 
ಕೊಯ್ಯುವ ಕಾಣಿರೋ”. ಎಂದು ಸ್ವಲ್ಪು ಕಟುವಾಗಿಯೇ ಹೇಳಿದ್ದಾರೆ. 


ಅಂಬಿಗರ ಚೌಡಯ್ಯನು,“ಒಬ್ಬ ತಂದೆಯ ಬಸಿರಲ್ಲಿ ಒಂಬತ್ತು ಮಕ್ಕಳು 
ಹುಟ್ಟಿದರೇನಯ್ಯ? ಅವರೊಳಗೆ ಶರಗವ ಒಬ್ಬಗೆ ಕಟ್ಟಿ ಮದುವೆಯ ಮಾಡಿದ 
ಬಳಿಕ, ಆತಂಗೆ ತನ್ನ ಅಂಗದ ಸುಖವನ್ನು ಒಪ್ಪಿಸಬೇಕಲ್ಲದೆ, ಉಳಿದಾದ ಭಾವ 
ಮೈದುನರಿಗೆ ಅವನ ಮಕ್ಕಳೆಂದು ಅವರಿಗೆ ತನ್ನ ಶರಗು ಹಾಕಿದವಳನ್ನು ಒಪುವರೇ 
ಲೋಕದೊಳಗೆ ಪರಮೇಶ್ವರನೆಂಬ ಶಿವಂಗೆ ಹುಟ್ಟದಾತ ವಿನಾಯಕ, ಆತಂಗೆ 
ಸಾಕಾರವಾಗಿ ಹುಟ್ಟದಾತ ವೀರಭದ್ರ. ಇವರೆಲ್ಲರು ಶಿವನ ಮಕ್ಕಳು. ಆದರೆ ತನಗೊಂದು 
ಪ್ರಾಣಲಿಂಗವೆಂದು ಕಂಕಣವಕಟ್ಟಿ ಕರಸ್ಥಲದಲ್ಲಿ ಪಡೆದ ಬಳಿಕ, ಅದೇನೆಂದರೆ 
ಅನ್ಯದೈವಕ್ಕೆರಗಿದಾತಂಗೆ ನಾಯಕ ನರಕ ತಪ್ಪದು” ಎನ್ನುತ್ತಾ ಬಹುದೇವತಾ 
ರಾಧನೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ. 

“ಅಂಗದ ಮೇಲಣ ಲಿಂಗವ ಹಿಂಗಿ, ಸ್ಥಾವರಲಿಂಗಕ್ಕೆರಗುವ ಭಂಗಿತರ ಮುಖವ 
ನೋಡಲಾಗದು. ಅದೆಂತೆಂದೊಡೆ, ತನ್ನ ಗಂಡನ ಬಿಟ್ಟು ಅನ್ಯಗಂಡರಿಗೆರಗುವ 
ಹದರಗಿತ್ತಿಯಂತೆ ಅವಂದಿರ ಭಕ್ತಿ. ಅಂತಪ್ಪ ಪಂಚಮಹಾಪಾತಕರ ತೋರದಿರಾ 
ಗುಹೇಶ್ವರಾ.” ಎನ್ನುವಷ್ಟು ಕಠಿಣವಾಗಿ ಅಲ್ಲಮುಪ್ರಬ'ುಗಳು 
ಬಹುದೇವೋಪಾಸನೆಯನ್ನು ಖಂಡಿಸಿದ್ದಾರೆ. 

"ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ 
ಲೊಟ್ಟೆಮೂಳನ ಕಂಡಡೆ ಮೆಟ್ಟಿರ್ದ ಎಡಪಾದದರಕ್ಷೆಯ ತಗೊಂಡು ಲಟಲಟನೆ 
ಹೊಡಿ' 7೨5 ಎನುವಷ್ಟು ಉಗ್ರವಾಗಿ ಅಂಬಿಗರ ಚೌಡಯ್ಯನು ಅನ್ಕದೈವೋಪಾಸನೆಯನ್ನು 
ಖಂಡಿಸಿದ್ದಾನೆ. 

ಹೀಗೆ ಭಕ್ತಿಯ ಹೆಸರಿನಲ್ಲಿ ನೂರಾರು ದೇವರುಗಳನ್ನು ಸೃಷ್ಟಿಸಿಕೊ೦ಡು ಅವುಗಳನ್ನು 
ಮೊರೆ ಹೋಗುತ್ತಾ, ಮರನ ಕಂಡಲ್ಲಿ ಸುತ್ತುತ್ತಾ, ನೀರ ಕಂಡಲ್ಲಿ ಮುಳುಗುತ್ತಾ. 
ಲೌಕಿಕ ಪ್ರತಿಫಲಾಪೇಕ್ಷೆಗಾಗಿ ಮಾಡುವ ಬಹುದೇವತಾ ಉಪಾಸನೆಯನ್ನು ಆಗಮಗಳು 
ಹಾಗೂ ಶರಣರು ಭಂಗಿ ಇಷ್ಟಲಿಂಗದ ಹೊರತಾಗಿ ಬೇರೆ ದೇವರ ಉಪಾಸನೆಯನ್ನು 

ತಿರಸ್ಕರಿಸಿದ್ದಾರೆ. “ಪರಮ ಪತಿವ್ರತೆಗೆ ಗಂಡನೊಬ್ಬ' ಎಂಬಂತಹ ನಿಷ್ಠೆ ಸಾಧಕನಿಗೆ 
ಅವಶ್ಯಕ ಎಂದು ಸಾರಿವೆ. 


೧೨೫. ವಚನ ಶಾಸ್ತಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩)-ಪುಟ ೨೮೩-ವಚನಸಂಖ್ಯೆ ೧೭ 

೧೨೬. ವಚನ ಶಾಸ್ತ್ರಸಾರ-ಫ .ಗು. ಹಳಕಟ್ಟಿ (ಸನ್‌೧೯೨೩)-ಪಟ ೨೮೮- ವಚನಸಂಖೆ ೬ 

೨೭. ಅಲ್ಲಮಪ್ರಭೆದೇವರ ವ.ಸಂ. ಸಮಗ ವಚನ ಸಂಪುಟ ೨, ವಚನ ಸಂಖ್ಯೆ ೭೦೪ 
ಪುಟ ೧೯೩ 

೧೨೮. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣವ. ಸಂ. ೧, ವಚನ ಸಂಖ್ಯೆ ೯೩ ಪುಟ ೩೨ 


೨೮೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ದೀಕ್ಷೆ ಹೊಂದಿದವನು ಅಂಗದಿಂದ ಲಿಂಗವನ್ನು ಬೇರಡಿಸಕೂಡದು 


ಸಾಧಕನ ಆತ್ಮಸ್ತರೂಪವನ್ನು ಪ್ರತಿಬಿಂಬಿಸುವ ಕನ್ನಡಿ ಇಷ್ಟಲಿಂಗ. ಸ್ಥೂಲತನುವಿನ 
ಭವಿತನ ಹೋಗಲಾಡಿಸಲು ಇಷ್ಟಲಿಂಗದ ಅವಶ್ಯಕತೆ ಇರುವಂತೆ ಸೂಕ್ಷ್ಮ ಕಾರಣ 
ಶರೀರಗಳನ್ನೊಳಗೊ೦ಡ ಅ೦ಗತ್ರಯವನ್ನು ಲಿಂಗತ್ತಯವನ್ನಾಗಿ ಮಾಡುವಲ್ಲೂ ಇಷ್ಟಲಿಂಗದ 
ಶಕ್ತಿಯೂ ದಿವ್ಯವಾಗಿದೆ. ಇದನ್ನು ಧರಿಸಿದ ಸಾಧಕನು ಅಜೀವಪರ್ಯ೦ತ ಪೂಜಿಸಬೇಕು. 
ಇಷ್ಟಲಿಂಗವನ್ನು ದೇಹದಿಂದ ಎಂದೂ ಬೇರ್ಪಡಿಸಬಾರದೆಂದು ಎಚ್ಚರಿಸುತ್ತದೆ. 


ಜಾತಕೇ ಮೃತಕಾಶೌಚೇ ಮಲಮೂತ್ರವಿಸರ್ಜನೇ 

ರತಾವಶುದ್ಧಾವುದ್ಯೋಗೇ ರಣೇ ನಿದ್ರಾದಿಷು ಪ್ರಿಯೇ। 

ಕರ್ಮಣಾ ಮನಸಾ ವಾಚಾ ಜಾಗತ್‌ಸಪ್ನಸುಷುಪಿಷು। 
೧೨೯ ಕ್‌ 


ನ ಲಿಂಗಮುತ ಜೇತ್‌ ಕಾಪಿ... 
Ne) ದ 


ದೀಕ್ಷೆ ಹೊಂದಿದ ವ್ಯಕ್ತಿಯು ಯಾವುದೇ ಸಂದರ್ಭ ಬಂದರೂ ಇಷ್ಟಲಿಂಗವನ್ನು 
ದೇಹದಿಂದ ಬೇರ್ಪಡಿಸಕೂಡದು. ಜನನ ಸೂತಕ ಮತ್ತು ಮರಣ ಸೂತಕಗಳಲ್ಲಿ, 
ಮಲ-ಮೂತ್ರ ವಿಸರ್ಜನೆಯ ಸಮಯದಲ್ಲಿ, ರತಿಕಾಲದಲ್ಲಿ, ಯಾವುದೇ ಅಶುದ್ದ 
ಕಾರ್ಯ ಮಾಡುವಾಗ, ಯುದ್ದದಲ್ಲಿ, ನಿದ್ರೆ ಮುಂತಾದವುಗಳ ಸಮಯದಲ್ಲಿ, 
ಜಾಗ್ರತ್‌, ಸ್ಪಪ್ನ, ಸುಷುಪ್ತಿ ಅವಸ್ಥೆಗಳಲ್ಲಿ ಕ್ರಿಯೆ, ಮನಸ್ಸು ಮಾತುಗಳಿಂದ ಇಷ್ಟಲಿಂಗವನ್ನು 
(ದೇಹದಿಂದ) ಬೇರ್ಪಡಿಸುವ ವಿಚಾರ ಮಾಡಬಾರದೆ೦ದು ಆಗಮಗಳು ಎಚ್ಚರಿಸುತ್ತವೆ. 
ಕಾರಣ ಮರಣ ಹೊಂದಿದಾಗಲೂ ಆತನ ಸ್ಥೂಲ ಕಾಯದೊಂದಿಗೆ ಇಷ್ಟಲಿಂಗವನ್ನು 
ನಿಕ್ಷೇಪಗೊಳಿಸುವ ಪದ್ಧತಿ ಆಗಮಕಾಲದಿ೦ದಲೂ ನಡೆದುಕೊಂಡು ಬಂದಿದೆ. 


ಇಷ್ಟಲಿಂಗ ವಿಯೋಗವಾದರೆ ಪ್ರಾಣ ಬಿಡಬೇಕು ಎಂಬ ವಿಚಾರ ಕುರಿತು- 


ಲಿಂಗಂ ಪತಿಃ ಸತೀ ಚಾಹಂ ಭಾವೋ*ಯಂ ವೀರಶೈವಿನಾಮ್‌ ॥ 

ತಸ್ಮಾಲಿಂಗಾತ್ಕಯೇ ದೇವಿ ಸದ್ಯಃ ಪ್ರಾಣಾನ್‌ ಪರಿತ್ಯಜೇತ್‌ ॥ 

ದೀಕ್ಷಾಯಾಂ ಗುರುಣಾ ಲಿಂಗಂ ಧಾರಿತಂ ಗಿರಿಜೇ ಯದಾ । 

ತದಾಪಭ್ಯತಿ ಲಿಂಗಾಂಗಸಂಬಂಧೀ ಸ್ಯಾನ್ನಿರಂತರಮ್‌ ॥ ಯ 

ಇಷ್ಟಲಿಂಗೇ ಪರೇ ಲುಪ್ಪೇ ಲಿಂಗಮನ್ಯನ್ನ ಧಾರಯೇತ್‌ । 

ಲಿಂಗವೇ ಪತಿ ಮತ್ತು ನಾನು (ಅಂಗ) ಸತಿ ಎಂಬ ಭಾವ ವೀರಶೈವನಿಗಿರಬೇಕು. 
ಆದ್ದರಿಂದ ಲಿಂಗವು ಕಳೆದುಹೋದರೆ ಕೂಡಲೇ ಪ್ರಾಣವನ್ನು ಬಿಡಬೇಕು. ದೀಕ್ಷಾಕಾಲದಲ್ಲಿ 
ಗುರು ಕರುಣಿಸಿದ ಲಿಂಗವನ್ನು ಅಂದಿನಿಂದ ಕೊನೆಯವರೆಗೂ ಬಿಡದೆ ಧರಿಸಬೇಕು. 
ನಿರಂತರ ಲಿಂಗಸಂಬಂಧಿಯಾಗಿರಬೇಕು. ಇಷ್ಟಲಿಂಗವು ಒ೦ದು ವೇಳೆ ಕಳೆದುಹೋದರೆ, 
ಬೇರೊಂದು ಲಿಂಗವನ್ನು ಧರಿಸಬಾರದು ಎ೦ದು ಆಗಮಗಳು ಅರುಹುತ್ತವೆ. ಕಾರಣ 


೧೨೯. ಪಾ. ಆ. ಪಟಲ ೨ ಶ್ಲೋಕ ಸಂಖ್ಯೆ ೧೮-೨೦ 
೧೩೦. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೫೨-೫೪ 


ಹಾವ ತತಾ ಾ ಸಾರ್‌ 


ಲಿಂಗ ೨೮೫ 


'ವೀರಶೈವನಾದವನು ಇಷ್ಟಲಿಂಗವನ್ನು ಕಳದುಕೊಂಡರೆ ಪ್ರಾಣವನ್ನು ತ್ಯಜಿಸಬೇಕೆಂಬ 
BT ಆಗಮಗಳಲ್ಲಿ ಹಲವು ಬಾರಿ ಸ್ಪಷ್ಟವಾಗಿ RE 


ವಾತುಲಶುದ್ದಾಗಮದಲ್ಲಿ ಇಷ್ಟಲಿಂಗ ವಿಯೋಗವಾದಾಗ “ಶುದ್ಧಶೆ ವನು ಸಂ 
ಅಘೋರೇಭ್ಯೋಥ ಘೋರೇಭ್ಯೋ ಘೋರಘೋರತರೇಭ್ಯಃ। ಸರ್ಜೇಜ್ಯಸ ಸರ್ವ 
ಶರ್ವೇಭ್ಯೋ ನಮಸೆ ಸೇ ಅಸ್ತು ರುದ್ರರೂಪೆ ಭ್ಯ" ಎಂಬ ಅಘೋರಮಂತವನ್ನು 


ಒಂದು ಲಕ್ಷ ಜಪ `ಮಾಡಿ " ಪುನಃ ಸದ್ಗುರುಗಳಿಂದ ಬೇರೊಂದು ಲಿಂಗವನ್ನು 


ಸಂಸ್ಕಾರ ಪೂರ್ವಕವಾಗಿ ಪಡೆಯತಕ್ಕದ್ದು” ಎಂದು ತಿಳಿಸಿ, ವೀರಶೈವನಿಗೆ 
ಮಾತ್ರ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳಿರುವುದಿಲ್ಲ. ಅರ್ಥಾತ್‌ ವೀರಶೈವರು 
ಎ೦ದೂ ಪ್ರಮಾದವನ್ನು ಮಾಡಬಾರದೆಂಬ ಅಭಿಪ್ರಾಯವು ಪ್ರತಿಪಾದಿಸಲಟ್ಟಿದೆ. 


ಕಾರಣಾಗಮದಲ್ಲಿ”* ಇಪ್ಪತ್ತೊಂದು ದಿನ ನಿರಾಹಾರದ ಉಪವಾಸ ವ್ರತವನ್ನು 
ಆಚರಿಸಿ ಪುನಃ ಗುರುಗಳಿಂದ ದೀಕ್ಷೆ ಹೊಂದುವಂತೆ ಪ್ರಾಯಶ್ಚಿತವನ್ನು ತಿಳಿಸಿದ್ದರೂ 
ಭಕ್ತಿಯೋಗದಿಂದ ಪ್ರಾಣತ್ಯಾಗವೇ ಶ್ರೇಷ್ಠವೆಂದು ಪ್ರತಿಪಾದಿಸಿದೆ. ಹಾಗೂ 
ಪಾರಮೇಶ್ವರಾಗಮದಲ್ಲಿಯೂ"** ಲಿಂಗ ವಿಯೋಗವಾದರೆ ಪುನಃ ದೀಕ್ಷೆ ಹೊಂದಿ 
ಲಿಂಗ ಧರಿಸಬಹುದೆಂದು ಹೇಳಿದ್ದರೂ ಸಹ- 


ಯಲ್ಲಿಂಗಮಾದಿತೋ ಲಬ್ದಂ ಯಾವಜ್ಜೀವಂ ತದೇವ ಹಿ 
೧೩೪ 
ನಾನ್ಕಲಿಂಗಂ ಭವೇನಧ್ಯೇ ಯದಿ ಸ್ಯಾತ್‌ ಸ ತು ಪಾತಕಿ! 


ಯಾವ ಲಿಂಗವು ಆರಂಭದಲ್ಲಿ ದೊರೆತದ್ದೋ ಅದೇ ಜೀವನ ಪರ್ಯಂತ 
ಇರಬೇಕು. ಮಧ್ಯದಲ್ಲಿ ಬೇರೆ ಲಿಂಗವು ಬೇಡ. ಹಾಗೇನಾದರೂ ಆದರೆ ಅವನು 
ಪಾತಕಿಯಾಗುತ್ತಾನೆ. ಗುರುಕೊಟ್ಟ ಲಿಂಗವು ಪ್ರಾಣಲಿಂಗವಾಗಿದ್ದು, ಪ್ರಮಾದದಿಂದ 
ಅದು ಕಳೆದು ಹೋದರೆ ದೇಹವನ್ನೇ ತ್ಯಜಿಸಬೇಕು? ಎಂದು ಹೇಳಿದೆ. ಕಾರಣ 
ಆಗಮಗಳು "ವೀರಶೈವನಾದವನು ಇಷ್ಟಲಿಂಗ ವಿಯೋಗವಾದರೆ ಪ್ರಾಣವನ್ನು 
ತ್ಯಜಿಸುವದು ಸೂಕ್ತವೆಂದು ಅಭಿಪ್ರಾಯ ಪಡುತ್ತವೆ. 


ಆದರೆ ವಚನಕಾರರು ಇಷ್ಟಲಿಂಗ ಹೋದರೆ ಆತ್ಮಘಾತ ಮಾಡಿಕೊಳ್ಳಬೇಕೆಂಬ. 
ಆಗಮದ ಅಭಿಪ್ರಾಯವನ್ನು ಕಟುವಾಗಿ ಖಂಡಿಸಿದ್ದಾರೆ. 


ಅಂಗದ ಮೇಲಣ ಲಿಂಗ ಹಿಂಗಿತ್ತೆ೦ದು 
ಆತ್ಮಘಾತವ ಮಾಡಬೇಕೆಂಬ ಅಜ್ಞಾನಿಗಳು 


೧೩೧. ವಾತುಲಶುದ್ಧಾಗಮ, ಪಟಲ ೧೦, ೫೭-೬೦ 

೧೩೨. ಕಾ.ಆ.ಕ್ರಿಪಾ. ಪಟಲ ೧೦, ಶ್ಲೋಕ ಸಂಖ್ಯೆ ೩೨-೩೩ 
೧೩೩. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೯೫-೯೯ 
೧೩೪. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೦೦ 

೧೩೫. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೦೩ 


೨೮೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅಂಗವಾವುದು ಲಿಂಗವಾವುದೆಂದವರೆತ್ತ ಬಲ್ಲರು? 

ಅಂಗವೇ ಆತ್ಮ ಲಿಂಗವೇ ಸಂವಿತ್ತು 

ಎರಡರ ಸಭ ಸಂಚ ತಿಳಿಯದೆ ಅಂಗದ ಲಿಂಗ ಹಿಂಗಿತ್ತೆಂಬರಿಗೆ 
ಪ್ರಾಣಲಿಂಗನಾಸಿ, ಪ್ರಸಾದವೆಲ್ಲಿಯದೋ ಕೂಡಲ ಚೆನ್ನ ಸಂಗಮದೇವಾ.” 


ಎಂದು ಚೆನ್ನಬಸವಣ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಇದೇ ಅಭಿಪ್ರಾಯವನ್ನು 
ಅಲ್ಲಮಪ್ರಭುಗಳು, ಇಷಲಿಂಗವನು ಪ "ಪಾಣಲಿಂಗವೆಂಬ ಕಷ್ಟವೆಲ್ಲಿಯದೋ ಇಷಲಿಂಗ 
ಹೋದರೆ ಪ್ರಾಣಲಿಂಗ ಹೋಗದು ನೋಡಾ” ಎಂದು ಹೇಳುತ್ತಾ "ಅಂಗದೊಳಗೆ 
ಮಹಾಲಿಂಗವಿರಲು ಕೈಯ ಲಿಂಗವ ಬಿದ್ದಿತೆಂದು ನೆಲದೊಳಗಂಗವ ಹೂಣುವರು 
ಭಂಗಪಡುವರಲ್ಲಾ' ಭು "ವಿಂಗವನರಿಯದ ಜಡರು'ಗಳಿಗಾಗಿ ಮರುಗಿದ್ದಾರೆ. 

ತೆರಹಿಲ್ಲದ ಘನವು ಭಿನ್ನವಾಯಿತ್ತೆಂದು 

ತನುವಿನ ಮೇಲೆ ಶಸ್ತ್ರವನಿಕ್ಕಿಕೂ೦ಬ 

ಶಿವದ್ರೋಹಿಯ ಮುಖವ ನೋಡಲಾಗದು, ಕಲುಕುಟಿಗ ಮುಟ್ಟಿ ಚಕ್ಕೇಳುವಾಗ, 

ಪ್ರಾಣಲಿಂಗ ಭಿನ್ನವಾಯಿತ್ತೆ? ಬಾವಲಿಂಗ ಭಿನ್ನವಾಯಿತ್ತೆ? 

ಪೂಜಾಲಿಂಗ ಭಿನ್ನವಾಯಿತ್ತಲ್ಲದೆ, 

ಇಂತೀ ನಿರಾಳದ ನೆಲೆಯ ಸೋಂಕನಾರೂ ಅರಿಯರು, 

ಇಷ್ಟಲಿಂಗ ಬಿದ್ದಿತೆಂಬ ಕಷ್ಟವ ನೋಡಾ ಕೂಡಲಚೆನ್ನ: ಸಂಗಮದೇವಾ. 


೩೭ 


ಎಂದು ಲಿಂಗ ಕಳೆದುಕೊಂಡರೆ ಪ್ರಾಣ ಬಿಡಬೇಕು ಎನ್ನುವ ವಿಚಾರವನ್ನು 
ವಚನಕಾರರು ಖಂಡಿಸಿರುವರು. ವಚನಕಾರರ ಇಂತಹ ಮಾತುಗಳಿಂದ ಇಷ್ಟಲಿಂಗದ 
ಮಹತ್ವವನ್ನು ಅವರು ಕಡೆಗಣಿಸಿದರೆಂದಲ್ಲ; ಇಷ್ಟಲಿಂಗ ಧಾರಣೆಯ ಉದ್ದೇಶವನ್ನು 
ತಿಳಿಸಿದ್ದಾರೆ. ಕಾರಣ ಇಂದಿನ ಪರಿಸ್ಥಿತಿಯಲ್ಲಿ ಆಗಮ ಪ್ರತಿಪಾದಿತವಾದ ವೀರವ್ರತವನ್ನು 
ಪರಿಪಾಲಿಸುವ ಸಾಮರ್ಥ್ಯವು ಸಾಧಕರಲ್ಲಿ ಇರದ ಕಾರಣ ತಮ್ಮಿಂದ ಇಷ್ಟಲಿಂಗ 
ವಿಯೋಗ ಅಥವಾ ವ್ರತಗಳ ಲೋಪಗಳುಂಟಾದಾಗ ಸದ್ದುರುಗಳಲ್ಲಿಗೆ ಹೋಗಿ ತನ್ನ 
ಅಪರಾಧವನ್ನು ಅವರಿಗೆ ನಿವೇದಿಸಿಕೊ೦ಡು ಅವರು ಉಪದೇಶಿಸಿದ ಮಾರ್ಗದಲ್ಲಿ 
ನಡೆಯುವುದು ಸೂಕ್ತವಾದದ್ದು 


ಲಿಂಗ ಕಳೆದುಕೊಂಡರೆ ಪ್ರಾಣ ಬಿಡಬೇಕು ಎನ್ನುವ ವಿಚಾರಕ್ಕೆ ಅಂಟಿಕೂಂಡು 
ಅದರ ವಾಚ್ಯಾರ್ಥ ಹಿಡಿಯದೆ ಲಿಂಗವೆಂದರೆ ಪ್ರಾಣ ಎನ್ನುವಷ್ಟರ ಮಟ್ಟಿಗೆ ಪ್ರೇಮಭಾವ 
ಹೊಂದಿರಬೇಕೆಂದು ಅರ್ಥೈಸಿಕೊಳ್ಳಬೇಕು. ಅಲ್ಲದೇ ವಚನಕಾರರೂ ಸಹ ಗುರುವಿತ್ತ 


೧೩೬. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೪೧೮ 
ಪುಟ ೧೩೦ 

೧೩೭. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೨೭೩ 
ಪುಟ ೪೪೮ 


"ಲಿಂಗ : ೨೮೭ 


ಲಿಂಗವ ತೊರೆದು ಮರಳಿ ಮರಳಿ ಧರಿಸುವದು ಯೋಗ್ಯವಲ್ಲವೆಂದು ಉದಾಹರಣೆಯ 
ಮೂಲಕ ತಿಳಿಸುತ್ತಾ - 
ಒಮ್ಮೆ ನೆಲದಲ್ಲಿ ಬಿತ್ತಿದ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಬಿತ್ತುತ್ತ ಹೋದಡೆ, 
ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು 
ಬೆಳಸನೀವ ಪರಿಯಿನ್ನೆಂತೊ, ಮರುಳು ಮಾನವಾ? 
ಗುರುವಿತ್ತ ಲಿಂಗವ ತೊರೆ ತೊರೆದು ಮರಳಿ ಮರಳಿ ಧರಿಸಿದಡೆ 
ಆ ಇಷ್ಟಲಿಂಗವು ಅನಿಷ್ಟವ ಕಳೆದು ಇಷ್ಟಾರ್ಥವನೀವ ಪರಿಯಿನ್ನೆಂತೊ) 
' ಇದು ಕಾರಣ ಕೂಡಲಚೆನ್ನ ಸಂಗಯ್ಯನಲ್ಲಿ ಮುಕ್ತಿಯನರಸುವಡೆ 


' ೧೩೮೦೨ 


ಅ೦ಗನಲ್ಲಿ ಹರಹಿಂಗದೆ ಜಟ ಧರಿಸಬೇಕು. 


ಎಂದು ಗುರುವಿತ್ತ ಲಿಂಗವ ಅಂಗದಲ್ಲಿ ಹೆರೆಹಿಂಗದೆ ಧರಿಸಬೇಕೆಂದು ಆಗಮ 
| ವಾಕ್ಯವನ್ನು ಸಮರ್ಥಿಸಿದ್ದಾರೆ. ಏಕೆಂದರೆ ಇಷ್ಟಲಿಂಗವು ಸಾಕ್ಷಾತ್‌ ಪರಶಿವನ 
| ವ್ಯಕ್ತರೂಪವಾಗಿದ್ದು ಅದನ್ನು ಅತ್ಯ೦ತ ಅವಧಾನದಿಂದ ಅಂಗದ ಮೇಲೆ ಧರಿಸಬೇಕು. 
ಗುರು ಕಾರುಣ್ಯದಿಂದ ಲಭಿಸಿದ ಇಷ್ಟಲಿಂಗದ ಅನುಸಂಧಾನದ ಮೂಲಕವೇ ಪ್ರಾಣಲಿಂಗ 
ಮತ್ತು REET ಸ್ವರೂಪಸಾಕ್ಷಾತ್ಕಾರ ಹಾಗೂ ಪೂಜೆ- -ಧ್ಯಾನಗಳನ್ನು 
ಮಾಡಬೇಕೆಂದು ಆಗಮ ಹಾಗೂ ವಚನಗಳು ಅರುಹುತ್ತವೆ. 


ಒಟ್ಟಿನಲ್ಲಿ ಲಿಂಗದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ, ಶಿವಾಗಮಗಳು ಲಿಂಗವೆಂದರೆ ಜಗತ್ತಿನ 
. ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣೀಭೂತವಾದ ಪರಶಿವಬಹ್ಮ ಎಂದು ಪ್ರಶಿಪಾದಿಸಿವೆ. 
"ಆ ಮಹಾಲಿಂಗವೇ ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗಗಳೆಂದು ಮೂರಾಗಿ 
 ಆವಿರ್ಭವಗೊಳ್ಳುವ ಬಗೆಯನ್ನು ವಿವರಿಸಿ, ಲಿಂಗತ್ತಯಗಳನ್ನು ಅರ್ಚಿಸುವ ವಿಧಾನವನ್ನು 
ಮನೋಜ್ಞವಾಗಿ. ವಿವರಿಸಿವೆ. 


ಇಷ್ಟಲಿಂಗವನ್ನು ಪೂಜಿಸಿ ಅದರಲ್ಲಿ ದೃಷ್ಟಿಯೋಗವನ್ನು ಸ ಸಾಧಿಸಿ, ಪ್ರಾಣಲಿಂಗದಲ್ಲಿ 
ಮನಸ್ಸನ್ನು ನೆಲೆಗೊಳಿಸಿ, ನಿರಾಕಾರ. ನಿಷ್ಠಲ-ಭಾವಲಿಂಗದ ಭಾವನೆಯನ್ನು 
 ಬಲಿಸಿಸೊಂಡು ಮಹಾಲಿಂಗದಲ್ಲಿ ಒಂದಾಗಬೇಕು. ಕಾರಣ ಅತ್ನಸಾಕ್ಷಾತ್ಪಾರಕ್ಷೆ 
ಗ ಆತ್ಮಸಿದ್ಧಿಗಾಗಿ ಇಷ್ಟಲಿಂಗಪೂಜೆಯು ಸಾಧನವಾಗಿದ್ದು ವಿಶ್ವರೂಪದ ಲಿಂಗವನ್ನು 
ಪೂಜಿಸುವುದರಿಂದ ವಿಶ್ವಾತ್ಮನಾದ ಪರಶಿವನಲ್ಲಿ ಬೆರೆತು ಬೇರಾಗದಂತಹ ಕೌಶಲ 
. ಸಿದ್ದಿಸುತ್ತದೆ. ಎಂದು ಲಿಂಗಾರಾಧನೆಯ ಮಹಿಮೆಯನ್ನು ಹೇಳಿ ಗುರುವಿನಿಂದ 
ಕೊಡಲ್ಪಟ್ಟ ಲಿಂಗವೇ ಉತ್ತಮೋತ್ತಮ ಮತ್ತು ಎಲ್ಲಾ "ಇಚ್ಛಿಸಿದ ವಸ್ತುಗಳನ್ನು 
` ನೀಡುವ೦ತಹದು ಎಂದು ಆಗಮಗಳಲ್ಲಿ ತಿಳಿಸಲಾಗಿದೆ. ಲಿಂಗವು" ಬಿಂದು-ನಾದಾತಕ 
| ಹಾಗೂ ಶಿವಶಕ್ತ್ಯಾತಕವೆಂದು ವಿವರಿಸಿ, ಚಿತ್ಕಲಾ ಸ್ವರೂಪದ ಇಷ್ಟಲಿಂಗವನ್ನು ದೇಹದ 


° ES ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ಷಿ, ವಚನ ಸಂಖ್ಯೆ ೧೦೭೧ 
ಪುಟ ೩೬೧ 


೨೮೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಯಾವ ಯಾವ ಭಾಗಗಳಲ್ಲಿ ಧರಿಸಬೇಕೆಂದು ಆಗಮಗಳಲ್ಲಿ ನಿರೂಪಿಸಲಾಗಿದೆ. 


ಇಷ್ಟಲಿಂಗ ಧಾರಣೆ ಅಗತ್ಯತೆ, ಹಾಗೂ ಷಟ್‌ಸ್ಥಲಾತ್ಮಕವಾದ ಪೂಜಾಕ್ರಮಗಳನ್ನು 
ತಿಳಿಸಿ ಪೂಜೆ, ಅರ್ಚನೆ ಮುಂತಾದ ಆಚರಣೆಗಳು ಮಾನವ ಕಲ್ಯಾಣಕ್ಕಾಗಿಯೇ 
ಇವೆ. ಇವುಗಳಿಂದ ಭಕ್ತಿ ಮತ್ತು ಜ್ಞಾನಗಳು ಗಟ್ಟಿಗೊಳ್ಳುವವು. ತನ್ಮೂಲಕ 
ಕೈವಲ್ಯಪ್ರಾಪ್ತಿಯಾಗುವದು ಎಂದು ಆಗಮಗಳು ಅರುಹುತ್ತ ಇಷ್ಟಲಿಂಗದ ವೈಭವೋಪೇತ 
ಪೂಜೆಯನ್ನು ಮಾಡುವದು, ನೋಡುವದು ಪುಣ್ಯಕರವೆ೦ದು ತಿಳಿಸಿದ್ದಾರೆ. ಸಕಾಮ 
ಪೂಜೆಯಿಂದ ಫಲವನ್ನು ಅನುಭವಿಸಿ ಮೊದಲಿನಂತೆ ಭೂಮಂಡಲದಲ್ಲಿ 
ಹುಟ್ಟಬೇಕಾಗುತ್ತದೆ. ಆದರೆ ನಿಷ್ಕಾಮ ಪೂಜೆ ಶ್ರೇಷ್ಠವಾಗಿದ್ದು, ಇದರಿಂದ ಜ್ಞಾನವು೦ಟಾಗಿ 
ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಪ್ರತಿಪಾದಿಸಿದೆ. 


ದಿನಕ್ಕೆ ಆರು ಸಲ ಅಥವಾ ಕನಿಷ್ಠ ಮೂರು ಬಾರಿಂಶಾದರೂ 
ಇಷ್ಟಲಿಂಗಪೂಜೆಯನ್ನು ಆಚರಿಸಬೇಕೆಂದು ತಿಳಿಸಿ ಶಿವಪೂಜೆಯ ಸಮಯದಲ್ಲಿ 
ಪೂಜಕನು ಪೂಜಾ ಸಾಮಗಿಗಳನ್ನು ಮೊದಲೇ ಶೇಖರಿಸಿಕೊಂಡಿರಬೇಕು. ಪೂಜೆಯ 
ಮಧ್ಯೆ ಮನಸ್ಸು ಚಂಚಲವಾಗಬಾರದು. ವಿಷಯಾಸಕ್ತಿ ಅಳಿದಿರಬೇಕು. ದೊರೆತಷ್ಟು 
ಸಾಮಗಿಯಿಂದಲೇ ಭಕ್ತಿಯಿಂದ ಪೂಜೆಮಾಡಬೇಕು ಎಂದು ತಿಳಿಸಿವೆ. 


ಶಿವನಿಗೆ ಅರ್ಪಿಸುವ ಹೂ, ಪತ್ರೆ, ಫಲಾದಿಗಳನ್ನು ತನ್ನ ದುಡಿಮೆಯಿಂದ 
ಸಂಪಾದಿಸಿರಬೇಕು ಎಂದು ಹೇಳುತ್ತಾ ಅಪವಿತ್ರನಾಗಿ, ಮನಸ್ಸು ಬೇರೆ 
ಪ್ರಭಾವಕ್ಕೊಳಗಾದಾಗ, ಅಕಾಲದಲ್ಲಿ, ಅನಾದರದಿಂದ ಲಿಂಗವನ್ನು ಪೂಜಿಸಬಾರದು. 
ಬೇರೆ ಕಾರ್ಯದಲ್ಲಿ ನಿರತನಾಗಿ ಅಥವಾ ಪ್ರಲಾಪವನ್ನು ಮಾಡುವವನಾಗಿ 
ಕ್ರೋಧಚಿತ್ತನಾಗಿ, ಅವಸರದಿಂದ ಲಿಂಗವನ್ನು ಪೂಜಿಸಬಾರದು ಎಂದು ಎಚ್ಚರಿಸಿವೆ. 


ಆಗಮಗಳಲ್ಲಿ ಇಷ್ಟಲಿಂಗಪೂಜಿಯ ಲಫ್ತೀ, ಗುರ್ವೀ ಮತ್ತು ಮಹತೀ (ಸಂಕ್ಷಿಪ್ತ 
ದೊಡ್ಡ ಮತ್ತು ಮಹತ್ತರ) ಎ೦ಬ ಮೂರು ವಿಧಗಳು ವರ್ಣಿಸಲ್ಪಟ್ಟಿವೆ. ಶಿವಪೂಜೆಗೆ 
ಯೋಗ್ಯವಾದ ಹೂವುಗಳು, ಯತುಭೇದದಿಂದ ಪುಷ್ಪವಿಶೇಷಗಳ ಸಮರ್ಪಣ, ಅವುಗಳ 
ಫಲ, ನಿಷಿದ್ದ ಪತ್ರ ಪುಷ್ಪಗಳ ಬಗ್ಗೆ ಹೇಳಿ ಹೂವುಗಳನ್ನು ಮೇಲ್ಮುಖವಾಗಿಯೂ 
ಪತ್ರೆಗಳನ್ನು ಕೆಳಮುಖವಾಗಿ ಧರಿಸಬೇಕು. ಎಲ್ಲ ಹೂವುಗಳ ಮೇಲೆ ಬಿಲ್ವಪತ್ರೆ 
ಧರಿಸಬೇಕು. ಬಿಲ್ವಪತ್ರದ ಮೇಲೆ ಮತ್ತು ಭಸ್ಮದ ಮೇಲೆ ಮತ್ತೇನನ್ನೂ ಇಡ(ಧರಿಸ)ಬಾರದು 
ಎಂದು ಪೂಜಾ ವಿಧಾನವನ್ನು ಅರುಹಿವೆ. 


ಪ್ರಾಣವು ಹೋಗುವಂತಿದ್ದರೂ ಕುಲವೇ ನಾಶವಾಗುತ್ತದೆ ಎಂಬಷ್ಟು ಮಟ್ಟಿಗೆ 
ಉತ್ಕಟ ಸಂಕಟ ಬಂದಾಗಲೂ ಇಷ್ಟಲಿಂಗ ಪೂಜೆಯನ್ನು ಬಿಡಬಾರದು ಎಂದು 
ಆಗಮಗಳು ಸ್ಪಷ್ಟವಾಗಿ ಹೇಳಿವೆ. ಅಲ್ಲದೇ ಹುಟ್ಟು ಮತ್ತು ಸಾವುಗಳಿಂದ ಅಶಾಚವು 
ಉಂಟಾದಾಗಲೂ ಕೂಡ ಇಷ್ಟಲಿಂಗ ಪೂಜೆಯನ್ನು ನಿಲ್ಲಿಸಬಾರದು. ಅಂತಹ 
ಸನ್ನಿವೇಶದಲ್ಲಿ ಉಪಾಂಶು ವಿಧಿಯಿಂದ (ಬೇರೆಯವರಿಗೆ ಕೇಳಿಸದಂತೆ ಮಂತ್ರೋಚ್ಛಾರಣ 
ಮಾಡುವದು) ಪೂಜೆಯನ್ನು ಮಾಡಬೇಕೆಂದು ಆದೇಶಿಸುತ್ತದೆ ಹಾಗೂ ಸ್ತ್ರೀಯರೂ 
ಸಹ ಕಡ್ಡಾಯವಾಗಿ ಇಷ್ಟಲಿಂಗ ಪೂಜೆಗೈಯಬೇಕೆಂದು ತಿಳಿಸುತ್ತದೆ. 


ಲಿಂಗ ೨೮೯ 


ಇಷ್ಟಲಿಂಗ ಪೂಜೆಯಲ್ಲಿ ದಿಕ್ಕುಗಳ ನಿರ್ದೇಶ ಮಾಡಿದರೂ ಸಹ ಎಲ್ಲಾ 
ಬಯಕೆಗಳಿಂದ ದೂರನಾಗಿ, ಜಿತೇಂದ್ರಿಯನಾಗಿ, ಮೋಕ್ತಾಕಾಂಕ್ಷಿಯಾದ ಜ್ಞಾನಿಗೆ 
ಯಾವ ದಿಕ್ಕಾದರೂ ಸರಿ ಎಂದು ತಿಳಿಸಿವೆ. ಇಷ್ಟಲಿಂಗವನ್ನು ಎಲ್ಲಾ ಪೀಠಗಳಿಗಿಂತ 
ಪಾಣಿಪೀಠದಲ್ಲಿಯೇ ಪೂಜಿಸುವದು ಶ್ರೇಷ್ಠವೆಂದು ತಿಳಿಸಿ ಪಾಣಿಪೀಠದ ಸ್ವರೂಪವನ್ನು 
ನಿರೂಪಣೆ ಮಾಡಲಾಗಿದೆ. ಪೂಜೆಗೆ ಉಚಿತವಾದ ಪತ್ರಿ ಪುಷ್ಪಗಳ ಬಗ್ಗೆ ತಿಳಿಸಿದರೂ 
ಸತ್ಯವೆಂಬ ಪುಷ್ಟ ಕ್ಷಮೆಯೆಂಬ ಪುಷ್ಟ ಇಂದ್ರಿಯನಿಗಹವೆಂಬ ಪುಷ್ಟ ಸರ್ವಪ್ರಾಣಿಗಳಲ್ಲಿ 
ದಯೆಯೆಂಬ ಪುಷ್ಪ ಉತ್ತಮ ಭಾವನೆಯೆಂಬ ಪುಷ್ಟ ಸತ್ಯವೆಂಬ ಪುಷ್ಪಗಳಿಂದ 
ಲಿಂಗವನ್ನು ಅರ್ಚಿಸಬೇಕೆಂದು ತಿಳಿಸಿವೆ. 


ವೀರಶೈವನು ಲಿಂಗದಲ್ಲಿ ಭಕ್ತಿ ಲಿಂಗಪೂಜೆ, ಲಿಂಗಸೇವೆ, ಲಿಂಗಧ್ಯಾನ, ಲಿಂಗದಲ್ಲಿ 
ಮನವುಳ್ಳವನಾಗಿರಬೇಕು. ಕೈಗಳರಡೂ ಲಿಂಗೋಪಚಾರದಲ್ಲಿಬೇಕು. ಕಿವಿಗಳೆರಡು 
ಲಿಂಗದ "ಗುಣಗಾನ ಶ್ರವಣದಲ್ಲಿ ತತ್ಪರವಾಗಿರಬೇಕು ಎಂದು ತಿಳಿಸುತ್ತಾ ಯಾವ 
ಜಾತಿಯವರಾದರೂ ಅವರು ಶಿವಲಿರಗಧಾರಣೆ ಮಾತ್ರದಿಂದ ಶಿವನ ರೂಪವನ್ನೇ 
ಹೊಂದುತ್ತಾರೆ ಎಂದು ಪಾರಮೇಶ್ವರಾಗಮವು ಪ್ರತಿಪಾದಿಸುತ್ತದೆ. 


ವೀರಶೈವನು ವಾಸ ಮಾಡುವ ನೆಲೆಯೇ ತೀರ್ಥಕ್ಷೇತ್ರ, ತಪೋಭೂಮಿ, 
ಶಾಂತಿಸ ವ ಅಲ್ಲಿ ಶಿವನು ಸದಾ ವಾಸಿಸುತ್ತಾನೆ. "ವೀರಶೈವರು ಬೇರೆ 
ತೀರ್ಥಯಾತಾದಿಗಳಿಗೆ ಹೋಗಬೇಕಾಗಿಲ್ಲ. ಲಿಂಗಾಂಗಯೋಗ ಉಳ್ಳವನು ಕೃಲಾಸಾದಿ 
ಸ್ಥಾನಮಾನಗಳನ್ನು ಅಪೇಕ್ಷೆ ಮಾಡಬಾರದು ಎಂದು ತಿಳಿಸುತ್ತವೆ. “ER 
ಲಿ೦ಗಧಾರಿಗಳು ಸದಾಚಾರಿಗಳಾಗಿರತಕ್ಕದ್ದಂದು ತಿಳಿಸಿ ಧರಿಸಿದ ಲಿಂಗವನ್ನು ಅಂಗದಿಂದ 
ಬೇರ್ಪಡಿಸಕೂಡದು ಎಂದು ತಿಳಿಸ ಇಷ್ಟಲಿಂಗ ವಿಯೋಗವಾದರೆ ಪ್ರಾಣ 


ತ್ಯಜಿಸಬೇಕೆಂದು ಬೋಧಿಸುತ್ತದೆ. 


ವಚನಗಳಲ್ಲಿಯೂ ಮೂರು ಲಿಂಗಗಳ ಸ್ವರೂಪ, ಇಷ್ಟಲಿಂಗಧಾರಣೆಯ 
ಪ್ರಾಚೀನತೆ, ಇಷ್ಟಲಿಂಗ ಪೂಜಾ ವಿಧಾನ ನಿರೂಪಣೆಯಾಗಿದ್ದರೂ ಇಷ್ಟಲಿಂಗ 
ಪೂಜೆಯ ದಿಕ್ಕುಗಳ ನಿರ್ದೇಶ, ಪೂಜೆಗೆ ಉಚಿತವಾದ ಪುಷಗಳ ವಿವರಣೆಯು 
ನಿರೂಪ ಣೆಯಾಗಿಲ್ಲ ವಚನಗಳಲ್ಲಿ ವೈಭವೋಪೇತ ಪೂಜೆಗಿಂತ ಅಂತರಂಗಿಕವಾದ 
ಪೂಜೆಯ ನಿರೂಪಣೆಗಳು ಹೆಚ್ಚಾಗಿ "ಕಂಡುಬರುತ್ತವೆ. 


ಲಿಂಗ ವಿಯೋಗವಾದರೆ ಪ್ರಾಣ ತ್ಯಜಿಸಬೇಕೆಂಬ ಆಗಮದ ವಿಚಾರವನ್ನು 
ಖಂಡಿಸಿದರೂ ಸಹ ಇಷ್ಟಲಿಂಗವನ್ನು ಎಚ್ಚರಿಕೆಯಿಂದ ಸದಾಕಾಲ ಧರಿಸಿ ಕೊಳ್ಳಬೇಕೆಂದು 
ತಿಳಿಸಿವೆ. ಹೀಗೆ "ಲಿಂಗ' ವಿಷಯ ಪ್ರತಿಪಾದನೆಯಲ್ಲಿ ಕೆಲವೇ ವ್ಯತ್ಯಾಸ ಗಳನ್ನು 
ಹೊರತುಪಡಿಸಿ, ವಚನಗಳು ಶಿವಾಗಮಗಳ ಮೂಲ ಜಾಡನ್ನು ಬಿಡದ. ವಿಷಯ 
ವಸ್ತುವನ್ನು ಪ್ರತಿಪಾದಿಸಿವೆ. 


೫.೧.೩ ಜಂಗಮ 


ಜಂಗಮವು ವೀರಶೈವದ ವಿಶಿಷ್ಠ ಪರಿಕಲ್ಪನೆಯಾಗಿದ್ದು ಭಕ್ತೋದ್ಧಾರಕ್ಕಾಗಿ 
ಸದಾ ಸಂಚರಿಸುವ ಶಿವಯೋಗಿಯೇ ಜಂಗಮನೆಂದು ಕರೆಯಲ್ಪಡುತ್ತಾನೆ. ವಿರಕ್ತಿ, 
ಭಕ್ತಿ ಮತ್ತು ಶಿವಜ್ಞಾನಗಳ ಸಂಗಮವೇ ಜ೦ಗಮತತ್ವವಾಗಿದ್ದು, "ಭಕ್ತರ. ಆಧ್ಯಾತ್ಮಿಕ 
ವಿಕಾಸ ಹಾಗೂ ಲೋಕಸಂಗಹ ಕಾರ್ಯವೇ ಜಂಗಮನ. ಹೊಣೆಯಾಗಿದೆ. 


ಜಂಗಮದ ಶಾಬ್ದಿಕ/ತಾತ್ರಿಕ ಅರ್ಥ- 


“ಚರಿಷ್ಣು ಜಂಗಮ ಚರಂ ತ್ರಸಮಿಂಗಂ ಚರಾಚರಮ್‌” ಎ೦ಬ ಅಮರಕೋಶದ 
ವಾಕ್ಯಾನುಸಾರವಾಗಿ "ಸಂಚರಿಸುವವ', "ಚಲಿಸುವವ' ಎಂಬುದು ಜಂಗಮ ಪದದ 
ಶಬ್ದಾರ್ಥವಾಗಿದೆ. ವೀರಾಗಮವು - 


ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ 
ಚರತ್ಯ ತಿಥಿರೂಪೇಣ ನಮಸ್ತೇ ಜ೦ಗಮಾತ್ಮನೇ।" 


“ಸರ್ವ ಲೋಕೋಪಕಾರಕ್ಕಾಗಿ ಸ್ಥ ಸಳದಿಂದ ಸ್ಥ ಸ್ಥಳಕ್ಕೆ ಸಂಚಾರ ಕೈಗೊಳ್ಳುವಂತಹ 
ಸಾಕ್ಟಾತ್‌ ಶಿವನೇ ಜಂಗಮನು' ಎಂದು ತಿಳಿಸುತ್ತದೆ. ಇದನ್ನೇ ಬಸವಣ್ಣನವರು ಹ್‌ 


ಸ್ಥಾವರಭಕ್ತಂಗೆ ಸೀಮೆಯಲ್ಲದೆ ಘನಲಿಂಗಜ೦ಗಮಕ್ಕೆ ಸೀಮೆಯೆಲ್ಲಿಯದು? 
RE ಸೀಮೆಯಲ್ಲದೆ ಹರಿವ ನದಿಗೆ ಸೀಮೆಯಲ್ಲಿಯದು? 
ಭಕ್ತಂಗೆ ಸೀಮೆಯಲ್ಲದೆ ಜಂಗಮಕ್ಕೆ ಸೀಮೆಯುಂಟೆ? ಕೂಡಲಸಂಗಮದೇವ. 


ಎಂದು ಅನಿಕೇತನನಾಗಿ ಜಗದ್ಧರಿತನಾಗಿ ಸಂಚರಿಸುವವನು ಜಂಗಮ ಎಂದು 
ಅರ್ಥೈಸಿದ್ದಾರೆ. ಇನ್ನೊಂದು ವಿಶ್ಲೇಷಣೆಯಂತೆ ಜ೦ಗಮ ಶಬ್ದವು “ಗಮ್‌ಲೃಗತ್‌” 
ಎ೦ಬ ಧಾತುವಿನಿಂದ ನಿಷ್ಠನ್ನವಾಗಿದ್ದು, “ಗಮ್‌ಲೃಗತ್‌” ಧಾತುವಿಗೆ 'ಜ್ಞಾನ' ಎಂಬ 
ಅರ್ಥವೂ ಇರುವುದರಿಂದ ಜಂಗಮ ಎಂದರೆ “ಶಿವಜ್ಞಾನಸ೦ಪನ್ನ' ಎಂದು 
ಅರ್ಥವಾಗುತ್ತದೆ. ಆದುದರಿಂದ ಆಗಮಗಳಲ್ಲಿ ಜ೦ಗಮನನ್ನು "ಶಿವಜ್ಞಾನಿ, ಶಿವಯೋಗಿ' 
ಎಂದು ಕರೆಯಲಾಗಿದೆ. ಕಾರಣ ಜಂಗಮ ಎಂಬುದೊಂದು ಆದ್ಯಾತ್ಮಿಕ ನಿಲುವು; 
ಅನುಭಾವದ ತುತ್ತತುದಿಯಾಗಿದೆ. ಆ ನಿಲುವಿಗೇರಿದವರು ಯಾರೇ ಆಗಲಿ ಅವರೇ 
ಜಂಗಮರು. ಪಾರಮೇಶ್ಲರಾಗಮವು- 


ಏತದಷ್ಟಗುಣ೦ ಚಿಹ್ನ೦ ಯಸ್ಮಿನ್‌ ಮ್ಲೇಚ್ಛೇಪಿ ದೃಶ್ಯತೆ। 
ಸ ಏವಾತಿ ಪ್ರಿಯೋ ಭಕ್ತೋ ಮಮ ಯೋಗೀ ಸ ಏವ ಹಿ॥ ` 


೧. ಅಷ್ಟಾವರಣ, ಲೇ-ಶ್ರೀಶಿವಕುಮಾರಸ್ವಾಮಿಗಳು, ಪ್ರ-ಚಿದಂಬರಾಶ್ರಮ ಶ್ರೀಸಿದ್ಧಾರೂಢಮಠ, 
ಬೀದರ, ೧೯೮೧, ಪುಟ ೬೧ 

೨. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ €, ವಚನ ಸಂಖ್ಯೆ ೪೧೯ ಪುಟ ೧೦೧ 

೩. ಪಾ.ಆ. ಪಟಲ ೧೭, ಶ್ಲೋಕ ಸಂಖ್ಯೆ ೮೬ 


ಜಂಗಮ ೨೯೧ 


“ಜಂಗಮನ ಎಂಟು ಬಗೆಯ ಚಿಹ್ನೆಗಳನ್ನು ತಿಳಿಸಿ, ಈ ಎ೦ಟು ಗುಣಗಳಿಂದ 
ಕೂಡಿದವನು ಮ್ಲೇಚ್ಚನಾಗಿದ್ದರೂ ಸರಿ ಅವನು ಶಿವಯೋಗಿ” ಎಂದು ಘೋಷಿಸುತ್ತದೆ. 
ಒಬ್ಬ ವ್ಯಕ್ತಿ ಯಾವುದೇ ಜಾತಿಯಿಂದ ಬಂದರೂ ಗುರುವಿನಿಂದ ದೀಕ್ಷೆಯನ್ನು 
ಪಡೆದು 'ನೀರಳಿ ೈವನಾಗಿ, ಲಿಂಗಾಂಗಸಾಮರಸ್ಕವನ್ನು ಹೊಂದಿ ಸಗ ಜತೆ 
ದೆಂದು ನುಡಿದಿದೆ. ಇದನ್ನೇ ಚೆನ ಬಸವಣ್ಣನವರು - “ಜಾತಿವಿಡಿದು ಜಂಗಮವ 
ಮಾಡಬೇಕೆಂಬ ಪಾತಕರು ನ ಕೇಳಿರೊ; ಜಾತಿ ಘನವೊ ಗುರುದೀಕ್ಷೆ ಘನವೋ? 
..ಆವ ಕುಲವಾದಡೇನು, ದೇವನೊಲಿದಾತನೆ ಕುಲಜ.” ಎಂದು ಗುರುವಿನಿಂದ 
ದೀಕ್ಷೆ ಹೊಂದಿ ವೀರಶೈವರಾದ ಮೇಲೆ ಯಾವುದೇ ಜಾತಿಯ ಹಿನ್ನೆಲೆ ಇರಲಿ 
ಲಿಂಗಾಂಗಸಂಗಿಗಳಾದವರು ಜಂಗಮರು ಎಂದು ಆಗಮದ ಶ್ಲೋಕದೊಂದಿಗೆ 
ಸಮರ್ಥಿಸಿದ್ದಾರೆ. ಹೀಗೆ ಜಂಗಮ ಜಾತಿ, ಕುಲ, ದೇಶ, ಕಾಲಗಳ ಯಾವ ಪರಿಮಿತಿಗೂ 
ಬಂಧಿತನಾಗದೆ ತನ್ನ ಸಾಧನೆಯಿಂದ ಜಗದ್ಧರಿತನಾಗಿ ಬೆಳೆದ ಒಂದು ಮಹಾಚೇತನ. 
| ಆದರೆ ವ್ಯವಹಾರದಲ್ಲಿ "ಜಂಗಮ' ಶಬ್ದವು ಜಾತಿವಾಚಕವಾಗಿ ಬಳಸಲ್ಪಡುವದು. 


ವ್ಯವಹಾರದಲ್ಲಿ ಜಂಗಮ ಶಬ್ದದ ಅರ್ಥ 


“ಬ್ರಹ್ಮಜ್ಞಾನಿ'ವಾಚಕವಾದ "ಬ್ರಾಹ್ಮಣ' ಶಬ್ದದಿ೦ದ ಲೋಕದಲ್ಲಿ ಯಾವ ರೀತಿ 
ಬ್ರಾಹ್ಮಣ ಶಬ್ದವು ಜಾತಿಬೋಧಕವಾಗಿರುವದೋ “ಹಾಗೆಯೇ 'ಶಿಮಜ್ಞಾಧಿ 'ವಾಚಕವಾದ 
'ಜಂಗಮ' ಶಬ್ದದಿಂದ ಜಂಗಮವೂ ಸಹ ಜಾತಿಬೋಧಕವಾಗಿದೆ. ಆದುದರಿಂದ 
| ವೀರಮಾಹೇಶ್ವರ ವಂಶದಲ್ಲಿ ಜನಿಸಿದವರೂ ಸಹ ಜಂಗಮರೆಂದು ಕರೆಯಲ್ಪಡುತ್ತಾರೆ. 
ಕಾರಣ ಚ೦ದ್ರಜ್ಞಾನಾಗಮ ಹಾಗೂ ಪಾರಮೇಶ್ವರಾಗಮಗಳು “ಮಾಹೇಶ್ವರ, 
ವೀರಮಾಹೇಶ್ವರ” ಎಂಬ ಪದಗಳು ಜಂಗಮದ ಪರ್ಯಾಯ ಹೆ ಜ್‌ 
ಸಮರ್ಥಿಸುತ್ತದೆ. ೫ ಚತುರ್ವರ್ಣಗಳಲ್ಲಿ ಬ್ರಾಹ್ಮಣರಿಗೆ ಪ್ರಾಶಸ್ತ ಏರುವಂತೆ, ವೀರಶೈವ 
ಪರಂಪರೆಯಲ್ಲಿ ವೀರಮಾಹೇಶ್ಚರ ವಂಶದಲ್ಲಿ ಹುಟ್ಟಿದ ೫.11 ಸಹ ಹೆಚ್ಚು 
ಪ್ರಾಶಸ್ತ್ಯವಿದೆ. "ಆದುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೂ ಹಬ್ಬಗಳಲ್ಲಿ ಎಲ್ಲ | 
ವೀರಶೈವರೂ ಸಹ ಸದಾಚಾರಶೀಲನಾದ ಜಂಗಮನನ್ನು ಕರೆದು ಪಾದಪೂಜಾದಿಗಳನ್ನು 
ಮಾಡಿ ಭೋಜನ-ದಕ್ಷಿಣೆಗಳಿ೦ದ ಸಂತೃಪ್ತಿಗೊಳಿಸುವರು. ಪ್ರಚಲಿತವಿರುವ ಈ 
ಪರಂಪರೆಯ ಅವಲೋಕನದಿಂದ ತಿಳಿಯುವುದೇನೆಂದರೆ ಈ ಜಂಗಮ ವಂಶದಲ್ಲಿ 
' ಬಹುಪ್ರಾಚೀನಕಾಲದಿಂದಲೇ ಶಿವಜ್ಞಾನಿಗಳ ಪರಂಪರೆಯು ಬಂದಿದೆ 

ಎಂದರ್ಥವಾಗುತ್ತದೆ. ಜಂಗಮ ವಂಶದಲ್ಲಿ ಹುಟ್ಟಿದ ಎಲ್ಲರಿಗೂ ಆ ಬಗೆಯ ಶಿವಜ್ಞಾನದ 
| ಅಭಾವವಿದ್ದರೂ. ಸಹ ಶಿವಜ್ಞಾನಿಗಳ "ಸಂತತಿ ಎನ್ನುವ ಕಾರಣದಿಂದ ಇಂದಿಗೂ 
ಅವರ ಮಹಿಮೆ ಲೋಕದಲ್ಲಿದೆ. ಈ ಅವಸ್ಥೆಯು ಬಾಹ್ಮಣ ಪರಂಪರೆಯಲ್ಲಿಯೂ 
ಸಮಾನವಾಗಿದೆ. ಎಲ್ಲ ಬ್ರಾಹ್ಮಣರೂ ಬ್ರಹ್ಮಜ್ಞಾನಿಗಳಾಗಿರುವುದಿಲ್ಲ. ಆದರೂ ಸಹ 


೪. ಚೆನ್ನಬಸ ವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೨೩೦, ಪುಟ 
೪೨೬ 
೫. ಪಾ. ಆ. ಪಟಲ ೧೦, ಶ್ಲೋಕ ಸಂಖ್ಯೆ ೬೭-೬೮ 


೨೯೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬ್ರಹ್ಮಜ್ಞಾನಿಗಳ ಸಂತತಿ ಎನ್ನುವ ಕಾರಣದಿಂದ ಎಲ್ಲ ಬ್ರಾಹ್ಮಣರಿಗೂ ಗೌರವವಿದೆ. ಈ 
ಪ್ರಕಾರ ತಾತ್ವಿಕ ದೃಷ್ಟಿಯಿಂದ ಮತ್ತು ವ್ಯಾವಹಾರಿಕ ದೃಷ್ಟಿಯಿಂದ ಜಂಗಮ-ಬ್ರಾಹ್ಮಣ 
ಶಬ್ದಗಳು ಸಮಾನಾರ್ಥಕಗಳಾಗಿವೆ. 


ಜಂಗಮನ ಆಧ್ಯಾತ್ಮಿಕ/ಸಾಮಾಜಿಕ ಹೊಣೆ- 


ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುತ್ತ ವೀರಶೈ ವಧರ್ಮದ ತತ್ವ, ನೀತಿ, ಆಚಾರಗಳನ್ನು 
ಜನರಿಗೆ "ಬೋದಿಸುವ ಹಾಗೂ ವೀರಶೈ ವರ ಜೆ ವಿಚಾರಗಳನ್ನು ಪರಿಶೀಲಿಸುವದೇ 
ಜಂಗಮನ ಹೊಣೆಯಾಗಿದೆ. ತ ಲಿಂಗತತ್ವದ ರಹಸ ವನ್ನು ಅರಿತು, 
ಅಳವಡಿಸಿಕೊಂಡು, ಆ ಶಿವಜ್ಞಾನವನ್ನು ಶಿಷ್ಕರಿಗೆ ತಿಳಿಸಿಕೊಡುತ್ತ. ಭಕ್ತೋದ್ಧಾರಕ್ಕಾಗಿ 
ಸ್ಥಳದಿಂದ ಸ್ಥಳಕ್ಕೆ ಸ ಸಂಚರಿಸುವ ಶಿವಯೋಗಿಯೇ ಜಂಗಮ ಎಂದು ವಚನಕಾರಣಿ 


ಜಂಗಮ ಸುಳಿಹು ಎಂತಿರಬೇಕೆಂದಡೆ ತನ್ನ ನಂಬಿದ ಸಜ್ಜನ ಸದ್ಭಕರಲ್ಲಿಗೆ 
ಲಿ೦ಗವಾಗಿ ಗಮಿಸಿ. ತಾ ಕಂಡ ಲಿಂಗಾ೦ಗವನು ಅಲ್ಲಿಯೇ 
ನಿಕ್ಷೇಪಿಸಿ, ತಾ ನಿರ್ಗಮನಿಯಾದ ಸುಳಿಯಬಲ್ಲರೆ, ಜಂಗಮ ಲಿಂಗವದು. 


ಎಂದಿದ್ದಾರೆ. ಗುರೂಪದೇಶಕ್ಕನುಗುಣವಾದ ಮಾರ್ಗದಲ್ಲಿ ಸಾಧಕರು 
ನಡೆಯುತ್ತಿರುವರೊ ಇಲ್ಲವೊ ಎಂಬುದನ್ನು ಪರೀಕ್ಷಿಸುತ್ತ, ಅವರ. ಆಚಾರದಲ್ಲಿ 
ಲೋಪ-ದೋಷಗಳಿದ್ದರೆ ತಿದ್ದುತ್ತ, ಪ್ರಸಾದ “ಪ್ರದಾನ ಮಾಡುತ್ತ ಸಂಚರಿಸುವುದೇ 
ಜಂಗಮನ ಕಾರ್ಯ. ಕಾರಣ ಒಂದರ್ಥದಲ್ಲಿ ಗುರುವಿಗಿಂತ ಮುಂದಿನ 
ನಿಲುವಿನಲ್ಲಿರುವವನು ಜಂಗಮ. ಭಕ್ತರ ಅನುಗ್ರಹಕ್ಕಾಗಿ ಗುರು ಮನೆ ಮಠಗಳನ್ನು 
ಕಟ್ಟಿಕೊ೦ಡು ಒಂದು ಕಡೆ ನೆಲೆಸಿ ತಾನು ಸಾಧನೆಯಲ್ಲಿ ಮಗ್ಗನಾಗಿರುತ್ತಾನೆ. ಆದರೆ 
ಜಂಗಮನು ಈ ಹಂತವನ್ನು ಮೀರಿ ನಿಂತ ಸರ್ವಸಂಗಪರಿತ್ಯಾಗಿ ಎಂದು 
ವರ್ಣಿಸುವುದರೊಂದಿಗೆ ಗುರು-ಲಿಂಗಕ್ಕಿಂತ ಜಂಗಮನೇ ಶ್ರೇಷ್ಠವೆಂದು ಸಾರಿವೆ. 


ಜಂಗಮ ಶ್ರೇಷ್ಠತೆ — 


ಆಗಮಗಳು 'ಏಕಮೂರ್ತೇಸ್ವಯೋ ಭಾಗಾ ಗುರುರ್ಲಿಂಗಂ ಚ ಜ೦ಗಮಃ 
ಎಂದು ಗುರು, ಲಿಂಗ, ಜಂಗಮರು ಪರಶಿವನ ಮೂರು ರೂಪಗಳೆಂದು ಪ್ರತಿಪಾದಿಸುತ್ತವೆ. 
ಪರಶಿವನೇ ಭಕ್ತೋದ್ದಾರಕ್ಕಾಗಿ ಗುರುರೂಪದಿಂದ, ಲಿಂಗರೂಪದಿಂದ, ಜಂಗಮರೂಪದಿಂದ 
ಶೋಜಿಸುತ್ತಿರುವನು. ಕಾರಣ ಗುರು-ಲಿಂಗ-ಜಂಗಮರು ಅವ್ಯಕ್ತ ಪರಶಿವನ 
ವ್ಯಕ್ತಸ್ತರೂಪವಾಗಿರುತ್ತವೆ. ಸಚ್ಚಿದಾನಂದರೂಪ ಪರಶಿವನ ಸತ್‌ರೂಪ ಪಡೆ ಗುರುವಾಗಿ, 
ಚಿತ್‌ರೂಪವೆ ಇಷ್ಟಲಿಂಗವಾಗಿ, ಆನಂದರೂಪವೇ ಜಂಗಮವಾಗಿ ಅಂಗನಿಗೆ 
ಉಪಾಸ್ಕನಾಗುತ್ತಾನೆ ಹಾಗೂ ಅವನ ಉದ್ದಾರಕ್ಕೆ ಕಾರಣನಾಗುತ್ತಾನೆ. 


ಗುರು-ಲಿ೦ಂಗ-ಜ೦ಗಮರು ನೆರವೇರಿಸುವ ಕ್ರಿಯಾ ಭೇದದಿಂದ ಅವರಲ್ಲಿ 


೬ ಚಂ.ಆ.ಕ್ರಿಪಾ. ಪಟಲ ೫, ಶ್ಲೋಕ ಸಂಖ್ಯೆ ೧೫ 


ಜಂಗಮ ರ್ವಿಓ 


ತರತಮಭಾವನೆ ಸಹಜವೆಂಬಂತೆ ಹೊರನೋಟಕ್ಕೆ ಕಂಡುಬರುತ್ತದೆ. ಆದರೆ ಈ 
ತಾರತಮ್ಯ ತೋರಿಕೆಯದಾಗಿದೆ. ಗುರು-ಲಿಂಗ-ಜಂಗಮವು ಮೂಲತಃ ಒಂದೇ 
ತತ್ವದ ಮೂರು ರೂಪಗಳು. ಆದುದರಿಂದ ಆರಂಭದಲ್ಲಿ ಕ್ರಿಯಾಭೇದದಿ೦ದ ತೋರುವ 
ತರ-ತಮ ಭಾವವು ಸಾಮರಸ್ಕದಲ್ಲಿ ಇಲ್ಲವಾಗಿ ಎಲ್ಲವೂ ಏಕವಾಗಿ ಬಿಡುತ್ತದೆ. 
ಏಕೆಂದರೆ ಗುರು-ಲಿಂಗ-ಜಂಗಮರ ಮುಖ್ಯ ಉದ್ದೇಶವು ಸ್ವಸ್ತರೂಪ ಜ್ಞಾನವನ್ನು 
ಮರೆತ ಅಂಗವನ್ನು ಉದ್ದರಿಸುವುದು. 


ಚೆನ್ನಬಸವಣ್ಣನವರು ಸಹ ಆಗಮ ಶ್ಲೋಕವನ್ನು ಉಲ್ಲೇಖಿಸಿ ಗುರು-ಲಿಂಗ- 
ಜಂಗಮ ಒಂದೇ ಎಂಬ ತತ್ತ ವನ್ನೇ ನಿರೂಪಿಸಿದ್ದಾರೆ = 


“ಏಕಮೂರ್ತಿಸ್ತಯೋ ಭಾಗಾ ಗುರುರ್ಲಿಂಗಂತು ಜ೦ಗಮಃ ಎಂದುದಾಗಿ 
ಪರತರಪರಂಜ್ಯೋತಿಯಪ್ಪ ಮಹಾಲಿಂಗವೆ ಲೋಕಾನುಗ್ರಹಕ್ಕಾಗಿ 
ಅಗ್ಗಣಿಯೆ ಬಾ ಾಕಾ್‌ ಕರಗಿದ ತುಪ್ಪವೆ ಹತ್ತುಪ್ಪವಾದಂತ 

ಸು ಲಿಂಗ ಜಂಗಮವಾಗಿ ಪರಿಣಮಿಸಿರ್ಷದು ಕಾಣಾ! 


ಎಂದಿದ್ದಾರೆ. ಆದರೂ ಪರಶಿವನ ಈ ಮೂರೂ ರೂಪಗಳಲ್ಲಿ ಜಂಗಮವೇ 


ಶ್ರೇಷ್ಠವೆಂದು ಆಗಮ ಮತ್ತು ವಚನಗಳು ಪ್ರತಿಪಾದಿಸಿವೆ. 


ಚ೦ದ್ರಜ್ಞಾನಾಗಮವು ಜಂಗಮ ಶ್ರೇಷ್ಠತೆಯನ್ನರಹುತ್ತಾ “ಇಷ್ಟಲಿಂಗಕ್ಕಿಂತಲೂ 


' ಜಂಗಮನ ವಿಷಯದಲ್ಲಿ ಹಚ್ಚು ಭಕ್ತಿಯಿರುವುದು ಉತ್ತಮ ಭಕ್ತಿ: ಇಷ್ಟಲಿಂಗ ಮತ್ತು 


ಜ೦ಗಮರಲ್ಲಿ ಸಮಾನವಾದ ಭಕ್ತಿಯು ಮಧ್ಯಮ ಭಕ್ತೆ: ಇಷ್ಟಲಿಂಗಕ್ಕಂತಲೂ ಜಂಗಮನ 


| ವಿಷಯದಲ್ಲಿ ಕಡಿಮೆ ಭಕ್ತಿಯಿಂದಿರುವುದು "ಕನಿಷ್ಠಭಕ್ಕಿ ಎನಿಸುತ್ತದೆ” ಎಂದು ಮೂರು 
' ವಿಧದ ಭಕ್ತಿಗಳನ್ನು ನಿರೂಪಿಸಿ, “ಈ ಮೂರರಲ್ಲಿ ಮೊದಲನೆಯದಾದ ಉತ್ತಮಭಕ್ತಿಯನ್ನು 


ಕುಶಲನಾದವನು ಆಶ್ರಯಿಸುತ್ತಾನೆ” ಎಂದು ಪ್ರತಿಪಾದಿಸುತ್ತದೆ. 


ಚರೇಧಿಕಾರ ಸ್ವೇಷ್ಟಲಿ೦ಗಾದುತ್ತಮಾ ಭಕ್ತಿರುಚ್ಛತೇ। 
ಚರೇಷ್ನಲಿಂಗಯೋಸ್ತುಲ್ಯಾ ಮಧ್ಯಮೇತಿ ನಿಗದ್ಯತೇ | 

' ಚರೇ ನ್ಯೂನಾ ಸೇಷ್ಟಲಿಂಗಾತ್‌ ಕನಿಷ್ಟು ಭಕ್ತಿರುಚ್ಛತೇ 
ತಸ್ಥಾದ್ದಿ ಕ ನಿತ್ಯಯುತ್ತಮಾಂ "ಭಕ್ತಿಮಾಶ್ರಯೇತ್‌ W 


ಗುರು-ಲಿಂಗ-ಜಂಗಮರಲ್ಲಿ ಸಾಧಕನಿಗೆ ಸಮಾನ ಭಕ್ತಿಯಿರಬೇಕಾಗಿದ್ದರೂ ಪುಸ್ತುತ 
ಸಂದರ್ಭದಲ್ಲಿ ಜಂಗಮನ ಶ್ರೇಪ್ಛತ್ತವನ್ನು ನಿರೂಪಿಸಲು ಇಷ್ಟಲಿಂಗಕ್ಕಿಂತಲೂ' ಜಂಗಮನ 
ವಿಷಯದಲ್ಲಿ. ಹೆಚ್ಚು ಭಕಿಯಿಂದಿರುವುದು ಉತ್ತಮ ಭಕ್ತಿ ಎಂದು ಚಂದಜ್ಞಾನಾಗಮವು 
ತಿಳಿಸುತ್ತದೆ. ಏಕೆಂದರೆ ಲಿಂಗವು ಅಚರ ಮತ್ತು ಚರ ಎಂದು ಎರಡು ವಿಧ. ಇಷ್ಟಲಿಂಗವು 
ಅಚರ ಜಂಗಮ. ಅಚರಜಂಗಮವು ಎಲ್ಲಿಯೂ ಸ್ವತಂತ್ರವಾಗಿ ಸುಳಿದಾಡುವುದಿಲ್ಲ 


೭. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೦೬೧. ಪುಟ ೩೫೭ 
೮. ಚಂ.ಆ. ಕ್ರಿ. ಪಾ. ಪಟಲ ೪, ಶ್ಲೋಕ ಸಂಖ್ಯೆ ೩೧-೩೨ 


೨೯೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮತ್ತು ಯಾರಿಗೂ ಏನನ್ನೂ ಬೋಧಿಸುವುದೂ ಇಲ್ಲ. ಆದರೆ ಶಿವಯೋಗ ಸಿದ್ದಿಯನ್ನು 
ಪಡೆದ ಜಂಗಮನು ಸಲಹೆ ಶಿವಲಿಂಗವೇ ಆಗಿದ್ದಾನೆ. ದೀಕ್ಷಾಕಾಲದಲ್ಲಿ ಗುರುವಿನ 
ಕೊಡಲಡುವ ಇಷ್ಟಲಿಂಗವು ಶಿಲಾನಿರ್ಮಿತವಾಗಿದ್ದು, ಶಿಲೆಯಲ್ಲಿನ ಜಡತ್ವವನ್ನು ದೂರೀಕರಿಸಿ 
ಶಿವಕಲೆಯನ್ನು ಸಂಯೋಜಿಸಲು ಆಗಮೋಕ್ತ ವಿಧಿವಿಧಾನಗಳಿಂದ ಪ್ರಾಣಪ್ರತಿಷ್ಠಾಪನೆಯನ್ನು 
ಮಾಡಿದಾಗ ಗು ಪೂಜ್ಯನೀಯವಾಗುತ್ತದೆ. ಆದರೆ ಶಿವಯೋಗಿಯಲ್ಲಿ ಶಿವನು ಸದಾ 
ಸನ್ನಿ ಹಿತನಾಗಿರುತ್ತಾನೆ. ಹೀಗೆ ಲಿಂಗದಲ್ಲಿರುವುದು ಗುರುಸ೦ಸ್ಕಾರಜನ್ಯ ಶಿವಚೇತನ, 
ಶಿವಯೋಗಿಯಾದ ಜ೦ಗಮದಲ್ಲಿರುವುದು ಸಹಜ ಶಿವಚೇಶನ. "ಆದ್ದರಿಂದಲೇ 
ರಸಾ ಇಷ್ಟಲಿಂಗಕ್ಕಿಂತಲೂ ಜ೦ಗಮನ ವಿಷಯದಲ್ಲಿ ಭಕ್ತಿಯಿಂದಿರುವುದು 
ಉತ್ತಮಭಕ್ತಿ ಎಂದು ಹೇಳಿ, ತ್‌ ಭಕ್ತನು ಉತ್ತಮವಾದ ಭಕ್ತಿಯನ್ನು ಆಶ್ರಯಿಸುತ್ತಾನೆ. 
ಅರ್ಥಾತ್‌ ಇಷ್ಟಲಿಂಗಕ್ಕಿಂತಲೂ ಜಂಗಮನ ವಿಷಯದಲ್ಲಿ ಹೆಚ್ಚು ಭಕಿಯಿಂದಿರುತ್ತಾನ 
ಎಂದು ಪ್ರತಿಪಾದಿಸುತ್ತದೆ. 


ಇನ್ನು ಲಿಂಗಪೂಜಾ ಸಮಯದಲ್ಲಿ ಗುರು, ಜ೦ಗಮರಿಬ್ಬರೂ ಇದ್ದಾಗ, 
ಯಾರಲ್ಲಿ ಪೊಜೆಯನ್ನು ಆಚರಿಸಬೇಕು? ಎಂಬ ಪ್ರಶ್ನೆ ಬಂದಾಗ ಚೆನ್ನಃ ಬಸವಣ್ಣನವರ 
ವಚನಗಳಲ್ಲಿ ಇದಕ್ಕೆ ಉತ್ತರ ದೊರೆಯುತ್ತದೆ. ವೀರಶೈವ ತಾನ ಪ್ರಕಾರ “ಗುರು 
ದೀಕ್ಷಾಮೂರ್ತಿ. ಲಿೀಗ ಪೂಜಾಮೂರ್ರಿ, ಮತ್ತು ರಾ ಭೋಗಮೂರಿ. ಪೂಜಾ 
ಸಮಯದಲ್ಲಿ ಅರ್ಚನ ಅರ್ಪಣಗಳು ನಡೆಯಬೇಕು. ಅರ್ಪಣವಿಲ್ಲದೆ' ಪದಾರ್ಥ 
ಪ್ರಸಾದವಾಗಲಾರದು. ಆದುದರಿಂದ ಪ್ರಸಾದ ಭೋಗ ಸಂದರ್ಭದಲ್ಲಿ 
ಜಂಗಮಮೂರ್ತಿಗೆ ಪ್ರಾಧಾನ್ಯ. ಏಕೆಂದರೆ ಅವನು ಭೋಗಮೂರ್ತಿ. 


ವ್ಯವಹಾರದೃಷ್ಟಿ ಷಿಯಿ೦ದಲೂ ಇದನ್ನು ಪರಿಶೀಲಿಸಲಾಗಿ ಶಿಷ್ಯನಿಗೆ ಗುರು ತಂದೆ. 
ಏಕೆಂದರೆ ಶಿಷ್ಯನು ಗುರುವಿನ ಕರಕಮಲಸಂಜಾತ. ಪೂಜಾಸಮಯದಲ್ಲಿ ಮನೆಗೆ 
ಬಂದ ಜಂಗಮ “ಅತಿಥಿ”ಯಾಗುತ್ತಾನೆ. ನಮ ಸಂಸ್ಕೃತಿಯಲ್ಲಿ “ಅತಿಥಿ ದೇವೋಭವ” 
ಎ೦ದು ಪರಿಗಣಿಸಲ್ಪಡುತ್ತಾನೆ. ಆದುದರಿಂದ "ಅತಿಥಿಯಾದ ಜಂಗಮನಿಗೇ ಅರ್ಚನೆ 
ಅರ್ಪಣೆಗಳು ಸಲ್ಪಬೇಕು. “ಗೆ ತಾತ್ವಿಕ ಮತ್ತು ವ್ಯ ವಹಾರ ಎರಡೂ ದೃಷ್ಟಿಯಿಂದ 
ವಿಚಾರಿಸಿದಾಗ ಜಂಗಮಕ್ಕೇ ಪಾಧಾನವಿರುವುದರಿಂದ. ಜ೦ಗಮದಲ್ಲಿಯೆ ಗುರು, 
ಲಿಂಗಗಳ ಸಂಬಂಧವನ್ನು ಕಲ್ಪಿಸಿ 'ಜಂಗಮಕ್ನೇ ಅರ್ಚನೆ ಅರ್ಪಗಳನ್ನ 
ಮಾಡಬೇಕಾಗುತ್ತದೆ. ಆಜ್‌ ಶಿಂಗಾರ್ಪಣೆ ಲಿರಿಗಪ್ಪಸಾ ದಕ್ಕಿಂತ ಜಂಗಮಾರ್ಪು 
ಜಂಗಮಪಸಾದಗಳು ಮುಖ್ಯವಾಗುತ್ತವೆ. ಕಾರಣ - 


ಗುರುಸಲ ಘನವೆಂಬೇನೇ? ಗುರುವಿಂಗೆ ಲಿಂಗವುಂಟು. 

ಲಿಂಗಸ್ಥಲ ಘನವೆಂಬೆನೇ? ಲಿಂಗಕ್ಕೆ ಜಂಗಮವುಂಟು 

ಆ ಜರಿಗಿಮೆವೇ ಘನವೆಂದು ಎನ್ನ ಮನ ಕಂಡು ಹಿಡಿದಿತ್ತಾಗಿ, 

ಆ ಜಂಗಮದ ಗುಣದಿಂದೆನ್ನ bs ಏಳೇಳು ಭವಗಳ ಸೂತಕ ಹರಿಯಿತ್ತಾಗಿ 
ನಿನ್ನಿಂದರೆ ಕಾಸೂ ಹರಿಯದು ಕಾಣಾ ಕೂಡಲಸಂಗಮದೇವಾ. " 


೯. ಅಷ್ಟಾವರಣ, ಲೇ-ಶ್ರೀಶಿವಕುಮಾರಸ್ವಾಮಿಗಳು, ಪ್ರ-ಚಿದಂಬರಾಶ್ರಮ ಶ್ರೀಸಿದ್ಧಾರೂಢಮಠ, 
ಬೀದರ, ೧೯೮೧, ಪುಟ ೬೭ 


ಜಂಗಮ ೨೯೫ 


ಎಂದು ಜಂಗಮನ ಶ್ರೇಷ್ಠತೆಯನ್ನು ಸಾರಿದ್ದಾರೆ. ಗುರು ಹಾಗೂ ಇಷ್ಟಲಿಂಗ 
ಕ್ಕಿಂತಲೂ ಜಂಗಮ ಶ್ರೇಷ್ಠನೆಂದು ಆಗಮ ಮತ್ತು ವಚನಗಳಲ್ಲಿ ಸಾರಲಾಗಿದೆ. ಇಂಥ 
ಜಂಗಮನು ಹೊಂದಿರಬೇಕಾದ ಗುಣಲಕ್ಷಣಗಳನ್ನು ಹೀಗೆ ವಿವರಿಸಲಾಗಿದೆ - 


ಜಂಗಮನ ಗುಣಲಕ್ಷಣಗಳು - 


ಆಗಮಗಳು ಜ೦ಗಮರಲ್ಲಿ ಬ್ರಹ್ಮಚಾರೀ, ಗೃಹಸ್ತ ಮತ್ತು ನಿರಾಭಾರೀ ಎಂದು 
ಮೂರು ವಿಧಗಳನ್ನು ಮಾಡಿದ್ದು ೧೦ ಮೊದಲು ಕ್ರಿ ಸಾಮಾನ್ಯ ಗುಣಲಕ್ಷಣಗಳನ್ನು 


' ತಿಳಿಸಿ ನಂತರ ನಿರಾಬಾರಿ ಇಸಿಸ್‌ ಹೊಂದಿರಬೇಕಾದ "ಗುಣಲಕ್ಷಣಗಳನ್ನು 
ವಿವರಿಸಿವೆ. ಚ೦ದ್ರಜ್ಞಾನಾಗಮವು ಜಂಗಮನ ಹತ್ತು ಬಗೆಯ ಬಾಹ್ಯ ಲಕ್ಷಣಗಳನ್ನು 
| ಮತ್ತು ಮೂರು ಅಂತರಂಗ ಲಕ್ಷಣಗಳನ್ನು ನಿರೂಪಿಸುತ್ತದೆ. ಇ ಸ 5 


ಭಸ-ರುದ್ರಾಕ್ಷ- ಇಷ್ಟಲಿಂಗವೇ ಶಿವಚಿಹ್ನೆಗಳನ್ನು ಆದರದಿಂದ 
ಧರಿಸಿಕೊಳ್ಳುವುದು. ೨. ಸದ್ಗುರುವಿನ ಸೇವೆಗೈಯುವದು. ೩. 'ಶಿವಸ್ತುತಿಯನ್ನು 


| ಮಾಡುವುದು. ೪. ಶಿವನಾಮೋ ಚ್ಹಾರಣೆಗೈ ಜ್‌ ೫. ಶಿವಪೂಜೆ ರ್‌ 
' ೬. ಶಿವಾಗಮಗಳ ಅರ್ಥಾನುಸಂಧಾನ. ak RS ಶ್ರವಣ ಮಾಡುವದು. 
೮. ಗುರು-ಜಂಗಮರಿಗೆ ನಮಸ್ಕಾರ ೯. ಶಿವಭಕ್ತರ ಮನೆಯಲ್ಲಿಯೇ ಭೋಜನ 


ಮಾಡುವುದು ಅಥವಾ ಶಿವಭಕ್ತರಿಗೆ ಭೋಜನವನ್ನು ಏರ್ಪಡಿಸುವುದು ೧೦. ತನ್ನ 


' ಶಕ್ತ್ಯಾನುಸಾರವಾಗಿ ಗುರು-ಜ೦ಗಮರಿಗೆ ದಾನ ಮಾಡುವುದು - ಈ ಹತ್ತು ಜಂಗಮನ 


ಬಾಹ್ಯ ಲಕ್ಷಣಗಳು. ಹೀಗೆಯೇ 


೧. ಮಾನಸೀ ಜಪ 
೨. ಮಾನಸೀ ಪೂಜೆ ಮತ್ತು 
೩. ಅಂತರಂಗದಲ್ಲಿ ಶಿವಸಾಕ್ಟಾತ್ಕಾರ - ಈ ಮೂರು ಜಂಗಮನ ಅಂತರಂಗ 


ಲಕ್ಷಣಗಳೆಂದು ಚ೦ದ್ರಜ್ಞಾನಾಗಮವು ತಿಳಿಸಿದರೆ ಪಾರಮೇಶ್ವರಾಗಮದ ಹದಿನೇಳನೆಯ 
ಪಟಲದಲ್ಲಿ ಜಂಗಮನ ಎಂಟು ಬಗೆಯ ಚಿಹ್ನೆಗಳು ಹೀಗೆ ನಿರೂಪಿತವಾಗಿದೆ. 


"ಯ ಏವಂ ವರ್ತತೇ ಯೋಗೀ ಸ ವೈ ಮಾಹೇಶ್ವರೋತ್ತಮಃ। 
ಅಷ್ಟದಾ ಲಕ್ಷಣಂ ದೇವಿ ಶಿವಧರ್ಮಾಧಿಕಾರಿಣಃ॥ 
ಶಿವಭಕ್ಷೇಷು ವಾತ್ಚಲ್ಯಂ ಪೂಜಾಯಾಂ ಚಾನುಮೋದನಮ್‌। 
ಸ್ವಯಮಭ್ಯರ್ಚನಂ ಚೈವ ತದರ್ಥಂ ಚಾಂಗಚೇಷ್ಠನಮ್‌! 
ತತ್ಕಥಾಶ್ರವಣೇ ಭಕ್ತಿಃ ಸ್ವರನೇತ್ರಾಂಗವಿಕ್ರಿಯಾ॥ 

ಡ್‌್‌ [ರಣಂ ನಿತ್ಯಂ ಸರ್ವದಾ ತದಕ್ಕೆ ತವಮ್‌॥ " 


೧೦. ಚಂ.ಆ. ಕ್ರಿ. ಪಾ. ಪಟಲ ೪ ಶ್ಲೋಕ ಸಂಖ್ಯೆ ೮ 
೧೧. ಚಂ.ಆ. ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೧೨-೧೯ 
೧೨. ಪಾ.ಆ. ಪಟಲ ೧೭, ಶ್ಲೋಕ ಸಂಖ್ಯೆ ೮೩-೮೫ 


೨೯೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 

“ಶಿವಭಕ್ತರಲ್ಲಿ ವಾತ್ಸಲ್ಯ, ಶಿವಪೂಜೆಗೆ ಪ್ರೋತ್ಸಾಹ ಮಾಡುವುದು, ಸ್ವಯಂ 
ಶಿವಪೂಜೆ ಮಾಡುವದು, ಪೂಜೆಗಾಗಿ ಶಾರೀರಿಕ ಶ್ರಮ (ಪೂಜಾ ಸಾಮಾಗ್ರಿಗಳ 
ಸಂಗಹಕ್ಕಾಗಿ ಶರೀರವನ್ನು ದಂಡಿಸುವುದು), ಶಿವಕಥೆಯ ಶ್ರವಣದಲ್ಲಿ ಭಕ್ತಿ, ಭಕ್ತಿಯ 
ಆವೇಗದಿಂದ ಸ್ಪರ-ನೇತ್ರ-ಅಂಗಗಳ ಕಂಪನ, ನಿತ್ಯವು ಶಿವನ ಸ್ಮರಣೆ ಮಾಡುವುದು 
ಮತ್ತು ಕಪಟವಿಲ್ಲದಿರುವುದು - ಈ ಎಂಟು ಗುಣಗಳ ಚಿಹ್ನೆಯು ಯಾರಲ್ಲಿ 
ಕಂಡುಬರುತ್ತವೆಯೋ ಅವನೇ ಶಿವಯೋಗಿ” ಎಂದು ನಿರೂಪಿಸಿ, ನಿರಾಭಾರಿ 
ಜಂಗಮನು ಹೊಂದಿರಬೇಕಾದ ಗುಣಲಕ್ಷಣಗಳನ್ನು ವರ್ಣಿಸಿವೆ. 


ನಿರಾಭಾರಿ ಜಂಗಮನ ಲಕ್ಷಣಗಳು - 


ವೀರಾಗಮವು “ನಿಸಂಗತ್ತ, ನಿರಾಭಾರಿತ್ವ ನಿಸ್ಸೀಮತ್ವ ನಿರುಪಾಧಿಕತ್ವ ನಿರ್ದೇಹತ್ವ 
ನಿರ್ಮಲತ್ವ, ನಿತೃತ್ವ - ವೇ ಜಂಗಮದ ಲಕ್ಷಣಗಳೆಂದು ಹೇಳುತ್ತದೆ.?* ಇದನ್ನೇ 
ಸಂಗನಬಸವೇಶ್ವರ ಅಂಕಿತದ ಒಬ್ಬ ವಚನಕಾರ ತನ್ನ ಒಂದು ವಚನದಲ್ಲಿ ಹೀಗೆ 
ನಿರೂಪಿಸಿದ್ದಾನೆ: 

ಕಹೋ: ಜಂಗಮವೆಂತಹನೆಂದೊಡೆ- 

ನಿರ್ಲೇಪ, ನಿರುಪಾಧಿಕ, ನಿರ್ಬೋಧ, ನಿರಾಶ್ರಿತ, ಭನ ರಣ, ನಿರ್ಲಂಪಟ; 

ಈ ಷಡ್ಗುಣಭರಿತನಾದಡೆ, ಜ೦ಗಮವೆಂಬೆನಯ್ಯಾ" " ಎಂದಿದ್ದಾರೆ. 


ವೀರಾಗಮವು ಜ೦ಗಮನ ಬಾಹ್ಯ ಲಕ್ಷಣಗಳ ಬಗ್ಗೆ ಅರಹುತ್ತ - 
ಸರ್ವಪ್ರಾಣಿಹಿತಾರ್ಥಾಯ ಮುದ್ರಾಪಂಚಕ ಧಾರಿಣಃ॥ 
ಷಟ್ಪ ಎಲಿಜ್ಞಾನವಂತಶ್ನಾನಾದಿ ಜಂಗಮಮೂರ್ತ ಯಃ 


ಷಟಸ್ಥಲಗಳಲ್ಲಿ ಜ್ಞಾನವುಳ್ಳ ನಿರಾಭಾರಿ ಜಂಗಮ ಮೂರ್ತಿಗಳು ಸರ್ವಪ್ರಾಣಿ 
ಹಿತಕ್ಕೋಸ್ಕರ ಭಸ್ಮ ರುದ್ರಾಕ್ಷಿ, ಕಂಥೆ, ದಂಡ, ಬಿಕ್ಬಾಪಾತ್ರೆಗಳ೦ಬ ಪಂಚಮುದೆಗಳನ್ನು 

ಧರಿಸಿದವನಾಗಿ ಸಂಚರಿಸುತ್ತಾನೆಂದು ಜಂಗಮನ ಬಾಹ್ಯವೇಷವನ್ನು ಕುರಿತು ತಿಳಿಸುತ್ತದೆ. 
ಆದರೆ ಪಾಶುಪತಾಗಮವು. ಜ೦ಗಮನು ಧರಿಸಬೇಕಾದ ಆ 'ಪಂಚಮುದೆಗಳನ್ನು 
ವಿಶ್ಲೇಷಿಸುತ್ತಾ - 

ಸಮತೈವ ಚ ಕಂಥಾ ಸ್ಕಾದ್ದಂಡೋ ಜ್ಞಾನಂ ತಥೈವ ಚ॥ 

ಕಮಂಡಲುರ್ದಯೈ ಮಾಕ್‌ ್ರೈರಾಗ್ಯಂ ಭೈಕ್ಷ ಅಜ್‌ | | 

ಕ್ಷಮೈವ ಭಸ ಘಟಕಾ ತ್ತೇವಂ ಭಾಳ ಧಾರಯೇತ್‌ ॥ 


೧೩. ವೀರಶೈವ ಧರ್ಮದ ಕೈಪಿಡಿ, - ಡಾ. ಎಸ್‌. ಸಿ. ನಂದಿಮಠ, ಅನುವಾದ - 
ಶ್ರೀಮತಿ ಪ್ರೇಮಾಬಾಯಿ ಮಳಿಮಠ, ಪುಟ ೪೬, ಮುದ್ರಣ ೧೯೯೬ 

೧೪. ವೀರಶೈವ ಧರ್ಮದ ಕೃಪಿಡಿ, - ಡಾ. ಎಸ್‌. ಸಿ. ನಂದಿಮಠ, ಅನುವಾದ- 
ಶ್ರೀಮತಿ ಪ್ರೇಮಾಬಾಯಿ ಮಂಮಠ। ಪುಟ ೪೫, ಮುದ್ರಣ ೧೯೬ 

೧೫. ಹೊಶುಪತಾಗಮ. ಪಟಲ ೧, ಶ್ಲೋಕ ಸಂಖ್ಯೆ ೧೪೩ - ೧೪೪ 


' 


ಜಂಗಮ ಹ 


ಜಂಗಮನ ಪಂಚಮುದೆಗಳೆಂದರೆ ಸಮತೆಯೇ ಜೋಳಿಗೆ, ಶಿವಜ್ಞಾನವೇ 
ದಂಡ, ದಯೆಯೇ ಕಮಂಡಲು, ಪೈರಾಗ್ಯವೇ ಭಿಕ್ಷಾ ಪಾತ್ರೆ ಕ್ಷಮೆಯೇ ಭಸ್ಮದ 


ಗಟ್ಟಯಾಗಿರಬೇಕೆ೦ದು ತಿಳಿಸುತ್ತದೆ. ಈ ಭಾವವನ್ನೇ ವಿವರಿಸುತ್ತ ಸಿದ್ದರಾಮರು — 


ಸಮತೆಯೆಂಬ ಕಂಥೆಯ ಧರಿಸಿಪ್ಪ ನೋಡಾ ಜಂಗಮನು. 
ಅಮಿತವೆಂಬ ಭಸ್ಮವ ಧರಿಸಿಪ್ಪ ನೋಡಾ ಜಂಗಮನು. 

ಲಿಂಗವೆಂಬ ಕಪ ವ ಕರಸ್ಥಲದಲ್ಲಿ ಧರಿಸಿಪ್ಪ ನೋಡಾ ಜಂಗಮನು. 
ಸರ್ವಜೀವ ದಯಾಪಾರಿಯೆಂಬ ವಿಮಲ ರುದ್ರಾಕ್ಷಿಯ 

ಧರಿಸಿಪ್ಪ ನೋಡಾ ಜಂಗಮನು. 

ನಿರ್ಮೋಹವೆಂಬ ಕೌಪೀನವ ಧರಿಸಿಪ್ಪ ನೋಡಾ ಜಂಗಮನು 
ನಿಸಂಗವೆಂಬ ಮೇಖಲಾಪರಿಪೂರ್ಣ ನೋಡಾ ಜಂಗಮನು. 
ಸುಮ್ಮಾನವೆ ಕಿರೀಟವಾಗಿ, ಶುದ್ದ ಜ್ವಪ್ತಿಯ ಮುಕುಟವಾಗಿ, 
ನಿರಹಂಕಾರವೇ ಬಹಿರ್ವಾಸಯಾಗಿ 

ದುರ್ವ್ಯಸನ ದುರ್ಬ್ಭಮೆ ಹೃಷೀಕೋತ್ಪಾತವಿಜಯ ಶಿವಯೋಗವಾಗಿ 
ಜ್‌ ನೋಡಾ ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂಬ ಮಹಾಜಂಗಮನು..” 


ಜ೦ಂಗಮನೆಂಬುವವನು ಅಮಿತವೆಂಬ ಭಸ ಸ್ಮ ಸಮತೆ ಎ೦ಬ ಕಂಥೆ, ಸರ್ವಜೀವ 
' ದಯಾಪಾರಿ ಎಂಬ ವಿಮಲ ರುದ್ರಾಕ್ಷಿಗಳನ್ನು ದರಿಸಿರಬೇಕೆಂದು ವರ್ಣಿಸಿದ್ದಾರೆ. 


ಪಾಶುಪತಾಗಮವು ಜಂಗಮನ ಪರಿವಾರವನ್ನು ಅತ್ಯಂತ ಮನೋಜ್ಞವಾಗಿ 


| ವರ್ಣಿಸುತ್ತ - 


ಸತೀ ವಿದ್ಯಾ ಸುತಸ್ತೋಷೋ ವೈರಾಗ್ಯಂ ಭಾಂಧವಃ ಸ್ಮೃತಃ 
ಕ್ಷಮೈವ ಪರಿವಾರಸ್ತು ಸಖಾ ಶಾಂತಿರಿತೀರಿತಃ । 
ಭಕ್ತಿರ್ಮಾತಾ ಸದಾಚಾರಃ ಪಿತಾ ಸತ್ಯಂ ಸುತಾ ಮತಾ ॥ 
'ಸ್ನುಷಾ ಶ್ರದ್ಧೈವ ಸಂಪ್ರೋಕ್ತಾ ಪೌತ್ರಾ ಮೈತ್ರಾದಿ ಸದ್ದುಣಾಃ 
ಜ್ಞಾನಮೇವ ಶರೀರಂ ಸ್ಯಾದ್ವಿಚಾರಃ ಕ್ಷತ್ರ ಮೇವ ಚ ॥ 
ದಾಶೀ ತ್ವಹಿಂಸಾ ಸಂಪ್ರೋಕ್ತಾ ದಾಸಸ್ವ್ವಾಸ್ಥಾ ತಥೈವ ಚೆ | 
ಪುನರ ವಾಹನಮಿತ್ಯುಕ್ತಂ "ತ್ವಾಚಾರೋ ದಮ ವವ ಚೆ ॥ 
ಮುಕ್ತಿ ರೇವ ಪರೋ ದೇಶ ಇತಿ ನಿಶ್ಚಿತಧೀಃ ಸದಾ 


ಜ೦ಗಮನಿಗೆ ವಿದ್ಯೆ ಯೇ ಸತಿ, ಸಂತೋಷವೇ ಮಗ, ವೈರಾಗ್ಯ ವೇ ಬಂಧುಗಳು, 
ಕ್ಷಮಯೇ ಸೇವಕರು, ಗ್‌ ಮಿತ್ರ, ಭಕ್ತಿಯೇ ತಾಯಿ, ei ತಂದೆ, 


೧೬. ಸಮಗ್ರ ವಚನ ಸಂಪುಟ ೪, ವ.ಸಂ. ೧೭೬೩ ಪುಟ ೫೦೨ 


೧೭. ಪಾಶುಪತಾಗಮ, ಪಟಲ ೧, ಶ್ಲೋಕ ಸಂಖ್ಯೆ ೧೩೭:- ೧೪೧: 


೨೯೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸತ್ಯವೇ ಮಗಳು, ಶ್ರದ್ಧೆಯೇ ಸೊಸ, ಮೃತ್ರೀ, ಕರುಣಾ ಮಂದಿತೆ ಮತ್ತು ಉಪೇಕ್ಷೆ 
ಎಂಬ ಸದ್ಗುಣಗಳೇ ಮೊಮ್ಮಕ್ಕಳು, ಜ್ಞಾನವೇ ಶರೀರ, ವಿಚಾರವೇ ಕ್ಷೇತ್ರ ಅಹಿಂಸೆಯೇ 
ದಾಸಿ, ನಂಬುಗೆಯೇ ದಾಸ, ಧರ್ಮವೇ ವಾಹನ, ಆಚಾರವೇ ಧರ್ಮ, ಮುಕ್ತಿಯೇ 
ಗಮ್ಯಸ್ಥಾನ ಎಂಬ ವಿಚಾರವು ಅವನಿಗೆ ದೃಢಪಟ್ಟಿರುತ್ತದೆ ಎಂದು ಅತ್ಯಂತ 
ಮನೋಹರವಾಗಿ ಜಂಗಮನ ಗುಣಶೀಲಗಳನ್ನು ವರ್ಣಿಸುತ್ತದೆ. ಅಲ್ಲದೇ ಸರ್ವಸಂಗ 
ಪರಿತ್ಕಾಗಿಯಾದ ನಿರಾಭಾರಿ ಹಡ ಸ್ತ್ರೀಸಂಗ ಸಲ್ಲದೆಂಬ ಆಗಮದ 
ಅಭಿಪಾಯವನ್ನು ವಚನಕಾರರು ತಮ್ಮ ವಚನದಲ್ಲಿ ನಲ್ಲೇಖಿಸುತ್ತ ಎಡ 


ಜಟೆಯಾಗಲಿ, ಮುಡಿಯಾಗಲಿ, ಶಿಖಿಯಾಗಲಿ, ಪಂಚಮುದ್ರೆ 
ಪರಿಪೂರ್ಣವಾಗಿಹ ಜಂಗಮವಾಗಲಿ, ಪ್ರಮಾದವಶದಿಂದ ಮೈಥುನವ 
ಮಾಡಿದನಾದಡೆ ಅವರ ಶಿವದ್ರೋಹಿಗಳೆಂದುದು ನೋಡಾ. 

ಇದಕ್ಕೆ ಶಿವಾಗಮೇ: 

“ಜಟೀ ಮುಂಡೀ ಶಿಖೀ ವಾಪಿ ಮುದ್ರಾಪಂಚಕ ಭೂಷಿತಂ। 

ಪ್ರಮಾದೇ ಮೈಥುನಂ ಕುರ್ಯಾತ್‌ ಶಿವದ್ರೋಹೀನ ಸಂಶಯಃ [ಐಂತೆಂದುದಾಗಿ, 


ಎಂದು ಆಗಮೋಲ್ಲೇಖಗಳೊಂದಿಗೆ ಜಂಗಮನು ಎಲ್ಲ ಮೋಹಪಾಶ, 
ವಾಸನಾದಿಗಳಿಂದ ವಿಮುಕ್ತನಾಗಿರಬೇಕು. ಆಸೆಯ ಧಿಕ್ಕರಿಸಿ "ನಿರಾಸೆಯನಿಂಬು 
ಗೊಂಡವನೇ ಮಹಾಜಂಗಮನೆಂದು ತಿಳಿಸುತ್ತದೆ. 


ಸೂಕ್ಷ್ಮಾಗಮದಲ್ಲಿ ಪರಶಿವನು ಪಾರ್ವತಿಗೆ ಜಂಗಮನು ಪಾಲಿಸಬೇಕಾದ 
ನಿಯಮಾಚರಣೆಗಳನ್ನು ಕುರಿತು ಉಪದೇಶಿಸುತ್ತಾ ಮ 


ಕಾಮಕೋಧಾದಿರಹಿತಃ ಶಿವಜ್ಞಾನೀ ಜಿತೇಂದ್ರಿಯಃ 
ಜ೦ಗಮಸ್ತು ಚರೇದ್ಧಿಕ್ಷಾಂ ಯಾವತ್‌ ಸೋದರಪೂರಣಮ್‌ 
ಚರೇನ್ನಾಧುಕರೀಂ ಭಿಕ್ಷಾಂ ನಿರಾಭಾರೋ. ದಯಾಪರಃ 
ಏಕಾನ್ನಂ ತು ನ ಜಚಾಶ್ನಿ "ಯಾದ ದೇವಿ ತದ್ದೋಷಕೃದ್ಯತಃ 
ಜು ಮಧುಕರಃ ಪುಷ್ಪಾನಧು ಗೃಹ್ಣಾತಿ ಹ್‌ 
ತಥಾ ಗೃಹಸ್ಥಾದ್ಧಿಕ್ಷೇತ ಉಪವಾಸಸಮೋ ವಿಧಿಃ 

ನ ವಸ್ತುಸಂಗ್ರಹ೦ ಕುರ್ಯಾದ್ಯತ್ರ ಕುತ್ರಾಪಿ ಜಂಗಮಃ। 
ದತ್ತಂ ದದ್ಯಾಚ್ಚ ಭಕ್ತೇಭ್ಯೋ ದರಿದ್ರೇಭ್ಯೋ ದಯಾನ್ನಿತಃ 
ಸುವರ್ಣರತ್ನಧಾನ್ಯಾದಿ ವಸ್ತುವೃದ್ದು ಪಜೀವನಾತ್‌ 
ಅತ್ಯಾಶ್ರಮೀ ಯದಿ ಚರೇತ್‌ ಸೋಯಂ ಪಾತಕಿನಾಂ ವರಃ 
ಛಿನ್ನ! ಇಹ _ದಿದುಷ್ಟಂ ಚ ಯದ್ದಲ್ಲಿಂಗಂ ನ ಪೂಜ್ಯತೇ 4 
ರಿಂಗಾಚಾರವ್ರತಭ್ರಪ್ಟೋ ಜಂಗಮಸ್ತು ನ ಪೂಜ್ಯತೇ।” 


೧೮. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ ೮, ವಚನ ಸಂಖ್ಯೆ ೭೭೨. ಪುಟ ೩೪೯ 
೧೯. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೬೮-೭೩, ೭೬ 


ಜಂಗಮ ೨೯೯ 


ಶಿವಭಕ್ತಿ ಶಿವಜ್ಞಾನಂ ಶಿವಮುದ್ರಾ ಶಿವವತಮ್‌ | 
ಶಿವಲಿರಿಗಾರ್ಚನಂ ಶ್ರದ್ದಾವ ೈತ್ಯಂತರನಿರೋಧನಮ್‌ | 
ಏತೇ ಧರ್ಮಾ ಯತ್ರ ಸಹಿ ಭಾರಾಭಾರವರ್ಜಿತಃ॥ 


ಜಂಗಮನು ಕಾಮ ಕ್ರೋದಾಧಿಗಳಿಂದ ರಹಿತನಾಗಿ, ಶಿವಜ್ಞಾನಿಯಾಗಿ, 
ಜಿತ್ತೇಂದ್ರಿಯನಾಗಿರಬೇಕು. ಹೊಟ್ಟೆ ತುಂಬುವ ಮಟ್ಟಿಗೆ ಮಾತ್ರ ಭಿಕ್ಷೆಯನ್ನು ಬೇಡಬೇಕು. 
' ದಯಾಪರನಾದ ಜಂಗಮನು ಮಧುಕರಿ ಭಿಕ್ಷೆಗೆ ಹೋಗಬೇಕು. ಒಂದೇ ಮನೆಯಲ್ಲಿ 
' ಭಿಕ್ಷಾನ್ನವನ್ನು ಸ್ವೀಕಾರ ಮಾಡಬಾರದು. ಆದು ದೋಷವಾಗುತ್ತದೆ. ದುಂಬಿಯು 
ನಂದ ಹೂವಿಗೆ ಹಾರಿ ಮಧುವನ್ನು ಪಡೆಯುವಂತೆ, ನಿರಾಭಾರಿಯು 
ಮನೆಮನೆಗೂ ಹೋಗಿ ಭಿಕ್ಷಾಟನೆಯನ್ನು ಸರ್‌ ಅದು ಉಪವಾಸ ವಿಧಿಗೆ 
ಸಮವಾಗುತ್ತದೆ. ಜಂಗಮನು ಎಲ್ಲಿಯೂ ಯಾರಲ್ಲಿಯೂ ವಸ್ತುಸಂಗಹವನ್ನು 
ಮಾಡಬಾರದು. ಒಂದು ವೇಳೆ ಭಕ್ತರು ಕೊಟ್ಟರೆ ದಯಾನ್ಸಿತನಾಗಿ ಭಕ್ತರಿಗೂ 
ಬಡವರಿಗೂ ಕೊಟ್ಟು ಬಿಡಬೇಕು. ಅತ್ಯಾಶ್ರಮಿಯಾದ ಜಂಗಮನು ತನ್ನ 
' ಉಪಜೀವನಕ್ಕಾಗಿ ಚಿನ್ನ, ರನ್ನ, ಧಾನ್ಯಾದಿ ವಸ್ತುಗಳನ್ನು ಹೆಚ್ಚು ಹೆಚ್ಚು ಸಂಗ್ರಹಿಸಿದರೆ, 
_ ಅವನಿಗಿ೦ತ ಪಾಪಿಯು ಬೇರೆ ಯಾರೂ ಇಲ್ಲ. ಛಿನ್ನ-ಭಿನ್ನವಾಗಿ ದೋಷಯುತವಾದ 
ಲಿ೦ಗವು ಪೂಜೆಗೆ ಯೋಗ್ಯವಾಗದಿರುವಂತೆ, ಲಿ೦ಗಾಚಾರ-ಲಿಂಗವ್ರತ ಭ್ರಷ್ಟನಾದ 
ಜಂಗಮನು ಪೂಜನಾಗುವುದಿಲ್ಲ. ಶಿವಭಕ್ತಿ, ಶಿವಜ್ಞಾನ. ಶಿವಮುದ್ರೆ, ಶಿವವತ, 
| ಶಿವಲಿಂಗಪೂಜೆಯಲ್ಲಿ ಶ್ರದ್ಧೆ. ಚಿತ್ತವೃತ್ತಿಯ ನಿರೋಧ, ಈ ಎಲ್ಲ ಧರ್ಮಾಚರಣೆಗಳು 
ಯಾರಲ್ಲಿರುತ್ತವೆಯೋ ಅವರೇ ವಾಸವಿಕವಾಗಿ ನಿರಾಭಾರಿ ವೀರಶೈ ವರು (ಜಂಗಮರು). 
ಲಿಂಗನಿಷ್ಠೆಯಲ್ಲವಾದರೆ ಜಂಗಮನು ಭ್ರಷ್ಟನೆನಿಸಿಕೊಳ್ಳುತ್ತಾನೆ. ಅಪೂಜ್ಯನಾಗುತ್ತಾನೆ. 
ಅವನಲ್ಲಿ ವಿನಯಭಾವ, ಶಿವಭಾವಗಳಿರಬೇಕೆಂದು ಆಗಮಗಳು ತಿಳಿಸುತ್ತವೆ. ಹೀಗೆ 
ಆಗಮ ಮತ್ತು ವಚನಗಳಲ್ಲಿ ಜಂಗಮನು ಸರ್ವಸಂಗ ಸು ತ್ತನೂ, 
| ತತ್ನಾರ್ಥಬೋಧಕನೂ, ಲಿ೦ಗನಿಷ್ಠೆಯುಳ್ಳವನೂ ಆಗಿರಬೇಕೆಂದು ತಿಳಿಸುತ್ತದೆ. "ಇಂಥ 
' ಗುಣಲಕ್ಷಣಗಳನ್ನುಳ್ಳ ಜಂಗಮನು ಸಾಕ್ಷಾತ್‌ ಶಿವಸ್ಸರೂಪಿಯಾಗಿದ್ದುದರಿಂದ 
ಜಂಗಮನನ್ನು ಉಪೇಕ್ಷಿಸಕೂಡದೆಂದು ತಿಳಿಸುತ್ತವೆ. 


ಜಂಗಮನ ಉಪೇಕ್ಷೆ ಸಲ್ಲದು 
': ಜಂಗಮನ ಬಾಹ್ಯ ವೇಷವನ್ನು ಕಂಡು ಇವನು ಉತ್ತಮ, ಮಧ್ಯಮ ಎಂದು 
ಪಠಿಗಣಿಸಬಾರದೆಂದು ವಚನಗಳು ತಿಳಿಸುತ್ತ - 


“ಉತ್ತಮ ಮದ್ಯಮ ಕನಿಷ್ಟವಂದು ಬಂದ ಜ೦ಗಮವನೆಂದೆನಾದಡೆ ನೊಂದೆನಯ್ಯಾ 
ಬೆಂದೆನಯ್ಯಾ ಎನ್ನ ಕಿಚ್ಚು ಎನ್ನ ಸುಟ್ಟಿತ್ತು 
ಸುಖಿಜಂಗಮ, ಸಾಮಾನ್ಯ ಜು ಜ್‌ ಕೂಡಲಸಂಗಮದೇವ?” 


೨೦. ಸೂ,ಆ, ಪಟಲ ೭, ಶ್ಲೋಕ ಸಂಖ್ಯೆ ೭೯ 
೨೧. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೪೦೧, ಪುಟ ೯೭ 


೩೦೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂದು ಹೂರವೇಪಕ್ಕೆ ಮಹತ್ವ ಕೊಟ್ಟು ಜ೦ಗಮರನ್ನು ವರ್ಗೀಕರಿಸಬಾರದೆಂದು 
ಬಸವಣ್ಣವನರು ಹೇಳಿದ್ದಾರೆ. ಇದನ್ನೇ- 


ಛೆ ಉಟ್ಟು-ತೊಟ್ಟು ಪೂಜ್ಯನಾಗಿ ಬ೦ದ ಜ೦ಗಮ ವಿಶೇಷವೆಂದು 
ಕಂತೆ-ಬೊಂತೆಯ ಜಂಗಮ ಬಂದೆಡೆ ಹೀನವೆಂದು 
ಕಂಡೆನಾದಡೆ ಪಂಚಮಹಾಪಾತಕ”” 


ಎಂದು ನುಡಿದು ಜಂಗಮ ಸಾಕ್ಷಾತ್‌ ಶಿವಸ್ಟರೂಪನಾಗಿರುವುದರಿ೦ದ ಆತನ ' 
ಉಪೇಕ್ಷೆ ಸಲ್ಲದೆಂದು ತಿಳಿಸುತ್ತವೆ. ಅಲ್ಲದೇ ಅವರನ್ನು ಸಾಮಾನ್ಯಜನರೆಂದು ತಿಳಿದು ' 
ಅವಮಾನಿಸಬಾರದೆಂದು ಆಗಮಗಳು ತಿಳಿಸುತ್ತಾ- 


ಯಥಾ ವಹ್ನಿಸಮಾವೇಶಾದಯೋ ಭವತಿ ಕೇವಲಮ್‌। 

ತಥೈವ ಶಿವಸಾನ್ನಿಧ್ಯಾನ್ನ ತೇ ಕೇವಲಮಾನುಷಾಃ ॥ 
ಹಸ್ತಪಾದಾದಿಸಾಧರ್ಮ್ಯಾದ್‌ರುದ್ರಾನ್‌ ಮರ್ತ್ಯವಪುರ್ಧರಾನ್‌। 
ಪ್ರಾಕೃತಾನಿವ ಮನ್ಹಾನೋ ನಾವಜಾನೀತ ಪಂಡಿತಃ ॥ 

ಅವಜ್ಞಾನಂ ಕೃತಂ ತೇಷಾಂ ನರೈರ್ವಾ ಮೂಢಮಾನಸೈಃ। 

ಆಯುಃ ಸ ಕುಲಂ ಹಾಂ ಹೃತ್ವಾ ನಿರಮುವವ | 
ಬ್ರಹ್ಮವಿಷ್ಣುಮಹೇ೦ದ್ರಾಣಾಮಪಿ ತೂಲಾಯತೇ ಪದಮ್‌। 
ಶಿವಾದನ್ಯದ (ನ್ಯಾನ) ಪೇಕ್ಷಣಾಮುತ್ತಮಾನಾಂ ಮಹ್ಹಾತ್ಮನ ನಾಮ್‌ ॥ 
ಶಿವಜ್ಞಾನವತಾಂ ಪುಂಸಾಂ "ಮೋಕ್ಷಸ್ತಸ್ಕ ಕರಾಂಬುಜೇ! 


ಹೇಗೆ ಬೆಂಕಿಯ ಸಂಪರ್ಕದಿಂದ ಲೋಹವು ಕೇವಲ ಬೆಂಕಿಯ ರೂಪವನ್ನೇ 
ಹೊಂದುವುದೋ ಹಾಗೆಯೇ ಶಿವಸ ರಣೆಯಿಂದ ಶಿವಯೋಗಿಗಳು ಸ್ವಯಂ ರುದ್ರರೇ 
ಆಗಿರುವರು. ಮರ್ತ್ಯದೇಹವನ್ನು. ಧರಿಸಿದ ಶಿವಯೋಗಿಗಳನ್ನು ಕೃ -ಕಾಲು 
ಮುಂತಾದವುಗಳ ಸಾಮ್ಯದಿ೦ದ ಸಾಮಾನ್ಯ ಜನರೆಂದು ತಿಳಿದು SS 
ಮೂರ್ಪರಾದ ನರರಿಂದ ಮಾಡಲ್ಪಟ್ಟ ಅವರ ಅನಾದರವು ಆಯಸ್ಸು, ಸಂಪತ್ತು 
ಕುಲ, ಶೀಲಗಳನ್ನು ನಾಶಗೊಳಿಸಿ ನರಕಕ್ಕೆ ಕೊಂಡೊಯ್ಯುವುದು. ಶಿವಪದವನ್ನು 
ಹೊರತಾಗಿ ಏನನ್ನೂ ಅಪೇಕ್ಷಿಸದ ಉತ್ತಮ ಮಹಾತರಿಗೆ' ಬ್ರಹ್ಮ ವಿಷ್ಣು ಇಂದ್ರರ 
ಪದವಿಗಳೂ ತುಚ್ಛವಾಗಿ ಕಾಣುತ್ತವೆ. ಈ ತರಹ ಶಿವಜ್ಞಾನಸಂಪನ್ನರಾದ ವ್ಯಕ್ತಿಗಳಿಗೆ 
ಮೋಕ್ಷವು ಅವರ ಕೈಯಲ್ಲೇ ಇರುತ್ತದೆ. ಕಾರಣ - 


ಭಕ್ತ ರ್ಗಸ್ತ ಫೆ ಸಂಪೂಜ್ಯ ಏತೇ ಮಾಹೇಶ್ವರಾ ಜನಾಃ 
ಎಪಾನಿನಾ ia ಪೂಜಾ ನಿತರಾಂ ನಿಷ್ಠಲಾ ಭವೇತ್‌” 


೨೨. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೪೧೨, ಪುಟ ೯೯ 
೨೩. ಪಾ.ಆ. ಪಟಲ ೧೨ ಶ್ಲೋಕ ಸಂಖ್ಯೆ ೪೧-೪೫ 
೨೪. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೭೧ 


ಜಂಗಮ ೩೦೧ 
ಜಂಗಮಂ ದ್ವೇಷ್ಟಿ ಯೋ ಮೋಹಾತ್‌ ಸತು ಮಾಂ ದ್ವೇಷ್ಟಿ ಘಾ ದ 


ಗೃಹಸ್ಥ ರಾದ ಸದ್ಧಕ್ಷರು ಮಾಹೇಶ್ವರರನ್ನು (ಜ೦ಗಮರನ್ನು) ಪೂಜಿಸಬೇಕು. 
ಈ ಜ೦ಗಮರನ್ನು ಪೂಜಿಸದೇ ನತ” ಜಾರಿಸು ಸಂಪೂರ್ಣ 
ನಿಷ್ಠಲವಾಗುತ್ತದೆ. ದಜ ಜ೦ಗಮನನ್ನು ದ್ವೇಷಿಸುವವನು ಶಿವದ್ವೇಷಿಯೂ 
ಆಗುತ್ತಾನೆ ಎಂದು ಪ್ರತಿಪಾದಿಸಿವೆ. ಇದೇ ಅಭಿಪ್ರಾಯವನ್ನು ವಚನಗಳಲ್ಲಿಯೂ 
ಕಾಣಬಹುದು. 


“ನಿಮ್ಮ ಜಂಗಮವ ಕ೦ಡು ಉದಾಸೀನವ ಮಾಡಿದಡೆ, ಒ೦ದನೆಯ ಪಾತಕ. 
ನಿಮ್ಮ ಜ್‌ ಸಮಯೋಚಿತವ ನಡೆಸದಿದ್ದಡೆ ಎರಡನೆಯ ಪಾತಕ. 
ನಿಮ್ಮ ಜಂಗಮದ ಕೂಡೆ ಮಾರುತ್ತರವ ಕೊಟ್ಟಡೆ ಮೂರನೆಯ ಪಾತಕ. 
ನಿಮ್ಮ ಜಂಗಮದ ಸಕಲಾರ್ಥಕ್ಕೆ ಸಲ್ಪದಿದ್ದಡೆ ನಾಲ್ಕನೆಯ ಪಾತಕ 

ನಿಮ್ಮ ಜ೦ಗಮಕ್ಕೆ ಮಾಡಿದೆನೆಂದು ಮನದಲ್ಲಿ ಹೊಳದಡೆ ಐದನೆಯ ಪಾತಕ 
ನಿಮ್ಮ ಜಂಗಮವು ಅಂಥವರಿಂಥವರೆಂದು ನುಡಿದಡೆ ಆರನೆಯ ಪಾತಕ 
ನಿಮ್ಮ ಜಂಗಮವೆ ಲಿಂಗವೆಂದು ನಂಬದಿದ್ದಡೆ ಏಳನೆಯ ಪಾತಕ 

ನಿಮ್ಮ ಜಂಗಮದ ಕೂಡೆ ಸುಖಸಂಭಾಷಣೆಯ ಮಾಡದಿದ್ದಡ, 
ಎಂಟನೆಯ ಪಾತಕ 

ನಿಮ್ಮ ಜ೦ಗಮಕ್ಕೆ ಸಕಲ ಪದಾರ್ಥವನೀಡದೆ, 

ತನ್ನ "ಲಿಂಗಕ್ಕೆ ಗ ಒ೦ಭತ್ತನೆಯ ಪಾತಕ 

ನಿಮ್ಮ ಜಂಗಮದ ಪಾದೋದಕ, ಪ್ರಸಾದವನು ತಂದು, 

ತನ್ನ ಲಿಂಗಕ್ಕೆ ಕೊಟ್ಟು ಕೊಳದಿಹುದು ಹತ್ತನೆ ಪಾತಕ 

ಇಂತೀ ಹತ್ತು ಪಾತಕ ಕಳೆದಲ್ಲದೆ, ಭಕ್ತನಲ್ಲ, ಮಹೇಶ್ವರನಲ್ಲ, ಪ್ರಸಾದಿಯಲ್ಲ, 
ಪ್ರಾಣಲಿಂಗಿಯಲ್ಲ, ಶರಣನೈಕ್ಕನೆ Cs ಆಗಲರಿಯ. 

ಇದು ಕಾರಣ ಕೊಡಲಜೆನ್ನ ಸ ea 
` ಭಕ್ತಹೀನ ಜಡಜೀವಿಗಳು ೬ 8 ದೂರವಯ್ಯಾ 


ಎಂದಿದ್ದಾರೆ. ಕಾರಣ ಸಾಕ್ಷಾತ್‌ ಶಿವಸ ಸರೂಪಿಯಾದ ಜಂಗಮ ಸಂತೃ ಪ್ಲಿಯೇ 


ಲಿಂಗ ಸಂತೃಪ್ತಿಯೆಂದು ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 


ಜಂಗಮ ತೃಪ್ತಿಯೇ ಲಿಂಗ ತೃಪ್ತಿ 


“ಜ೦ಗಮಕ್ಕೆರೆದರೆ ಸ್ಥಾವರ ನೆನೆಯಿತು” ಎಂಬಂತೆ "ಲಿಂಗದ ಮುಖವೇ ಜಂಗಮ” 
ಆಗಿದ್ದಾನೆ. ಶಿವಯೋಗಿಯೂ, ಶಿವಸ್ತರೂಪಿಯೂ ಆದ ಜಂಗಮನು ಸಂತೃಪ್ಪನಾದರೆ 


೨೫. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೭೮ | 
೨೬. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೩೧೨, ಪುಟ.೪೬೫ 


೩೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವನು ಸಂತೃಪ್ತ ಅದರಿಂದ ಸ್ಥಾವರ ಜ೦ಗಮಾತ್ಮಕವಾದ ಪ್ರಪ೦ಚವೆಲ್ಲವೂ 
ತೃಪಿಹೊ೦ದುವುದು. 


“ಅಗ್ನಿಯಾಧಾರದಲ್ಲಿ ಕಬ್ಬಿಣ ನೀರುಂಬುದಯ್ಯಾ, 
ಭೂಮಿಯಾಧಾರದಲ್ಲಿ ವೃಕ್ಷ ನೀರುಂಬುದಯ್ಯಾ. 
ಜ೦ಗಮಕ್ಕೆ ಅಪ್ಯಾಯನವಾದರೆ ಲಿ೦ಂಗಸಂತೃಪ್ತಿಯಹುದಯ್ಯಾ' 


ಎಂದು ಚೆನ್ನಬಸವಣ್ಣನವರೂ ಲಿಂಗಕ್ಕೆ ಸಂತೃಪ್ತಿಯಾಗಬೇಕಾದರೆ ಅದು 
ಜಂಗಮದ ಮೂಲಕವೇ ಎಂದು "ಲಿಂಗವೇ ಕ್ಷೇತ್ರ, ಜಂಗಮವೇ ಬೀಜ' ಎಂದಿದ್ದಾರೆ. 
ಕಾರಣ ಚ೦ದ್ರಜ್ಞಾನಾಗಮದಲ್ಲಿ “ಮಂತ್ರ "ಸಾಮಥ್ಯ ೯ದಿಂದ ಶಿವಸ ಸ್ವರೂಪವನ್ನು 
ಆವಾಹಿಸಲ್ಪಟ್ಟ ಇಷ್ಟಲಿಂಗವನ್ನು ಮಾಂತ್ರಿಕ ೬2.೬11. ಮಾಹೇಶ್ವರನನ್ನು 
ಸಹಜ ಜಂಗಮನೆಂದು ಕರೆಯಲಾಗಿದೆ. ಲಿಂಗ ಜಂಗಮರ ಅಭೇದ್ಯ ಸಂಬಂಧವನ್ನು 
ಸಿದ್ಧರಾಮರು ಹೀಗೆ ಹೇಳಿದ್ದಾರೆ : “ಸಕ್ಕರೆಯ ಬಿಟ್ಟು ರುಚಿಯ ತೆಗೆಯಬಹುದೇ? 
ಬೆಣ್ಣೆಯ ಬಿಟ್ಟು ಫೃತವ ತೆಗೆಯಬಹುದೇ? ಭೂಮಿಯ ಬಿಟ್ಟು ಜಗವ ಮಾಡಬಹುದೇ? 
ಜಂಗಮ ವಿರಹಿತ ಲಿಂಗವಿಲ್ಲ; ಲಿಂಗವಿರಹಿತ ಜ೦ಗಮವಿಲ್ಲ ಕೇಳಾ ಕಪಿಲಸಿದ್ಧ 
ಮಲ್ಲಿಕಾರ್ಜುನ”ಎಂದಿದ್ದಾರೆ. ಬಸವಣ್ಣನವರು ಲಿಂಗ ಮತ್ತು ಜಂಗಮ ಸಂಬಂಧವನ್ನು 
ವೃಕ್ಷ ಮತ್ತು ಬೇರಿಗೆ ಹೋಲಿಸುತ್ತಾ-“ಮರಕ್ಕೆ ಬೇರು ಬಾಯಿಯೆಂದು ತಳಯಿಂಕೆ 
ನೀರನೆರದಡೆ ಮೇಲೆ ಪಲ್ಲವಿಸಿತ್ತು ನೋಡಾ. ಲಿಂಗದ ಬಾಯಿ ಜಂಗಮವೆಂದು 
ಪಡಿಪದಾರ್ಥವ ನೀಡದಡೆ ಮುಂದೆ ಸಕಳಾರ್ಥವನೀವನು*೨ ಎಂದು ತಳಕ್ಕೆ 
ನೀರೆರೆದರೆ ವೃಕ್ಷ ಮೇಲೆ ಪಲ್ಲವಿಸುವಂತೆ, ಲಿಂಗದ ಮುಖ ಜಂಗಮ. ಜ೦ಗಮಕ್ಕೆರೆದರೆ 
ಸ್ಥಾವರ ನೆನೆಯುತ್ತದೆ ಎಂದಿದ್ದಾರೆ. ಇದನ್ನೇ ಚೆನ್ನಬಸವಣ್ಣನವರು 


“ಶ್ರೀ ಗುರು ಸಾಹಿತ್ಯಸಂಬ೦ಧವ ಮಾಡುವಲ್ಲ,........... 

ವೃಕ್ಷದ ಕ್‌ ಪೃಥ್ವಿ, ಪೃಥ್ವಿಯೆ ಜಂಗಮ, ಶಾಖೆಯೆ ಲಿಂಗವು 
ದೇಹದ ಮೇಲೆ ಸಕಲ ಪದಾರ್ಥಂಗಳ ತಂದಿರಿಸಿದಡೆ ತೃಪ್ತಿಯಹುದೆ? 
ಮುಖವ ನೋಡಿ ಒಳಯಿಂಕೆ ನೀಡಬೇಕಲ್ಲದೆ. 

ಅದು ಕಾರಣವಾಗಿ-ಅವಯವಂಗಳು ಕಾಣಲ್ಲಟ್ಟ ಮುಖವುಳ್ಳುದೆ ಜಂಗಮ, 
ದೇಹವೆ ಲಿಂಗ, ಲಿಂಗವೆಂಬುದು ಜಂಗಮದೂಂದಂಗ ಕಾಣಾ, 
ಕೂಡಲಚೆನ್ನಸಂಗಮದೇವಾ। ಇ 


ಎಂದಿದ್ದಾರೆ. ಇದನ್ನೇ ಬಸವಣ್ಣನವರು ಭೇರುಂಡ ಪಕ್ಷಿಯ ಹೋಲಿಕೆಯೊಂದಿಗೆ 


೨೭. ಚಂ.ಆ. ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೬-೭ 

೨೮. ವಚನಗಳಲ್ಲಿ ವೀರಶೈ ವಧರ್ಮ ಡಾ॥ ಎಚ್‌. "ತಿಪ್ಪೇರುದ್ರಸ್ವಾಮಿ ಪುಟ ೧೯೭ 

೨೯. ಬಸವಣ್ಣನವರ ವ.ಸ ಕೆ ಸಮಗ ವಚನ ಸಂಪುಟ ೧, ವಚನ ಸಂಖ್ಯೆ ೪೨೧ ಪುಟ ೧೦೨ 

೩೦. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯೆ ೧೬೨೬. ಪುಟ 
೫೪ 


ಹೌ i 


ಜಂಗಮ ೩೦೩ 


ಯಥಾ ಭೇರುಂಡ ಪಕ್ಷೀ ಚ ದ್ವಿಮುಖೇನ ಪ್ರಭುಂಜತೇ। 

ತಥಾ ಚಾಹಮುಮಾದೇವಿ ಉಭಯೋರ್ಲಿಂಗ ಜ೦ಗಮಯೋಃ॥ 
ಬೇರುಂಡ ಪಕ್ಷಿಗೆ ದೇಹವೊಂದೆ, ತಲೆಯೆರಡರ ನಡುವೆ ಕನ್ನಡವ ಕಟ್ಟಿ 
ಚಂಡು ತಲೆಯಲ್ಲಿ ಹಾಲನೆರದು. ಒಂದು ತಲೆಯಲ್ಲಿ ಇ 08 
ದೇಹವೊಂದೇ ವಿಷವ ಬಿಡುವುದೆ? 

ಅಯ್ಯಾ, ಲಿಂಗದಲ್ಲಿ ಪೂಜೆಯ ಮಾಡಿ ಜಂಗಮದಲ್ಲಿ ನಿಂದೆಯ ಮಾಡಿದೊಡೆ 
ನಾನು ಬೆಂದೆ ಕಾಣಾ ಕೂಡಲ ಸಂಗಮದೇವಾ” 


ಎ೦ದು ಭೇರುಂಡ ಪಕ್ಷಿಯ ಎರಡು ತಲೆಗಳಲ್ಲಿ ಒಂದು ತಲೆಗೆ ವಿಷ ಉಣಿಸಿ 
ಇನ್ನೊ ೦ದು ತಲೆ ಬದುಕಿರರಂದರೆ ಅಸಂಭವ. ಕಾರಣ ಜಂಗಮನ ಸೇವೆಯೇ 
ಶಿವನ "ಸೇವೆಯಾಗಿರುತ್ತದೆ. ಜ೦ಗಮಸೇವೆ ಇಲ್ಲದೆ ಲಿಂಗ ಸಾಧನೆ ಪೂರ್ಣವಾಗಲಾರದು 
ಎಂದು - “ಭಿತ್ತಿಯೆಲ್ಲದೆ ಬರೆಯಬಹುದೆ ಚಿತ್ತಾರವ? ಬಿತ್ತಿ ಬೆಳೆಯಬಹುದೆ 


' ಧರೆಯಿಲ್ಲದೆ? ಜಂಗಮವಿಲ್ಲದೆ ಲಿಂಗಾರ್ಚನೆಯ ಮಾಡಬಹುದೆ? ರೂಢೀಶ್ವರನ 


ಭೇದಿಸಬಹುದೆ ಒಡಲಿಲ್ಲದೆ? ನಿರಾಳಕರ್ತೃ ಕೂಡಲಸಂಗಮದೇವ ಜು 
ಲಿಂಗವಾದನಾಗಿ ಮತ್ತೊಂದನರಿಯೆನಯ್ಯಾ.”*- ಎಂದು ಗೋಡೆಯ ಆಧಾರವಿಲ್ಲದೆ 
ಚಿತ್ರ ಬರೆಯುವುದಾಗಲಿ, ಭೂಮಿಯ ಆಧಾರವಿಲ್ಲದೆ ಬೀಜ ಬಿತ್ತಿ ಬೆಳೆ ತೆಗೆಯುವು 
ದಾಗಲಿ, ಲಿ೦ಗಕ್ಕಾಧಾರವಾದ ಜಂಗಮ ್ಷೇತ್ರವಿಲ್ಲದೆ. ಲಿ೦ಗಾರ್ಚನೆ ; ಮಾಡುವುದಾಗಲಿ 
ಸಾಧ್ಯವಿಲ್ಲವೆಂದು. ಮಾರ್ಮಿಕವಾಗಿ ಬಸವಣ್ಣನವರು ನುಡಿದಿದ್ದಾರೆ. ಕಾರಣ ಲಿಂಗದ 
ಸ್ವರೂಪ ವೇ ಜ೦ಗಮ ಎನ್ನುತ್ತ ಪರಶಿವನಿಗೂ ಹಾಗೂ ಜಂಗಮನಿಗೂ ಅಭೇದವನ್ನು 
ಕಲಿಸಿ ವಚನದಲ್ಲಿ ವೀರಾಗಮದ ಉಲ್ಲೇಖದೊಂದಿಗೆ ಜಂಗಮನ ಸ್ವರೂಪವನ್ನು 
ಕುರಿತು- 


“ವ್ಯೋಮಾಕಾಶವೇ ಶರೀರ, ಆಕಾಶವೇ ಮುಖ, ಚಂದ್ರಾರ್ಕವಮಹ್ನಿ ಯೇ 
ನೇತ್ರಂಗಳು, ಮಹಾಮೇರು ಪರ್ವತವೇ ಲಿಂಗ, ಬ್ರಹ್ಮಾಂಡವೇ ಮಕುಟ, ಸಜ 
ಪಾದದ್ದಯಂಗಳು. ದಶದಿಕ್ಕುಗಳೇ ಬಾಹು, ಮೇಘಂಗಳೇ 'ಜಟಮಯ, ಚ೦ದ್ರಜ್ಯೋತಿಯೇ 
ವಿಭೂತಿ, ಹದ ಸರ್ವಕ್ರಿಯಾಮಯ. ನಕ್ಷತ್ರಗಳೇ ಪುಷ್ಪ ಸಪ್ತ ಆ] 


, ರುದ್ರಾಕ್ಷಿ, ಪ ಸಮುದಂಗಳೇ ಜಲಪಾತಂಗಳು. ಸೃಷ್ಟಿಮಯವೇ ಕಂಠ, ಪೃಥ್ವಿಯೇ 
, ಆಸನ, ಸಗ! ರಾತ್ರಿಯೇ ಮಠ. ತ್ರಿಕಾಲಜ್ಜಾನವೇ ಸೆ "ಸೌಭಾಗ್ಯ ಷಡುಸ (ಲಬಹ್ಮವೇ 


ಅರಿವು, ಮಹಾಶೇಷನೆ ಕಟಿಸೂತ್ರ ಮಹಾಜ್ಞಾನಸಮುದವೇ ವಾಜಯ. ಮಹಾಮೇರುವೇ 
ದಂಡಕೋಲು, ಸದ್ದುಣವೇ ಪಾತ್ರ, ಕುಲ ಶಿವಕುಲ. ವನಸ್ಪತಿಯೇ ರೋಮಂಗಳು, 
ಮಕುಟದಲಿ ಶೂನ್ಯ ಲಿಂಗ ಚಿದಾಭಾಸ ಚಿದಂಬರ-ಇಂಥ ಮಹಾಮಹಿಮ ಜಂಗಮ 
ಚತುರ್ದಶಭುಜವನೊಳಕೊಂಡು, ಬ್ರಹ್ಮಾಂಡವೇ ಮಕುಟ, ಪಾತಾಳವೇ 


೩೧. ಅಷ್ಟಾವರಣ, ಶ್ರೀ ಶಿವಕುಮಾರಸ್ವಾಮಿ ೧೯೮೧, ಪುಟ ೬೨ 
ಫಲಿ, ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸ ೩೯೯ ಪುಟ ೯೬ 


೩೦೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಾದದ್ದಯವಾಗಿ ಸುಳಿದನು ನೋಡಾ. ಎನ್ನುತ್ತ ಜಂಗಮನು ಸಾಕ್ಟಾತ್‌ ಶಿವಸ್ವರೂಪಿ 
ಎಂದು ವರ್ಣಿಸಲಾಗಿದೆ. ಕಾರಣ 


ಚರೋ ಲೋಕಹಿತಾರ್ಥೀ ಸ್ಕಾದಹಃ ಚರಹಿತೇ ರತಃ 
೩೪ 
ಇತಿ ಚರಾನ್‌ ಸುಯಷ್ಟವ್ಯಮಿತ್ರ್ಶೇಶಚ್ಛಿ ವಶಾಸನಮ್‌॥ 


ಲೋಕಹಿತಕ್ಕಾಗಿ ಸಂಚರಿಸುತ್ತಿರುವ ಜಂಗಮನ ತೃಪ್ತಿಯೇ ಪ್ರತಿಯೊಬ್ಬ ಗೃಹಸ್ಥ ಸ್ಥನ 
ಕರ್ತವ್ಯವೆಂದು ಶಿವಶಾಸ ಸನವಿರುತ್ತದೆ ಎಂದು ನಿರೂಪಿಸಿ,  ಜಂಗಮನನ್ನು ಸತ್ಯರಿಸುವ 
ಬಗೆಯನ್ನು ಆಗಮ ಮತ್ತು ವಚನಗಳು ವಿವರಿಸಿವೆ. 


| ಜಂಗಮನನ್ನು ಸತ್ತರಿಸುವ ಬಗೆ 
ತದಾಗತಂ ಗೃಹೇ ವೀಕ, ಪತುತಾ ನ್ಹಿಯಾಭಿವಾದಯೇತ್‌। 


ಉಬಿ ಇರವ] ಸು 
ಶ್ರಮಾಪನೋ ಪ ಕುರ್ಚಾದ್‌ “ಹಜನಾದಿಭಿರಾದರಾತ್‌ | 
ಪ್ರಣಮ್ಯ ಸ ಸ್ವಾಗತಂ ಬ್ರೂಯಾತ್‌ ಪಾದಪ್ರಕ್ಷಾಲನಂ ಚರೇತ್‌! 


ಪ್ರಥಮಂ ಪೂಜಯೇದ್‌ ಗ೦ಧಪುಷ್ಟೈಃ | ಸಲಕ್ಷಾಲಯೇತ್ತತಃ [1 


ಮನೆಗೆ ಬಂದ ಜಂಗಮ (JRE ವಯಸಿನಲ್ಲಿ ಹಿರಿಯನಾಗಿರಲಿ 
ಕಿರಿಯನಾಗಿರಲಿ ಅವನನ್ನು ನೋಡಿ ಎದ್ದು ನಿಂತು ಗೃಹಸ್ಥನು ನಮನಾಗಿ 
ನಮಸ್ಕರಿಸಬೇಕು. ಆದರ ವಾಚ್‌ ಬೀಸಣಿಗೆ ರಾರಾ ಸೇವೆ 
ಮಾಡಿ ಅವನ ಶ್ರಮಪರಿಹಾರವನ್ನು ಮಾಡಬೇಕು. ನಮಸ್ಕರಿಸಿ ಸ್ವಾಗತವನ್ನು 
ಹೇಳಬೇಕು; ಮೊದಲು ಪಾದಗಳನ್ನು es ಗಂಧ-ಪುಷ್ಪ ಮುಂತಾದವು 
ಗಳಿ೦ದ ಪೂಜಿಸಬೇಕು, ಮತ್ತೆ ಅವುಗಳನ್ನು ತೊಳೆಯಬೇಕು. ಎಂದು ತಿಳಿಸಿದೆ. 
ವಚನಗಳೂ ಸಹ ಇದನ್ನೇ ಪ್ರತಿಪಾದಿಸುತ್ತ - 

ಜ೦ಗಮಭಕ್ತಿಯ ವಿವರ ಅದೆಂತೆಂದಡೆ: 

ಶುದ್ಧವಹ ಪಾಕಪ್ರಯತ _೦ಗಳಿ೦ದ, ಪ್ರಿಯವಾಕ್ಕಂಗಳಿ೦ದ, 

ಬಾಹ್ಯಪರಿಚಾರಂಗಳಿಂದ. ಸಹಜಹಸ್ತದಿಂದ, ರ ಛಲ ಧನ ಯವ್ವನ 

ತ ವಿದ್ಯ ರಾಜ್ಯ ತಪವೆಂಬ ಅಷ್ಟಮದಂಗಳ ಬಿಟ್ಟು, 

ಚರ್‌ ಬಿಟ್ಟು ನಿರಹಂಕಾರಭರಿತನಾಗಿ, ಉಪಾಧಿಯಬಿಟ್ಟು 

ನಿರುಪಾಧಿಕನಾಗಿ ದೇಹಾದಿಗುಣಂಗಳ ಬಿಟ್ಟು ನಿರ್ದೇಹಿಕನಾಗಿ, 

ಅಪೇಕ್ಷೆಯಂ ಬಿಟ್ಟು ನಿರಾಪೇಕ್ಷಿತನಾಗಿ, ಜಂಗಮವೇ 

ಲಿಂಗವೆಂದು ಮನಶುಚಿಯಿಂದ ಮಾಡುವುದೀಗ ಜ೦ಗಮಭಕ್ತಿ ನೋಡಾ, 

ಅಪ್ರಮಾಣಕೂಡಲಸಂಗಮದೇವಾ.” 


೩೩. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ ೮, ವಚನ ಸಂಖ್ಯೆ ೭೭೦ ಪುಟ ೩೪೭ 
೩೪. ಚ೦.ಆ.ಕ್ರಿ ಪಾ. ಪಟಲ ೪, ಶ್ಲೋಕ ಸಂಖ್ಯೆ ೩೫ 

೩೫. ಪಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೬-೪೭ 

೩೬. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವಚನ ಸಂ. ೮, ವಚನ ಸಂಖ್ಯೆ ೩೬೨ ಪುಟ೧೬೫ 


ಟಚ್‌ a ಮ su 


ಜಂಗಮ ೩೦೫ 


ಎಂದು ಚರಲಿಂಗ ರೂಪಿ ಜ೦ಗಮನನ್ನು ತನ್ನ ಮನೆಗೆ ಕರೆತಂದು ಪೀಠದ 
ಮೇಲೆ ಆಸನ ಹಾಕಿ ಕೂಡಿಸಿ, ತನ್ನಲ್ಲಿಯ ಅಷ್ಟಮದಗಳನ್ನು ಬಿಟ್ಟು, ನಿರುಪಾಧಿಕನಾಗಿ, 
ನಿರಪೆ ಕ್ಷಿತನಾಗಿ, ಮನಃ ಶುದ್ಧಿಯಿಂದ. ಸಮೋಜತೋಪಶಾರಣಕಜ' ಪೂಜಿಸಬೇಕೆಂದು 
ಪ್ರತಿಪಾದಿಸುತ್ತವೆ. ಈ ಬಗೆಯಾಗಿ ಜಂಗಮನ ಸೇವೆ ಮಾಡುವವನಿಗೆ ಭೋಗ 
ಮೋಕ್ಷಗಳೆರಡರ ಲಾಭ ದೊರೆಯುತ್ತದೆ ಎಂದು ಜಂಗಮನ ಪೂಜಾಫಲವನ್ನು 
ಹಾಗೂ ಮಹಿಮೆಯನ್ನು ಆಗಮ ಮತ್ತು ವಚನಗಳಲ್ಲ ವರ್ಣಿಸಲಾಗಿದೆ. 


ಜಂಗಮನ ಮಹಿಮೆ/ಪೂಜಾಫಲ- 


ಜಂಗಮನ ದರ್ಶನ ಮಾತ್ರದಿಂದ ಸರ್ವಸಿದ್ಧಿಗಳು೦ಟಾಗುವವು. ಅಲ್ಲದೇ 
ಆತನನ್ನು ಪೂಜಿಸಿ, ವಂದಿಸಿ, ಧನ, ಕನಕ, ವಸ್ತಾದಿಗಳನ್ನು ಸಮರ್ಪಿಸಿ ಅತಿಥಿಯಂದು 
ಸತ್ಯಾರ : ಮಾಡಿದಡೆ ಕೋಟಿಯಾಗಗಳ ಪುಣ್ಯಲಾಭ ಉಂಟಾಗುವದು ಹಾಗೂ 
ಆತನ ಪಾದಪೂಜೆ ಮಾಡುವವನಿಗೆ ೫೭ ೭ 022೬ ಲಾಭ ದೊರೆಯುತ್ತದೆ. 
ಜ೦ಗಮ ಮೂರ್ತಿಯ ಪಾದದ ಧೂಳಿಯು ಯಾವನ ಮನೆಯಲ್ಲಿ ಬೀಳುವು ದೋ 
ಅವನ ಮನೆ ಪಾವನವಾಗುವುದು ಎಂದು ಆಗಮಗಳು ಅರುಹುತ್ತವೆ. ಕಾರಣಾಗಮದಲ್ಲ 
ಪರಶಿವನು ಪಾರ್ವತಿಗೆ - 


ಮತ್ತೋಧಿಕೋ ಜಂಗಮೋ ಹಸ ಪೂಜ್ಯೋ ಗೃಹಮಾಗತಃ। 
ಅನ್ನಪಾನಾದಿಭಿಕ್ಸೈ ವ ತದಭೀಷ ಸಪ್ರದಾನತಣ 


ಜಂಗಮನು ನನಗಿಂತಲೂ ಶ್ರೇಷ್ಠನಾಗಿದ್ದು ಅವನು ಮನೆಗೆ ಬಂದರೆ 
ಅನ್ನಪಾನಾದಿಗಳಿಂದಲೂ ಇಷ್ಟವಸ್ತುಗಳನ್ನು ಕೊಡುವುದರಿಂದಲೂ ಅವನನ್ನು 
ಐಜಿಸಬೇಕು ಎಂದು ಅರುಹುತ್ತಾನೆ. 'ಚಂದ್ರಜ್ಞಾನಾಗಮವೂ ನಿ 1 
ಮಹಿಮೆಯನ್ನು ಕುರಿತು - 
ಐಹಿಕಾಮುಷ್ಠಿಕಾ ಭೋಗಾ ಮೋಕ್ಷಸ್ತತ್ಸ೦ಂಗತೋ ಭವೇತ್‌! 

ಚರಸ೦ಗಸ್ತು ಸರ್ವೇಷಾಂ ಸರ್ವಕಾಮಫಲಪುದಃ॥ 

ತತ್ಪಾದಪಾ೦ಶುಭಿಃ ಪೂತಂ ಭವನಂ ಚೇತರದ್ದನಮ್‌ ॥ 

ತದ್ಯಥಾಶಕ್ತಿ ಸಂಪೂಜ್ಯಾ ಜಂಗಮಾ ಹಿ ಹತೇಮ್ಸನಾ। 
A ಇಡ? ಮಾನುಷಾಕಾರಾಃ ಪ್ರತ್ಯಕ್ಷಪರಮೇಶ್ವರಾಃ॥. 


ಅರ್ಥಾತ್‌ “ಲೌಕಿಕ-ಪರಲೌಕಿಕ ಭೋಗಗಳು ಮಾತ್ರವಲ್ಲ, ಮೋಕ್ಷವೂ ಸಹ ಜಂಗಮ 
ಪೂಜೆಗೈಯುವವನಿಗೆ ಅನಾಯಾಸವಾಗಿ ದೊರೆಯುತ್ತದೆ. ಆದ್ದರಿ೦ದ ಜಂಗಮನ 
ಸಹವಾಸವನ್ನು ಅಪೇಕ್ಷಿಸುವವರಲ್ಲರ ಇಷ್ಟಾರ್ಥಗಳು ಫೆಲಪುದವಾಗುತವೆ. ಜಂಗಮನ 
' ಪಾದದೂಳಿನಿಂದ ಪವಿತ್ರವಾದುದೇ ಮನೆ. ಉಳಿದದ್ದೆಲ್ಲವೂ ಕಾಡು. ಆದುದರಿಂದ 


೩೭. ಕಾ.ಆ.ಕ್ರಿ.ಪಾ.ಪಟಲ ೩, ಶ್ಲೋಕ ಸಂಖ್ಯೆ ೭೪ 
೩೮. ಚಂ.ಆ. ಕ್ರಿಪಾ. ಪಟಲ ೪, ಶ್ಲೋಕ ಸಂಖ್ಯೆ ೨೯-೩೦ 


೩೦೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸ್ಪಹಿತವನ್ನು ಬಯಸುವವನು ಯಥಾಶಕ್ತಿ ಜ೦ಗಮನನ್ನು ಪೂಜಿಸಬೇಕು. ಏಕೆಂದರೆ 
ಜಂಗಮನು ಮನುಷ್ಠರೂಪದಲ್ಲಿರುವ ಸ ಸಾಕ್ಷಾತ್‌ ಪರಮೇಶ್ವರನೇ ಸರಿ." ಎಂದು ವಿವರಿಸಿದೆ. 
ಅಂತೆಯೇ ಸೂಕಾ ನ್ಲಿಗಮವೂ ಸಹ ಜಂಗಮನ ಮಹಿಮೆಯನ್ನು ಹೀಗೆ ವರ್ಣಿಸುತ್ತದೆ. 


ಷಟ್‌ಸ್ಥಲಜ್ಞಾನಸಂಪನ್ನಃ ಷ ಷಡಂಗಾಂಗಸಮಾಧಿಮಾನ್‌। 
ಆತ್ಮವತ್‌ ಪರಿದ್ರಷ್ಟು ಚ ಸ ಏವಾಹಂ ನ ಸಂಶಯಃ 


ವೀರಶೈ ವಃ ಪರೋ ಯಸ್ತು ಯತ್ರ ತಿಷ್ಠತಿ ಪ ಪಾರ್ವತಿ! 
ಶೀಪ ತತ್ತಪಃ ಶಾಂತಿಸತ್ರ ತಿಷ್ಠಾಮಿ ಸರ್ವದಾ। ಐತೆ 


“ಷಟ್‌ಸ್ಥಲಜ್ಞಾನಸಂಪನ್ನನೂ, ಶಿವನ ಸರ್ವಜ್ಞಶಾ, ತೃಪ್ತಿ, ಅನಾದಿಬೋಧ, ಸ್ವತ೦ತ್ರತಾ, 
ಅನಂತಶಕ್ತಿ ಮತ್ತು ಆಲುಪ್ರಶಕ್ಕಿಗಳೆಂಬ ಷಡಂಗಗಳಲ್ಲಿ ಜರಾ ಮನಸ್ಸುಳ್ಳ ತನ್ನ! ೦ತೆಯೇ 
ಇತರರನ್ನು ಕಾಣುವವನು ನಿಸಂಶಯವಾಗಿಯೂ ಶಿವ ಸ್ವರೂಪಿಯೇ. ಆಗಿರುತ್ತಾನೆ. 
ಇಂತಹ ಮಹಿಮೆಯುಳ್ಳ ಶ್ರೇಷ್ಠನಾದ ವೀರಶೆ ವನು ಎಲ್ಲಿರುವನೋ ಅದೇ ತೀರ್ಥ, 
ಅದೇ ತಪಸ್ಸು ಅದೇ ಶಾಂತಿನಿವಾಸ ಮತ್ತು aR ಸದಾ ಅಲ್ಲಿಯೇ ನೆಲೆಸಿರುತ್ತಾನೆ.” 
ಎಂದು ತಿಳಿಸಿದೆ. ಅಂತೆಯೇ ಚಂದ್ರಜ್ಞಾನಾಗಮವು ಆ 

ಸರ್ವತೀರ್ಥಾಭಿಷೇಕಾಚ್ಚ ಸರ್ವಯಜ್ಯವಿಧಾನತಃ। 

ಸರ್ವದೇವಾರಾಧನಾಚ್ಚ ಚರಪೂಜಾ ಗರೀಯಸೀ 

ದೂರೇ ಎಲೋಕ್ಕ ಮಾಹೇಶಾನಭಿಗಮ್ಯಾಭಿವಾದ್ಯ ಚ್‌ 

ಗೃಹಮಾನೀಯ ಯಷ್ಟವ್ಯಮಿತ್ಯೇತಚ್ಛಿ ಸ್‌ 

ಬ್‌ ಲೋಕಹಿತಾರ್ಥೀ ಸ್ಕಾದಹಃ ಚರಹಿತೇ ರತಃ 

ಇತಿ ಚರಾನ್‌ ಸುಯಷ್ಟವ್ಯಮಿತ್ಯೇತಚ್ಛಿವರಾಸನಮ್‌ 

ಜ೦ಗಮಾನಸಮಚ್ಯೆ ವ ಮತ್ಪೂಜಾ ಕ್ರಿಯತೇ ಯದಿ 

ಸಾ ಪೂಜಾ ವಿಘಲೈವ ಸ್ಯಾದಿತ್ಯೇತಜ್ಛಿ ೈವಶಾಸನಮ್‌ 

ತದಾತ್ಮಹಿತಮಾಕಾಂಕ್ಷಮಾಣಃ ಸಂಪೂಜಯೇಚ್ಚರಾನ್‌ A 

ತೇಷಾಂ ಯಥಾ ಮನಸ್ತ್ಯ ಹಃ ಸೈವ ಪೂಜಾ ನಿಗದ್ಯತೇ॥ 


ಎ೦ದು ಎಲ್ಲ ಪುಣ್ಯಕ್ಷತ್ರಗಳಲ್ಲಿನ ತೀರ್ಥಸ್ನಾನ, ಎಲ್ಲ ಬಗೆಯ ಯಜ್ಞಾನುಷ್ಠಾನ 
ಮತ್ತು ಸಮಸ್ತ ದೇವತೆಗಳ ಪೂಜೆ ಇವೆಲ್ಲವುಗಳಿಗಿಂತಲೂ ಜಂಗಮ ಪೂಜೆಯು 
ಮಿಗಿಲಾದುದು. ಜ೦ಗಮನನ್ನು ಪೂಜಿಸದೆ ಶಿವನನ್ನು ಪೂಜಿಸಿದ್ದೇ ಆದರೆ ಅಂತಹ 


ಪೂಜೆಯು ನಿಷ್ಠಲವಾಗುತ್ತದೆ ಜಂಗಮನ ಸಾ ಸ್ಪತೆಯನ್ನು ಸ ಸಾರುತ್ತದೆ. 


ವಚನಗಳಲ್ಲಿಯೂ ಇದೇ ಅಭಿಪ್ರಾಯ ಬಿಂಬಿತವಾಗಿದ್ದು ಷಣ್ಮುಖ 
ಶಿವಯೋಗಿಗಳು ತಮ್ಮ ವಚನದಲ್ಲಿ - 


“ಜಂಗಮವೇ ಜಗದ್ಧರಿತನು ನೋಡಾ, ಜಂಗಮವೇ ಜಗದೀಶ್ವರನು ನೋಡಾ 


೩೯. ಸೂ.ಆಕ್ರಿಪಾ. ಪಟಲ ೭, ಶ್ಲೋಕ ಸಂಖ್ಯೆ ೮೦-೮೧ 
೪೦. ಚಂ.ಆ. ಪಟಲ ೪, ಶ್ಲೋಕ ಸಂಖ್ಯೆ ೩೩-೩೭ 


ಡಸ್‌ 


~~ 


ಜಂಗಮ ಒ೦೭ 


ಜನನನಾಶ ಮರಣ ವಿರಹಿತನಾದ ಒಬ್ಬ ಪರಮ 

ಜಂಗಮನ ದರ್ಶನವ ಮಾಡಿದರೆ ಒಂದು 

ಕೋಟಿ ಲಿಂಗಂಗಳ ದರ್ಶನವಾದಂತೆ ನೋಡಾ 

ಆ ಜಂಗಮದ ಚರಣ ಕಮಲದ ಮೇಲೆ ಲಲಾಟವನ್ನಿಟ್ಟು ಕ 
ಶರಣು ಮಾಡಿದರೆ ಶತಕೋಟಿ ದೋಷ ಪರಿಹಾರ ನೋಡಾ... 


ಎಂದು ಜಂಗಮನ ಶ್ರೇಷ್ಠತೆ ಮತ್ತು ಜಂಗಮರ ದರ್ಶನ ಫಲಗಳನ್ನು 
ಹೇಳಿರುವರು. ಅಲ್ಲದೇ ತಮ್ಮ ಇನ್ನೊಂದು ವಚನದಲ್ಲಿ - 


“ಚತುರ್ವೇದಿಗಳಾದ ಸ ಬ್ರಾಹ್ಮಣರಿಗೆ ನಿತ್ಯಭೋಜನ ಮಾಡಿಸಿದ ಫಲವು, 
ಒಬ್ಬ ಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದ ಫಲಕ್ಕೆ ಸರಿಯಿಲ್ಲ ನೋಡಿರೋ... 


ಎ೦ದು ಜಂಗಮನ ಮಹಿಮೆಯನ್ನು ಆಗಮ ಮತ್ತು ವಚನಗಳರಡೂ ಸಾರುತ್ತವೆ. 


ಒಟ್ಟಿನಲ್ಲಿ ಜಂಗಮ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ ಬಿಪ್ನಛಯಲ್ಲ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ಶಿವಾಗಮಗಳಲ್ಲಿ 'ಸರ್ವ ಲೋಕೋಪಕಾರಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಸಂಚಾರ 
ಕೈಗೊಳ್ಳುವಂತಹ ಸಾಕ್ಟಾತ್‌ ಶಿವನೇ ನ ಎಂದು ತಿಳಿಸುತ್ತದೆ. ಶಿವಜ್ಜಾನಿ, 
ಯೋಗಿ, ಮಾಹೇಶ್ವರ, ವೀರಮಾಹೇಶ್ವರ -ಇವೆಲ್ಲವೂ ಜಂಗಮ ಶಬ್ದದ ಪರ್ಯಾಯ 


ಪದಗಳೆಂದು ತಿಳಿಸಿ ಗುರು ಲಿಂಗಕ್ಕಿಂತ ಜಂಗಮನ ವಿಷಯದಲ್ಲಿ ಹೆಚ್ಚು 


ಭಕ್ತಿಯಿಂದಿರುವುದು ಉತ್ತಮ ಭಕ್ತಿ ಎಂದು ಚ೦ದ್ರಜ್ಞಾನಾಗಮವು ತಿಳಿಸುತ್ತದೆ. 
ಅಲಿದೆ ಜಂಗಮನ ಬಾಹ್ಯ ಕ್ಷಣಗಳನ್ನು ಮತ್ತು ಅಂತರಂಗ ಲಕ್ಷಣಗಳನ್ನು ನಿರೂಪಿಸುತ್ತ 
ನಿಸ್ನಂಗತ್ವ, ನಿರಾಭಾರಿತ್ರ ನಿಸ್ತೀಮತ್ತ. ನಿರುಪಾಧಿಕತ್ವ, ನಿರ್ದೇಹತ್ತ.. ನಿರ್ಮಲತ್ವೆ 
ನಿತೃತ್ವ - ವಃ ಚೌ ಲಕ್ಷಣಗಳೆಂದು ತಿಳಿಸಿ ಆ ಸ ಜ್‌ ಯಾರೇ 
ಆಗಿರಲಿ ಅವನು ಶಿವಯೋಗಿ” ಎ೦ದು ಘೋಷಿಸುತ್ತದೆ. ಜಂಗಮ ಸಾಕ್ಷಾತ್‌ 
ಶಿವಸ್ತರೂಪನಾಗಿರುವುದರಿಂದ ಜಂಗಮನು ಸಂತ ೈಪ್ರನಾದರೆ ಶಿವನು ಸಂತೃಪ್ಪನಾಗುವನು. 
ಆದುದರಿಂದ ಆತನ ಉಪೇಕ್ಷ ಸಲ್ಲದೆಂದು ತಿಳಿಸುತ್ತ ಜಂಗಮನನ್ನು "ಸತ್ಕರಿಸುವ 
ಬಗೆಯನ್ನು ವಿವರಿಸಿವೆ. ಶಿವಸ್ಟರೂಪಿಯಾದ ಜಂಗಮನನ್ನು ಪೂಜೆಗೈ ಸ್ನ 


ಲೌಕಿಕ-ಪರಲೌಕಿಕ ಭೋಗಗಳು ಮಾತ್ರವಲ್ಲ. ಮೋಕ್ಷವೂ ಸಹ ಭವಸ 


| ದೊರೆಯುತ್ತದೆ. ಎಲ್ಲ ಪುಣ್ಯಕ್ಷೇತ್ರಗಳಲ್ಲನ ತೀರ್ಥಸ್ನಾನ, ಎಲ್ಲ ಬಗೆಯ ಯಜ್ಞಾನುಷ್ಠಾನ 


ಮತ್ತು ಸಮಸ್ತ ದೇವತೆಗಳ ಪೂಜಿ ಇವೆಲ್ಲವುಗಳಿಗಿಂತಲೂ ಜಂಗಮ ಪೂಜೆಯು 
ಮಿಗಿಲಾದುದು. ಜ೦ಗಮನನ್ನು ಪೂಜಿಸದೆ ಶಿವನನ್ನು ಪೂಜಿಸಿದ್ದೇ ಆದರೆ ಅಂತಹ 
ಪೂಜೆಯು ನಿಷ್ಠಲವಾಗುತ್ತದೆ ೫1 ಪ್ರಿಪಾದಿಸಿವೆ. ಜಂಗಮನ ಕುರಿತು ಇದೇ 
ವಿವರಣೆಯೇ ವಚನಗಳಲ್ಲಿ ಪ್ರತಿಪಾದನೆಗೊಂಡಿದ್ದು ವಚನಕಾರರು ತಮ್ಮ ಅನೇಕ 
ವಚನಗಳಲ್ಲಿ ಆಗಮೋಲ್ಲೇಖಗಳನ್ನು ಬಳಸಿ ವಿಷಯವನ್ನು ಪ್ರತಿಪಾದಿಸಿದ್ದಾರೆ. 


೪೧. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂ. ೯, ವಚನ ಸಂಖ್ಯ ೩೫೭ ಪುಟ೨೦೮ 
೪೨. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂ. ೯, ವಚನ ಸಂಖ್ಯೆ ೩೫೮ ಪುಟ೨೦೮ 


೫.೧.೪ ಪಾದೋದಕ 


ಅಷ್ಟಾವರಣದಲ್ಲಿ ನಾಲ್ಕನೇ ಸೋಪಾನವೇ ಪಾದೋದಕ. ವೀರಶೈವರಲ್ಲಿ 
ಪಾದೋದಕ ಪದ್ಧತಿಯು ಅತ್ಯಂತ ವಿಶಿಷ್ಟವಾಗಿದ್ದು, ಗುರು-ಲಿಂಗ-ಜ೦ಗಮರಿಗೆ 
ತನು-ಮನ-ಧನಗಳನ್ನು ಅರ್ಪಿಸುವುದರ ಪ್ರತೀಕವಾಗಿದೆ. 


ಪಾದೋದಕದ ಶಾಬ್ದಿಕ ಮತ್ತು ತಾತ್ಲಿಕ ವಿವೇಚನೆ, ಪಾದೋದಕದ ವಿಧಗಳು, 
ಪಾದೋದಕ ಮಾಡಿಕೊಳ್ಳುವ ಎಧಾನ, ಲಭ್ಯ ಪಾದೋದಕದಲ್ಲಿಯೇ ತ್ರಿವಿಧ 
ಪಾದೋದಕವೆಂದು ಪರಿಭಾವಿಸುವಿಕೆ, ಪಾದೋದಕ ಸ್ತೀಕರಿಸುವ ವಿಧಾನ, 
ಪಾದೋದಕದ ಮಹಿಮೆ ಮುಂತಾದವುಗಳ ಬಗ್ಗೆ ಶಿವಾಗಮಗಳಲ್ಲಿ ಹಾಗೂ 
ವಚನಸಾಹಿತ್ಯದಲ್ಲಿ ಚರ್ಚೆಸಲಾಗಿದ್ದು ಅದು ಇಂತಿದೆ - 


ಪಾದೋದಕದ ಶಾಬ್ದಿಕ ಮತ್ತು ತಾತ್ವಿಕ ವಿವೇಚನೆ 


ಸಾಮಾನ್ಯರ್ಥದಲ್ಲಿ "ಪಾದಸ್ಯ ಉದಕ೦ ಪಾದೋದಕಂ' ಎಂಬ ವಿಗ್ರಹದಂತೆ 
"ವೀರಶೈವರ ಉಪಾಸ್ಕ ಮೂರ್ತಿಗಳಾದ ಗುರು-ಜಂಗಮರ ಪಾದಪದ್ಮಗಳ ಮೇಲ 
ಮಂತ್ರ ಪೂರ್ವಕವಾಗಿ ಎರೆದ ಉದಕವೇ ಪಾದೋದಕ' ವೆಂದು ಅರ್ಥೈಸಿದರೆ, 
ಇದನ್ನೇ ತಾತ್ವಿಕವಾಗಿ ಶಿವಯೋಗಿ ಶಿವಾಚಾರ್ಯರು ಹೀಗೆ ವಿಶ್ಲೇಷಿಸಿದ್ದಾರೆ- 


ಪಾದಶಬ್ಲೇನ ಗುರುದೇವ ನಿಗದ್ಯತೇ 

ಶಿಷ್ಯಕ್ಟೋದಕ ಶಬ್ದೇನ ತಯೋರೈ ಕ್ಕ೦ತು ದೀಕ್ಷಾಯ್ಲಾ 

ಪರಸಂವಿತ್‌ ಪ್ರಕಾಶಾತ್ಮಾ ಕ ಭಾವನಾಂ 

ಅರ್ಥಾತ್‌ "ಪಾದ' ಶಬ್ದವು "ಗುರು'ವನ್ನು "ಉದಕ" ಶಬ್ದವು ಶಿಷ್ಯನನ್ನು ಹಾಗೂ 
ಇವರೀರ್ವರ ಐಕ್ಯತೆಯನ್ನು ಸೂಚಿಸುವುದೇ “ಪಾದೋದಕ' ವೆಂದು ಅರ್ಥೈಸಿದ್ದಾರೆ. 
ಇಲ್ಲಿ "ಗುರು'ವನ್ನು ಪಾದಕ್ಕೆ ಹೋಲಿಸಿದುದರ ಅರ್ಥವು ಅತ್ಯಂತ ಎಲಕ್ಷಣವಾಗಿದೆ. 
ಪಾದವು ಕರ್ಮೇಂದ್ರಿಯವಾಗಿದ್ದು, ಅದು ಕ್ರಿಯೆ, ನಡತೆ ಮತ್ತು ಆಚರಣ 
ಎ೦ಬರ್ಥವನ್ನು ಸೂಚಿಸುತ್ತದೆ. ಕಾರಣ ಜಗತ್ತಿಗೆ ಮಾರ್ಗದರ್ಶಕನಾದ ಸದ್ಗುರುವು 
ಕೇವಲ ಆತ್ಮಕಲ್ಯಾಣಕ್ಕಾಗಿ ಜ್ಞಾನವನ್ನು ಸಂಪಾದಿಸಿಕೊಂಡರೆ ಸಾಲದು, ಆತನು 
ಸದಾಚಾರ ಸಂಪನ್ನನೂ, ಚಾರಿತ್ಯವಂತನೂ ಆಗಿರಬೇಕೆಂಬ ಉದ್ದೇಶದಿಂದ ಪಾದ 
ಶಬ್ದಕ್ಕೆ ಗುರುವೆಂದು ಅರ್ಥೈಸಿದ್ದಾರೆ. 

ಇನ್ನು 'ಶಿಷ್ಯ'ನನ್ನು “ಉದಕ'ಕ್ಕೆ ಹೋಲಿಸಿದ್ದುದರ ಅರ್ಥವು "ಪಾದಕ್ಕೆ ಉದಕವು 
ಸಮರ್ಪಿತವಾಗುವಂತೆ ಶಿಷ್ಯನು ಗುರುವಿಗೆ ಸಮರ್ಪಿತನಾಗಬೇಕೆಂಬ ಅರ್ಥ'ವನ್ನು 
ನೀಡುತ್ತದೆ. ಅಲ್ಲದೇ ನೀರಿನಲ್ಲಿರುವ ಗುಣಗಳಾದ ಶೀತಲ, ಶುದ್ಧ, ಹಾಗೂ ನಿರಾಕಾರ 
ಗುಣದಂತೆ ಶಿಷ್ಠನೂ ಸಹ ಶಾಂತನೂ, ಚಾರಿತ್ರಿಕವಾಗಿ ಹಾಗೂ ಮಾನಸಿಕವಾಗಿ 


೧. ಸಿದ್ದಾಂತ ಶಿಖಾಮಣಿ, ಪರಿಚ್ಛೇದ ೧೯, ಶ್ಲೋಕ ಸಂಖ್ಯೆ ೭ 


ಪಾದೋದಕ ೩೦೯ 


ಪರಿಶುದ್ಧನೂ, ಹಾಗೂ ನಿರಹಂಕಾರಿಯೂ ಆಗಿರಬೇಕೆಂಬ ಉದ್ದೇಶದಿಂದ ಶಿಷ್ಯನನ್ನು 
ಉದಕಕ್ಕೆ ಹೋಲಿಸಲಾಗಿದೆ. 


ಖಾ ತ್ರಿಕರ್ಣಶುದ್ಧನಾಗಿ ಗುರುವಿಗೆ ಶರಣಾಗತನಾದ ಶಿಷ್ಕನನ್ನು ಗುರುವು 
ಅನುಗ್ರಹಿಸಿ ತ್ರಿವಿಧ ದೀಕ್ಷಾದಿ ಸಂಸ್ಕಾರದಿ೦ದಲೂ, ತತ್ವಜ್ಞಾನೋಪದೇಶದಿಂದಲೂ 
ಶಿಷ್ಯನ ಅಜ್ಞಾನ ಹಾಗೂ. ಮಲಗಳ" ನಿವೃತ್ತಿಗೊಳಿಸಿ, ನಿರ್ಮಲ ಶಿವಜ್ಞಾನವನ್ನು 
ಬೋಧಿಸಿದಾಗ ಉಂಟಾಗುವ ಗುರು 'ಶಿಷ್ಕರ ಐಕ್ಯ ತೆಯ ಸಂಬಂಧವೇ 
ಪಾದೋದಕವೆಂದು ಅಧೆ ಸಿದ್ದಾರೆ. ಆದರೆ ಈ ಡಿ ಶಿಷ್ಯರ ಐಕ್ಕವು ಶಾರೀರಿಕವಾಗಿ 
ಅಥವಾ ಮಾನಸಿಕವಾಗಿ ಅಲ್ಲ. ಬದಲಾಗಿ ಅವರು ತಟ್‌ ಪರಶಿವಾನಂದ 
ಸ್ವರೂಪದ್ದಾಗಿರುತ್ತದೆ. ಹೀಗೆ ಗುರುವಿನಿಂದ ಪ್ರಾಪ್ತವಾದ ಪರಶಿವನ ಸ್ವರೂಪಾನಂದ 
ಜ್ಞಾನವೇ ಪಾದೋದಕವಾಗಿದೆ. ಕಾರಣ- 

ಪರಮಾನಂದ ಏವೋಕ್ತಃ ಪಾದಶಬ್ದೇನ ನಿರ್ಮಲಃ। 

ಜ್ಞಾನಂ ಚೋದಕ ಶಬ್ದೇನ ಪಾದೋದಕಮಿತಿ ಸ್ನ ತಮ್‌ 


“ಪಾದ” ಶಬ್ದವು "ಪರಮಾನಂದ' ಎಂಬ ತಾತ್ಟರ್ಯವನ್ನೂ “ಉದಕ' ಶಬ್ದವು 
“ನಿರ್ಮಲವಾದ ಜ್ತಾ ಜ್ಞಾನ' ಎಂಬರ್ಥವನ್ನು ನೀಡುತ್ತದೆ. ಕಾರಣ ಪರಶಿವನ ಪರಮಾನಂದ 
ಸ್ವರೂಪದ ನಿರ್ಮಲ ಜ್ಞಾನವೇ ಸರಾ: ಎಂದು ಕರೆದಿದ್ದಾರೆ. ಶಿವನು ಜ್ಞಾನಾನಂದ 
ಸೆರೂಪನೆಂದು ಹೇಳಲಾಗುತ್ತದೆ. ಅಂತೆಯೇ "ಪಾದೋದಕ'ವೂ ಸಹ ಶಿವಾನಂದ, 
ಶಿವಜ್ಞಾನಗಳ ಸಮನ್ಹಯವನ್ನು ಪ ಪ್ರತಿನಿಧಿಸುತ್ತದೆ. 


ಗುರುವಿನಿಂದ ಉಪಲಭ್ಯ ಪ್ರ ಶಿವಜ್ಞಾನವನ್ನು ನಿರಂತರವಾಗಿ ಅನುಚಿಂತನ 
ರೂಪದಿಂದ ಮನನ a ಶಿಷ್ಯನಲ್ಲಿಯ ದ್ರೆ Jತಭಾವನೆಯು ನಷ್ಟವಾಗಿ, ಆತ 
ತನ್ನಂತರಂಗದಲ್ಲಿಯ ಜ್ಯೋತಿರ್ಲಿಂಗವನ್ನು ಗ್‌ ೦ಧಾನಗೈದು ``ವೋಹಂ' 
ದರದ ಸಾಧನೆಗೈದು ಭೇ ಸಾಮರಸ್ಯ ವನ್ನು ಹೊಂದಿ ಲದ ರೈ ತಾನಂದವನ್ನು 
ಅನುಭವಿಸುತ್ತಾನೆ. ಇಲ್ಲಿ ಶಿಷ್ಯನ ಚಿತ್ಕಲೆಯಲ್ಲಿಯ ಪ್ರಣವಸ ಸರೂಪದ ಆ ಪರಶಿವನೇ 
ಪದ. ಅದರಿಂದ ಉದಯಿಸಿದ ಕಾರಣ ಪಾದ. ಅದು ಚಿದ್ರಸವಾದುದರಿಂದ 
ಪಾದೋದಕವೆಂಬ ಹೆಸರು ಅನ್ವಯವಾಗುತ್ತದೆ. ಕಾರಣ ಶಿಷ್ಕನಿಗುಂಟಾಗುವ 
' “ಪರಮಾನಂದ ಪ್ರಜ್ಞೆಯೇ ಪಾದೋದಕ' ವೆಂದು ತಾತ್ತಿಕವಾಗಿ ಅಥೈ "ಸಲಾಗಿದೆ. 
ಪ್ರ ತಾತ್ವಿಕವಾದ ಪಾದೋದಕವನ್ನು ಕುರಿತು ಜೆ ಚೆನ ಸಬಸವಣ್ಣನವರು ದ 


ನಿತ್ಯನೆಂಬ ಭಕ್ತನ ಮನೆಗೆ ಘನಚೈತನ್ಯವೆಂಬ ಜಂಗಮ ಬಂದಡೆ, 
ಜಲವಿಲ್ಲದ, ಜಲದಲ್ಲಿ ಪಾದಾರ್ಚನೆಯ ಮಾಡಿದಡೆ 

ಆ ಪಾದೋದಕವೆ ಮಹಾಪದವಯ್ಯಾ. 
ಸ್ಪಚ್ಛಾನಂದ ಜಲೇ ನಿತ್ಯಂ ಪ್ರಕ್ಷಾಲ್ಯ ಚರಪಾದುಕಾಂ। 

ತಚ್ಛ ಪಾದೋದಕಂ ಪೀತ್ವಾ ಸ ಮುಕ್ತೋ ನಾತ್ರ ಸಂಶಯಃ ಎಂದುದಾಗಿ 


೦ 


೨. ಸಿದ್ದಾಂತ ಶಿಖಾಮಣಿ, ಪರಿಚ್ಛೇದ ೧೯, ಶ್ಲೋಕ ಸಂಖ್ಯೆ ೮ 


೩೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಾದೋದಕದಲ್ಲಿ ಪರಮಪರಿಣಾಮಿ 
ಸರಕಾ ಸಂಗಾ ನಿಮ್ಮ ಶರಣ.” 


ಎಂದು ಜಲವಿಲ್ಲದ ಜಲದಲ್ಲಿ ಪಾದಾರ್ಲನೆಯ ಮಾಡುವುದು ಎನ್ನುತ್ತಾ, 
ಅದನ್ನು ಮಾಡುವ ಭಕ್ತ ನಿತ್ಯ, ಮಾಡಿಸಿಕೊಂಬ ಜಂಗಮ ಘನ ಚೈತನ್ಯ. 
ಅವರಿಂದುಂಟಾದುದು ಮಹಾ ಪಾದೋದಕ ಎಂದು ಅತ್ಯಂತ ಮನೋಜ್ಯ್ಞವಾಗಿ 
ನುಡಿದಿದ್ದಾರೆ. ಕಾರಣ ಷಣ್ಮುಖ ಸ ಸ್ವಾಮಿಗಳು, “ಪಾದತೀರ್ಥವೆಂದಡೆ ಪರಾತ್ಪರವು 
ತಾನೆ ನೋಡಾ. ಪಾದತೀರ್ಥವೆಂದಡೆ ಪರಿಪೂರ್ಣ ಮಹಾಜ್ಞಾನವು 'ತಾನೆ 
ನೋಡಾ.” ಎಂದಿದ್ದಾರೆ. . ಹೀಗೆ ಪರಶಿವನ ಸ್ವರೂಪಾನಂದದ ಆಸ್ವಾದನೆಯೇ 
ತಾತ್ವಿಕವಾದ “ಪಾದೋದಕ ಸೇವನೆಯಾಗಿದೆ. ಈ ತಾತ್ವಿಕ ಪಾದೋದಕವು ಅಂತಃಕರಣ 
ಶುದ್ಧಿಗೊಂಡಾಗ ಮಾತ್ರ ಪ್ರಾಪ್ತವಾಗುವದು. ಕಾರಣ ಅಂತಃಕರಣ ಶುದ್ದಿಗೂಸ್ಕರ 
ವೀರಶೈವ ಸಿದ್ಧಾಂತದಲ್ಲಿ ಗುರು- ಲಿ೦ಗ-ಜಂಗಮರ ಚರಣಾಮೃತವನ್ನು ಸ 
ಹ್‌ ವಿಧಾನವನ್ನು 'ಉಪದೇಶಿಸಲಾಗಿದೆ. ಅಲ್ಲದೇ ಗುರು, ನಾ ಪಾದದ 
ಪ್ರತಿ ಬೆರಳಿಗೂ ಪ್ರಣವದ ಬಾ೦ಧವ್ಯವಿದೆ. ಅಂತಹ ಪವಿತ್ರ ಪಾದದಿಂದ ಎರೆದು 
ತೆಗೆದ ಉದಕವು ಪಾದಗಳ ತೇಜಸಿನಿಂದ ನಿರ್ಮಲವಾಗುತ್ತದೆ. ಆದುದರಿಂದ 
ಪಾದೋದಕವು ಪ್ರತ್ಯಕ್ಷ ಚಿದ್ರೂಪವೇ ಆಗಿದೆ ಎ೦ಬ ಭಾವನೆ ವೀರಶೈವರದ್ದು 


ಪಾದೋದಕದ ವಿಧಗಳು 


ವೀರಶೈವರಿಗೆ ಗುರು, ಲಿಂಗ ಜಂಗಮರು ಅತ್ಯ೦ತ ಪೂಜನೀಂತು 
ರಾಗಿರುವದರಿಂದ ಅವರ ಪಾದ ಪೂಜೆಯಿಂದ ಉಪಲಬ್ಧ ವಾದ ಪಾದೋದಕದಲ್ಲಿ 
ಮೂರು ವಿಧಗಳನ್ನು ಮಾಡಲಾಗಿದೆ. ಅವು ಗುರುಪಾದೋದಕ, ಲಿಂಗಪಾದೋದಕ, 
ಜಂಗಮ ಪಾದೋ ಪ್‌ 


ಪಾದತೀರ್ಥಂ ತ್ರಿಧಾ ಶಂಭೋರ್ಗುರು ಜಂಗಮಯೋರಪಿ 
ದೀಕ್ಷಾ ಶಿಕ್ಷಾ ಜ್ಞಾನಮಿತಿ ತ್ರಿಸಂಜ್ಞಂ ತದ್ದವತ್ಯಹೋ। ' 


ಗುರುವಿನ ಹಾ ಓಡ ಸಚ ಹಸ ಗುರುಪಾದೋದಕ, ಇಷ್ಟಲಿಂಗ 
ಪೂಜೆಯಿಂದ ಲಿಂಗ ಪಾದೋದಕ ಮತ್ತು ಜಂಗಮ ಪೂಜೆಯಿಂದ ಜಂಗಮ 
ಪಾದೋದಕಗಳು ಲಭ್ಯವಾಗುತ್ತವೆ. ಇವನ್ನೇ ಕ್ರಮವಾಗಿ ದೀಕ್ಷಾ ಪಾದೋದಕ, 
ಶಿಕ್ಷಾಪಾದೋದಕ ಮತ್ತು ಜ್ಞಾನಪಾದೋದಕ ಎಂದು ಕರೆಯಲಾಗುವದು ಎಂದು 
ಆಗಮಗಳು ವಿಭಾಗಿಸಿದ್ದರೆ, ವಚನಗಳಲ್ಲಿ ಇವುಗಳನ್ನೇ-“ಕರುಣಜಲ, ವಿನಯಜಲ, 
ಸಮತಾಜಲ; ಕರುಣಜಲವೆ ಗುರುಪಾದೋದಕ; RA ಲಿ೦ಗಪಾದೋದಕ; 
ಸಮತಾಜಲವೆ ಜಂಗಮ ಪಾದೋದಕ" ಎಂದು ಚೆನ್ನಬಸವಣ್ಣನವರು ಗುರು, 


೩. ಚೆನ್ನ! ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೮೦೦. ಪುಟ ೨೩೬ 
ಲ, ಸಮಗ್ರ ವಚನಸಂಪುಟ ೧೪, ಸಂಕೀರ್ಣ ವಚನಸಂಪುಟ ೯, ವಚನ ಸಂಖ್ಯೆ ೭೭೭, ಪುಟ೩೫೩ 
೫. ಚಂ.ಆ.ಕ್ರಿಪಾ. ಪಟಲ ೫. ಶ್ಲೋಕ ಸಂಖ್ಯೆ ೫ 

೬. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೦೯೫. ಪುಟ ೩೭೩ 


ಪಾದೋದಕ ೩೧೧ 


ಲಿಂಗ, ಜಂಗಮ ಪಾದೋದಕಕ್ಕೆ ಕ್ರಮವಾಗಿ ಕರುಣಜಲ, ವಿನಯಜಲ, 
ಸಮತಾಜಲವೆಂಬ ಪರ್ಯಾಯ ಹೆಸರಿನಿಂದ ಕರೆದಿದ್ದಾರೆ. 


ಪಾದೋದಕ ಮಾಡಿಕೊಳ್ಳುವ ವಿಧಾನ - 


ವೀರಶೈವ ಪರಂಪರೆಯಲ್ಲಿ ಕೇವಲ ಗುರು, ಲಿಂಗ, ಜಂಗಮರ ಪಾದತೊಳೆದ 
ಜಲವನ್ನು ಕ್‌ ಕರೆಯುವುದಿಲ್ಲ. ಇಲ್ಲಿ ಪಾದೋದಕವನ್ನು 
ಸಿದ್ದಪ ಪಡಿಸುವ ಒಂದು ವಿಶೇಷವಾದ ವಿಧಿಯೇ ಇದೆ. ಗುರು ಜಂಗಮರ ಪಾದಾಂಗುಷೆ 
ಹಾಗೂ ಶಿಷ್ಯನ ಹಸ್ತಾಗ ಇವುಗಳು ಪಾದೋದಕ ಪ್ರಕ್ರಿಯೆಯಲ್ಲಿ ಪಧಾನ ಪಾತ 
ವಹಿಸುತ್ತವೆ. 


ಪಾರಮೇಶ್ವರ ಆಗಮದಲ್ಲಿ ಪ್ರತಿಪಾ ದಿಸಿದಂತೆ ಗುರು ಅಥವಾ ಜಂಗಮರ 
ಪಾದಪೂಜೆಯ “ಸಂದರ್ಭದಲ್ಲಿ ಮೊದಲಿಗೆ ಪಾದಗಳನ್ನು ತೊಳೆದು ಗಂಧ- 
ಪುಷಾದಿಗಳಿಂದ ಪೂಜಿಸಿ, 


ಅಂಗುಷ್ಟೇ ಭಾವಯೇದುದಂ ತರ್ಜನ್ಯಾಂ ಶಂಕರಂ ಸ್ಮರೇತ್‌! 
ಮಧ್ಯಮಾಯಾಂ ಮಹಾದೇವಮನಾಮಿಕ್ಕಾಂ ತ್ರಿಯಂಬಕಮ್‌॥ 
ಕನಿಷ್ಠಿಕಾಯಾಮೀಶಾನಂ ಪ ಪಾದೋಪರಿ ಕಪರ್ದಿನಮ್‌ 
ಪಾದಾಧಃ ಪಂಚವದನಂ ಗುಲ್ಬಯೋರುಗ್ರಭರ್ಗಕೌ। ' 


ಅ೦ಂಗುಷ್ಠದಲ್ಲಿ ರುದ್ರನನ್ನು, ತರ್ಜನಿಯಲ್ಲಿ ಶಂಕರನನ್ನು ಮಧ್ಯಮದಲ್ಲಿ 
ಮಹಾದೇವನನ್ನು, ಅನಾಮಿಕದಲ್ಲಿ 'ತಿಯಂಬಕನನ್ನು ಕನಿಷ್ಠದ ಬೆರಳಿನಲ್ಲಿ ನ 
ಪಾದಗಳ ಮೇಲ್ಭಾಗದಲ್ಲಿ ಕಪರ್ದಿಯನ್ನು, a ಕೆಳಭಾಗದಲ್ಲಿ 'ಸದಾಶಿವನನ್ನು 
ಗುಲ್ಬ(ಕಾಲಿನ ಗಂಟು)ಗಳಲ್ಲಿ ಉಗ್ರ ಮತ್ತು ಭರ್ಗ(ಪರಶಿವ)ರನ್ನು ಈ ರೀತಿಯಾಗಿ 
ಪಾದಗಳು ಹಾಗೂ ಎಲ್ಲ ಅಂಗಾಂಗಗಳಲ್ಲಿ ಶಿವನ ಅನೇಕ ಮೂರ್ತಿಗಳನ್ನು 
ಭಾವಿಸಿಕೊಂಡು, ಮತ್ತೊಮ್ಮೆ ಆ ಪಾದಗಳ ಕನಿಷ್ಠದಿಂದ ಅಂಗುಷ್ನದವರೆಗಿನ ಬೆರಳುಗಳಲ್ಲಿ 
ಕ್ರಮವಾಗಿ ನಕಾರದಿಂದ ಯೆಕಾರದವರೆಗಿನ ಪಂಚಾಕ್ಷರ ಮಹಾಮಂತ್ರವನ್ನು ಬರೆದು, 
ಪಾದಗಳನ್ನು ಸಾಕ್ಷಾತ್‌ ಶಿವಸ್ತರೂಪವೆಂದು ಧ್ಯಾನಿಸಬೇಕು. ಅನಂತರ ಗ 


"ತ್ರೆ ಕೆಳಭಾಗದಲ್ಲಿ ವಿಶೇಷವಾದ ಪಾತ್ರೆಯೊಂದನ್ನಿಟ್ಟು ಮ ಸಗಳ ಮೇಲ್ಭಾಗದಲ್ಲಿ ನೀರನ್ನು 


ಸುರಿದು, ಆ ಪಾತ್ರೆಯಲ್ಲಿ ಸಂಗಹಿಸಬೇಕು. ಈ ಎಧಿಯಿಂದ "ಸಂಗ್ರಹಿಸಿದ 'ಚರಣಾಮೃ ಎ 
ಪಾದೋದಕವೆಂದು 'ಕರೆಯಲ್ಲಟ್ಟಿದೆ. 


ಈ ಪಾದೋದಕ ಮಾಡಿಕೊಳ್ಳುವ ವಿಧಾನವು ಇನ್ನೂ ವಿಸ್ಕ ತವಾಗಿ ವಚನಗಳಲ್ಲಿ 
ಪತಿಪಾ ದಿಸಲ್ಪಟ್ಟಿದೆ. ಚಿನ್ನ! ಬಸವಣ್ಣನವರ "ವಚನಗಳಲ್ಲಿ ಪ್ರಾಯೋಗಿಕವಾಗಿ ಸರ 


ಸಪ) 


ಮತ್ತು ಜಾಕಿ ಇ ಎಲ್ಲಾ ವಿವರಗಳಿಗೂ ದೊರೆಯುತ್ತವೆ. 


೭ ಪಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೪೮-೪೯ 


ಎಬಿ 


೩೧೨ ಶಿವಾಗಮಗಳು ಮತು ವಚನ ಸಾಹಿತ್ಯ 


“.....ಮಹಾ೦ತನ ಪಾದವನ್ನು ಪಡೆದುಕೊಂಬಂತಹ ಭಕ್ತನು ಆ ಮಹೇಶ್ವರನ 
ಉನ್ನತಾಸನದಲ್ಲಿ ಮೂರ್ತಗೊಳಿಸಿ ಪಾದಪ್ರಕ್ಷಾಲನೆಯ ಮಾಡಿದ ನಂತರದಲ್ಲಿ 
ದೀಕ್ಷಾಪಾದೋದಕವ ಮಾಡಿ, ಶುಭ್ರವಸ್ತದಿಂದ ದವವ ತೆಗೆದು ಅಷವಿಧಾರ್ಚನೆಯಿಂದ 
ಲಿಂಗಪೂಜೆಯ ಮಾಡಿಸಿ ಮರಳಿ ಪಾನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ 
ನಿರಂಜನಂ। ನಾದಬಿಂದುಕಲಾತೀತಂ ಕಸ್ಟ ಶ್ರೀಗುರುವೇ ನಮಃ ॥ ಎಂದು 
ಅಷ್ಟಾಂಗಯುಕ್ತನಾಗಿ ವಂದನಂಗೈದು ಜಡ ಅಪಣೆಯ ತೆಗೆದುಕೊಂಡು, 
ಅವರ ಸಮ್ಮಖದಲ್ಲಿ ಗದ್ದುಗೆಯ ಹಾಕಿಕೂಂಡು, ಅದರ ಮೇಲೆ. ಮೂರ್ತವ 
ಮಾಡಿಕೊಂಡು, ತನ್ನ ಲಿಂಗವ ನಿರೀಕ್ಷಿಸಿ, ವಾಮಹಸ್ಮದಲ್ಲಿ ನಿರಂಜನ ಪ್ರಣವವ 
ಲಿಖಿಸಿ ಪೂಜೆಯ ಮಾಡಿ, ಆಮೇಲೆ ಜಂಗಮದ ಪಾದವ ಹಿಡಿದು ಪೂಜೆಯಮಾಡಿ 
ಆ ಪೂಜೆಯನಿಳುಹಿ, ಅದೇ ಉದಕದ ಪಾತ್ರೆಯಲ್ಲಿ ಶಿಕ್ಷಾಪಾದೋದಕವ ಮಾಡಿ, 
ಪಾದದ್ರವವ ತೆಗೆದು ಐದಂಗುಲಿಗಳಲ್ಲಿ ಪಂಚಾಕ್ಷರವ ಲೇಖನವ ಮಾಡಿ, ಮಧ್ಯದಲ್ಲಿ 
ಮೂಲಪ್ರಣವವ ಬರೆದು, ಅಷ್ಟವಿಧಾರ್ಚನೆ ಷೋಡಶೋಪಚಾರದಿಂದ ಪೂಜೆಯ 
ಮಾಡಬೇಕು. - ಆಮೇಲೆ ಆ ಮೂರ್ತಿಯ ಉಭಯಪಾದಗಳ ಹಿಮ್ಮಡ ಸೋಂಕುವಂತೆ 
ಹಸ್ತವ ಮಡಗಿ ಲಲಾಟವ ಮುಟ್ಟಿ ನಮಸ್ಕ ರಿಸಿ ಆ ಪೂಜೆಯನಿಳುಹಿ, ಆ 
ಶಿಕ್ಷಾಪಾದೋದಕವನು ಬಲದಂಗುಷ್ಠದೆ ಮೇಲೆ ಪಡಕ್ಷರಮಂತ್ರವ ಆರುವೇಳೆ ಸ್ಮರಿಸುತ್ತ 
ನೀಡಿ, ಅಲ್ಲಿ ಇಷ್ಟಲಿಂಗವೆಂದು ಭಾವಿಸಿ, ಎಡದಂಗುಷ ಪದ ಮೇಲೆ ಪಂಚಾಕ್ಷರೀಮಂತ್ರನ 
ಐದುವೇಳೆ. ಸರಿಸುತ್ತ ನೀಡಿ, ಅಲ್ಲಿ ಪ ಪಾಣಲಿಂಗವೆಂದು ಭಾವಿಸಿ, ಮಧ್ಯದಲ್ಲಿ ಒಂದು 
ಪುಷ್ಪವ ಧರಿಸಿ ಸ್ಮರಿಸುತ್ತ ನೀಡಿ, ಅಲ್ಲಿ ಭಾವಲಿಂಗವೆಂದು ಭಾವಿಸಿ, ನೀಡಿದ 
ಉದಕವೆ ಬಟ್ಟಲಲಿ ನಿಂದು ಮಹತ್ಪಾದವೆಂದೆನಿಸುವುದು, ಈ ಮಹಾತ್ಚಾದದಲ್ಲಿ 
ದ್ರವವ ತೆಗೆದು ಮತ್ತೆ ಪೂಜಿಸಬೇಕಾದಡೆ, ಬಹುಪುಷ್ಟವ ಧರಿಸದೆ ಒಂದೆ 'ಪುಷ್ಪವ 
ಧರಿಸಬೇಕು. ಅದೇನು ಕಾರಣವೆಂದಡೆ; ಪಶ್ಚಿಮಚಕ್ರದಲ್ಲಿ ಸಂಬಂಧವಾದ ನಿರಂಜನ 
ಜಂಗಮಕ್ಕೆ ಏಕದಳವನುಳ್ಳ ಒಂದೆ ಪುಷ್ಪವು ಮುಖ್ಯ ವಾದ ಕಾರಣ, ಏಕ ಕುಸುಮವನೆ 
ಧರಿಸಿ eT ನಮಸ್ಕರಿಸುವದೆ ಕ್‌ ಆ ಪೂಜೆಯ ತೆಗೆದ 
ಶಿಷ್ಯನು ಶರಣಾರ್ಥಿ ಸ್ವಾಮಿ ಎಂದು ಬಟ್ಟಲವನೆತ್ತಿಕೊಟ್ಟಲ್ಲಿ, ಕರ್ತೃವಾದ ಜಂಗಮವು 
ಆ ಬಟ್ಟಲಲ್ಲಿರ್ದ ತೀರ್ಥವನು ತಮ್ಮ ಪಂಚಾಂಗುಲಿಗಳ ಪಂಚಪ್ರಾಣವೆಂದು ಭಾವಿಸಿ, 
ಮೂಲಮಂತ್ರದಿಂದ ಮೂರುವೇಳೆ ಪ್ರದಕ್ಷಿಣವ ಮಾಡಿ ನಮಸ್ಕರಿಸಿ, ಲಿಂಗದ ಮಸ್ತಕದ 
ಮೇಲೆ ಮೂರುವೇಳ ಚತುರಂಗುಲ ಪ್ರಮಾಣಿನಲ್ಲಿ ಲಿಂಗವ ಮುಟ್ಟದೆ ನೀಡಿ, ಆ 
ಪಂಚಾಂಗುಲಿಗಳ ತಮ್ಮ ಜಿಹ್ಹೆಯಲ್ಲಿ ಸ್ವೀಕರಿಸುವಲ್ಲಿ ಗುರುಪಾದೋದಕವೆನಿಸುವದು; 
ಅದೇ ದೀಕ್ಷಾಪಾದೋದಕ. ತಾವು ಲಿಂಗವನ್ನೆತ್ತಿ ಸಲಿಸಿದುದೆ ಲಿಂಗಪಾದೋದಕ 
ವೆನಿಸುವದು; ಅದೇ ಶಿಕ್ಷಾಪಾದೋದಕ. ಬಟ್ಟಲನೆತ್ತಿ ಸಲ್ಲಿಸಿದಲ್ಲಿ ಜಂಗಮ 
ಪಾದೋದಕವೆನಿಸುವದು; ಅದೇ ಜ್ಞಾನಪಾದೋದಕ. ಈ ರೀತಿಯಲ್ಲಿ ಮಾಹೇಶ್ವರನು 
ಸಲಿಸಿದ ಬಳಿಕ ಶರಣಾರ್ಥಿ ಎಂದು ಶಿಷ್ಯೋತ್ತಮನು ಎದ್ದು ಲಲಾಟಂ ಚ ಭುಜದ್ವಂದ್ವಂ 
ಪಾಣಿಯುಗ್ನಮುರಸ್ತಥಾ। ಅಂಗುಷ್ಠಯುಗಲಂಿ ಪ್ರೋಕ್ತಂ ಪ್ರಣಾಮೋಷ್ಟಾಂಗಮುಚ್ಛತೇ॥ 
ಎಂದು ಭೃತ್ಯೋಪಚಾರಗಳಿಂದ ಪ್ರಣತಿಂಗೈದು ಅಪ್ಪಣೆಯ ಪಡೆದುಕೊಂಡು ಬಂದು, 


' 
| 


ಪಾದೋದಕ ೩೧೩ 


ಆ ಜಂಗಮದ ಮರ್ಯಾದೆಯಲ್ಲಿಯೆ ತಾನು ಸ್ವೀಕರಿಸುವುದು.₹ -ಎಂಬ ವಚನದಲ್ಲಿ 
ಪಾದೋದಕ ಮಾಡಿಕೊಳ್ಳುವ ಸಮಗ್ರವಾದ ಚಿತ್ರವನ್ನು ನೋಡಬಹುದು. ಇಲ್ಲಿ 
ಪಾದಪೂಜೆಗೆ "ಪ ಪಡಕೊಳ್ಳುವುದು' ಎ೦ಬ ಶಬ್ದ ಬಳಕೆಯಾಗಿದೆ. ಹೀಗೆ ದೀಕ್ಷಾ, ಶಿಕ್ಷಾ, 
ಜ್ಞಾನ ಪಾದೋದಕಗಳನ್ನು ಗುರುಪಾದೋದಕ, ವಿಂಗಪಾದೋದಕ ಮತ್ತು 
Re ಮೂರು ಪ್ರಕಾರಗಳೆಂದು ಶಾಸ ಸ್ವಗಳಲ್ಲಿ ಹೇಳಿದ್ದರೂ 


ಅನುಭವದಲ್ಲಿ ಹೀಗೆ ಗುರುಪಾದಪೂಜೆ ಅಥವಾ ಜಂಗಮಪಾದಶೂಜೆಗಳಲ್ಲಿ ಸಿ 
ಸಮನ್ವಯ ಮಾಡಿ ಸ್ವೀಕರಿಸಬೇಕು ಎಂದು ತಿಳಿಸಿದೆ. 


ಲಭ್ಯ ಪಾದೋದಕದಲ್ಲಿಯೇ ತ್ರಿವಿಧ ಪಾದೋದಕವೆಂದು ಪರಿಭಾವಿಸುವಿಕೆ - 


ಪಾದತೀರ್ಥಂ ಸದಾ ಪೇಯಂ ಸಷ ಸಮು ಸಾನು 
ಗುರೋರಪೀಷ್ಟಲಿಂಗಸ್ಕ ಚರಸ್ಕಾಪಿ ವಿಶೇಷತಃ 


“ಭವಬ೦ಧನದಿ೦ದ ಮುಕ್ತಿಯನ್ನು ಪಡೆಯಲು ಇಚ್ಛಿಸುವವರು ಗುರು, ಲಿಂಗ 
ಮತ್ತು ಜಂಗಮರ ಪಾದೋದಕವನ್ನು ಪ್ರತಿನಿತ್ಯವೂ ಸ್ವೀಕರಿಸಬೇಕು. * ಎಂಬ 
ಆಗಮೋಕ್ತಿಯಂತೆ ವೀರಶೈವರು ಪ್ರತಿದಿನವೂ ತ್ರಿವಿಧ ಪಾದೋದಕವನ್ನು ಸ್ವೀಕರಿಸಬೇಕು. 
ಒಂದು ವೇಳೆ ಒಂದು ಅಥವಾ ಎರಡರ ಪಾದೋದಕವು ಲಭ್ಯವಿದ್ದು. ಯಾವುದರ 
ಪಾದತೀರ್ಥವು ದೊರೆತಿರುವುದಿಲ್ಲವೋ ಅದರ ಭಾವನೆಯಿಂದ ಸಂಬಂಧವನ್ನು 


ಆಚರಿಸಬೇಕೆಂದು ಚಂದಜ್ಞಾನಾಗಮವು ಆದೇಶಿಸಿದೆ. 


ಗುರೋಶ್ಚರಸ್ಕ ಚಾಲಾಭೇ ಇಷ್ಟಲಿಂಗಪದೋದಕಮ್‌। 

ಲಬ್ದ್ಹಾ ಗುರ್ವಾದಿಪಾದೋದ೦ ಭಾವಯೇನ್ಮನಸೃವ ತತ್‌॥ 
ಚರವರ್ಜಂ ಗುರೋರ್ಲಾಭೇ ಲಬ್ಹ್ವಾ ಗುರುಪದೋದಕಮ್‌! 
ಗುರುಜಂಗಮಪಾದೋದಂ ಲಬ್ಧವಾನಿತಿ ಬಾವಯೇತ್‌॥ 
ಗುರುವರ್ಜಂ ಚರಪ್ರಾಪ್ಟೌ ಲಬ್ಧಾ ಚರಪ ದೋದಕಮ್‌! 
ತದೇವ ಗುರುಪಾದೋದಂ ಮತ್ವಾ ಹಿಬೇತ್‌ ತದಾ।” 


ಅರ್ಥಾತ್‌ ಗುರು-ಲಿಂಗ-ಜಂಗಮರಲ್ಲ ಯಾರೊಬ್ಬರಿದ್ದರೂ ಅವರ 
ಪಾದೋದಕವನ್ನೇ ಎಲ್ಲರ ಪಾದೋದಕವೆಂದು ಭಾವಿಸಿ ಜೆ ಜಾ ಆಗಮಗಳು 


| ಅರುಹುತ್ತವೆ. ರಾಕಾ ದೊರೆಯದಿದ್ದರೆ ಇಷ್ಟಲಿಂಗ ಪಾದೋದಕವನ್ನೇ ಪಡೆದು 


ಅದನ್ನೇ ಗುರು-ಜಂಗಮ ಪಾದೋದಕವೆಂದು ಮನಸಿನಲ್ಲಿ ಭಾವಿಸಬೇಕು. ಜಂಗವನಿಲ್ಲದೆ 
ಡವ ದೊರೆತರೆ ಗುರುಪಾದೋದಕವನ್ನೇ ಪಡೆದು ಅದನ್ನೆ ಗುರು-ಜ೦ಗಮ 
ಪಾದೋದಕವೆಂದು ಭಾವಿಸಬೇಕು. ಗುರುವಿಲ್ಲದೆ ಜಂಗಮ ದೊರೆತರೆ ಜಂಗಮ 
ಪಾದೋದಕವನ್ನು ಪಡೆದು ಅದನ್ನೇ ಗುರುಪಾದೋದಕವಂದು ತಿಳಿದು ಸೇವಿಸಬೇಕೆಂದು 


೮. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚೆನಸಂಪುಟ ೩ ವಚನ ಸಂಖ್ಯೆ ೧೨೩೪. ಪುಟ ೪೨೯ 
23 ಚ೦ಜ್ಞಾ ಕ್ರಪಾ, ಪಟಲ ೫. ಶ್ಲೋಕ ಸಂಖ್ಯೆ ೬ 
೧೦.ಚಂ.ಜ್ಹಾ ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೭-೯ 


೩೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತಿಳಿಸುತ್ತಾ ಗುರು-ಲಿ೦ಗ-ಜ೦ಗಮರಲ್ಲಿ ಒಬ್ಬೊಬ್ಬರ ಪಾದೋದಕದಲ್ಲಿಯೂ ತ್ರಿವಿಧ 
ಪಾದೋದಕವೂ ಸಮಾವೇಶಗೊಳ್ಳುವುದು ಎಂದು ಅರುಹಿದೆ. 


ಶಿವಾಗಮದ ಈ ನಿಯಮವನ್ನೇ ಚೆನ್ನಬಸವಣ್ಣನವರು ತಮ್ಮ ವಚನದಲ್ಲಿ 
ಹೀಗೆ ನಿರೂಪಿಸಿರುವರು- 


ಕ ಜಂಗಮದಲ್ಲಿ ಗುರು ಲಿಂಗಗಳುಂಟೆಂದು ತಿಳಿದು 

ತ್ರಿವಿಧ ಪಾದೋದಕವನಲ್ಲಿ ಪಡೆವುದು. ಇದೆ ಸದಾಚಾರ 

ಆ ಜಂಗಮವಿಲ್ಲದೆ ಗುರು ಒರ್ವನೆ ಬಿಜಯಂಗೈಯೆ, 

ಆ ಗುರುವಿನ ವಿಧಿಗನುಗುಣವಾಗಿ ಜಂಗಮವನನುಸಂಧಾನಿಸಿ, 
ಗುರುವಿನಲ್ಲಿ ಲಿಂಗವು ಸಹಜವಾಗಿರ್ಪುದರಿಂದ, 

ಅಲ್ಲಿ ತ್ರಿವಿಧೋದಕವ ಪಡೆವುದು. ಇದೊಂದು ಸಹಜಸಂಬಂಧವು. 
ಗುರುಜಂಗಮರಿರ್ವರೂ ಸಮಯಕ್ಕೊದಗದಿರ್ಪಲ್ಲಿ 

ಆ ಗುರುಜ೦ಗಮ ತನ್ನ ಇಷ್ಟಲಿಂಗದಲ್ಲಿ ಕ್ರಮವರಿತು ಅನುಸಂಧಾನಿಸಿ 
ಅಲ್ಲಿ ತ್ರಿವಿದೋದಕವ ಪಡೆವುದು. ಇದೊಂದು ಕೇವಲ ಸಂಬಂಧವು 
ಇಂತೀ ಸಹಜಸಂಬಂಧದ ಭೇದವನರಿದು, ಅರಿದಂತಾಚರಿಸಿ, 

ನಮ್ಮ ಶರಣರು ಕೂಡಲಚೆನ್ನಸ೦ಗಯ್ಯನಲ್ಲಿ ಅಚ್ಚಸುಖಿಗಳಾದರು.”” 


ಎಂದು ಸಹಜ ಆಚರಣೆಯ ಮೂಲಕ ಗುರುವಿನಿಂದ ಪಡೆಯುವದು 
ಗುರುಪಾದೋದಕ, ಲಿಂಗದಿಂದ ಪಡೆಯುವದು ಲಿಂಗೋದಕ, ಜಂಗಮರಿಂದ 
ಪಡೆಯುವದು ಜಂಗಮ ಪಾದೋದಕ. ಗುರುವು ದೊರೆತಾಗ ಗುರುವಿನಲ್ಲಿ 
ಸಹಜಾಚರಣೆಯಾದರೆ, ಆ ಗುರುವಿನಲ್ಲಿ ಲಿಂಗ-ಜಂಗಮರ ಸಂಬಂಧಾಚರಣೆ 
ನಡೆಯುತ್ತದೆ. ಅಂತೆಯೇ ಜಂಗಮವು ದೊರೆತಾಗ, ಅ ಜಂಗಮದಲ್ಲಿ 
ಸಹಜಾಚರಣೆಯಾದರೆ, ಗುರು-ಲಿಂಗಗಳ ಸಂಬಂಧಾಚರಣೆ ಆ ಜಂಗಮದಲ್ಲಿ 
ನಡೆಯುತ್ತದೆ. ಈ ಇಬ್ಬರೂ ದೊರೆಯದೇ ಇದ್ದಾಗ ತನ್ನ ಇಷ್ಟಲಿಂಗದಲ್ಲಿಯೇ 
ಗುರು ಜಂಗಮತ್ತವನ್ನು ಅನುಸಂಧಾನ ಮಾಡಿಕೊಂಡು ಲಿಂಗದಲ್ಲಿಯೇ ತ್ರಿವಿಧ 
ಪಾದೋದಕವಾಗುತ್ತದೆ ಎಂದು ಆಗಮ ಅಭಿಪ್ರಾಯವನ್ನೇ ಪ್ರತಿಪಾದಿಸಿದ್ದಾರೆ. 
ವೀರಶೈವನ ದಿನನಿತ್ಯದ ಇಷ್ಟಲಿಂಗಾರ್ಚನೆಂಯಲ್ಲಿ ಈ ಪ್ರಕ್ರಿಯೆಂಯು 
ಭಾವನಾತ್ಮಕವಾಗಿಯೇ ನಡೆಯುತ್ತಾ ಇರುತ್ತದೆ. ಇದಕ್ಕೆ ಪ್ರಮುಖ ನಿದರ್ಶನವೆಂದರೆ, 
ಪೂಜೆಯ ಕಡೆಯಲ್ಲಿ ತನ್ನ ಇಷ್ಟಲಿಂಗಕ್ಕೆ ಪಾದೋದಕವನ್ನು ಗುರು ಪಾದೋದಕ, 
ಲಿಂಗ ಪಾದೋದಕ, ಜಂಗಮ ಪಾದೋದಕವೆಂದು ಮೂರು ಸಾರಿ ಎರೆಯುವ 
ಪ್ರಕ್ರಿಯೆಯೇ ಆಗಿರುತ್ತದೆ. 


೧೧. ಚೆನ್ನಬಸವಣ್ಣನವರ ವ.ಸ೦. ಸಮಗ ವಚನಸಂಪುಟ ೩, ವಚನ ಸಂಖ್ಯೆ ೧೬೫೫. ಮಟ 
೬೦೫ 


ಪಾದೋದಕ ೩೧೫ 


ಪಾದೋದಕ ಸ್ವೀಕರಿಸುವ ವಿಧಾನ 


ಪೂರ್ವೋಕ್ತ ವಿಧಿಯಿಂದ ಪಾದೋದಕವನ್ನು ಸಿದ್ದಪಡಿಸಿದ ನಂತರ ಗುರು- 
ಜಂಗಮರ ಪಾದಪೂಜೆಯಲ್ಲಿ ಸಮ್ಮಿಲಿತವಾಗಿರುವ ಎಲ್ಲ ವೀರಶೈವ ದೀಕ್ಷಿತರಾಗಿರುವ 
ಭಕ್ತರು ಹಾಗೂ ಮಾಹೇಶ್ವರರು ಕ್ರಮವಾಗಿ ಒಬ್ಬೊಬ್ಬರೇ ಬ೦ದು ಶ್ರೀಗುರು ಅಥವಾ 
ಜ೦ಗಮನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮ ಇಷ್ಟಲಿಂಗಕ್ಕೆ ಮೂರು 
ಸಲ ಮಜ್ಜನ ಮಾಡಿ, ಸಾವಧಾನದಿ೦ದ ಮಂತ್ರವನ್ನುಚ್ಚರಿಸುತ್ತಾ ಲಿಂಗಕ್ಕೆ ಎರೆದ ಆ 
ಪಾದೋದಕವನ್ನು ಸ್ವೀಕರಿಸುತ್ತಾರೆ ಮತ್ತು ಸರ್ವಾಂಗಗಳಿಗೆ ಅದನ್ನು ಲೇಪನಮಾಡಿ 
ಕೊಳ್ಳುತ್ತಾರೆ. ಆದರೆ- 


“ಗುರುಜಂಗಮದ ಪಾದತೀರ್ಥವು ಲಿಂಗಾಭಿಷೇಕಕ್ಕೆ ಸಲ್ಲದು” ಎಂದು 
ಹೇಳುವವರ ಮಾತನ್ನು ಖಂಡಿಸಿ ಚಿನ್ನಬಸವಣ್ಣನವರು ಆಗಮೋಕ್ತವಾದ ವಿಷಯವನ್ನು 
ಉಲ್ರೇಖಿಸಿ - 


“ಸಂಸ್ಕಾರ ಎಶಿಷ್ಟವಾದ ಲಿಂಗಕ್ಕೆಯೂ ಜ೦ಗಮಕ್ಕೆಯೂ, 
ಅಭೇದವೆಂಬುದನು ಆಗಮೋಕ್ತಿ 

“ಪದೋದಾದಭಿಷೇಚನ೦' ಎಂದು ಸಾರುತ್ತಿಹುದು ಕಾಣಿರೊ | 

ಇದು ಕಾರಣ, ಅಂತಪ್ಪ ಗುರುಜಂಗಮದ ಪಾದತೀರ್ಥವು ಅಯೋಗ್ಯವೆಂದಡೆ, 
ನಮ್ಮ ಕೂಡಲ ಚೆನ್ನ ಸಂಗಯ್ಯನ ವಚನವ ನಿರಾಕರಿಸಿದ೦ತಕ್ಕು ಕಾಣಿರೋ” 


ಎಂದು ಮಾರ್ಗದರ್ಶನ ಮಾಡಿರುವರು. ಅಲ್ಲದೇ ತಮ್ಮ ಇನ್ನೊಂದು 
ವಚನದಲ್ಲಿಯೂ ಜಂಗಮ ಪಾದತೀರ್ಥವನ್ನು ಲಿಂಗಕ್ಕೆ ಅರ್ಪಿಸಬೇಕು ಎಂದು 
ಆಗಮೋಲ್ಲೇಖದೊಂದಿಗೆ ಪ್ರತಿಪಾದಿಸಿದ್ದಾರೆ. 


ಯಿತು ಜಂಗಮದ ಪಾದತೀರ್ಥಪಸಾದವ ಲಿಂಗಕ್ಕೆ ಕೊಟ್ಟು ಕೊಳಲಾಗದೆಂಬ 
ಪಂಚಮಹಾಪಾತಕರ ಮಾತ ಕೇಳಲಾಗದು. 

.' ಅದೆಂತೆಂದಡೆ: ವೀರಾಗಮದಲ್ಲ. 
ಜಂಗಮಾನಾಮಹಂ ಪ್ರಾಣೋ ಮಮ ಪ್ರಾಣೋ ಹಿ ಜ೦ಂಗಮಃ। 
ಜ೦ಗಮೇನ ತ್ವಹಂ ಪೂಜ್ಯೋ ಮಯಾ ಪೂಜ್ಯೋ ಹಿ ಜಂಗಮಃ 
ಪರಸ್ಪರಮಭೇದತ್ವಾಜ್ಜ೦ಗಮಸ್ಕ ಮಮಾಪಿ ಚ । 
ಪಾದೋದಕಪ್ರಸಾದಾಭ್ಯಾಂ ವಿನಾ ತೃಪ್ತಿರ್ನ ಜಾಯತೇ॥ 
ಇಂತೆಂಬ ಶಿವನ ವಾಕ್ಯವನರಿದು, ಜಂಗಮದ ಪಾದತೀರ್ಥವ 
ಲಿಂಗಕ್ಕೆ ಮಜ್ಜನಕ್ಕೆರೆದು ಪ್ರಸಾದವ ಲಿಂಗಕ್ಕೆ ನೈವೇದ್ಯವ ಸಮರ್ಪಿಸಿ 
ಭೋಗಿಸುವಾತನೆ ಸದ್ಭಕ್ತ. ಆತನೆ ಮಾಹೇಶ್ವರ, ಆತನೆ ಪ್ರಸಾದಿ, 


೧೨. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೧೫೭ ಪುಟರ೯೮ 


೩೧೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆತನೆ ಪ್ರಾಣಲಿಂಗಿ, ಆತನೆ ಶರಣ, ಆತನೆ ಐಕ್ಕನು. 
ಇಂತಪ್ಪ ಷಟ್‌ಸ್ಥಲಬ್ರಹ್ಮಿಗೆ ನಮೋ ನಮೋ ಎಂಬೆ. 
ಇಂತಲ್ಲದೆ ಸ್ತ ಹೊಗ ನ ಪ್ರಸಾದರಹಿತನಾಗಿ 
ಆವನೊಬ್ಬನು ತನ್ನ ಇಷ್ಟಲಿಂಗಕ್ಕೆ ಅಷ್ಟವಿಧಾರ್ಚನೆ 
ಷೋಡಶೋಪಚಾರಕ್ರೀಯಿಂದ ಪೂಜೆಯ ಮಾಡುವಲ್ಲಿ 
ಅವನು ಶುದ್ಧಶೈ ವನು, ಅವನಿಗೆ ಮುಕ್ತಿಯಿಲ್ಲ ಕಾಣಾ 
ಕೂಡಲಚೆನ್ನ; ಬಾಜಾ 


ಎಂದು ಸಾಕ್ಷಾತ್‌ ಶಿವಸ್ವರೂಪಿಯಾದ ಜ೦ಗಮನನ್ನು ಆದರಪೂರ್ವಕವಾಗಿ 
ಬರಮಾಡಿಕೊಂಡು ಅವರ ಪಾದತೀರ್ಥಪ್ರಸಾದಗಳ ಕೊಳ್ಳುವಾತನೇ ನಿಜವಾದ 
ಸದ್ಧಕ್ತನೆಂದು ತಿಳಿಸಿದೆ. 


ಪಾದೋದಕದ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನಾಧರಿಸಿ ವಚನಗಳಲ್ಲಿ 
ಪಾದೋದಕದ ಒಟ್ಟು ಹತ್ತು ಪ್ರಕಾರಗಳನ್ನು ಹೇಳುವುದುಂಟು. ಗುರು ಪಾದೋದಕ, 
ಲಿಂಗ ಪಾದೋದಕ, ಜಂಗಮ ತದಾ ನ” ಸ್ಪರ್ಶನೋದಕ (ಪುಷ್ಟೋದಕ), 
ಅವಧಾನೋದಕ, ಅಪ್ಯಾಯನ ಪಾದೋದಕ, ಹಸ್ತೋದಕ, ಪರಿಣಾಮ ಪಾದೋದಕ, 
ನಿರ್ನಾಮ ಜೂ ಮತ್ತು ಸತ್ಕ್ಯೋದಕ [ನಿತ್ಯೋದಕ) ಎಂಬ ದಶವಿಧ 
ಪಾದೋದಕವನ್ನು?್‌ ವಚನಗಳಲ್ಲಿ ಹೇಳಲಟರೂ, ತಳ ಪಾದೋದಕ ಸ್ತೀಕಾರದ 
ಪ್ರಕ್ರಿಯೆಯಲ್ಲಿನ ವಿವಿಧ ಹ೦ತಗಳೇ ಆಗಿವೆ. 


ಈ ಪಾದೋದಕ ಸ್ವೀಕಾರದಲ್ಲಿ ಅಶುದ್ದಿಯಾಗಲೀ ಅಯುಕ್ತವಾದುದಾಗಲೀ 
ಏನೂ ಇಲ್ಲ. ಇದು ಸಂಪೂರ್ಣ ಶ್ರದ್ಧಾಮೂಲವಾಗಿದ್ದು ವೀರಶೈವದಲ್ಲಿ ಗುರು 
ಮತ್ತು ಜಂಗಮರ ಬಗೆಗಿರುವ ಭಕ್ತಿಯ ಅಧಿಕ್ಯವನ್ನು ಸೂಚಿಸುತ್ತದೆ. 
ಪಾದೋದಕ ಸ್ಪೀಕರಿಸುವಲ್ಲಿ ಉದಾಸೀನ ಭಾವ ತಾಳಿದರೆ ಪ್ರಳಯಕಾರಿ 


ಪಾದಾರ್ದನೆಯು ಒಂದು ಭಾವಕ್ರಿಯೆಯಾಗಿದೆ. ಈ ಪಾದೋದಕವನ್ನು ಅತ್ಯಂತ 
ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿದರೆ ಮಾತ್ರ ಅದು ಪರಿಣಾಮಕಾರಿ ಇಲ್ಲದಿದ್ದಡೆ ಅದು 
ಕಾಲಜಲವೆಂದು ರೂಪಕಾಲಂಕಾರದಲ್ಲಿ ರಮ್ಯವಾಗಿ ವಚನದಲ್ಲಿ ಬಳಸಿದ್ದಾರೆ. 


ಸಮಯವಿರೋಧವಾದೀತೆಂದು ಪಾದಾರ್ಚನೆಯ ಮಾಡುವರಯ್ಯಾ 

ಲಿಂಗಜಂಗಮಕ್ಕೆ ಪಾದವಾವುದು? ಅರ್ನನೆ ಯಾವುದು? 

ಎಂಬ ತುದಿ ಮೊದಲನರಿಯರು. ಉದಾಸೀನದಿಂದ ಪಾದಾರ್ಚನೆಯ ಮಾಡಿ, 
೧೩. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೩೮೬. ಮಟ 

೪೯೪ 


೧೪. ಚೆನ್ನಬಸವಣ್ಣನವರ ವ.ಸಂ. ಸಮಗ ವಚನಸಂಪುಟ ೩, ವಚನ ಸಂಖ್ಯೆ ೧೩೬೧, ೧೩೬೨. 
ಪುಟ ೪೮೨, ವಚನ ಸಂಖ್ಯೆ ೧೫೬೪, ಪುಟ ೫೬೮ 


ಪಾದೋದಕ ೩೧೭ 


ಪಾದೋದಕ ಧರಿಸಿದಡೆ ಅದೇ ಪ್ರಳಯಕಾಲಜಲ. 
ರ್ಮವನರಿದು ಕೊಂಡಡೆ ತನ್ನ ಭವಕ್ಕೆ ಪ್ರಳೆಯಕಾಲಜಲ! 

ಈ ಉಭಯವ ಭೇದಿಸಿ ಸಂಸಾರಮಲಿನವ ತೊಳೆವಡೆ 

ಕೂಡಲಚೆನ್ನಸಂಗಾ ಈ ಅನುವ ನಿಮ್ಮ ಶರಣ ಬಲ್ಲ. 


ಎಂದು ಪಾದೋದಕ ಸ್ವೀಕರಿಸುವಲ್ಲಿ ಉದಾಸೀನ ಭಾವ ತಾಳಿದರೆ 


ಪ್ರಳಯಕಾರಿಯಾಗಿ ಅದು ತನ್ನನೆ K ಪ್ರಳಯಿಸುತ್ತದೆ. ಭಕ್ತಿ ಭಾವದಿಂದ ಸೇವಿಸಿದರೆ 


' 
' 


ದು ತನ್ನ ಭವವನ್ನು ಪಳಯಿಸಿ "ನಾಶಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ . ಇದನ್ನೇ 
ಷಣ್ಮುಖ ಸ್ಥಾಮಿಗಳು- 


ಚ್‌ ಜಂಗಮದ ಪಾದತೀರ್ಥಕ್ಕೆ, ಭಕ್ತನಾದಡೂ ಆಗಲಿ, 
ಮಹೇಶ್ವರನಾದಡೂ ಆಗಲಿ 

ಆರಾದಡೇನು ಅಡಿಯಿಟ್ಟು ನಡೆದು ಬಂದು ಭಯಭಕ್ತಿಯಿಂದ ಅಡ್ಡಬಿದ್ದು, 
ಜಂಗಮದ ಪಾದತೀರ್ಥವನು ಶುದ್ದ ಸಾವಧಾನದಿಂದೆ, 

ತನ್ನ ಲಿಂಗಕ್ಕೆ ಅರ್ಪಿಸಿ, ಅ೦ಗಕ್ಕೆ ಕೊಳ್ಳಬಲ್ಲಡೆ, ಆ ಮಹಾತ್ಮನೆ 

ಆದಿ ಪುರಾತನನೆಂಬೆ, ಅಭೇದ್ಯ ಬೇದಕನೆಂಬೆ, 

ಹೀಗಲ್ಲದೆ ಭಕ್ತಿಹೀನನಾಗಿ, ಯುಕ್ತಿ ಶೂನ್ಯನಾಗಿ ಗರ್ವದ ಪರ್ವತವನೇರಿ ಹೆಮ್ಮೆ 
ಹಿರಿತನವು ಮುಂದುಗೊಂಡು ಆ ಜಂಗಮದ ಪಾದತೀರ್ಥವನು 
ಕಾಲಿಲ್ಲದ ಹೆಳವನಂತೆ ತಾನಿದ್ದಲ್ಲಿಗೆ ತರಸಿಕೊಂಡು ಅವಿಶ್ವಾಸದಿಂದೆ ಕೊಂಬ 
ಜೀವಗಳ್ಳರ: ಎನಗೊಮ್ಮೆ ತೋರದಿರಯ್ಯಾ ಅಖಂಡೇಶ್ವರಾ. 


ಕಾರಣ ಪಾದಪೂಜೆಯಲ್ಲಿ ಭಾಗವಹಿಸಿರುವ ಎಲ್ಲರೂ ಸಹ ಭಕ್ತಿಭಾವದಿಂದ 
ಪಾದೋದಕವನ್ನು ಸ್ವೀಕರಿಸಬೇಕೆಂದು ತಿಳಿಸಲಾಗಿದೆ. ಆದರೆ ಕ್ರಿಯಾಚಾರವಿಲ್ಲದ 


'ಗುರು-ಜಂಗಮರಿಂದ ಪಾದೋದಕವನ್ನು ಸ್ವೀಕರಿಸಬಾರದೆಂದು ಎಚ್ಚರಿಸಲಾಗಿದೆ. 
ಕ್ರಿಯಾಚಾರವಿಲ್ಲದ ಗುರು-ಜಂಗಮರಿಂದ ಪಾದೋದಕವನ್ನು ಸ್ವೀಕರಿಸಬಾರದು - 


“ಕ್ರಿಯಾಚಾರವಿಲ್ಲದ ಗುರುವಿನ ಕೈಯಿಂದ ದೀಕ್ಷೆ, ಉಪದೇಶವ ಕೊಳ್ಳಲಾಗದು. 
ಕ್ರಿಯಾಚಾರವಿಲ್ಲದ ಶಿಲೆಯ ಲಿಂಗವೆಂದು ಪೂಜಿಸಲಾಗದು. 
. ಕ್ರಿಯಾಚಾರವಿಲ್ಲದ ಭೂತ ಪ್ರಾಣಿಗಳಲ್ಲಿ ಜಂಗಮವೆಂದು 
ಪಾದೋದಕ ಪಸಾದವ ಕೊಳಲಾಗದು. 
ಇಂತಪ್ಪ ಆಚಾರವಿಲ್ಲದ, ಅನಾಚಾರವ ಬಳಸುವ 
ದುರಾಚಾರಿಗಳಲ್ಲಿ ಉಪದೇಶವ ಪಡೆದು. ಪಾದೋದಕ 


೧೫. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸ೦ಪುಟ ೩, ವ. ಸಂಖ್ಯೆ ೧೬೪೭ ಪುಟ ೬೦೨ 
13 ಸಮಗ್ರ ವಚನಸಂಪುಟ ೧೪, ಸಂಕೀರ್ಣ ವಚನಸಂಪುಟ ೯, ವಸಂಖ್ಯೆ ೭೭೮, ಪುಟ೩೫೪ 


೩೧೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರಸಾದವ ಕೊಂಡವಂಗೆ ಅಫನಾಸ್ತಿಯಾಗದು, ಮುಂದೆ 
ಅಘೋರ ನರಕ ತಪ್ಪದು ಕಾಣಾ ಕೂಡಲಸಂಗಮದೇವಾ' 


ಎಂದು ಬಸವಣ್ಣನವರು ಕ್ರಿಯಾಚಾರವಿಲ್ಲದ ಗುರು-ಜ೦ಗಮರಿಂದ 
ಪಾದೋದಕವನ್ನು ಸ್ವೀಕರಿಸಬಾರದು ಒಂದು ವೇಳೆ ಅನಾಚಾರಿಗಳಿಂದ ಪಾದೋದಕ 
ಸ್ವೀಕರಿಸಿದ್ದೇ ಆದರೆ ಅಘೋರ ನರಕ ತಪ್ಪದು ಎಂದಿದ್ದಾರೆ. ಕಾರಣ ಸದ್ದರ್ಮಶೀಲ 
ಪಣ ಪುರುಷರಿಂದ ಪಾದೋದಕವನ್ನು' ಭಕ್ತಿ, ಶ್ರದ್ಧೆಗಳಿಂದ ಪಡೆಯಬೇಕೆಂದು 
ತಿಳಿಸಲಾಗಿದೆ. 


ಪಾದೋದಕದ ಮಹಿಮೆ 


ಪಾದೋದಕ ಸೇವನೆಯಿ೦ದ ಎಲ್ಲಾ ತೀರ್ಥ ಕ್ಷೇತ್ರಗಳ ಸೇವಾಫಲವು 
ಲಭಿಸುತ್ತದೆಂದು ಪ್ರತಿಪಾದಿಸುತ್ತ ಚ೦ದ್ರಜ್ಞಾನಾಗಮದಲ್ಲ- 


೧೭ 


ಪಾದಾಂಗುಷ್ಟೇ ಸಮಸಾ ನಿ ತೀರ್ಥಾನಿ ನಿವಸಂತಿ ol 
ಗುಲ್ಫೇ ತಸ ಮಹಾದೇವಿ ತಿಷ್ಟಂತಿ ಗಣತಾರಕಾಃ॥ ” 


ಹದ ಪಾದಾಂಗುಷ್ಠದಲ್ಲಿ ಎಲ್ಲಾ ತೀರ್ಥಗಳು ನೆಲೆಸಿವೆ. ಹಿಮ್ಮಡಿಯ 
ಗಂಟಿನಲ್ಲಿ ಗಣದೇವತೆಗಳು ತಾರಾಮ೦ಡಲಗಳಿವೆ. ಪಾದದಡಿಯಲ್ಲಿ ಎಲ್ಲ ಸಮುದಗಳಿವೆ. 
ಪಾದದ ಮೇಲ್ಭಾಗದಲ್ಲಿ ಕುಲಪರ್ವತಗಳಿವೆ ಮತ್ತು ಮೊಣಕಾಲುಗಳರಡರಲ್ಲಿ 
ಮೂವತ್ತಾರು ತತ್ವಪು೦ಜಗಳಿವೆ. ಸಕಲವಿದ್ಯೆಗಳ ನಿವಾಸವಾದ ಶ್ರೀ ಗುರುವಿನ 
ಪಾದಯುಗಲವನ್ನು ಮೂರುಲೋಕಗಳೂ ಆಶ್ರಯಿಸಿವೆ ಎ೦ದು ಆಗಮಗಳು ಸಾರುತ್ತವೆ. 
ಕಾರಣ ಇಂಥ ಮಹಿಮಾನ್ವಿತ ಪಾದಗಳ ಪೂಜೆಯಿ೦ದ ಲಭಿಸಿದ ಪಾದೋದಕವನ್ನು 
ಸದಾ ಭಕ್ತಿಯಿಂದ ಸ್ಪೀಕರಿಸುತ್ತಾನೋ ಅವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ 
ಎಂದು ತಿಳಿಸಿದೆ.” 

ಮಕುಟಾಗಮದ ಚರ್ಯಾಪಾದದಲ್ಲಿ ಪಾದೋದಕದ ಪ್ರಭಾವ, ಮಹಿಮಯನ್ನು 
ವಿವರಿಸುತ್ತ- 

ಸರ್ವಜನ್ಮಾರ್ಜಿತಾನೀಹ ಪಾತಕಾನಿ ಮಹಂತ್ಯಪಿ। 

ಲಿ೦ಗಜ೦ಗಮಗುರ್ವಂಫ್ರಿತೀರ್ಥಪ್ರಾಶನತಸ್ತಥಾ 

ನಶ್ಯಂತಿ ತತ್‌ಕ್ಷಣಾದೇವ ನಾತ್ರ ಕಾರ್ಯಾ ವಿಚಾರಣಾ ॥ 

ಮಹಾಶ್ಯ ವವ್ರತಸ್ಥಾನಾಂ ಮದ್ಭಾಕ್ತಾನಾಂ ವಿಶೇಷತಃ। 

ನ ನಷ್ಠತ್ಯಂತರಂ' ಮುಖ್ಯಂ ಮತ್ತೀರ್ಥಪ್ರಾಶನಾದೃ ತೇ॥ ” 


೧೭. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೧೧೬೫. ಪುಟ ೩೧೮ 
೧೮. ಸೂ.ಆ. ಕ್ರಿಪಾ. ಪಟಲ ೫. ಶ್ಲೋಕ ಸಂಖ್ಯೆ ೧೭ 

೧೯. ಚಂ.ಆ., ಕ್ರಿಪಾ. ಪಟಲ ೨. ಶ್ಲೋಕ ಸಂಖ್ಯೆ ೨೨ 

೨೦. ಮ.ಆ.ಚರ್ಯಾಪಾದ, ಪಟಲ ೨. ಶ್ಲೋಕ ಸಂಖ್ಯೆ ೩೨-೩೩ 


ಪಾದೋದಕ ೩೧೯ 


ಹಿ೦ದಿನ ಎಲ್ಲ ಜನ್ಮಗಳಲ್ಲಿ ಮಾಡಿದ ಮಹಾಪಾತಕಗಳು ಕೂಡ ಗುರು, ಲಿಂಗ 
ಮತ್ತು ಜಂಗಮರ. ಪಾದೋದಕವನ್ನು ಸೇವಿಸುವುದರಿಂದ ತತ್‌ಕ್ಷಣದಲ್ಲಿಯೇ 
ನಾಶವಾಗುತ್ತವೆ. ಇದರಲ್ಲಿ ಕಜಾಪ ರೀತಿಯ ಸಂದೇಹವೂ ಇಲ್ಲ ಎಂದು 
ಸಾರಿದೆ. ಮಹಾಮಹಿಮೆಯುಳ್ಳ ಶಿವವ್ರತವನ್ನು ಆಚರಿಸುವ ಭಕ್ತರಿಗೆ ಪಾದೋದಕ 
' ಸೇವನೆಗಿ೦ಂತಲೂ ಮಿಗಿಲಾದ ಬೇರೊಂದು ಪ್ರಾಯಶ್ಚಿತ್ರವಿಲ್ಲ ಎಂದು ತಿಳಿಸುವುದರ 
' ಜೊತೆಗೆ ಅಂತ್ಯಕಾಲದಲ್ಲಿ ಪಾದೋದಕವನ್ನು ಸೇವಿಸಿದರೆ ಆತನು ಸದ್ಗತಿಯನ್ನು 
' ಪಡೆಯುತ್ತಾನೆ ಎಂದ "ಪ್ರತಿಪಾದಿಸಿದೆ. 


ಚೆನ್ನಬಸವಣ್ಣನವರು ಶೈವಾಗಮೋಕ್ತಿಯೊಂದನ್ನು ಉಲ್ಲೇಖಿಸಿ ಪವಿತ್ರ 
| ಔನ ದಕದಿಂದ 'ಭಕ್ತರೆಲ್ಲಾ ಪರಿಶುದ್ಧರಾದರಂದು ಅಜರ ಹೇಳಿದ್ದಾರೆ: 


'ಷ 


“ಗುರುಜಂಗಮ ಪಾದೋದಕ ಪ್ರಸಾದವ ಭಕ್ತಿಯಿಂದ ಪಡೆದು, 

ನಿಚ್ಚ ನಿಚ್ಚ ಸೇವಿಸಬಲ್ಲಡೆ 

ಆ "ಭಕ್ತನ ಕಾಯಕರಣಾದಿಗಳ ಸೋಂಕಲಮ್ಮದೆ ದುರಿತವು ದೂರಾಗಿಪ್ಪುದು 
ಆ ಸದ್ಭಕ್ತನೆ ಸದ್ದಾಹ್ಮಣನೆಂದು ಶಾಸ್ತ್ರವು ಹೊಗಳುತ್ತಿಪ್ಪುದು 

“ಪಾದೋದಕ೦ ಹ ನಿರ್ಮಾಲ್ಕಂ ಭಕ್ತ್ಯಾ ಧಾರ್ಯಂ "ಪ್ರಯತ್ನ: ತಃ 

ನ ತಾನ್‌ ಸ್ಪ] ಶಂತಿ ಪಾಪಾನಿ 'ಮನೋದಾಕ್ಕಾಯಜಾನ್ಯಪಿ॥ 
ಭಕ್ಷಯೇದ್ಯೋಗಿನಾ ಭಕ್ತ್ಯಾ ಪವಿತ್ರಮಿತಿ ಜಟ 

ಶುದ್ಧಾತ್ಮಾ ಬ್ರಾಹ್ಮಣಸ್ತಸ ಸ್ವಸ್ಯ ಟ್‌ ಕ್ಷಿಪ್ರಂ ವಿನಶ್ಯತಿ॥" ಎಂದುದಾಗಿ 

ಇಂತೀ ಪವಿತ್ರವಾದ “ಪಾದೋದಕವ ಪಡೆದು 

ಕೂಡಲಚೆನ್ನಸ೦ಗಯ್ಯನ ಶರಣರು ಪರಿಶುದ್ಧರಾದರು”” 2 


ಎಂದು `ಪಾದೋದಕದ ಮಹಿಮೆಯನ್ನು ತಿಳಿಸಿದ್ದಾರೆ. ಶಿವಾಗಮಗಳು ಈ 
ತ್ರಿವಿಧ ಪಾದೋದಕಗಳ ಮಹಿಮೆಯನ್ನು ಪ್ರತ್ಯೇಕವಾಗಿ ಹೀಗೆ ನಿರೂಪಿಸುತ್ತವೆ. 


ಗುರು. ಪಾದೋದಕದ ಮಹಿಮೆ 


ಶೋಷಣಂ ಪಾಪಪಂಕಸ್ಯ ದೀಪನಂ ಜ್ಞಾನತೇಜಸಃ 

ಗುರೋಃ ಪಾದೋದಕಂ "ಚಿತ್ರಂ ಸಂಸಾರದ್ರುಮನಾಶನಮ್‌ | 

ಸರ್ವತೀರ್ಥಾಭಿಷೇಕೇ ಯಾ ಶುದ್ಧಿರ್ಮನಸಿ ಜಾಯತೇ। 

ಸ್ಯ ಲ ಮತ್ತ ಶಿರಸಾ ಧಾರಿತೇ ಹಿಸಾ॥ 
ಸಪ್ಪಸಾಗರಪರ್ಯಂತಂ ತೀರ್ಥಸ್ನಾನಫಲಂ ಸದಾ। ಕ 

, ಗುರೋರಂಭ್ರಪಯೋಬಿಂದುಸಹಸ್ತಾಂಶಂ ನ ಪೂರಯೇತ್‌ ॥ 


೨೧. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೧೫೯. ಪುಟ 
೩೮೮ 
೨೨. ಚ.ಆಕ್ರಿ ಪಟಲ ೫. ಶ್ಲೋಕ ಸಂಖ್ಯೆ ೧೬-೧೮ 


೩೨೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಗುರುವಿನ ಪಾದೋದಕವು ಪಾಪದ ಕೆಸರನ್ನು ಒಣಗಿಸುತ್ತದೆ. ಜ್ಞಾನವೆಂಬ 
ತೇಜಸನ್ನು ಬೆಳಗಿಸುತ್ತದೆ ಮತ್ತು ಸಂಸಾರವೆಂಬ ವೃಕ್ಷವನ್ನು ನಾಶಮಾಡುತದೆ. 
ಎಲ್ಲಾ ತೀರ್ಥಗಳಲ್ಲಿ ಸ್ನಾನ "ಮಾಡಿದರೆ ಜ್‌! ಸರ್‌ ಶುದ್ಧಿಯು 
ಉಂಟಾಗುತ್ತದೆಯೋ ಆದೇ ಗುರುವಿನ ಪಾದಗಳನ್ನು ಸ್ಪರ್ಶಿಸಿದ ಜಲವನ್ನು 
(ಗುರುಪಾದೋದಕವನ್ನು) ತಲೆಯ ಮೇಲೆ ಥರಿಸಿದಾಗ(ಸಿ೦ಪಡಿಸಕೊಂಡು 
ಉಂಟಾಗುತ್ತದೆ. ಏಳು ಸಾಗರಗಳವರೆಗಿನ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ 
ಫಲವು ಗುರುವಿನ ಪಾದೋದಕದ ಸಹಸ್ರ ಬಿಂದುಗಳಲ್ಲಿ ಒಂದು ಅಂಶದ ಫಲವನ್ನು 
ತುಂಬಿಕೊಡಲಾರದು ಅಂದರೆ ಅದಕ್ಕೆ ಸಮನಾಗಲಾರದು ಎಂದು ವಿವರಿಸಿದೆ. 


ಲಿಂಗ ಪಾದೋದಕದ ಮಹಿಮೆ 


ಅಕಾಲಮೃತ್ಯುಮಥನ೦ ಸರ್ವವ್ಯಾಧಿವಿನಾಶನಮ್‌। 

ಸರ್ವಪಾಪೋಪಶಮನಂ ಶಂಭೋಃ ಪಾದೋದಕಂ ಶುಭಮ್‌॥ 

ಮಂಗಲಂ ಮಂಗಲಾನಾಂ ಚ ಸರ್ವಪಾವನಪಾವನಮ್‌। 

ದುಷ್ಪಗ್ರಹೋಪಶಮನಮ್‌ ಇಷ್ಟಸಿದ್ದಿಪದಾಯಕಮ್‌। 

ಸರ್ವದುಃಖಪ್ರಶಮನ೦ ಸರ್ವೋಪದ್ರವನಾಶನಮ್‌ 

ಸರ್ವಸಿದ್ಧಿಪ್ರದಂ ಸದ್ಯಃ ಸರ್ವೇಷಾಂ ಮುಕ್ತಿದಾಯಕಮ್‌। 

ಶ೦ಭುವಿನ ಪಾದೋದಕವು ಅಕಾಲಮೃತ್ಯುವನ್ನು ಇಲ್ಲವಾಗಿಸುತ್ತದೆ. ಎಲ್ಲಾ 
ರೋಗಗಳನ್ನು ನಾಶಗೊಳಿಸುತ್ತದೆ. ಎಲ್ಲಾ ಪಾಪಗಳನ್ನು ಉಪಶಮನಗೊಳಿಸುತ್ತದೆ. 
ಇದು ಮಂಗಲಕರವಾದವುಗಳಿಗೆ ಮಂಗಲಕರ. ಎಲ್ಲಾ ಪವಿತ್ರವಾದವುಗಳಿಗೆ ಪವಿತ್ರಕರ. 
ಇದು ಕೆಟ್ಟಗಹಗಳನ್ನು ಶಾ೦ತಗೊಳಿಸುವುದು. ಬಯಸಿದ್ದನ್ನು ಸಿದ್ಧಿಸುವಂತೆ ಮಾಡುವುದು. 
ಎಲ್ಲಾ ದುಃಖಗಳನ್ನು ಕೊನೆಗೊಳಿಸುವುದು. ಎಲ್ಲಾ ಉಪದ್ರವಗಳನ್ನು 
ದೂರಮಾಡುವುದು. ಕೂಡಲೆ ಎಲ್ಲಾ ಸಿದ್ದಿಗಳನ್ನು ಕೊಡುವಂತಹದು ಮತ್ತು ಎಲ್ಲರಿಗೂ 
ಮುಕ್ತಿಯನ್ನು ನೀಡುವುದು ಎಂದು ವಿವರಿಸಿದೆ. 


ಜಂಗಮ ಪಾದೋದಕದ ಮಹಿಮೆ 


ಚರಪಾದೋದಮಹಿಮಾ ವರ್ಣಿತುಂ ಕೇನ ಶಕ್ಕತೇ। 
ತದ್ಧಿ ಮೋಚಯಿತುಂ ಸದ್ಯಃ ಶಕ್ನುತ ತೇ ಯಚ್ಛರಾಚರಮ್‌ Ww 


ಜಂಗಮನ ಪಾದೋದಕದ ಮಹಿಮೆಯನ್ನು ಯಾರು ವರ್ಣಿಸಲು ಶಕ್ತರು? 
ಗುರು-ಲಿಂಗ ಪಾದೋದಕ ಸೇವನೆಗಿಂತ ಜಂಗಮ ಪಾದೋದಕ ಸೇವನೆ ವಿಶೇಷ 
ಫಲದಾಯಕವಾಗಿದ್ದು, ಅದು ಕೂಡಲೆ ಚರಾಚರಗಳನ್ನು ಮುಕ್ತಗೊಳಿಸಲು ಶಕ್ತವಾಗಿದೆ 


೨೩. ಚ.ಆ.ಕ್ರಿ ಪಟಲ ೫. ಶ್ಲೋಕ ಸಂಖ್ಯೆ ೧೨-೧೪ 
೨೪. ಚ.ಆಕ್ರಿಪಾ. ಪಟಲ ೫. ಶ್ಲೋಕ ಸಂಖ್ಯೆ ೧೯ 


ಪಾದೋದಕ ೩೨೧ 


ಎಂದು ಜಂಗಮ ಪಾದೋದಕದ ಮಹಿಮೆಯನ್ನು ಕೊಂಡಾಡಿದೆ. ಇದನ್ನೇ 
ವಚನಕಾರರು - 
“ಜ೦ಗಮದ ಪಾದತೀರ್ಥವು ಭವರೋಗ ವೈದ್ಯವಯ್ಯಾ, 
ಜಂಗಮದ ಪಾದತೀರ್ಥವು ಶಿವಸಾಯುಜ್ಯವಯ್ಯಾ, 
' ಜಂಗಮದ ಪಾದತೀರ್ಥವು ಜೀವನ್ಮುಕ್ತಿಯಯ್ಯಾ, 
| ಜಂಗಮದ ಪಾದತೀರ್ಥವು ಆದಿ ವ್ಯಾಧಿ ವಿಪತ್ತು 
ರೋಗರುಜಿನ೦ಗಳ ಶೋಧಿಸಿ ಕಿತ್ತು ಬಿಸುಟುವುದಯ್ಯಾ, 
ಜಂಗಮದ ಪಾದತೀರ್ಥವು ಅಂಗದ ಅವಗುಣವ ಕಳೆವುದಯ್ಯಾ, ` 


ಎಂದು ಜಂಗಮ ಪಾದೋದಕ ಕುರಿತಾದ ಆಗಮ ಅಭಿಮತವನ್ನು 
ಪುಷ್ಟೀಕರಿಸಿದ್ದಾರೆ. ಚೆನ್ನಬಸವಣ್ಣನವರು ತ್ರಿವಿಧ ಪಾದೋದಕದ ಮಹಿಮೆಯನ್ನು 
ಕುರಿತು - 


— _ ಗುರು ಪಾದೋದಕದಿಂದ ಸಂಚಿತಕರ್ಮ ನಾಸ್ತಿ 
ಲಿಂಗ ಪಾದೋದಕದಿಂದ ಪ್ರಾರಬ್ಧಕರ್ಮನಾಸ್ತಿ 
ಜಂಗಮ ಪಾದೋದಕದಿಂದ ಆಗಾಮಿಕರ್ಮನಾಸ್ಕಿ 
ಇಂತೀ ತ್ರಿವಿಧೋದಕದಲ್ಲಿ ತ್ರಿವಿಧಕರ್ಮನಾಸ್ಕಿ 

ಇದು ಕಾರಣ, ಕೂಡಲಚೆನ್ನ; ಸಂಗಮದೇವಾ 
ತ್ರಿವಿಧೋದಕವ ನಿಮ್ಮ ಶರಣನೆ ಬಲ್ಲ” 


ಎಂದು ಪಾದೋದಕದಿಂದ ಇಹಪರದಲ್ಲಿ ಸೌಖ್ಯ ಉಂಟಾಗುವುದೆಂದು 
ಪ್ರತಿಪಾದಿಸಿದ್ದಾರೆ. ಈ ಗುರು, ಲಿಂಗ ಹಾಗೂ ಜಂಗಮ ಪಾದೋದಕದ ಪ್ರಭಾವ, 
ಪರಿಣಾಮವನ್ನು ಸಿದ್ಧ ರಾಮೇಶ್ವರು- 


ಗುರುಪಾದೋದಕದಿಂದ ಸ್ಥೂಲ ದೇಹಶುದ್ದಿ, 
.`ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹಶುದ್ದಿ, 
ಜ್ಞಾನಪಾದೋದಕದಿಂದ ಕಾರಣ ದೇಹಶುದ್ದಿ 
ಗುರುಪಾದೋದಕದಲ್ಲಿ ಇಷ್ಟಲಿಂಗ ಸಂಬಂಧ 
ಕ್ರಿಯಾಪಾದೋದಕದಲ್ಲಿ ಪ್ರಾಣಲಿಂಗ ಸಂಬಂಧ, 
ಜ್ಞಾನಪಾದೋದಕದಲ್ಲ ಭಾವಲಿಂಗ ಸಂಬಂಧ 

ಅದು ಕಾರಣ ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮ ನೋಡಾ 
ಎ ಮ 


೨೫. ಸಮಗ್ರ ವಚನಸಂಪುಟ ೧೪,ಸಂಕೀರ್ಣ ವಚನಸಂಪುಟ ೯,ವಚನ ಸಂಖ್ಯೆ ೭೭೮, ಪುಟ೩೫೪ 
೨೬. ಚೆನ್ನಬಸವಣ್ಣನವರ ವ.ಸಂ.ಸಮಗ್ರ ವಚನಸಂಪುಟ ೩,ವಚನ ಸಂಖ್ಯೆ ೧೦೯೫. ಪುಟ೩೭೩ 
೫1. ಸಿದ್ಧರಾಮೇಶ್ವರ ವ.ಸಂ. ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೪೯೮. ಪುಟ ೧೪೧ 


೩೨೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎ೦ದು ತ್ರಿವಿಧ ಪಾದೋದಕದ ಮಹಿಮೆಯನ್ನು ಕೂಂಡಾಡಿದ್ದಾರೆ. ತ್ರಿವಿಧ 
ಪಾದೋದಕದಿ೦ದ ಸಂಚಿತಕರ್ಮ, ಪ್ರಾರಬ್ಧಕರ್ಮ, ಆಗಮಿಕ ಕರ್ಮಗಳು ದೂರಾಗಿ, 
ಭಕ್ತನ ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರದ ಶುದ್ಧೀಕರಣವಾಗುತ್ತದೆ ಎಂದು 
ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. ಹೀಗೆ ಪಾದೋದಕ ಪ್ರಕ್ರಿಯೆಯು 
ಸಂಪೂರ್ಣ ಶ್ರದ್ಧಾಮೂಲವಾಗಿದ್ದು ವೀರಶೈವದಲ್ಲಿ ಗುರು ಮತ್ತು ಜಂಗಮರ 
ಬಗೆಗಿರುವ ಭಕ್ತಿಯ ಅಧಿಕ್ಯವನ್ನು ಸೂಚಿಸುವುದರೊಂದಿಗೆ ವ್ಯಕ್ತಿಯಲ್ಲಿಯ ಅಹಂಕಾರ 
ನಿರಸನಗೈದು ವಿನಮ್ರತೆ, ಸಮರ್ಪಣಾಭಾವವನ್ನು ಪ್ರೇರೆಪಿಸುವುದರೊಂದಿಗೆ 
ಅಂತಃಕರಣ ಶುದ್ಧಿಗೊಳಿಸಿ, ಗುರು-ಜ೦ಗಮರಲ್ಲಿ ಪರಶಿವನನ್ನು ಕಂಡು ಆನಂದಿಸುವ 
ಮನೋಭಾವವನ್ನು ಬೆಳೆಸಿ ಕ್ರಮೇಣ ಸ್ಪಸ್ವರೂಪಜ್ಞಾನವನ್ನು ಒದಗಿಸುವದು. 


ಒಟ್ಟಿನಲ್ಲಿ ಪಾದೋದಕ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು 
ವಚನ ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ಪರಶಿವನ ಹ್‌ ಸ್ವರೂಪದ ನಿರ್ಮಲ ಜ್ಞಾನವೇ ತಾತ್ವಿಕವಾದ 'ಪಾದೋದಕ' 
ಸೇವನೆಯಾಗಿದೆ. ಈ ತಾತ್ವಿಕ ಪಾದೋದಕವು ಅಂತಃಕರಣ ಶುದ್ಧಿಗೊಂಡಾಗ ಮಾತ್ರ 
ಪ್ರಾಪ್ತವಾಗುವದು. ಕಾರಣ ಆಗಮಗಳಲ್ಲಿ ಅಂತಃಕರಣ ಶುದ್ಧಿಗೊಸ್ಕರ ಗುರು- 
ಲಿಂಗ-ಜಂಗಮರ ಚರಣಾಮೃತವನ್ನು ಸೇವನೆ ಮಾಡುವ ವಿಧಾನವನ್ನು 
ಉಪದೇಶಿಸಲಾಗಿದೆ. ಗುರುವಿನ ಪಾದಪೂಜೆಯಿಂದ ದೊರೆತದ್ದು ಗುರುಪಾದೋದಕ 
ವೆಂದೂ, ಜಂಗಮನ ಪಾದಪೂಜೆಯಿಂದ ಲಬ್ಯವಾದದ್ದು ಜಂಗಮ 
ಪಾದೋದಕವೆಂದೂ ಮತ್ತು ಇಷ್ಟಲಿಂಗದ ಪೂಜೆಯಿಂದ ಲಭ್ಯವಾದುದು ಲಿಂಗ 
ಪಾದೋದಕವೆಂದು ಮೂರುವಿಧವಾಗುತ್ತದೆ. ಈ ತ್ರಿವಿಧ ಪಾದೋದಕಗಳನ್ನು ಸಾಕ್ಟಾತ್‌ 
ಆಚಾರದಿಂದಲೋ ಅಥವಾ ಸಂಬಂಧಾಚಾರದಿಂದಲೋ ಪ್ರತಿನಿತ್ಯ ಸೇವಿಸುವುದರಿಂದ 
ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣಶರೀರಗಳು ಪರಿಶುದ್ಧವಾಗುತ್ತವೆ ಎಂದು ಆಗಮಗಳು 
ಪ್ರತಿಪಾದಿಸಿವೆ. ಪಾದೋದಕ ಮಾಡಿಕೊಳ್ಳುವ ವಿಧಾನವು ಶಿವಾಗಮಗಳಲ್ಲಿ 
ಪ್ರತಿಪಾದನೆಗೊ೦ಡಿದ್ದರೂ ವಚನಗಳಲ್ಲಿ ಅತ್ಯಂತ ವಿಸೃತವಾಗಿ ಪ್ರತಿಪಾದಿಸಲ್ಪಟ್ಟಿದೆ. 
ಚೆನ್ನಬಸವಣ್ಣನವರ ವಚನಗಳಲ್ಲಿ ಪ್ರಾಯೋಗಿಕವಾಗಿ ಗುರುಪಾದಪೂಜೆ ಮತ್ತು 
ಜಂಗಮಪಾದಪೂಜೆಗಳ ಎಲ್ಲಾ ವಿವರಗಳಿಗೂ ದೊರೆಯುತ್ತವೆ. ಪಾದೋದಕವನ್ನು 
ಅತ್ಯ೦ತ ಶ್ರದ್ಧಾಭಕ್ತಿಯಿ೦ದ ಸ್ವೀಕರಿಸಿದರೆ ಮಾತ್ರ ಅದು ಪರಿಣಾಮಕಾರಿ ಇಲ್ಲದಿದ್ದಡೆ 
ಅದು ಕಾಲಜಲವೆಂದು ರೂಪಕಾಲಂಕಾರದಲ್ಲಿ ರಮ್ಯವಾಗಿ ವಚನದಲ್ಲಿ ಬಳಸಿದ್ದಾರೆ. 
ಆದರೆ ಕ್ರಿಯಾಚಾರವಿಲ್ಲದ ಗುರು-ಜಂಗಮರಿಂದ ಪಾದೋದಕವನ್ನು ಸ್ತೀಕರಿಸಬಾರ 
ದೆಂದು ವಚನಗಳಲ್ಲಿ ಎಚ್ಚರಿಸಲಾಗಿದೆ. ಅಲ್ಲದೇ ಪಾದೋದಕ ಸೇವನೆಯು ಕೇವಲ 
ಕ್ರಿಯಾ ವಿಧಾನವಾಗಿರದೇ ಜ್ಞಾನಾನುಭವದ ವಿಧಾನವಾಗಬೇಕೆಂಬ ವಿವರಣೆ 
ವಚನದಲ್ಲಿದೆ. ಹೀಗೆ ವಚನಗಳು ಶಿವಾಗಮಗಳಲ್ಲಿಯ ಸಿದ್ಧಾಂತದ ಮೂಲ ಜಾಡನ್ನು 
ಬಿಡದೆ ತಮ್ಮ ಅನುಭವವನ್ನು ಅದರಲ್ಲಿ ಮಿಶ್ರಣಗೊಳಿಸಿ ಅತ್ಯಂತ ವಿಸೃತವಾಗಿ 
ಪಾದೋದಕ ವಿಷಯವನ್ನು ಪ್ರತಿಪಾದಿಸಿವೆ. 


೫.೧.೫ ಪಸಾದ 
ಜಗತ್ತಿನ ಸಕಲ ಪದಾರ್ಥಗಳಲ್ಲವೂ ಶಿವನ ಅನುಗಹದಿಂದಲೇ ಬಂದವುಗಳು. 


"ಆದುದರಿಂದ ಪ್ರತಿಯೊಂದು ಪದಾರ್ಥವೂ ಮೊದಲು ಆ ದೇವನಿಗೆ 


ಅರ್ಪಿತವಾಗಬೇಕು. ಹೀಗೆ ಮನಃಪೂರ್ವಕವಾಗಿ ಭಕ್ತಿಭಾವದಿಂದ ಶಿವನಿಗೆ ಅರ್ಪಿಸಿದ್ದೇ 


ಪ್ರಸಾದ. ಈ ಪ್ರಸಾದದ ತಳಹದಿ "ಅರ್ಪಣ'. ಮಾನವನ ಅಹಂಕಾರ ನಿರಸನಕ್ಕೆ ಈ 


Gi 


ಅರ್ಪಣ ತತ್ವವು ಅತ್ಯಂತ ಮಹತ್ವವಾದುದು. ಆದುದರಿಂದ ವೀರಶೈವ ಧರ್ಮದಲ್ಲಿ 
ಕ ಅತ್ಯಂತ ಉನ್ನತ ಸ್ಥಾನವಿದೆ. 


ಪ್ರಸಾದದ ಶಾಬ್ದಿಕ ಮತ್ತು ತಾತ್ವಿಕ ಅರ್ಥ, ಪ್ರಸಾದದ ವಿಧಗಳು, ಪ್ರಸಾ ಸಾದವನ್ನು 
ಇರ ಬಗೆ. ಪ ಪಸ ಸಾದದೆ. ಸರೂ ಮುಂತಾದವುಗಳ ಬಗ್ಗೆ ಶಿವಾಗಮಗಳಲ್ಲಿ, 
ಹಾಗೂ ವಚನಸಾಹಿತ್ಯದಲ್ಲಿ ಚರ್ಚೆಸಲಾಗಿದ್ದು ಅದು ಇಂತಿದೆ 


ಪ್ರಸಾದದ ಶಾಬ್ದಿಕ ಮತ್ತು ತಾತ್ವಿಕ ಅರ್ಥ- 


"ಪ್ರ ಉಪಸರ್ಗ ಪೂರ್ವಕವಾದ "ಸದ್‌' ಧಾತುವಿನಿಂದ ನಿಷ್ಠನ್ನವಾದ “ಪ್ರಸಾದ' 
ಪದಕ್ಕೆ ಅಮರಕೋಶದಲ್ಲಿ ಪಸ; ತೆ, “ಶಿವಾನುಗಹ', ಸಜ] “ಕಾವ್ಯಗುಣ' 
ಎಂಬ ಸಾಮಾನ್ಯ ಅರ್ಯಗಳಿವೆ. ಪ್ರಸಾದಸ್ತು ಪಸ ನ್ನತಾ' ಎಂಬಂತೆ ಮನಸಿಗೆ 


 ಪ್ರಸನ್ನತೆಯನ್ನು ಚ್‌ ಪ್ರಸಾ ಸಾದವೆನಿಸುವದು. ವೀರಾಗಮದಲ್ಲಿ ಎ 


ಪಕಾರಂ ಪಾಪನಾಶ೦ ಚ ರೇಪೋಭೋಗಂ ವಹೇತ್ತದಾ ಸ 
ತಯೋರ್ಹ್ವಿ ತಯಸಂಯುಕ್ತಂ ಮಾತೃಕಂ ನ್ಯಾಸಗರ್ಫಿತಂ | 


"ಪ'ಕಾರವು ಪಾಪನಾಶನವನ್ನೂ, 'ರ' ಎಂಬುದು ಸರ್ವಭೋಗವನ್ನು ಹಾಗೂ 
ಮುಂದಿನ “ಸಾ-ದ' ಎಂಬುದು ಎರಡನ್ನೂ ನೀಡುವದು ಎಂಬರ್ಥವನು ನೀಡುತ್ತದೆ. 


ಕಾರಣ ನಮ್ಮ ಸರ್ವಪಾಪಗಳನ್ನೂ ನಾಶಮಾಡಿ ಸರ್ವಭೋಗಗಳನ್ನೂ ನೀಡುವುದೇ 
' ಪ್ರಸಾದದ ಶಬ್ದಾರ್ಥವಾಗಿದೆ ಎಂದು ಅರ್ಥೈಸಿದೆ. ಅಲ್ಲದೇ ಚ೦ದ್ರಜ್ಞಾನಾಗಮವು 


ಪ್ರಸಾದಕ್ಕೆ ಮೂರು ಅರ್ಥಗಳನ್ನು ಕೊಡುತ್ತದೆ. 


" ೧. ಗುರು-ಲಿಂಗ-ಜಂಗಮರಿಗೆ ಸಮರ್ಪಿತವಾದ ಪದಾರ್ಥ 


(ಗುರು ಲಿಂಗ ಜಂಗಮಾನಾಂ ಭುಕ್ತಶೇಷಃ ಪ್ರಸಾದಕಃ॥ 


೨. ದೇವರ ಅನುಗ್ರಹ ಅಥವಾ ಪ್ರಸನ್ನತೆ (ಸಮರ್ಪಿತಃ ಪ್ರಸಾದ್ಯಕಾರಣತ್ತಾನ್ಮಹೇಶಿತುಃ) 
೩. ಮಾನಸಿಕ ಪರಮಾನಂದ (ಪ್ರಸಾದತ್ವೇನ ವಿಖ್ಯಾತಃ ಪರಮಾನಂದದಾಯಕಃ)” 


ವೀರಾಗಮ ಪಟಲ ೭, ಶ್ಲೋಕ ಸಂಖ್ಯೆ ೨೩೮, ಪುಟ ೫೨೪ 
ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೨೦ 
ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೩೩ 
ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೩೩ 


೩೨೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇವುಗಳಲ್ಲಿ ಮೊದಲನೆಯದು ಬಹಿರ೦ಗದ ಪ್ರಸಾದವಾದರೆ, ಉಳಿದೆರಡು 
ಆಂತರಿಕ ಅರ್ಥವನ್ನು ಸೂಚಿಸುತ್ತವೆ. ಶಿವಸ್ವರೂಪಿಗಳಾದ ಗುರು ಲಿಂಗ ಜ೦ಗಮರಲ್ಲಿ 
ನಿಷ್ಠೆಯುಳ್ಳವನಾಗಿ ಅವರಿಗೆ ಭಕ್ತಿಯಿ೦ದ ಸಮರ್ಪಿಸಿದ ಅನ್ನವನ್ನೇ ಸೇವಿಸುತ್ತ ಶಿವನ 
ಕೃಪೆಗೆ ಪಾತ್ರನಾಗಿ ಆತನ ಅನುಗ್ರಹ ಬಲದಿಂದ ಮಾನಸಿಕ ಪ್ರಸನ್ನತೆಯನ್ನು 
ಸ ಪ್ರಸಾದವಾಗಿದೆ. ಕಾರಣ "ಪ್ರಸನ್ನ ಚಿತ್ತತೆಯನ್ನುಂಟು ಮಜ! 
ಯಾವುದೋ ಅದೇ ಪಸಾದ' ಎಂದು ಆಗಮಗಳಲ್ಲಿ ವರ್ಣಿಸಲಾಗಿದೆ. ಇದೇ 
ಅಭಿಪ್ರಾಯವನ್ನೇ ವಚನಕಾರರು ಪುಷ್ಲೀಕರಿಸುತ್ತ - 


ಪ್ರಸಾದವೇ ಪರಮಜ್ಞಾನ, ಪ್ರಸಾದವೆ ಪರಾಪರ, 

ಪ್ರಸಾದವೇ ಪರಬ್ರಹ್ಮ ಪ್ರ ಪರಮಾನಂದ. 

ಪಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದ, 
ಪುನ್ನತೆಯೇ ಪ್ರಸಾದ ಇಂತಪ್ಪ ಪ್ರಸಾದದಮಹಾತ್ರೆಗೆ ನಮೋನಮೋ ಎನುತಿರ್ದೆನು.” 


ಎಂದು ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಬ್ರಹ್ಮ ಪ್ರಸಾದವೆ ಪರಮಾನಂದ 
ಎಂದು ಅರ್ಥೈಸಿದ್ದಾರೆ. ಅಲ್ಲದೇ — 


ಒಕ್ಕುದು ಪ್ರಸಾದವಲ್ಲ, ಮಿಕ್ಕುದು ಪ್ರಸ ಪ್ರಸಾದವಲ್ಲ. ಹತ್ತೆ ಕರೆದಿಕ್ಕುವದು ವಸ 
ತರ್ಕೈಸಿ ನಿಮ್ಮುವನಪ್ಪಿಕೊಂಡಡೆ. ಯ ಪ್ರಸಾದ ಕಾಣಾ ರಾಮನಾಥಾ" 


ಎ೦ದು . ಪರಶಿವನ ಪರಮಾನುಗಹ ಪಡೆದು ಪರಮಾನಂದ ಹೊಂದುವುದೇ 
ಪ್ರಸಾದವೆಂದು ಅರುಹಿದ್ದಾರೆ. ಕಾರಣ ಇಂಥ ಪರಮಾನಂದವನ್ನು ಅನುಭವಿಸಬೇಕಾದರೆ 
ಬಾಹ್ಯ ಪದಾರ್ಥಗಳನ್ನೆಲ್ಲ ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸಿಯೇ ಸ್ವೀಕರಿಸಬೇಕೆಂದು 
ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 


ಪರಶಿವನಿಗೆ ಸಮರ್ಪಿಸದೇ ಏನನ್ನೂ ಸ್ವೀಕರಿಸಬಾರದು - 

ಮನದ ಶುದ್ಧಾಶುದ್ಧತೆಯು ನಾವು ಸೇವಿಸುವ ಅನ್ನವನ್ನು ಅವಲಂಬಿಸಿರುತ್ತದೆ. 
ಪರಿಶುದ್ಧ, ಪವಿತ್ರ ಆಹಾರ ಸೇವಿಸುವುದರಿಂದ ಮನವು ಪರಿಶುದ್ಧವೂ ಮತ್ತು 
ಪವಿತ್ರವೂ ಆಗುವುದು. ಇದರಂತೆ ಅಶುದ್ಧ ಹಾಗೂ ಅಪವಿತ್ರ ಅನ್ನದ ಸೇವನೆಯಿಂದ 
ಮನವು ಅಶುದ್ಧವೂ, ಅಪವಿತ್ರವೂ ಆಗುವುದು. ಏಕೆ೦ದರೆ ನಾವು ಸೇವಿಸಿದ ಅನ್ನದ 
ಸೂಕ್ಷ್ಮಭಾಗವು ಮನಸ್ಸಾಗಿ ರೂಪುಗೊಳ್ಳುವುದರಿಂದ ಮನಸ್ಸನ್ನು ನಿರ್ಮಲ 
ಗೊಳಿಸಬೇಕಾದರೆ ಅದನ್ನು ಅನ್ನದಿ೦ದಲೇ ಪ್ರಾರಂಭಿಸಬೇಕು. ಮನವು ಪವಿತ್ರವಾಗ 
ಬೇಕಾದರೆ ನಾವು ಸೇವಿಸುವ ಅನ್ನವು ಪವಿತ್ರವಾಗಬೇಕು ಅದನ್ನು ಶುದ್ಧಗೊಳಿಸಬೇಕು. 


ಸಾಮಾನ್ಯವಾಗಿ ಪದಾರ್ಥಗಳಿಗೆ ಸಂಬ೦ಧಪಟ್ಟಂತೆ ಎರಡು ಪ್ರಕಾರದ 
ದೋಷಗಳಿರುತ್ತವೆ. 


೫. ಸಮಗ್ರ ವಚನಸಂಪುಟ ೬, ಸಂಕೀರ್ಣ ವಚನಸಂಪುಟ ೧,ವಚನ ಸಂಖ್ಯೆ ೧೦೨೬ಪುಟ ೩೧೬ 
೬. ಸಮಗ್ರ ವಚನಸಂಪುಟ ೭, ಸಂಕೀರ್ಣ ವಚನಸಂಪುಟ ೨, ವಚನ ಸಂಖ್ಯೆ ೭೫೪, ಪುಟ ೨೩೯ 


ಪ್ರಸಾದ ೩೨೫ 
೧) ಪದಾರ್ಥಗತ ದೋಷ 
೨) ವ್ಯಕ್ತಿಗತದೋಷ 


ದವಸಧಾನ್ಯಗಳಲ್ಲಿ ಸ್ಥೂಲವಾಗಿ ಕಂಡು ಬರುವ ಕಸ-ಕಡ್ಡಿ, ಮಣ್ಣು-ಹರಳುಗಳು 
ಪದಾರ್ಥಗತ ದೋಷಗಳಾದರೆ, ಈ ಪದಾರ್ಥವು ನನ್ನದೇ ಎಂಬ ಅಭಿಮಾನ 
ಮತ್ತು ಇದನ್ನು ಯಾರಿಗೂ ಕೊಡದೇ ನಾನೇ ಅನುಭವಿಸಬೇಕೆಂಬ ಸ್ವಾರ್ಥ ಇವು 
ek ಸಂಬಂಧಿಸಿದಂತೆ ವ್ಯಕ್ತಿಗತ ದೋಷಗಳು. ಪದಾರ್ಥಗತ ದೋಷಗಳನ್ನು 
ಜ್ರ ನಿಗೂಲಸುವದರ ಕ ಪರಿಶುದ್ಧಗೊಳಿಸಬಹುದು. ಆದರೆ ಪದಾರ್ಥಕ್ಕೆ 
id ವ್ಯಕ್ತಿಗತ ದೋಷಗಳು ನಷವಾಗಬೇಕಾದರೆ ಪದಾರ್ಥವನ್ನು ದೇವರಿಗೆ 
ಸಮರ್ಪಿಸಬೇಕಾಗುತ್ತದೆ. ವೀರಶೈವ ಧರ್ಮದಲ್ಲಿ ಅನ್ನವನ್ನು ಶಿವನಿಗೆ ಹಾಗೂ 
ಶಿವಸ್ಪರೂಪರಾದ ಸಕ ಜೆ? ಸಮರ್ಪಿಸುವ ಕಕ ಪ್ರಸಾದವನ್ನಾಗಿ 
ಹಾಡಿಕೊಂಡು ಸೇವಿಸುವುದರಿಂದ ಅನ್ನ ಶುದ್ದಿಯಾಗುವುದೆಂದು ಪ್ರತಿಪಾದಿಸಲಾಗಿದೆ. 
ಏಕೆಂದರೆ ಪದಾರ್ಥವನ್ನು ಪರಮೇಶ್ವರನಿಗೆ ಅರ್ಪಿಸಿದಾಗ ಅದು ಪಸಾದವಾಗುತ್ತದೆ. 
ಪ್ರಸಾದದಲ್ಲಿ ಇದು ನನ್ನ ದೆಂಬ ಮಮಕಾರವಾಗಲಿ, ಇದನ್ನು ನಾನೇ 
ಉಪಯೋಗಿಸ ಬೇಕೆಂಬ ಸ್ಪಾರ್ಥವಾಗಲಿ ಉಳಿಯುವುದಿಲ್ಲ. ಹೀಗಾಗಿ ಅನ್ನ ವನ್ನು 
ಭಗವಂತನಿಗೆ ಸಮರ್ಪಿಸಿ ಪ್ರಸಾದವನ್ನು ಉಪಯೋಗಿಸುವುದರಿಂದ ಮನುಷ್ಯನಲ್ಲಿ 
ನೆಲೆಸಿರುವ ಅನ್ನಕ್ಕೆ ಸಂಬಂಧಿಸಿದ ಭಾವನಾತ್ಮಕ ದೋಷಗಳೂ ಸಹ ದೂರವಾಗುತ್ತವೆ. 
ಇಂತಹ ಪ್ರಸಾದವನ್ನು ಭೋಗಿಸುವುದರಿಂದ ಮನೋನೈ ರ್ಮಲ್ಯ ನೆಲೆಗೊಂಡು 
ಮಾನಸಿಕವಾದ ಶಾಶ್ವತ ಪ ಪ್ರಸನ್ನತೆ ಅಳವಡುವುದು. ೫ | rE 


ಬುಂಜತೇ ಯೇ ತು ಸಂಮೂಢಾಸ್ತ್ಯಂಬಕಾಯಾ ಸಮನ 
ತೇ ಭುಂಜತೇ ಕ್ರಿಮೀನೇನಾಂಸ್ಕಧೋ ಗಚ್ಛತಿ ಶಾಶ್ವತಮ್‌॥' 


ಪರಮಾತ್ಮನಿಗೆ ಅರ್ಪಿಸದೆ ಏನನ್ನೂ ಸ್ವೀಕರಿಸಬಾರದು; ಹಾಗೆ ಮಾಡಿದರೆ 
ಕ್ರಿಮಿ, ಕ್ರೀಟ, ಪಾಪಪುಂಜಗಳನ್ನೇ ತಿಂದಂತೆ; ಅಂಥವರು ಶಾಶ್ವತವಾಗಿ ಆಧೋಲೋಕಕ್ಕೆ 
ಹೋಗುವರು ಎಂದು ಎಚ್ಚರಿಸುತ್ತವೆ. ಇದನ್ನೇ ಚೆನ್ನಬಸವಣ್ಣನವರು ತಮ್ಮ ಶೈಲಿಯಲ್ಲಿ 
ಹೀಗೆ ಹೇಳಿದ್ದಾರೆ: 


“ಲಿಂಗಕ್ಕೀಯದೆ ಅಂಗಸುಖಕ್ಕಾಗಿ ಅನ್ನೋದಕವ ಕೊಂಡ 

` ಅಜ್ಞಾನಿಯನೇಂದು ಸುಡಿವೆನಯ್ಯಾ? 
ಆತನು ಪತಿತನಾಗಿ ನರಕದಲ್ಲಿ ಹೊರಳುತಿರ್ಪನು 
ಅಸಮರ್ಪ್ಯ ಪ್ರಾಣಲಿಂಗೇ ಜಲಂ ವಾ ಫಲಮೇವ ವಾ 
ಸ್ವೀಕುರ್ಯಾದ್ಯದಿ ಮೋಹೇನ ಪತಿತೋ ನರಕಂವ್ರಜೇತ್‌॥ ಎಂಬುದಾಗಿ, 
ಆವ ಪದಾರ್ಥವ ನಾದಡೆಯೂ ಲಿಂಗಕ್ಕೆ ಕೊಡದೆ ಕೊಳಲಾಗದೆಂದುದು 


ಲ. ಚಂ.ಆಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೨೩ 


೩೨೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ನಮ್ಮ ಕೂಡಲಚೆನ್ನಸಂಗಯ್ಯನ ವಚನ” 


ಎಂದು ಶೈವಾಗಮದ ಉಲ್ಲೇಖದೊಂದಿಗೆ ತಿಳಿಸಿದ್ದಾರೆ. ಕಾರಣ ಗುರುಲಿಂಗ, 
ಜ೦ಗಮಕ್ಕೆ ಹ ನೈವೇದ್ಯ ಅರ್ಪಿಸಿ, ಆಮೇಲೆ ತ್‌ ಸೇವಿಸಬೇಕು ಎನ್ನುವ 
ಪ್ರಸಾದ ತತ್ವದಲ್ಲಿ ತನ್ನ Ce, ಎಲ್ಲರದೂ ಎಂಬ ಮನೋಭಾವ ಅಡಕವಾಗಿರುತ್ತದೆ. 


ಪ್ರಸಾದದ ವಿಧಗಳು 


ವೀರಶೈವ ಸಿದ್ದಾಂತದಲ್ಲಿ ಗುರು, ಲಿಂಗ ಮತ್ತು ಜಂಗಮ ಎಂಬ ಮೂರನ್ನು 
ಪೂಜನೀಯವಾದವುಗಳೆಂದು ಅಂಗೀಕರಿಸಿರುವುದರಿ೦ದ ಇಷ್ಟಲಿಂಗದಂತೆಯೇ ಗುರು- 
ಜ೦ಗಮರಿಗೂ ಸಹ ತಾವು ಭೋಗಿಸುವ ಮತ್ತು ಧರಿಸುವ ಎಲ್ಲ ವಸ್ತುಗಳನ್ನು 
ನಿರ್ವಂಚನೆಯಿಂದ ಅರ್ಪಿಸಿ, ಅವರು ಸ್ವೀಕರಿಸಿ ಉಳಿದ ಪ್ರಸಾದವನ್ನು ಪ್ರತಿದಿನವೂ 
ಸ್ವೀಕರಿಸುವಂತೆ ಬೋಧಿಸಲಾಗಿದೆ. ಕಾರಣವೇನೆಂದರೆ ಶಿವಲಿಂಗಕ್ಕರ್ಪಿಸಿದ. ಪ್ರಸಾದದಂತೆ 
ಗುರು- ಜಂಗಮರ ಪ್ರಸಾದವೂ ಸಹ ಮನಸನ್ನು ಶುದ್ಧಿಗೊಳಿಸುವ ಸಾಧನವಾಗಿದೆ. 
ಹೀಗೆ ಪೂಜನೀಯವಾದ ಗುರು-ಲಿಂಗ-ಜಂಗಮರೆಂಬ "ಮೂವರು ಸ್ವೀಕರಿಸಿ ಉಳಿಸಿದ 
ಪ್ರಸಾದವೂ ಸಹ ಗುರುಪ್ರಸಾದ, ಲಿಂಗಪ್ರಸಾದ ಮತ್ತು ಜಂಗಮಪ್ರಸಾದವೆಂದು 
ಮೂರು ವಿಧವಾಗುತ್ತದೆ. 


oc ಗುರುಲಿಂಗಜಂಗಮಾನಾಂ ಭುಕ್ತಶೇಷ ಪಸಾದಕಃ 
ಶುದ್ಧಸಿದ್ಧಪ್ರಸಿ ಸಿದ್ಧಾಖ್ಯಃ ಸ ಸಹಿ ಮುಕ್ತ, ಟಕೆ 


ಎ೦ಬ ಆಗಮೋಕ್ತಿಯಂತೆ ಸದ್ಗುರುವು ಸೇವಿಸಿದ ನ೦ತರ ಅನುಗ್ರಹಿಸಿ: 
ಉಳಿಯುವುದು ಶುದ್ಧ ಪ್ರಸಾದ, ಲಿಂಗಕ್ಕೆ ನೈವೇದ್ಯ ಮಾಡಿದ್ದು ಸಿದ್ಧಪ್ರಸಾದ ಮತ್ತು 
ಜಂಗಮನು ಸೇವಿಸಿದ ನಂತರ ಅನುಗ್ರಹಿಸಿ ಉಳಿದದ್ದು ಪ್ರಸಿದ್ದ ಪ್ರಸಾದವೆಂದು 
ತಿಳಿಸುತ್ತದೆ. ಆದರೆ ಗುರು ಜಂಗಮರು ಸೇವಿಸಿ ಉಳಿದ ಈ ಪ್ರಸಾದಕ್ಕೆ ಎಂಜಲಿನ 
ದೋಷವಿಲ್ಲವೆ೦ದು ವಚನಗಳು ಸಾರುತ್ತ- 


“ನಮಗೊಬ್ಬರ ಎಂಜಿಲು ಸೇರದಂದು ಶುಚಿತನದಲ್ಲಿ 

ಬದುಕುತ್ತೆ ಪಹದೆಲಿನೆಂಬ ಬರಿಯ ಮಾತಿನ ಭುಂಜಕರು ನೀವು ಕೇಳಿರೋ 
ನೀವು ತಂದು ಕುಡಿವ ನೀರು ಜಲಚರದೆ೦ಜಲ, ಮೃಗ ಪಕ್ಷಿಗಳ ಎಂಜಲು, 
ಬಳಸಿ ಹೋದಲ್ಲಿ ಕೈ ಕಾಲ ತೊಳೆದು, ಬಾಯ ಮುಕ್ಕಳಿಸುವಲ್ಲಿ 

ನರ ಮನುಷ್ಯರೆ೦ಜಲು. ಇಂತೀ ಹಲವು ಎ೦ಜಲು ಬೆರಸಿದ 

ಸಕಲ ಪದಾರ್ಥವನು ಆ ಜಲದಿಂದ ಪಾಕವನು ಮಾಡಿ, 
ನಲಿನಲಿದುಂಡು ಕೊಡುವಲ್ಲಿ, ಆ ಎಂಜಲು ಹಿಂಗಿದ ಠಾವು ತೋರಿರಣ್ಣಾ? 
ಇದ ಬಲ್ಲ ಭಕ್ತರು, ಸರ್ವಪದಾರ್ಥವನು ಶಿವಮಂತ್ರ ಹಸ್ತಸ್ಪರ್ಶವಿಭೂತಿಯಿಂದೆ 


೮. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೫೧೨. ಪುಟ೫೫೦ 
೯. ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೨೦-೨೧ 


ಪ್ರಸಾದ ಜಹಿ 


ಶುದ್ಧಮಾಡಿ, ಕೊಟ್ಟು ಕೂಂಬಲ್ಲಿ ಗುರು ಪ್ರಸಾ ಸಾದವಾಯಿತ್ತು. ಹೀಗೆ 

ಶುದ್ಧ ಸಿದ್ದ, ಪ ಪ್ರಸಿದ್ಧ ಪ್ರಸ ಪಸಾದವನು. ಕೊಟ್ಟು ಕೊಂಬ ಭಕ್ತ ನೀಗಲೇ ಸರ್ವರೆಂಜಲ 
ಹೊಲೆಯನೀಗಿದ. ಇದನರಿಯದಿರ್ದೊಡೆ. ಸರ್ವರೆಂಜಲ ಹೊಲೆಯೊಳಗೆ ಮುಳುಗಿ 
ಹೋದರೆಂದಾತ ನಮ್ಮ ಅಂಬಿಗರ ಚೌಡಯ್ಯ” 

ಎಂದು ಅಂಬಿಗರ ಚೌಡಯ್ಯನವರು ಅರುಹಿದ್ದಾರೆ. ಇದನ್ನು ಸಮರ್ಥಿಸುತ್ತ 


| ಚೆನ್ನಬಸವಣ್ಣನವರು- 


ಮ್‌ ಕ್ಕ ಕು ಐತಐಮಾಾಟ್‌್‌ ಕ್‌ ್‌. ಕಾ 


“ಅನರ್ಪಿತ ಭು೦ಜಕ೦ಗೆ ಎಂಜಲುಂಟಲ್ಲದೆ 

(ಅರ್ಪಿತ) ಭುಂಜಕರಿಗೆ ಎಂಜಿಲೆಲ್ಲಿಯದು? 
ಶಿವಭೋಜನವ ಮಾಡಲು ಭಾಜನವಾದಾತಂಗೆ 

ಪ್ರಸಾದ ಭೋಗಿಗೆ೦ಜಲೆಲ್ಲಿಯದೊ”) 

ಕರ್ಮಭೋಗೇ ಶಿವಶ್ಚೆ ವ ಉಪಭೋಗ ವಿಶೇಷತಃ 
ಅಶಿರೀರ ಮಿದಂ ಗ್ರಾಹ್ಯಂ ಲಿಂಗಸಾರಾಯ ಸಂಯುತಂ।॥ 
ಎಂದುದಾಗಿ ಇದು ಕಂತ ಕೂಡಲಚೆನ್ನಸಂಗಮದೇವಾ 


೧೧ 


ನಿಮ್ಮ ಶರಣಂಗೆ೦ಂಜಲು ಸೂತಕ ಹೊದ್ದಲೆಲ್ಲಿಯದೂ) 
ಎಂದು ಸಷ್ಟಪಡಿಸಿದ್ದರೂ ಸಹ ಸಹ “ನಾಶ್ನಾತಿ ನತ್ಯಜೇನ್ನಹ್ಯಾಮರ್ಪಿತಂ ಕೃಚ್ಛೆಗೋಪಿ 


'ವಾ॥ ಸೋsಯಂ ಪ್ರಸಾದೀ ಕಥಧಿತ:”” 1.1 “ಪ್ರಸಾದದಲ್ಲಿ ಸ್ವಲ್ಪೂ ಸಹ 


ಬಿಡದೇ ಎಲ್ಲವನ್ನು ಸೇವಿಸುವರೋ ಅವರು ಪಸಾದಿ' ಎಂಬ ಆಗಮ ವಾಕ್ಯಾನುಸಾರ 
ಗುರು ಶ್‌ ಸಹ ಪ್ರಸಾದವನ್ನು ಸ ಉಳಿಸಲಾರರು. ಕಾರಣ 'ಭುಕ್ತಶೇಷ' 
ಎಂದರೆ "ತಿಂದು ಉಳಿದದ್ದು' ಎಂದು ಅರ್ಥೈಸದೇ ಅವರು ಕೃಪೆದೋರಿ ಅನುಗಹಿಸಿದ್ದು 
ಅಥವಾ ಸ್ಪರ್ಶದಿಂದ ಪವಿತ್ರೀಕರಿಸಿದ್ದು ಎಂದು ಅರ್ಥೈಸಬಹುದು. ಕಾರಣ- 


ಪೂರ್ವಸರ್ವಗುಣತ್ಯಾಗಃ ಕಾಮಕ್ರೋಧಾದಿ ವರ್ಜನಮ್‌। 
ಗುರುಭುಕ್ತ ಪ್ರಸಾದೋ ಯಃ ಸ ಶುದ್ಧಃ ಪ್ರಕೀರ್ತಿತಃ 
ಜ್ಞಾಶ್ವಾ ಲಿಂಗತ್ರಯಂ ಸಮ್ಯಕ್‌ ತದೈಕ್ಯಂ ಚ ವರಾನನೇ 
ಲಿ೦ಂಗಾರ್ಪಿತಪ್ರಸಾದೋಯಂ ಸಿದ್ಧ ಇತ್ಯಾಭಿಧೀಯತೇ॥ 
ಶಿವೋಹಂ ಭಾವನಾಯುಕ್ತೋ ನಶ್ಚಲೀಕೃ ತಮಾನಸಃ | 
ಚರಾರ್ಪಿತಪ್ರಸಾದೋ*ಯಂ ಪುಸಿ “ಪೆ ವ; ರ 


ತನ್ನ ಪ್ರಾಕೃತಿಕ ಗುಣಗಳನ್ನು ಬಿಟ್ಟಂತಹ ಕಾಮ, ಕ್ರೋಧ ಮುಂತಾದ 


೧೦. ಸಮಗ್ರ ವಚನಸಂಪುಟ ೬, ಸಂಕೀರ್ಣ ವಚನಸಂಪುಟ ೧, ವಚನ ಸಂಖ್ಯೆ ೧೬೯, ಪುಟ೫೬ 
೧೧. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೪೩೯. ಪುಟ೧೩೬ 
೧೨. ಪಾ.ಆ ಪಟಲ ೬. ಶ್ಲೋಕ ಸಂಖ್ಯೆ ೧೭-೧೮ 
೧೩. ಸೂ.ಆ. ಪಟಲ ೮. ಶ್ಲೋಕ ಸಂಖ್ಯೆ ೨೩-೨೫ 


೩೨೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದುಷವೃತ್ತಿಗಳಿಂದ ಮುಕ್ತನಾದ ಗುರುಭಕ್ತನಿಗೆ ತನ್ನ ಗುರುವಿನ ಮೂಲಕ ದೊರೆತ 
ಪ್ರಸಾದವು "ಶುದ್ಧಪ್ರಸಾದ'ವೆ೦ದು ಕರೆಯಲ್ಪಡುತ್ತದೆ. ಇಷ್ಟ ಪ್ರಾಣ, ಭಾವ 
ಲಿಂಗತ್ರ್ತಯವನ್ನು ಮತ್ತು ಅವುಗಳ ಐಕ್ಕವನ್ನು ತಿಳಿದು ಲಿಂಗಕ್ಕೆ ಅರ್ಪಿಸಲ್ಪಟ್ಟ ಪ್ರಸಾದವು 
"ಸಿದ್ಧಪ್ರಸಾದ'ವೆ೦ದು ಹೇಳಲ್ಪಡುತ್ತದೆ. "ಶಿವೋತಹಂ' ಭಾವನೆಯಿಂದ ಕೂಡಿದ 
ನಿಶ್ಚಲವಾದ ಮನಸ್ಸುಳ್ಳ ಭಕ್ತನಿಗೆ ಜಂಗಮನಿಂದ ದೊರೆತ ಪ್ರಸಾದವು 
"ಪ್ರಸಿದ್ಧಪ್ರಸಾದ'ವೆ೦ದು ವರ್ಣಿಸಲ್ಪಡುತ್ತದೆ. ಮಾನಸಿಕ ಪ್ರಸನ್ನತೆಯನ್ನು ಬಯಸುವ 
ಪ್ರತಿಯೊಬ್ಬ ಸಾಧಕನೂ ಸಹ ಈ ಮೂರು ಬಗೆಯ ಪ್ರಸಾದವನ್ನು ಪ್ರತಿದಿನವೂ 
ತಪ್ಪದೆ ಸ್ವೀಕರಿಸಬೇಕು.  ಗುರು-ಜಂಗಮರ ಪ್ರಸಾದವು ದೊರೆಯದಿದ್ದರೆ, 
ಲಿಂಗಪ್ರಸಾದವನ್ನೇ ಗುರು-ಜ೦ಗಮರ ಪ್ರಸಾದವೆಂಬ ಭಾವನೆಯಿಂದ ಸೇವಿಸಬೇಕು. 
ಹೀಗೆ ಲಿಂಗಪ್ರಸಾದ ಒಂದರಲ್ಲಿಯೇ ಮೂರು ಪ್ರಸಾದಗಳ ಸತ್ತ್ವವಿರುವುದರಿಂದ 
ಪ್ರಸಾದವು ಮೂರು ವಿಧವಾಗಿದೆ. ಈ ಮೂರು ಪ್ರಸಾದಗಳಲ್ಲಿ ಮೂರೂ ದೊರೆಯಲಿ 
ಅಥವಾ ಎರಡು ದೊರೆಯಲಿ ಪಾದೋದಕದಂತೆ ಎಲ್ಲರದೂ ಎಂದು ಭಾವಿಸಿ 
ಸ್ವೀಕರಿಸಬೇಕೆಂದು ತಿಳಿಸಿದೆ. ಇದೇ ಅರ್ಥವನ್ನು ಬಸವಣ್ಣನವರ ವಚನದಲ್ಲಿ 
ಕಾಣಬಹುದು. 


ಶುದ್ದವ ಗುರುವಿಂಗೆ ಕೊಟ್ಟು, ಶುದ್ದವಾಯಿತ್ತೆಂಬೆನಯ್ಯಾ, 
ಸಿದ್ದವ ಲಿಂಗಕ್ಕೆ ಕೊಟ್ಟು, ಸಿದ್ದವಾಯಿತ್ತೆಂಬೆನಯ್ಯಾ, 
ಪ್ರಸಿದ್ಧವ ಜಂಗಮಕ್ಕೆ ಕೊಟ್ಟು, ಪಸಿದ್ದವಾಯಿತ್ತೆಂಬೆನಯ್ಯಾ, 
ಗುರುಲಿಂಗಜಂಗಮವ ಏಕತ್ರಯವಾಗಿ ಕಾಣಲರಿಯದಿದ್ದಡೆ 
ಶುದ್ಧ ಸಿದ್ಧ ಪ್ರಸಿದ್ಧೊಡನೆ ನಗುತೈದಾವೆ, 

ತನು ಮನ ಧನವ ನಿವೇದಿಸಲರಿಯನಾಗಿ 
ಕೂಡಲಸಂಗಮದೇವ, ಒಲಿ ಎಂ೦ದಡೆಂತೊಲಿವ) ಸ 


ಎಂದಿದ್ದಾರೆ. ಹೀಗೆ ಆಗಮದಲ್ಲಿ ಪ್ರತಿಪಾದಿತವಾದ ತ್ರಿವಿಧ ಪ್ರಸಾದಗಳನ್ನು 
ವಚನಕಾರರು ಅಂಗೀಕರಿಸಿದ್ದರೂ ಸಹ ಪ್ರಸಾದದ ಪ್ರಕಾರಗಳನ್ನು ವಿವರಿಸುವಾಗ 
ವಚನಕಾರರಲ್ಲಿ ಒಮ್ಮತವಿಲ್ಲ. ಕೆಲವರು ಪ್ರಸಾದವು ತಿವಿಧವೆಂದೂ, ಮತ್ತೆ ಕೆಲವರು 
ಪ್ರಸಾದವು ಏಕಾದಶ ವಿಧವೆಂದೂ ಹೇಳಿದರೆ, ಮತ್ತೆ ಕೆಲವರು ಪ್ರಸಾದವನ್ನು 
ತಾತ್ವಿಕವಾಗಿ ವಿವೇಚಿಸಿ ಚತುರ್ವಿಧವೆಂದು ಹೇಳಿದ್ದಾರೆ. ಚತುರ್ವಿಧ ಪ್ರಸಾದದ 
ಬಗ್ಗೆಯೂ ವಚನಕಾರರಲ್ಲಿ ಒಮ್ಮತವಿಲ್ಲ. ಚತುರ್ವಿಧ ಪ್ರಸಾದದ ಬಗೆಗೆ ಕನಿಷ್ಠ 
ಮೂರು ಅಭಿಪ್ರಾಯಗಳಿವೆ. 


ಕ ಕಾಡಸಿದ್ದೇಶ್ವರ ಎಂಬ ಶರಣರು ಅಚ್ಚ, ನಿಚ್ಚ, ಸಿದ್ದ, ಮತ್ತು ಸಮಯವೆಂಬ 
ನಾಲ್ಕು ವಿಧದ ಪ್ರಸಾದವೆನ್ನುತ್ತಾರೆ.”” 


೧೪. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೭೮೪. ಪುಟ ೧೯೯ 
೧೫. ಸಮಗ್ರ ವಚನಸಂಪುಟ ೧೫, ಪುಟ ೧೪೯ 


ಹ್‌ 


| 


ಪ್ರಸಾದ | ೩೨೯ 
ಅ. ಗುರುವು ಶುದ್ಧ ಪ್ರಸಾದದ ಪ್ರಶೀಕ. ಅವನಿಂದ ದೀಕ್ಷೆ ಪಡೆದ ಭಕ್ತನು 


ತಾನೂ ಸ ಬ ಎಂದು ಪ್ರತಿಜ್ಞೆ ಮಾಡಬೇಕು. ಹೀಗೆ ಶುದ್ಧ ಪಸಾದ 
ಸ್ವರೂಪದ ಗುರುವನ್ನು ತನುವಿನಲ್ಲಿ ಸ್ವಾಯತ ಮಾಡಿಕೊಂಡು ಆ ಮ 


ತನುವಿನ ಕೆಟ್ಟ ಗುಣಗಳನ್ನು ನಷ್ಟಮಾಡಿಕೊಂಡರೆ ಅದು ಅಚ್ಚ ಪ್ರಸಾದ. 


ಬ. ಗುರುವು ಕರುಣೆಯಿಂದ ಕೊಡುವ ಇಷ್ಟಲಿಂಗವೂ ಒಂದು ಪ್ರಸಾದವೇ. 


ಗುರು ಕೊಟ್ಟ ಸಿದ್ಧ ಪ್ರಸಾದರೂಪವಾದ ಲಿಂಗವನ್ನು ಭಕ್ತನು ಮನಸ್ಸಿನಲ್ಲಿ ಸ್ವಾಯತ 


ಮಾಡಿಕೊಂಡು, "ಅದರಿಂದ ಮನಸ್ಸಿನ ದುರ್ಗುಣಗಳನ್ನು ನಷ್ಟಮಾಡಿಕೊಂಡರೆ. 
ಅದು ನಿಚ್ಚ(ನಿತ್ಯ) ಪ್ರಸಾದ. ಲಿಂಗವು ನಿತ್ಯವಾದುದರಿಂದ ಹಾಗೂ ಲಿಂಗವೇ 
ಜನಿ“, ಅದು ನಿತ್ಯ ಪ್ರಸಾದ ಎನಿಸಿಕೊಳ್ಳುತ್ತದೆ. 


ಕ. ಗುರು ಮತ್ತು ಲಿಂಗ ಹೇಗೆ ಪ್ರಸಾದಗಳೋ ಹಾಗೆಯೇ ಜಂಗಮವೂ ಸಹ 


' ಒಂದು ಪ್ರಸಾದವೇ. ಸಿದ್ಧ ಪ್ರಸ ಪಸಾದ ತ ಭಾ ಜ೦ಗಮವನ್ನು ಆತ್ಮದಲ್ಲಿ ಸ್ವಾಯತ 
SVAN ಆಗ ಆತ್ಮದ ಜೀವತ್ವ ಭಾವ ನಷ್ಟವಾಗುತ್ತದೆ ಷಾ” ನ 
| ಪಸಾದ. 


ಡ. ಶುದ್ಧ, ಸಿದ್ದ ಮತ್ತು ಪ್ರಸಾದ ಸ ಸ್ವರೂಪವಾದ ಮಹಾಲಿಂಗವೂ ಒಂದು 


ಪ್ರಸಾದವೇ. ಆ ಮಹಾಲಿಂಗವನ್ನು ನಾವು ನಮ್ಮ ಸರ್ವಾಂಗದಲ್ಲಿ ಸ್ವಾಯತ 


ಮಾಡಿಕೊಂಡರೆ, ಆಗ ಸರ್ವಾಂಗಗಳ ದುಷಗುಣಗಳು ನಷ್ಟವಾಗಿ, 'ಪೂರ್ಣಭಕ್ತಿ 


ನೆಲೆಸುತ್ತದೆ. ಹೀಗೆ ಪೂರ್ಣ ಭಕ್ತಿ ನೆಲೆಸಿದರೆ, ನಾವು ತೆಗೆದುಕೊಳ್ಳುವ ಪ್ರಸಾದ ಏಕ 
ಪಸಾದ. ಆದರೆ ಈ ಚತುರ್ವಿಧ ಪ್ರಸಾದವು ಪಸಾದಿಗಿ೦ತ ಭಿನ್ನ; ವಾಗಿದೆ ಎಂದು 
ವಿವರಿಸಿದ್ದಾರೆ. 


೨. ಕುಷಗಿ ಕರಿಬಸವೇಶ್ವರ ಎ೦ಬ ವಚನಕಾರರ ಪ್ರಕಾರ ಗುರುಪಸಾದ, ನಿತ್ಯಪ್ರಸಾದ, 
ಜ್ಞಾನಪ್ರಸಾದ ಮತ್ತು ಸಿದ್ದ ಪ್ರಸಾದ ಎಂಬ ನಾಲ್ಕು ವಿಧದ Ts ನ 


ಅ. ಗುರುವಿನ ಮುಖಾಂತರ ಬಂದುದು ಗುರುಪಸಾದ; 
ಬಐ.”ಲಿ೦ಗದ''ಮುಖಾಂತರ' ಬಂದುಡು ನಿತ್ಯ ಪ್ರಸಾದ; ಲಿಂಗವು 


ನಿತ್ಯವಾದುದರಿಂದ, ಲಿಂಗಮುಖದಿಂದ ಬಂದುದು ನಿತೃಪಸಾದವೆನಿ ಸಿಕೊಳ್ಳುತ್ತದೆ. 


ಕ. ಜಂಗಮದ ಮುಖಾಂತರ ಬಂದುದು ಜ್ಞಾನಪ್ರಸಾದ; ಜ೦ಗಮವೆಂದರೆ 


ಲಿಂಗಾಂಗ ಸ ಸಾಮರಸ್ಯದ ಮೂಲಕ ಜ್ಞಾನ ಪಡೆದಾತ. ಅಂಥವನು ಮಾತ್ರ ಬೇರೆಯವರಿಗೆ 


ಜ್ಞಾನವನ್ನು ನೀಡಬಲ್ಲ. ಅವನಿಂದ ಬಂದ ಜ್ಞಾನವೂ ಒ೦ದು ಪಸಾದವೇ. ವಾಸ್ತವವಾಗಿ, 
ಜ್ಞಾನಪ್ರಸಾದವು ಹಣ್ಣು, ಹಾಲು, ಮುಂತಾದ ಭೌತಿಕ ಪ್ರಸಾದಗಳಿಗಿಂತ ಹೆಚ್ಚು 


ಶ್ರೇಷ್ಠವಾದುದು. 


ಡ. ಜ್ಞಾನದ ಮುಖಾಂತರ ಬಂದುದು ಸಿ ಸಿದ್ಧ ಪ್ರಸಾದ. ಜಂಗಮನಿಂದ ಪಡೆದ 


೧೬. ಸಮಗ್ರ ವಚನಸಂಪುಟ ೧೫, ಪುಟ ೧೫೦ 


೩೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜ್ಞಾನದ ಮೂಲಕ ಭಕ್ತನು ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆದು, ಸಿದ್ಧನೆನಿಸಿಕೊಳ್ಳುತ್ತಾನೆ; 
ಅಥವಾ ಜ್ಞಾನ ಮುಖದಲ್ಲಿ ಜಸತ ಪ್ರಸಾದವು ಸಿದ್ಧ ಪ್ರಸಾದವೆನಿಸಿಕೊಳ್ಳುತ್ತದೆ. 


3. ಗುರುಸಿದ್ದ ದೇವರು ಎ೦ಬ ವಚನಕಾರರ ಪಕಾರ ಗುರುಪ್ರಸಾದ, ಲಿಂಗಪ ಪ್ರಸಾದ, 
ಜಂಗಮಪಸಾದ, ಮತ್ತು ನಿಜಪ್ರಸಾದಗಳೆಂಬ ಚತುರ್ವಿಧ ಪ್ರಸಾದಗಳಿವೆ. ಮೇಲೆ 
ಹೇಳಿದ ಪದಗಳೇ ಇಲ್ಲಿಯೂ ಬಳಕೆಯಾಗಿದ್ದರೂ, ಅವುಗಳ ಅರ್ಥದಲ್ಲಿ ಭಿನ್ನಃ ತೆಯಿದೆ. 
ಇವರ ಪಕಾರ, 


ಅ. ಗುರುವು ಶಿಷ್ಕನಿಗೆ ಕೊಡುವ ಇಷ್ಟಲಿಂಗವೇ ಗುರು ಪ್ರಸಾದ; 


ಬ. ಗುರುವು ಶಿಷ್ಯನಿಗೆ ದಶವಿಧ ಪಾದೋದಕ ಮತ್ತು ಏಕಾದಶ ಪ್ರಸಾ ಸಾದವನ್ನು 
ಕರುಣಿಸುವುದೇ ಲಿಂಗಪಸಾದ. 


ಕ. ಸೃಷ್ಟಿ ವಿಚಾರ, ಆತ್ಮ ವಿಚಾರ, ಹಾಗೂ ಮನುಷ್ಯನಲ್ಲಿರುವ ಯಾವ 
ಕಲಾಶಕ್ತಿಗೆ ಯಾರು ಅಧಿದೇವತೆ. ಯಾವ ಭಕ್ತಿಗೆ ಯಾವ ಲಿ೦ಗ, ಯಾವ ಚಕ್ರದಲ್ಲಿ 
ಯಾವ. ಲಿ೦ಗವಿದೆ ಇತ್ಯಾದಿ ಸಕೀಲಗಳ ರಹಸ ್ಯೈವನ್ನು ಜಂಗಮನ ಮೂಲಕ 
ಪಡೆದುಕೊಂಡ ಶಿಷ್ಯನು ಆ ne ವNವಾಗಿ ೫1 1 ಸರ್ವಾಚಾರ 
ಸಂಪತ್ತಿನೊಡಗೂಡಿ ಭಿನ್ನ ಭಾವವ ತ್ಯಜಿಸಿ, ತಾನು ಮತ್ತು ಲಿಂಗ (ಪರಶಿವ) ಒಂದೇ 
ಎಂಬ `ಐಕ್ಕ ಭಾವವನ್ನು ಮೂಲಕ ಪಡೆದುಕೊಂಡರೆ ತಾನೇ ನಿಜ 

ಪ್ರಸಾದವಾಗುತ್ತಾನೆ. 


ವಾಸ್ತವವಾಗಿ, ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಹೊರತುಪಡಿಸಿ, ಚತುರ್ವಿಧ 
ಪ್ರಸಾದದ ಬಗೆಗಿನ ಪ್ರ ಯು "ಕಲ್ಪನೆಗಳು ಒಂದೇ ತರನಿದ್ದು. ಅವುಗಳ ಹೆಸರುಗಳಷ್ಟೇ 
ಭನ್ನವಾಗಿವೆ ಎ೦ಬುದನ್ನು ನಾವು ಗಮನಿಸಬಹುದು. "ಪ್ರಸಾದದ ಅರ್ಥವನ್ನು 
ಇನ್ನೂ ವಿಶಾಲಗೊಳಿಸುತ್ತ ಹೋಗಿ ವಚನಗಳಲ್ಲಿ ಮತ್ತ ಏಕಾದಶ ಪ್ರಸಾದ 
ಕ್ರಮವಿರುವುದು. 3 
೧.  ಪೂಜಾನಂತರದಲ್ಲಿ ಭಸ್ಮಧರಿಸಿದ ಹಸ್ತದಿಂದ ಭೋಗ್ಯ ಪದಾರ್ಥವನ್ನು 
ಶುದ್ಧಗೊಳಿಸುವುದು ಶುದ್ಧಪ್ರಸಾದ. 
೨. ಈ ಶುದ್ಧ ಪ್ರಸಾ ಸಾದವನ್ನು ಲಿ೦ಗಕ್ಕರ್ಪಿಸಿದರೆ ಅದು ಸಿದ್ಧ ಪ್ರಸಾದ. 


೩. ಸಿದ್ದಪ್ರಸಾ ಸಾದವನ್ನು ಜಂಗಮಾರ್ಪಣ ಭಾವದಿಂದ ಸಣ ಮೇಲಿಟ್ಟು 
ಭುಂಜಿಸುವುದೇ ಪುಸಿ ಸಿದ್ದ ಪ್ರಸಾದ. 


೪. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದದಿಂದ ಉಂಟಾದ ತಶಿ ಹಾಗೂ ಮನೋವಿಕಾಸವೇ 


ಆಪ್ಕಾಯನ ಪ್ರಸಾದ. 
೫. ಇತರ ಪದಾರ್ಥಗಳನ್ನು ಅನರ್ಪಿತವೆಂದು ತಿಳಿದು ಅವುಗಳತ್ತ ಮನವಿಡದಿ 


೧೭. ಸಮಗ್ರ ವಚನಸಂಪುಟ ೧೫, ಪುಟ ೧೫೦ 
೧೮. ವಚನಗಳಲ್ಲಿ ವೀರಶೈವ ಧರ್ಮ, ಡಾ ಎಚ್‌. ತಿಪ್ಪೇರುದ್ರಸ್ವಾಮಿ, ಪುಟ ೨೨೮ 


ಪ್ರಸಾದ ೩೩೧ 
ರುವದು ಸಮಯ ಪ್ರಸಾದವಾಗಿದೆ. 


೬. ಇತರ ವಿಷಯಗಳ ಕಡೆಗೆ ಪಂಚೇಂದ್ರಿಯಗಳನ್ನು ಹೋಗಗೊಡದಿರುವುದೇ 
ಪಂಚೇಂದ್ರಿಯ ವಿರಹಿತ ಪ್ರಸಾದವಾಗಿರುತ್ತದೆ. 


೭. ಇತರ ಸಂಕಲ್ಪಾದಿಗಳಿಗೆ ಅಂತಃಕರಣ ಸುಳಿಯದಂತೆ ಮಾಡಿ, ನಿಶ್ಚಲತೆಯಿಂದ 
ಪಸಾದ ಸೇವಿಸುವುದೇ ಅಂತಃಕರಣ ವಿರಹಿತ ಪ್ರಸಾದವಾಗಿರುತ್ತದೆ. 


೮. ಗುರುಲಿಂಗ ಜಂಗಮರಿಂದ ಪಡೆದ ಪ್ರಸಾದದೊಡನೆ ತನ್ನ ಪ್ರಸಾದವನ್ನೂ 
ಸಮರಸ ಭೋಗ ಮಾಡಿ ಭುಂಜಿಸುವುದು ಪ್ರಸಾದಿಯ ಪ್ರಸಾದವಾಗಿದೆ. 


ತ್‌ ಸದ್ಭಾವದಿಂದ ಪ ಪ್ರಸಾದವನ್ನು ಭೋಗಿಸುವುದು ಸದ್ಭಾವ ಪ್ರಸಾದವಾಗಿದೆ. 


೧೦. ಪ್ರಸ ಇ ಸೇವನೆಯಿಂದ ಶಾಂತಿ ಸಹನೆಯನ್ನು ಕಜ ಸಮತಾ 
ನ 


೧೧. ಸಮತಾ ಪ್ರಸಾದದಿಂದ ತಾನು ಪಸಾದಕಾಯನಾಗಿರುವೆನೆಂಬ ಸುಜ್ಜಾನವೇ 
| ಜ್ಞಾನಪ್ರಸಾದವಾಗಿದೆ. 

ಹೀಗೆ ವಿವಿಧ ಬಗೆಯ ಪ್ರಸಾದದ ವಿಧಗಳು ವಚನಗಳಲ್ಲಿ ಪ್ರತಿಪಾದಿತವಾಗಿದ್ದರೂ 
ಸಹ ಅವುಗಳಲ್ಲಿ ಮೂರು ಪ್ರಸಾದಗಳೇ ಪ್ರಮುಖವಾಗಿದ್ದು ಉಳಿದವು ಪ್ರಸಾದಸೇವನೆಯ 
ಪ್ರಕ್ರಿಯೆಯಲ್ಲಿನ ಅಂಶಗಳಾಗಿವೆ. 


ಪ್ರಸಾದವನ್ನು ಸಮರ್ಪಿಸುವ ಬಗೆ - 


ಪ್ರಸಾದವನ್ನು ಸಮರ್ಪಿಸುವ ಬಗ್ಗೆ ಶೈವಾಗಮಗಳು ಬಹು ಮಾರ್ಮಿಕವಾದ 
ವಿಚಾರಗಳನ್ನು ತಿಳಿಸುತ್ತವೆ. ಗುರು ಲಿಂಗ ಜ೦ಗಮರನ್ನು ಪೂಜಿಸಿ, ತನು ಮನ 
ಧನಗಳನ್ನು ಅರ್ಪಿಸಿ ಪ್ರಸಾದ ಪಡೆಯಬೇಕಾಗುತ್ತದೆ. ಅರ್ಪಿಸಿದ ಆಹಾರವಷ್ಟೇ 


ಪ್ರಸಾದವಲ್ಲ, ಬೋಗಿಸುವ ಷಡ್ಡಿಷಯ, ದೇಹೇಂದ್ರಿಯಗಳೂ ಪ್ರಸಾದವೆನಿಸುತ್ತವೆ. 


ಪತ್ರಂ ಪುಷ್ಪಂ ಫಲಂತೋಯಮನ್ನಪ ಪಾನಾದ್ಯಮೌಷಧಮ್‌। 
ಅಸಮಪ್ಪ ್ಯ್ಯನ ಭುಂಜೀತ ಟ್‌ ಜಾ 
ಶಬ-ಸರ್ಶೆ- -ರೂಪ-ರಸ-ಗಂಧ ತನ್ಮಾತ್ರ-ಪ೦ಚಕಮ್‌। 
ಅಸಮರ್ಪ್ಯ ಭುಂಜೀತ ಭಗವಂತಮುಮಾಪತಿಮ್‌। 
ಇನು ತಾಸ; ಕಿಂಚೆದ್‌ ಯತ್ನುಖಂ ತಚ್ಛೆ ಶೆ ವಾರ್ಪಿತಮ್‌! 
ತತ್ತ್ಸಸಾದಂ ಚ ಭೋಕ್ತವ್ಯಂ ಗು ಚ 


ಈ 


ಪತ್ರೆ, ಪುಷ್ಪ ಹಣ್ಣು, ಜಲ, ಅನ್ನ, ಪಾನ, ಔಷದ, ಇವಲ್ಲವನ್ನೂ ಸದಾಶಿವನಿಗೆ 


Ox 


ಅರ್ಪಿಸದೆ ಸ್ವೀಕರಿಸಬಾರದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಇದು 
ತನ್ಮಾತ್ರಗಳನ್ನು ಭಗವಂತನಿಗೆ ಅರ್ಪಿಸದೆ ಸವಿಯಬಾರದು. ಯಾವ ಯಾವ 


೧೯. ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೨೪-೨೬ 


೩೩.೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇಂದ್ರಿಯದಿಂದ ಯಾವ ಸುಖ ದೊರೆಯುತ್ತದೆಯೋ ಅದನ್ನು ಶಿವನಿಗೆ ಅರ್ಪಿಸಿ 
ಆಯಾಯ ಇಂದ್ರಿಯದ ಮೂಲಕ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಪ್ರ 
ಸಮರ್ಪಣೆ ಸ್ಥೂಲ ಮತ್ತು ಸೂಕ್ಷ ವೆಂದು ಎರಡು ವಿಧವಾಗಿದ್ದು. ಸೂಕ್ಷ ಸಮರ್ಪಣದ 
ವಿಧಾನವು ಶೈ ವಾಗಮಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಉದಾಹರಣೆಗೆ 
ಚಂದ್ರಜ್ಞಾನಾಗಮದಲ್ಲಿ ಹೀಗೆ ಹೇಳಿದೆ : 


ಯದಾ ಯೇನೇಂದ್ರಿಯೇಣೈವ ವಿಷಯೋ ಹ್ಯುಪಭುಜ್ಯತೇ। 
ತದಿಂದ್ರಿಯಗತೇ ಲಿಂಗೇ ಹ್ಯರ್ಪಣ೦ ಸೂಕ್ಷ್ಮಮೀರಿತಮ್‌।॥ 
ಸಮರ್ಪಣವಿಶೇಷಂ೦ ಯೇ ಭಕ್ತಾಃ ಸಮ್ಯಗ್‌ "ಎಜಾನತೇ। 
ಶಂಭೋಃ ಪ್ರಸಾದಮತುಲಮಶ್ರಮಂ ವಿಂದತೇ ಹಿ ತೇ” 


ಯಾವಾಗ ಯಾವ ಇಂದ್ರಿಯದ ಮೂಲಕ ಯಾವ ವಿಷಯವು 
ಸೇವಿಸಲಡುತ್ತದೆಯೋ ಅದನ್ನು ಆಯಾಯ ಇಂದ್ರಿಯದಲ್ಲಿರುವ ಲಿಂಗಕ್ಕೆ 
ಅರ್ಪಿಸುವುದು ಸೂಕ್ಷ್ಮಸಮಪ ಸಥ ಹೆಸರು. ಯಾವ ಭಕ್ತರು ಈ ಸಮಪ್ಪಜ 
ವಿಶೇಷವನ್ನು ಸರಿಯಾಗಿ ತಿಳಿದುಕೊಳ್ಳುವರೋ ಅವರು ಶಂಭುವಿನ ಎಣೆಯಿಲ್ಲದ 
ಪ್ರಸಾದವನ್ನು ಶ್ರಮವಿಲ್ಲದೆ ಹೊಂದುತ್ತಾರೆ ಎಂದು ತಿಳಿಸಿದೆ. ಇದನ್ನೇ ವಚನಗಳೂ 
ಪ್ರತಿಪಾದಿಸುತ್ತ 

| ತಾಗುವ ರುಚಿಯ, ಉದರ ತಾಗುವ ಸುಖವಲಿಂಗಾರ್ಪಿತವಿಲ್ಲದೆ ಕೊಂಡರೆ 

ಲ್ಲಿಷ ನೋಡಾ। ನೇತ್ರ, ಶ್ರೋತ್ರ ಜಿಹ್ವೆ, ಘ್ರಾಣ, ತ್ವಕ್ಕು ಮೊದಲಾದ 
ಬ ಮುಟ್ಟಿದ ಸಾ ಲಿಂಗಕ್ಕೆ ಯು ಕೊಂಡರೆ, 
ಅದು ಮಹಾ ಪ್ರಸಾದವಯ್ಯಾ ಕೂಡಲ ಚೆನ್ನಸಂಗಮದೇವಾ, 


ಎಂದು ಚೆನ್ನ ಬಸವಣ್ಣನವರು ನೇತ್ರ, ಶ್ರೋತ್ರ ಜಿಹ್ವೆ, ಘ್ರಾಣ, ತ್ವಕ್ಕು ಮೊದಲಾಡ 
ಸರ್ವೇಂದ್ರಿಯಂಗಳಲ್ಲಿ ಮುಟ್ಟದ ಸಕಲಪದಾರ್ಥಂಗಳನ್ನು ಲಿಂಗಕ್ಕೆ ಕೊಟ್ಟು ಕೊಂಡರೆ, 
ಅದು ಮಹಾ ಪ್ರಸಾದವೆಂದು. ಆಗಮ ಅಭಿಪ್ರಾಯವನ್ನೇ ಸಮರ್ಥಿಸಿ ಸಿದ್ದಾರೆ. ಇದನ್ನೇ 
ಉರಿಲಿಂಗಪೆ ಪೆದ್ದಿಗಳು — 


ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬರಸು 
ಮನವೆಂಬ ಪೀಠದ ಮೇಲೆ ಮೂರ್ರಿಗೊಂಡಿರಲು, 
ಅಂತಃಕರಣಗಳೆಂಬ ಪರಿಚಾರುಕರ ಕೈಯಿಂದ 
ಪಂಚೇ೦ದ್ರಿಯಗಳೆಂಬ ಪರಿಯಾಣದಲ್ಲಿ ಶಬ್ದ, 

ಸ್ಪರ್ಶ, ರೂಪ, ರಸ, ಗಂಧಂಗಳೆಂಬ ಪದಾರ್ಥಂಗಳನು 


೨೦. ಚಂ.ಆ.ಕ್ರಿಪಾ, ಪಟಲ ೫. ಶ್ಲೋಕ ಸಂಖ್ಯೆ ೩೧-೩೨ 
೨೧. ಚೆ.ಬ.ವ.ಸಂ.೩, ವಚನ ಸಂಖ್ಯೆ ೨೩೬. ಪುಟ ೭೭ 


ಪ್ರಸಾದ ೩೩೩ 


ಎಡೆಮಾಡಿಸಿಕೊಂಡು ಸವಿಯುತ್ತಿರಲು, ಆನಂದವೇ 
ಮಹಾಪಸಾದವಾಗಿ ಉರಿಲಿಂಗ ಪೆದ್ದಿಪಿಯ ವಿಶ್ವೇಶ್ವರನು ಸದಾ ಸನ್ನಿ ಹಿತ ಕಾಣಿರೆ” 


ಎನ್ನುತ್ತ ಸರ್ವ ಇಂದ್ರಿಯಗಳ ಸುಖವನ್ನು ಲಿಂಗಕ್ಕೆ ಸಮರ್ಪಿಸುವುದೇ ಮಹಾಪ್ರಸಾದ 
ವೆಂದು ಸಾರಿದ್ದಾರೆ. ಈ ಸಮರ್ಪಣೆಗೆ ಸಂಬಂಧಪಟ್ಟಂತೆ ಕಾರಣಾಗಮವು 


ಭಕ್ತಸ್ಥಲೇ ಕ್ರಿಯಾಶಕ್ತಿಯುತೇ ವೈ ವಾಸಿಕಾಂಗಗೇ। 
ಆಚಾರಲಿಂಗಸಂಜ್ಞೇತಸ್ಮಿನ್‌ ತ 
ಗಂಧಪಸಾದಂ ಸದ್ಭಕ್ಕ್ಯಾ ಚಿತ್ರಹಸ್ತೇನ ಜಿ ಇಗ 


'ಭಕ್ತಸ್ಥಲದಲ್ಲಿ ಕ್ರಿಯಾಶಕ್ತಿಯುಕ್ತವಾದ, ಸದ್ಯೋಜಾತ ಮುಖರೂಪದ, ಆಚಾರ 
ಲಿಂಗಕ್ಕೆ, ಸದಿ ಕ್ತಿ (ಪದ್ಧಾಭಭಿಯಿಂದ, "ಸುಚಿತ್ತವೆಂಬ ಹಸ್ತದಿಂದ, ಗಂಧಪದಾರ್ಥವನ್ನು 
ನ-ಕಾರ ಮಂತ್ರವನ್ನು ಉಚ್ಚರಿಸುತ್ತಾ ನಾಸಿಕದ ಮೂಲಕ ಅರ್ಪಿಸಬೇಕು. ಅದನ್ನೇ 
ಪ್ರಸಾದವೆಂದು ಅದೇ ಇಂದ್ರಿಯದ ಮೂಲಕ ಸ್ತೀಕರಿಸಿ ತೃಪ್ತರಾಗಬೇಕು.' 


ಮಾಹೇಶ್ಚರಸ್ಥಲೇ ಜ್ಞಾನಶಕ್ತಿಕೇ ರಸನಾಂಗಗೇ। 
ಜರ ಟೆ ವಾಮದೇವವಕ್ತೇ ವಿಶೇಷತಃ॥ 
ಬುದ್ಧಿಹಸ್ತೇನ ತು ರುಚಿಂ ನಿಷ್ಠಾಭಕ್ತಾ, ಸಮರ್ಪಯೇತ್‌॥ 


“ಮಾಹೇಶ್ವರ ಸ್ಥಲದಲ್ಲಿ ಜ್ಞಾನಶಕ್ತಿ ವಿಶಿಷ್ಠವಾದ, ಮಾಮದೇವ ಮೆಖರೂಪದ 
ಗುರುಲಿಂಗಕ್ಕೆ, ನಿಷ್ಠಾಭಕ್ತಿಯಿಂದ, ಸುಬುದ್ಧಿಯೆಂಬ ಹಸ್ತದಿ೦ದ, ರಸಪದಾರ್ಥವನ್ನು 
ಮಃ-ಕಾರ ಮಂತವನು. )ಿ ಪಠಿಸುತ್ತಾ, ರಸನೇಂದ್ರಿಯದ "ಮೂಲಕ ಅರ್ಪಿಸಿ, ಅದನ್ನೇ 
ಪ್ರಸಾದವೆಂದು ಅದೇ ಮೂಲಕ ಸ್ವೀಕರಿಸಿ ತೃಪ್ತರಾಗಬೇಕು.' 


ಸ್ಥಲೇ ಪ ಪ್ರಸಾ ಸಾದಿಸ೦ಜ್ಜೇಇಸ್ಮಿನ್‌ ಇಚ್ಛಾ ಶಕ್ತಿ ಸಮನ್ವಿತೇ। 
ದೃಗಂಗಕೇಂಘೋರಮುಖೇ ಜ್‌ ಪುನಃ 
ಭಕ್ತಾ ನವಧಾನಯಾ ರೂಪಮಹಂಕಾರೇಣ ಚಾರ್ಪಯೇತ್‌” 


"ಪ್ರಸಾದಿಸ್ಥಲದಲ್ಲಿ ಇಚ್ಛಾಶಕ್ತಿ ವಿಶಿಷ್ಟವಾದ, ಅಘೋರಮುಖರೂಪದ ಶಿವಲಿಂಗಕ್ಕೆ 
' ಸಾವಧಾನ (ಅವಧಾನ)ಭಕ್ತಿಯಿಲದ, ಅಹಂಕಾರ ಹಸ್ತದಿಂದ ರೂಪಪದಾರ್ಥವನ್ನು 
 ಶಿ-ಕಾರ ಮಂತ್ರವನ್ನುಚ್ಚರಿಸಿ ನೇತ್ರೇಂದ್ರಿಯದ ಮೂಲಕ ಅರ್ಪಿಸಿ, ಅದನ್ನೇ 
ಪ್ರಸಾದವೆಂದು ಅದೇ ಇಂದ್ರಿಯದ ಮೂಲಕ ಸೇವಿಸಬೇಕು.' 


೨೨. ಸಮಗ್ರ ವಚನಸಂಪುಟ ೬, ಸಂಕೀರ್ಣ ವಚೆನಸಂಪುಟ ೧, ವಚನ ಸಂಖ್ಯೆ ೧೪೧೦, ಪುಟ 
೪೮೩ 

೨೩. ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೦ 

೨೪. ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೧ 

೨೫. ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೨ 


ke 


೩೩೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರಾಣಲಿಂಗಿಸ್ಥಲೇ ತ್ವಾದಿಶಕ್ತಿಯುಕ್ತೇ ತ್ವಗ೦ಗಕೇ। 
ನ ತತ್ಪೂರುಷವ್ತೇ ದ.ಢಡವತಃ॥ 


ಲ* ಖಂ 


ಭಕ್ತ 5ಮುಭವಯಾ ಮನೋಹಸೆ ಸ್ನೇನ ಸ್ಪರ್ಶಮರ್ಪಯೇತ್‌॥ 


“ಪಾಣಲಿಂಗಿ ಸ್ಥಲದಲ್ಲಿ ಆದಿಶಕ್ಕಿಯುಕ್ತವಾದ, ತತುರುಷ ಮುಖರೂಪದ ಜಂಗಮ 
ಲಿಂಗಕ್ಕೆ ಅನುಭವ ಭಕ್ತಿಯಿಂದ. ಸುಮನಸ್ಸೆಂಬ ಹಸ್ತದಿಂದ, ಸರ್ಶಪದಾರ್ಥವನ್ನು 
ಚರ್ಮೇಂದ್ರಿಯದ ಮೂಲಕ, ವಾ-ಕಾರ ಮಂತ್ರಪುನರುಚ್ಛರಿಸುತ್ತಾ ದ 
ಅದನ್ನೇ ಪ್ರಸಾದವೆಂದು ಅದೇ ಇಂದ್ರಿಯದ ಮೂಲಕ ಸವಿದು ಆನಂದಿಸುತ್ತಾರೆ. 


ಶರಣಸ್ಥಲೇ ತು ಪರಯಾ ಶಕ್ತ್ಯಾ ಯುಕ್ತೇ ಶ್ರವೋ8*೦ಗಗೇ। 
ಪ್ರಸಾದಲಿಂಗೇ ತ್ತೀಶಾನಮುಖೇ ಶಬ್ದ ಪ್ರಸಾದಕಮ್‌। 
ಆನ೦ದಭಕ್ತ್ಯಾ ಸುಜ್ಜಾನಹಸ್ತೇನೈವ ಸಭಾ 


“ಶರಣಸ್ಥಲದಲ್ಲ (ಶರಣನು) ಪರಾಶಕ್ತಿ ವಿಶಿಷ್ಠವಾದ. ಈಶಾನಮುಖರೂಪದ 
ಪ್ರಸಾದಲಿಂಗಕ್ಕೆ ಆನ೦ದಭಕ್ತಿಯಿ೦ದ ಸುಜ್ಞಾನವೆಂಬ ಹಸ್ತದಿಂದ ಶಬ್ದ ಪದಾರ್ಥವನ್ನು 
ಯ-ಕಾರ ಮಂತ್ರವನ್ನು ಜಪಿಸುತ್ತಾ ಶ್ರೋತ್ರೇಂದ್ರಿಯದ ಮೂಲಕ ರಾ 


ಅದನ್ನೇ ಪ್ರಸಾದವೆಂದು. ಅದೇ ಇಂದ್ರಿಯದ ಮೂಲಕ ಸ್ವೀಕರಿಸಿ ಆನಂದಿಸುತ್ತಾರೆ.” 


ಐಕ್ಕಸ್ಥಲೇ ತು ಚಿಚ್ಚಕ್ತಿ ಕಿಯುತೇ ವೈ ಮಾನಸಾಂಗಗೇ। 
le ಹೇ ವ ಸಂಕಲ್ಲಮರ್ಪಯೇಶ್‌ 
ಸದ್ಭಾವಾಭಿಖ್ಯಸ್ತೇನ ಭಕ್ತ್ಯಾಹ ಸಮರಸಾಖ್ಯ ಯಾ! 


"ಐಕ್ಕಸ್ಥ ನಲದಲ್ಲಿ ಚಿಚಕಿ ಕಿ ವಿಶಿಷ್ಟವಾದ, ಪರಶಿವಮುಖ ಸ್ವರೂಪದ ಮಹಾ ಲಿಂಗಕ್ಕೆ 
ಸಮರಸ ಭಕಯ ರಾರ ಸದಾವವೆಂಬ ಹಸದಿಂದ, ಸಂಕಲವೆಂಬ ಪದಾರ್ಥವನ್ನು 
ಓಂ-ಕಾಂ "ಮಂತ್ರವನ್ನು ಜಪಿಸುತ್ತಾ, ಮನಸ್ಸಿನ ಮೂಲಕ ಸಮರ್ಪಿಸಿ, ಅದನ್ನೇ 
ಪ್ರಸಾದವೆಂದು ಅದೇ ಇಂದ್ರಿಯದ "ಮೂಲಕ ಸ್ವೀಕರಿಸಿ ಆನಂದಿಸುತ್ತಾರೆ.” 


ಈ ಸಮರ್ಪಣೆಯ ಎಲ್ಲಾ ವಿವರಗಳನ್ನು ಆಯಾಯ ಸ್ಥಲಕ್ಕೆ ಸಂಬಂಧಿಸಿದಂತೆ 
ಮಹಾಭೂತ, ಸಾದಾಖ್ಯ ಮತ್ತು ಕಲೆಗಳನ್ನು ಜೋಡಿಸಿ ಚೆನ್ನಬಸವಣ್ಣನವರು ತಮ್ಮ 
ಆರು ವಚನಗಳಲ್ಲಿ ನೀಡಿದ್ದಾರೆ. 


(; "ಭಕ್ತಂಗೆ ಪೃಥ್ವಿಯ ಅಂಗ, ಆ ಅಂಗಕ್ಕೆ ಸುಚಿತ್ತವೆ ಹಸ್ತ 


ಆ ಹಸ್ತಕ್ಕೆ ಕರ್ಮಸಾದಾಖ್ಯ ಆ ಸಾದಾಖ್ಯಕ್ಕೆ ಕ್ರಿಯಾಶಕ್ತಿ, 


ಆ ಕ್ಕೆ. ಆಚಾರವೇ ಕ್‌ ಆ ಲಿಂಗಕ್ಕೆ ನಿವ ತ್ತಿಯೆ ಕಲೆ, 


೨೬ ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೩ 
೨೭. ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೪ 
೨೮. ಕಾ.ಆ. ಪಟಲ ೭. ಶ್ಲೋಕ ಸಂಖ್ಯೆ ೬೫ 


ಪ್ರಸಾದ ೩೩೫ 


ಆ ಕಲೆಗೆ ಫ್ರಾಣೇಂದ್ರಿಯವೆ ಮುಖ 

ಆ ಮುಖಕ್ಕೆ ಸುಪರಿಮಳ ದವ್ಯಂಗಳನು 
ರುಚಿ ತೃಪ್ತಿಯನರಿದು ಸದ್ಭಕ್ತಿಯಿ೦ದರ್ಪಿಸಿ 
ಚ್‌ ಪ್ರಸಾದ ಭೋಗಿಸಿ ಸುಖಿಸ್ತುತ್ತಿಹನು 
ಕೂಡಲಚೆನ್ನಸಂಗಾ, ನಿಮ್ಮ ಭಕ್ತನು” 


ಹ} “ಮಾಹೇಶ್ವರಂಗೆ ಅಪ್ಪುವೆ ಅಂಗ, ಆ ಅಂಗಕ್ಕೆ ಸುಬುದ್ದಿಯೆ ಹಸ್ತ 
ಆ ಹಸ್ತಕ್ಕೆ ಕರ್ತೃಸಾದಾಖ್ಯ, ಆ ಸಾದಾಖ್ಯಕ್ಕೆ ಜ್ಞಾನಶಕ್ತಿ, 
ಆ ಶಕ್ತಿಗೆ ಗುರುಲಿಂಗ, ಆ ಲಿಂಗಕ್ಕೆ ಪ್ರತಿಷ್ಠೆಯೆ ಕಲೆ 
ಆ ಕಲೆಗೆ ಜಿಹ್ವೇಂದ್ರಿಯವೆ ಮುಖವು 
ಆ ಮುಖಕ್ಕೆ ಸುರಸದವ್ಯಂಗಳ ರೂಪು-ರುಚಿ-ತ ೈಪ್ಲಿಯನರಿದು 
ನೈಷ್ಠಿಕ ಭಕ್ತಿಯಿಂದರ್ಪಿಸಿ' ಸುಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು, 
ಕೂಡಲಚೆನ್ನ: ಸ೦ಗ, ನಿಮ್ಮ ಮಾಹೇಶ್ವರ. 9 


೩. “ಪ್ರಸಾದಿಗೆ ಅಗ್ನಿಯೆ ಅಂಗ, ಆ ಅಂಗಕ್ಕೆ ನಿರಹಂಕಾರವೆ ಹಸ್ತ. 
ಆ ಹಸ್ತಕ್ಕೆ ಮೂರ್ತಿ (ಮೂರ್ತ) ಸಾದಾಖ್ಯ, ಆ ಸಾದಾಖ್ಯಕ್ಕೆ ಇಚ್ಚಾಶಕ್ತಿ 
ಆ ಶಕ್ತಿಗೆ ಶಿವನೇ ಲಿಂಗ, ಆ ಲಿಂಗಕ್ಕೆ ವಿದ್ಯೆಯ ಕಲೆ 
ಆ ಕಲೆಗೆ ನೇತ್ರೇಂದ್ರಿಯವೆ ಮುಖ 
ಆ ಮುಖಕ್ಕೆ ಸುರೂಪದವ್ಯಂಗಳನು, 
ರೂಪು ರುಚಿ ತೃಪ್ತಿಯನರಿದು ಅವಧಾನ ಭಕ್ತಿಯಿಂದರ್ಪಿಸಿ, 
ಆ ಸುರೂಪ ಪ್ರುಸಾದವನು ಭೋಗಿಸಿ. ಸುಖಿಸುತಿಹನು, 
ಕೂಡಲಚೆನ್ನಸಂಗಾ, ನಿಮ್ಮ ಪ್ರಸಾದಿ. 9 


೪. “ಪ್ರಾಣಲಿಂಗಿಗೆ ವಾಯುವೆ ಅಂಗ, ಆ ಲಿಂಗಕ್ಕೆ ಸುಮನವೆ ಹಸ್ತ, 
ಜೆ ಹಸ್ತಕ್ಕೆ ಅಮೂರ್ತಿ (ಅಮೂರ್ತ) ಸಾದಾಖ್ಯ, ಆ ಸಾದಾಖ್ಯಕ್ಕೆ ಆದಿಶಕ್ತಿ 
ಆ ಶಕ್ತಿಗೆ ಜಂಗಮಲಿಂಗ, ಆ ಲಿಂಗಕ್ಕೆ ಶಾಂತಕಲೆ, 
ಆ ಕಲೆಗೆ ತ್ನಗಿಂದ್ರಿಯ ಮುಖ. 
ಆ ಮುಖಕ್ಕೆ ಸ್ಪರ್ಶದ್ರವ್ಯಂಗಳನು 
ರೂಪು-ರುಚಿ-ತೃಪ್ತಿಯನರಿದು, ಅನುಭಾವಭಕ್ತಿಯಿಂದರ್ಪಿಸಿ, 
ಆ ಸುಸ್ಪರ್ಶ ಪ್ರಸಾದವನು ಭೋಗಿಸಿ ಸುಖಿಸುತ್ತಿಹನು, 


ವಟ ಚೆನ್ನಸ ಸಂಗಾ, ನಿಮ್ಮ ಪ್ರಾಣಲಿಂಗೀ.” ನ 


೨೯.ಚಿನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೪೦೫. ಪುಟ೫೦೧ 
೩೦.ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೪೮೧. ಪುಟ೫೪೧ 
೩೧.ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ಪಿ, ವಚನ ಸಂಖ್ಯೆ ೧೩೬೬. ಪುಟಳ೮೪ 
೩೨. ಚೆನ್ನ [ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೩೭೨. ಪುಟಳ೮೬ 


೩೩೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೫. “ಶರಣಂಗೆ ಆಕಾಶವೆ ಅಂಗ, ಆ ಅಂಗಕ್ಕೆ ಸುಜ್ಜಾನವೆ ಹಸ್ತ, 
ಆ ಹಸ್ತಕ್ಕೆ ಶಿವಸಾದಾಖ್ಯ, ಆ ಸಾದಾಖ್ಯಕ್ಕೆ ಪರಾಶಕ್ತಿ, 
ಆ ಶಕ್ತಿಗೆ ಪ್ರಸಾದವೆ ಲಿಂಗ, ಆ ಲಿಂಗಕ್ಕೆ ಶಾಂತ್ಯತೀತವೆ ಕಲೆ, 
ಆ ಕಲೆಗೂ ಶ್ರೋಲೇತ್ರೇಂದ್ರಿಯವೆ ಮುಖ 
ಆ ಮುಖಕ್ಕೆ ಸುಶಬ್ದ ದವ್ಯಂಗಳನು 
ರೂಪು ರುಚಿ ತೃಪ್ತಿಯನರಿದು ಆನ೦ದಭಕ್ತಿಯಿ೦ದರ್ಪಿಸಿ, 
ಆ ಸುಶಬ್ದ ಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು, 
ಕೂಡಲಚೆನ್ನಸ ಸಂಗಾ, ನಿಮ್ಮ ಶರಣ” 


ಶ್ಲ “ಐಕ್ಯ೦ಗೆ ಆತ್ಮನೆ ಅಂಗ, ಅಂಗಕ್ಕೆ ಸದ್ಭಾವವೇ ಹಸ್ತ, 
ಆ ಚ ಕ್ಕೆ ಮಹಾಸಾದಾಖ್ಯ ಆ "ಸಾದಾಖ್ಯಕ್ಕೆ ಚಚ್ಚಿಕ್ರಿ, 
ಆ ಶಕ್ತ” ಮಹಾಲಿಂಗ, ಟ್ರ ಲಿಂಗಕ್ಕೆ ಶಾಂತ್ಯತೀತೋತ್ತರವೆ ಕಲೆ, 
ಆ ಕಲೆಗೆ ಹೃದಯೇಂದ್ರಿಯವೆ ಮುಖ 
ಆ ಮುಖಕ್ಕೆ ಸುಪರಿಣಾಮ ದವ್ಯಂಗಳನ್ನು 
ರೂಪು ರುಚಿ ತೃಪ್ತಿಯನರಿದು ಸಮರಸಭಕ್ತಿಯಿ೦ದರ್ಪಿಸಿ, 
ಆ ಜ್‌ ಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು 
ಕೂಡಲ ಚೆನ್ನಸ೦ಗಾ, ನಿಮ್ಮ ಲಿಂಗೆ ಕನು” 


ಹೀಗೆ ಶಬ್ದ ಮುಂತಾದ ವಿಷಯಗಳನ್ನು ಆಯಾಯ ಇಂದ್ರಿಯಗಳ ಮೂಲಕ 
ಆಯಾಯ ಭಕ್ತಿಗಳಿಂದ ಆಯಾಯ ಲಿಂಗಗಳಿಗೆ ಅರ್ಪಿಸಿ ಮತ್ತೆ ಕಾಸ” 
ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಆನಂದಿಸುವ ಸೂಕ್ಷ್ಮಾರ್ಪಣದ ಮರ್ಮವನ್ನು ಸಕ 
ಪರಿಕರಗಳೊಂದಿಗೆ ಚನ್ನ ಬಸವಣ್ಣನವರು ಬಿಚ್ಚಿಟ್ಟಿದ್ದಾರೆ. ಅವರ RE 
ಕ್ರಿಯಾರ್ಪಣ ಕಾಯರ್ಪಣ ಕರಣಾರ್ಪಣ ಲಿಂಗಾರ್ಪಣಗಳ ವಿವರಗಳು ಮೊದಲು 
ಬರುತ್ತವೆ. ಅವೆಲ್ಲವೂ ಆರಾರು ವಿಧ. ಆಚಾರ ಮುಂತಾದ ಆರು ಲಿಂಗಗಳಿಗೆ 
ಗಂಧ ಮುಂತಾದ ಪದಾರ್ಥಗಳು ಒಂದೊಂದೂ ಆರಾಗಿ ಆ ಆರು ಒಂದೊಂದು 
ಲಿಂಗಕ್ಕೂ ಅರ್ಪಿತವಾಗುತ್ತವೆ. ಇದನ್ನು ಅತ್ಯಂತ ಸುಂದರವಾಗಿ - 


ತನುವೇ ಭಾಂಡವಾಗಿ, ಮನವೇ ಸುಯಿಧಾನವಾಗಿ 
ಜ್ಞಾನಾಗ್ನಿಯಲ್ಲಿ ಪದಾರ್ಮವ ಮಾಡಿ, 
ಶೋತ್ರ ನೇತ್ರ ಫ್ರಾಣ ಜಿಹ್ಹೆ ಸ್ಪರ್ಶನ ಮೂರ್ತಿ ನೀನೇ | 
ನಿನ್ನ ಪ್ರಸಾದಕ್ಕೆ ನಮೋನಮೋ ಎಂಬೆ 
ಕೂಡಲ ಚೆನ್ನಸಂಗಮದೇವಾ! 
೩೩.ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೫೭೭. ಪುಟ೫೭೪ 


೩೪.ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸ ಸಂಖ್ಯೆ ೧೦೬೩. ಪುಟ೩೫೮ 
೩೫.ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೪೫೩. ಪುಟ ೧೪೦ 


ಪ್ರಸಾದ ೩೩೭ 


ಎಂದು ಪ್ರತಿಪಾದಿಸಿದ್ದಾರೆ. ಆ ಪರಶಿವನ ಪರಮಾನುಗ್ರಹವೇ ಪ್ರಸಾದ. ಆತನ 
ಆ ಅನುಗ್ರಹದಿಂದ ಪ್ರಸನ್ನನಾದ ಜೀವನೂ ಸಹ ಪ್ರಸಾದಸ್ಟರೂಪನಾಗುತ್ತಾನೆ; ಜಗತ್ತೂ 
ಪ್ರಸಾದವಾಗಿ ಪರಿಣಮಿಸುತ್ತದೆ. ಹೀಗೆ ಈ ಪಿ೦ಡಾಂಡ-ಬ್ರಹ್ಮಾಂಡಗಳರಡನ್ನೂ 
ಪ್ರಸಾದವನ್ನಾಗಿಸುವುದೇ ಪ್ರಸಾದಿಯ ಮುಖ್ಯ ಗುರಿ. ಇಲ್ಲಿ ತಾನು, ತನ್ನ ತನು, 
ಕರಣಗಳು, ತನಗೆ ಬೇಕಾದ ಪಡಿಪದಾರ್ನಗಳು, ಪ್ರತಿವಿಷಯಗಳು ಮತ್ತು ಮನದ 
ಸಂಕಲ್ಪಗಳು ಸಹ ಪ್ರಸಾದವಾಗಿ ಪರಿಣಮಿಸುತ್ತವೆ. 


ಕಾರಣ "ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ' ಎಂಬ ಭಾವನೆಯಿಂದ, 
ತಮ್ಮೆಲ್ಲ ಸಂಪಾದನೆಯ ಮೇಲೆ ತಮ್ಮ ಹಕ್ಕು ಅಹಂಕಾರಗಳಿಲ್ಲ, ಸಕಲವೂ ಪರಶಿವನ 
ಕೊಡುಗೆ, ಅವನು ಕೊಟ್ಟದ್ದನ್ನು ಅವನಿಗೇ ಮುಟ್ಟಿಸಿ, ಪ್ರಸಾದ ಭಾವನೆಯಿಂದ 
ಅಗತ್ಯವಿದ್ದಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ಅಂತೆಯೇ ಪ್ರತಿ ವಸ್ತುವಿನಲ್ಲೂ ರೂಪ, 
ರುಚಿ, ತೃಪ್ತಿ ಇವೆ. ಇವು ಆಯಾ ವಸ್ತುವಿನ ರೂಪದಲ್ಲಿ ಸಮರ್ಪಿತವಾಗಬೇಕು. 
ಇಷ್ಟಲಿಂಗಕ್ಕೆ ರೂಪವನ್ನೂ, ಪ್ರಾಣಲಿಂಗಕ್ಕೆ ರುಚಿಯನ್ನೂ, ಭಾವಲಿಂಗಕ್ಕೆ ತೃಪ್ತಿಯನ್ನೂ 
ಅರ್ಪಿಸಿ ಆ ವಸ್ತುವನ್ನು ಲಿಂಗ ಪ್ರಸಾದವೆಂದೂ ಗುರುಜಂಗಮ ಪ್ರಸಾದವೆಂದೂ 
ಭಾವಿಸಿ ಭೋಗಿಸಬೇಕು. 


ಪ್ರಸಾದದ ಮಹಿಮೆ 
| ಪ್ರಸಾದಂ ಪಾವನಂ ಬ್ರಹ್ಮ ಭಾಗ್ಯದಂ ಪಾಪನಾಶನಂ। 
ಭೂರುದ್ರಾಣಾ೦ ಜ೦ಗಮಾನಾ೦ ಲೋಕೇ ಪ್ರಾಕೃತದೇಹಿನಾಂ॥ ನ 


ಗುರು ಲಿಂಗ ಜಂಗಮರ ಪ್ರಸಾದವು ಲೋಕದಲ್ಲಿ ಮಾಯಾಪಾಶಬದ್ಧರಾದ 
ಜೀವಿಗಳ ಪಾಪಗಳನ್ನು ನಾಶಗೈದು, ಅವರನ್ನು ಪಾವನಗೊಳಿಸಿ, ಪರಶಿವಬ್ರಹ್ಮನ 
' ಭಾಗ್ಯವನ್ನುಂಟು ಮಾಡುವದು. 


"ರೋಗಕ್ಕೆ ಔಷಧವಿದ್ದಂತೆ ಯೋಗಕ್ಕೆ ಮೂಲ ಈ ಪ್ರಸಾದವಾಗಿದೆ.” ಶರೀರದ 
ರೋಗಗಳನ್ನು ಔಷಧದಿಂದ ದೂರಮಾಡಿಕೊಂಡಂತೆ ಈ ಪ್ರಸಾದ ಸೇವನೆಯಿಂದ 
, ಭವರೋಗವನ್ನು ಕಳೆದುಕೊಳ್ಳಬಹುದಾಗಿದೆ. ತ್ರಿವಿಧ ಪ್ರಸಾದ ಸೇವನೆಯಿಂದ ಮಾನವ 
ಪವಿತ್ರನಾಗುತ್ತಾನೆ. ನಾವು ಸ್ವೀಕರಿಸುವ ಎಲ್ಲವನ್ನೂ "ಪ್ರಸಾದ" ಎಂದೇ ಸ್ತೀಕರಿಸಿದರೆ 
ಅದರಲ್ಲಿ ರುಚಿ ತೃಪ್ತಿಗಳು ಬೆರೆತು ಆತ್ಮಬಲ ಪ್ರಾಪ್ತವಾಗುತ್ತದೆ. ಯಾವುದೇ ವಸ್ತುವಿರಲಿ 

ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಿ ಅದನ್ನು ಪ್ರಸಾದ ರೂಪವಾಗಿ ನಾವು ಭೋಗಿಸಿದರೆ 
ರಾಗದ್ವೇಷಗಳೂ, ಕಾಮಕ್ರೋಧಗಳೂ ದೂರವಾಗಿ ನಮ್ಮಲ್ಲಿ ಭಾವಶುದ್ಧಿ ಭಕ್ತಿವಿಕಾಸ 
ಉಂಟಾಗುತ್ತದೆ. 


ಭಕ್ತನ ಜ್ಞಾನಪ್ರಕಾಶಗಳ ಬೆಳವಣಿಗೆಗೂ, ಮಲಪರಿಹಾರಕ್ಕೂ ಪ್ರಸಾದವು 


೩೬. ವೀರಾಗಮ, ಪಟಲ ೭. ಶ್ಲೋಕ ಸಂಖ್ಯೆ ೧೩೪, ಪುಟ ೫೦೦ 


೩೩೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪರಮೋಪಾಯವೆನಿಸಿರುವುದರಿಂದ ಭಕ್ತನಿಗೆ ರಕ್ಷಾಕವಚೆದಂತೆ ಅದು ಆವರಣವಾಗಿದೆ. 
ಕಾರಣ 


“ಚತುರ್ವಿಧ ಫಲಭೇದ, ಅಣಿಮಾದಿ ಸಿದ್ದಿಗಳು ಬೇಡ 
ನಿಮ್ಮ ಶರಣರು ಉಂಡುಳಿದುದು ಕೊಂಡುಮಿಕ್ಕಿದ 
ಪರಮ ಪ್ರಸಾದಕ್ಕೆ ಯೋಗ್ಯನ ಮಾಡಿ ಬದುಕಿಸು' 


ಎಂದು ಶರಣರು ಪ್ರಸಾದದ ಹಿರಿಮೆಯನ್ನು ಕುರಿತು ಹಾಡಿದ್ದಾರೆ. ಕಾರಣ 
ತಿವಿಧಾಂಗದಲ್ಲಿ ಪ್ರಸನ್ನತೆಯನ್ನು ಹುಟ್ಟಿಸುವುದೆ ಸೆ ತನುವಿಕಾರ, ಮನವಿಕಾರ, 
ಭಾವವಿಕಾರಗಳನ್ನು ಕಳೆವುದೆ ಜ್‌ ಜೀವ ಶಿವನಾಗಲು ಅಂದರೆ ಅಂಗ 
ಲಿ೦ಗವಾಗಲು ಪ್ರಸ ತಾಪ ಪ್ರಮುಖವಾಗಿದೆ. | 


ನಾವು ಸ್ವೀಕರಿಸುವ ಆಹಾರವೆಲ್ಲವೂ ಶಿವನ ಪ್ರಸಾದ. ಆತನ ಕೃಪೆಯಿಂದ 
ಬೆಳೆದು ನೆ ಆತನ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧಕವಾದ 3 ದೇಹಕ್ಕೆ 
ಚೈತನ್ಯವನ್ನೊದಗಿಸುವ ದಿವ್ಯಶಕ್ತಿ ಅನ್ನ. ಕಾರಣ ಅದನ್ನು ಅತಿ ಪವಿತ್ರವಾದ 
ವಾ ಸ್ವೀಕರಿಸ ಇದತ 


“ತನ್ನ ಲಿಂಗಕ್ಕೆ ಕೊಡಬಾರದ ಠಾವಿನಲ್ಲಿ ಪ್ರಸಾದವಕೊಂಡು 

ತುಡುಗಣಿ ನಾಯಿಯಂತೆ ತಿಂಬುವವರನೇನೆಂಬೆನಯ್ಯ? 

ಅದು ತನ್ನ ಒಡಲ ಹೊರೆವುದಲ್ಲದೆ ಹಿಡಿದ ಕುಳಕ್ಕೆ ಸಲ್ಲದು, 

“ದ್ರವ್ಯಂ ಶುಭಂ ಭವೇತ್‌? ಎಂಬುದಾಗಿ AE ಚೆನ್ನ ಸಂಗಯ್ಯನಿ 
ಹರ ಬೀಸರವಾದ ವ್ರತಗೇಡಿ, ಮೂಳರನೆನಗೆ ತೋರದಿರಯ್ಯ"" 


ಎನ್ನುತ್ತ ಗುರುಕಾರಣ್ಯ ಪಡೆದು ದೀಕ್ಷೆ ಹೊಂದಿದವನು ತಾನು ಭೋಗಿಸುವ 
ಅನ್ನವನ್ನು ಗುರು-ಲಿ೦ಗ-ಜ೦ಗಮಕ್ಕೆ ಸಮರ್ಪಿಸಿ ಪೂಜ್ಯಭಾವದಿಂದ ಸ್ವೀಕರಿಸಬೇಕೇ 
ವಿನಃ ಹಸಿವೆಯೆಂದು ಆಸೆಪಟ್ಟು, ಉಣ್ಣಬಾರದು ಹಾಗೆ ಮಾಡಿದರೆ ಅದು ಗುರುದ್ರೋಹ 
ಪ್ರಸಾದದ್ರೋಹ ಎಂದೂ ಹೇಳಿದ್ದಾರೆ. ಇಲ್ಲಿ ಪ್ರಸಾದವನ್ನು ಕೆಡಿಸಬಾರದು, 
ಸಮಾಧಾನದಿಂದ ಸೇವಿಸಿಬೇಕು ಎಂಬಲ್ಲಿ ನಾವು ಸೇವಿಸುವ ಅನ್ನವನ್ನು ಪೂಜ್ಯಭಾವನೆ 
ಯಿಂದ ಸೇವಿಸಬೇಕೆಂದು ಪ್ರತಿಪಾದಿಸಲಾಗಿದೆ. 


ಒಟ್ಟಿನಲ್ಲಿ ಪ್ರಸಾದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ. ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ಯಾವುದರ ಸಮರ್ಪಣೆಯಿ೦ದ ಮಹೇಶ್ವರನಿಗೆ ಪ್ರಸನ್ನತೆ ಉಂಟಾಗುವದೋ, ಹಾಗೂ 
ಯಾವದು ನಮಗೆಲ್ಲ ಪರಮಾನಂದವನ್ನು ಕೊಡುವ ಪದಾರ್ಥವೋ ಅದೇ ಪ್ರಸಾದ 
ಎಂದು ಆಗಮಗಳು ವ್ಯಾಖ್ಯಾನಿಸಿವೆ. 


೩೭. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೨೪೪. ಪುಟ 
೪2೪ 


' 


| 


ಪಸಾದ ೩೩೯ 


ಶಿವಸ್ಥರೂಪಿಗಳಾದ ಗುರು ಲಿಂಗ ಜ೦ಗಮರಲ್ಲಿ ನಿಷ್ಠೆಯುಳ್ಳವನಾಗಿ ಅವರಿಗೆ 
ಭಕ್ತಿಯಿಂದ ಸಮರ್ಪಿಸಿದ ಅನ್ನವನ್ನೇ ಸೇವಿಸುತ್ತ ಶಿವನ ಕೃಪೆಗೆ ಪಾತ್ರನಾಗಿ ಆತನ 
ಅನುಗ್ರಹ ಬಲದಿಂದ ಮಾನಸಿಕ ಪ್ರಸನ್ನತೆಯನ್ನು ಹೊಂದುವುದೇ ಪ್ರಸಾದವಾಗಿದೆ. 
ಕಾರಣ "ಪ್ರಸನ್ನ ಚಿತ್ತತೆಯನ್ನುಂಟು ಮಾಡುವುದು ಯಾವುದೋ ಅದೇ ಪಸಾದ' 
ಎ೦ದು ಆಗಮಗಳಲ್ಲಿ ವರ್ಣಿಸಲಾಗಿದೆ. 


ಇಷ್ಟಲಿಂಗಕ್ಕೆ ರೂಪವನ್ನೂ, ಪ್ರಾಣಲಿಂಗಕ್ಕೆ ರುಚಿಯನ್ನೂ ಭಾವಲಿಂಗಕ್ಕೆ 
ತೃಪ್ತಿಯನ್ನೂ ಅರ್ಪಿಸಿ ಅದನ್ನು ಗುರು-ಲಿ೦ಗ-ಜ೦ಗಮ ಪ್ರಸಾದವೆಂದು ಭಾವಿಸಿ 
ಭೋಗಿಸಬೇಕು. ಗುರು ಲಿಂಗ ಜಂಗಮರ ಪ್ರಸಾದವು ಲೋಕದಲ್ಲಿ 
ಮಾಯಾಪಾಶಬದ್ಧರಾದ ಜೀವಿಗಳ ಪಾಪಗಳನ್ನು ನಾಶಗೃದು, ಅವರನ್ನು 
ಪಾವನಗೊಳಿಸಿ, ಪರಶಿವಬ್ರಹ್ಮನ ಭಾಗ್ಯವನ್ನುಂಟು ಮಾಡುವದು ಎಂದು ಆಗಮಗಳು 
ಪ್ರತಿಪಾದಿಸಿವೆ. 


ಆಗಮದಲ್ಲಿ ಪ್ರತಿಪಾದಿತವಾದ ತ್ರಿವಿಧ ಪ್ರಸಾದಗಳನ್ನು ವಚನಕಾರರು 
ಅ೦ಗೀಕರಿಸಿದ್ದರೂ ಸಹ ಪ್ರಸಾದದ ಪ್ರಕಾರಗಳನ್ನು ವಿವರಿಸುವಾಗ ವಚನಕಾರರಲ್ಲಿ 
ಒಮ್ಮತವಿಲ್ಲ. ಕೆಲವರು ಪ್ರಸಾದವು ತ್ರಿವಿಧವೆಂದೂ, ಮತ್ತೆ ಕಲವರು ಪ್ರಸಾದವು 
ಏಕಾದಶ ವಿಧವೆಂದೂ ಹೇಳಿದರೆ, ಮತ್ತೆ ಕೆಲವರು ಪ್ರಸಾದವು ಚತುರ್ವಿಧವೆಂದು 
ಹೇಳಿದ್ದಾರೆ. ಚತುರ್ವಿಧ ಪ್ರಸಾದದ ಬಗ್ಗೆಯೂ ವಚನಕಾರರಲ್ಲಿ ಒಮ್ಮತವಿಲ್ಲ. ಚತುರ್ವಿಧ 
ಪ್ರಸಾದದ ಬಗೆಗೆ ಕನಿಷ್ಠ ಮೂರು ಅಭಿಪ್ರಾಯಗಳಿವೆ. ಇನ್ನು ಗುರು, ಲಂಗ, 


ಜಂಗಮರಿಗೆ ಅರ್ಪಿಸಿ ಪಡೆದ ಪ್ರಸಾದವನ್ನು ಹನ್ನೊಂದು ವಿಧವಾಗಿ ವಿಂಗಡಿಸಿರುವರು. 
| ಈ ಹನ್ನೊಂದು ವಿಧದ ಪ್ರಸಾದಗಳು ಎರಡು ಬಗೆಯಲ್ಲಿರುವವು. ಹೀಗೆ ವಚನಗಳಲ್ಲಿ 


ಪ್ರಸಾದಗಳ ವಿಧಗಳ ಬಗೆಗೆ ಒಮ್ಮತ ಕ೦ಡುಬರದಿದ್ದರೂ ಸಹ ಇಲ್ಲ ವಚನಕಾರರ 
ಸೂಕ್ಷ್ಮವಿಶ್ಲೇಷಣಾ ದೃಷ್ಟಿಕೋನವನ್ನು ಕಾಣಬಹುದು. 


ಪ್ರಸಾದವನ್ನು ಸಮರ್ಪಿಸುವ ಬಗ್ಗೆ ಶಿವಾಗಮಗಳು ಬಹು ಮಾರ್ಮಿಕವಾದ 
ವಿಚಾರಗಳನ್ನು ತಿಳಿಸುತ್ತವೆ. ಅರ್ಪಿಸಿದ ಆಹಾರವಷ್ಟೇ ಪ್ರಸಾದವಲ್ಲ. ಭೋಗಿಸುವ 


. ಷಡ್ಡಿಷಯ, ದೇಹೇ೦ದ್ರಿಯಗಳೂ ಪ್ರಸಾದವೆನಿಸುತ್ತವೆ. ಯಾವ ಯಾವ ಇಂದ್ರಿಯದಿಂದ 
' ಯಾವ ಸುಖ ದೊರೆಯುತ್ತದೆಯೋ ಅದನ್ನು ಶಿವನಿಗೆ ಅರ್ಪಿಸಿ ಆಯಾಯ 


ಇಂದ್ರಿಯದ ಮೂಲಕ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಈ ಸಮರ್ಪಣೆಯು 
ಸ್ಥೂಲ ಮತ್ತು ಸೂಕ್ಷ್ಮವೆ೦ದು ಎರಡು ವಿಧಗಳಾಗಿದ್ದು, ಸೂಕ್ಷ್ಮಸಮರ್ಪಣದ ವಿಧಾನವು 
ಶಿವಾಗಮಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಶಿವಾಗಮಗಳಲ್ಲಿ ಪ್ರತಿಪಾದಿತವಾದ ಈ 
ಸೂಕ್ಷ್ಮಸಮರ್ಪಣದ ವಿಧಾನವನ್ನೇ ಚೆನ್ನಬಸವಣ್ಣನವರು ತದ್ರೂಪವಾಗಿ ಕನ್ನಡದಲ್ಲಿ 
ನಿರೂಪಿಸಿದ್ದಾರೆ. ಕಾರಣ ಪ್ರಸಾದ ವಿಷಯದ ನಿರೂಪಣೆ ಶಿವಾಗವು ಮತ್ತು ವಚನಗಳಲ್ಲಿ 
ಒಂದೇ ಬಗೆಯಾಗಿ ನಿರೂಪಣೆಯಾಗಿದೆ. 


೫.೧.೬ ವಿಭೂತಿ 


ಷ್ಟಾವರಣಗಳಲ್ಲಿ ಆರನೆಯ ಆವರಣವಾದ ಭಸ್ಮವು ಕೇವಲ 
ee ( ಸಾಧನವಾಗಿರದೇ ಅದು ಆಂತರಿಕ ಅರಿವಿನ ವಿಕಾಸ ಸಕ್ಕ 
ಪ್ರೇರಕವಾಗುವ ಶಿವತತ್ವದ ಸಂಕೇತವಾಗಿದೆ. 


ಭಸ್ಮದ ತಾತ್ವಿಕ ಅರ್ಥ- 

ಸಂಸ್ಕೃತದಲ್ಲಿ “ವಿಭೂತಿ” (ಭಸ್ಮ) ಶಬ್ದಕ್ಕೆ “ಮಹಾಸಮೃದ್ಧಿ, “ಮಂಗಲಕರ' 
ಎಂಬ ಅರ್ಥಗಳಿವೆ. ನಿಗಮಾಗಮಗಳ ಉಕ್ತಿಗಳಲ್ಲಿ ಭಸ್ಮವೆಂದರೆ “ಪರಶಿವನ 
ಪ್ರಕಾಶ' ಹಾಗೂ “ಗೋಮಯದಿಂದ ಶಾಸ್ತ್ರೋಕ್ತವಾಗಿ ನಿರ್ಮಿತವಾದ ಭಸ್ಮ' ಎಂದು 
ಎರಡು ಅರ್ಥಗಳಾಗುತ್ತವೆ. ; 

“ಭಸ್ಮಜ್ಯೋತಿಃ ಸಮಾಮ್ನಾತಮ'” 'ಭಸ್ಮೇದಂ ಶಾಂಭವಂ ಜ್ಯೋತಿಃ” ಎಂಬ 
ಆಗಮೋಕ್ತಿಗಳಂತೆ “ಪರಶಿವನು ಪರಂಜ್ಯೊತಿ ಸ್ವರೂಪನು. ಆತನ ಪ್ರಕಾಶದಿಂದಲೇ 
ಪ್ರಪ೦ಚವೆಲ್ಲ ಪ್ರಕಾಶಿಸುತ್ತದೆ. ಇಂತಹ ಪರಶಿವನ ದಿವ್ಯ ತೇಜದ ಸಂಕೇತವೇ ಭಸ್ಮ 
ಕಾರಣ ಆ ದಿವ್ಯ ತೇಜಸ್ಸನ್ನು ಸದಾಕಾಲ ಯು ಹಾಗೂ ಆಂತರಿಕವಾಗಿ 
ಧಾರಣೆ ಮಾಡಿಕೊಳ್ಳುವುದೇ ಚಿದ್ಧಸ ಧಾರಣೆ ' ಎಂದು ಪ್ರತಿಪಾದಿಸಲಾಗಿದೆ. 


ವಚನ ಸಾಹಿತ ದಲ್ಲಿಯೂ ಭಸ್ಮವೆಂದರೆ “ಪರಶಿವನ ಪ್ರಕಾಶ'ವೆಂದೇ 
ಅರ್ಥೈಸಲಾಗಿದ್ದು, ಚೆನ ಬಸವಣ್ಣನವರು, “ಅಯ್ಯಾ ಕೂಡಲ ಚೆನ್ನಸಂಗಮದೇವ 
ಶ್ರೀ ರ ಟ್‌ ಹ ಪರಂಜ್ಯೋತಿ ನೀವಾದಿರಾಗಿ ಭನ ವಿಭೂತಿಯೇ 
ಸರ್ವ ಸಾಧನ? ಎಂಬುದಾಗಿ ಚಿದ್ದಸ್ಮದ ವಿಷಯವಾಗಿ ಹೇಳಿರುವುದು ಕಂಡುಬರುತ್ತದೆ. 
ನಿಜಗುಣ ಶಿವಯೋಗಿಗಳು, “ಶಿವನ ಮೈವೆಳಗು ತಾನಾದ ಭಸಿತವನು” ಎಂದು 
ಹೇಳಿದ್ದಾರೆ. “ಅನಾದಿ ಪರಶಿವನಲ್ಲಿ ಅಂತರೆತವಾಗಿರ್ದ ಮಹಾಪ್ರಕಾಶವೇ ಬಹಿಷ್ಕರಿಸಿ 
ಚಿತ್‌ ಎನಿಸಿತ್ತು ಆ ಚಿದಂಗದಲ್ಲಿ ತೋರಿದ ಚಿದ್ದಿಭೂತಿಯನೊಲಿದು ಧರಿಸಿದ 
ಶರಣ ಜ್ಯೋತಿಧ್ದಿ೦ಗವಪ್ಪುದು ತಪ್ಪದು ಕಾಣಾ ಉರಿಲಿಂಗಪೆದ್ದಿಪ್ರಿಯ ಗುರುವಿಶ್ಲೇಶ್ವರಾ”” 
ಎಂದಿದ್ದಾರೆ. 

ಹೀಗೆ ತಾತ್ವಿಕ ಅರ್ಥದಲ್ಲಿ ಭಸ್ಮವು “ಪರಶಿವನ ಪ್ರಕಾಶ', “ಚೆದ್ಧಸ್ಥ' ಎಂದು 
ಕರೆಯಲ್ಪಟ್ಟರೆ, ಇನ್ನೊಂದು ಅರ್ಥದಲ್ಲಿ “ಜ್ಞಾನವೆಂಬ ಅಗ್ನಿಯಲ್ಲಿ ಎಲ್ಲ ಸ್ವಾರ್ಥಪರ 
ಕಾಮ(ಆಸಗಳನ್ನು ದಹಿಸುವುದೇ ನಿಜವಾದ ಭಸ್ಮಧಾರಣೆ ಇಕಿದು ಅರ್ಥೈಸಲಾಗಿದೆ. 
ಇದನ್ನೇ ವಚನಕಾರರು, "ಸಕಲಕಾಮಂಗಳ ಬಯಕೆಯ ಸುಟ್ಟು, ನಿಃಕಾಮರೂಪಿನಿಂ 
ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೬೪ 
ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೬೬ 
ಚೆ.ಬ.ವ.ಸಂ. ಸಮಗ್ರ ವಚನ ಸಂಪುಟ ೩. ವ.ಸಂ. ೯೧೮. ಪುಟ ೨೮೪ 


ಚ೦ದ್ರಜ್ಞಾನಾಗಮ ವಿಚಾರ ರಶ್ಮಿ ಡಾ। ಎ೦. ಶಿವಕುಮಾರ ಸ್ವಾಮಿ, ಪುಟ ೬೭ 
ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ. ೧, ವಚನ ಸಂಖ್ಯೆ ೧೨೮೦ ಪುಟ ೪೦೬ 


ಗ ಸ] 


ಎಭೂತಿ ೩೪೧ 
ಭಸಿತವಾಯಿತ್ತು'* ಎಂದು ಪ್ರತಿಪಾದಿಸಿದ್ದಾರೆ. 


ಇಂತಹ ತಾತ್ವಿಕ ಭಸ್ಮದ ಅರಿವು ಪ್ರಾಪ್ತಿಯಾಗಬೇಕಾದರೆ ಮೊದಲು 
ಕ್ರಿಯಾಪ್ರಧಾನವಾದ ಭಸ್ಮವನ್ನು ಧರಿಸಬೇಕೆಂದು ಆಗಮ ಮತ್ತು ವಚನಗಳು 
ಪ್ರತಿಪಾದಿಸುತ್ತವೆ. ಬಹಿರಂಗದ ವೇಷಕ್ಕೆ ಯಾವ ಮಹತ್ವವನ್ನೂ ಕೊಡದ : 
ಅಲ್ಲಮಪ ಪ್ರಭುಗಳೂ ಸ ಹಿತ, "ಗುಹೇಶ್ವರಲಿಂಗವ ಕಾಂಬುವುದಕ್ಕೆ ಆ ಮಹಾವಸ್ತುವಿನ 
ಪರಮ ಪ್ರಕಾಶದಿಂದೊದಗಿದ ಭಸಿತವೇ ಮುಖ್ಯ ಕಾಣಿರಣ್ಣಾ” ಎಂದಿದ್ದಾರೆ. 
ಇನ್ನೋರ್ವ ಶರಣರು “ಅಯ್ಯಾ ಶ್ರೀ ವಿಭೂತಿಯಿಂದ ಕಂಡೆ ಆ ನಿಮ್ಮ ದಿವ್ಯ 
ಬೆಳಗಿನ ಹೊಳಹ" ಎಂದಿರುವರು. ಕಾರಣ ವಿಭೂತಿಯೆಂದರೆ ಬರಿ ಸಾಮಾನ್ಯ 
ಬೂದಿಯಲ್ಲ. ಅದು ಸದ್ಗುಣಿಯಾದ ಎದ್ಯಾವಂತ ಧಾರ್ಮಿಕ ವ್ಯಕ್ತಿಯೊಬ್ಬನಿಂದ 
ನಿರ್ಧಿಷ್ಟ ವಿಧಾನಾನುಸಾರ ಪಂಚಬ್ರಹ್ಮ ಮಂತ್ರನ್ಯಾಸಾದಿ ಸಂಬಂಧದಿಂದ ಹಾಗೂ 
ಶಿವಮಂತ್ರ ಪೂರ್ವಕವಾಗಿ ಅಗ್ನಿ ಸಂಬಂಧದಿಂದ ಸಿದ್ದಗೊಂಡದ್ದೇ ಭಸ್ಮವಾಗಿದೆ. 
ಕಾರಣ ಎಲ್ಲ ಶೈವಪ ೦ಥಗಳೂ "ಎಭೂತಿಯನ್ನು ತುಂಬಾ ಪವಿತ್ರವಾದುದೆಂದೂ 
ನಂಬುತ್ತವೆ. "ಇಂಥ ಪವಿತ್ರ ಭಸ್ಮ ರಾಜಾ ಉಂಟಾಗುವ ಸತ್ತಲವನ್ನಾ ಧರಿಸಿ 
ಆಗಮಗಳು ವಿಭೂತಿಯನ್ನು ಐದು ಹೆಸರುಗಳಿಂದ ನಿರೂಪಿಸುತ್ತದೆ. 


ಭಸ್ಮದ ಪರ್ಯಾಯ ನಾಮಗಳು 


ಭಸ ನಾದ್ಭಸಿತಂ ಪ್ರೋಕ್ತಂ ಭಸ್ಮ ಕಲ್ಮಷಭಕ್ಷಣಾತ್‌॥ 
ಭೂತಿರ್ಭೂತಿಕರೀ ಯಸಾದ್‌ ರಕ್ಷಾ ರಕ್ಷಾಕರೀ ಯತಃ 


ತೇಜಸ್ವಿಯನ್ನಾಗಿ ಮಾಡುವುದರಿಂದ ಭಸಿತ, ಪಾಪಗಳನ್ನು ಭಕ್ಷಿಸುವುದರಿ೦ದ 
ಭಸ್ಮ ಐಶ್ವರ್ಯದಾಯಕವಾದದ್ದರಿಂದ ಭೂತಿ, ಮತ್ತು ರಕ್ಷಿಸುವುದರಿಂದ ರಕ್ಷಾ 
. ಎಂದು ವಿಭೂತಿಯ ಪರ್ಯಾಯ ನಾಮಗಳನ್ನು ಪಾರಮೇಶ್ರರಾಗಮವು ತಿಳಿಸುತ್ತದೆ. 


ಅರ್ಥಾತ್‌ ಅಣಿಮಾದಿ ಅಷ್ಟಸಿದ್ದಿಗಳು ಹಾ ಹಾಗೂ ಪಶ್ಚರ್ಯವನ್ನುಂಟು ಮಾಡುವುದ 
ರಿಂದ "ವಿಭೂತಿ' ಎಂದೂ, ಶಿವತತ್ವವನ್ನು ಭಾಸನಗೊಳಿಸಿ ತೇಜಸ್ವಿಯನ್ನಾ ಗಿಸುವುದರಿಂದ 
, "ಭಸಿತ'ವೆ೦ಂದೂ, ಮನಸ್ಸು-ವಾಕ್‌-ಕಾಯಗಳಿಂದ ಇಂ ಬತಾ ಪಾಪಗಳನ್ನು 
| ಭರ್ತನಗೊಳಿಸುವುದರಿಂದೆ "ಭಸ 'ವೆ೦ದೂ, ಆಧ್ಯಾತ್ಮಿಕಾದಿ ತಾಪತ್ರಯಗಳಿಂದ ಸನ 
ವಿಪತ್ತುಗಳನ್ನು ಕ್ಷಾರಣ(ನಾಶು. ಗೊಳಿಸುವುದರಿಂದ 'ಕ್ಲಾರ' ಎಂದೂ, ಗಹಾದಿಗಳ 
ಭೀತಿಯಿಂದ ರಕ್ಷಿಸುವ ಕಾರಣ "ರಕ್ಷ ಎಂದೂ ಕರೆಯಲಾಗುತ್ತದೆ ಎಂದು ಆಗಮಗಳು 
ನಿರೂಪಿಸುತ್ತವೆ. ಇದೇ ಪ್ರಕಾರದ ವಿವರಣ ವಚನಗಳಲ್ಲಿಯೂ ಕಂಡುಬರುತ್ತಿದ್ದು- 


ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧, ವಚನ ಸಂಖ್ಯೆ ೧೦೦೪ ಪುಟ ೩೦೫ 
. ಅಲ್ಲಮಪ್ರಭುದೇವರ ವ.ಸಂ. ಸಮಗ್ರ ವ.ಸಂ.೨, ವಚನ ಸಂಖ್ಯೆ ೧೧೮೪, ಪುಟ ೩೫೦ 
ಚಂದ್ರಜ್ಞಾಗಮ ವಿಚಾರ ರಶ್ಮಿ ಸಂ. ಡಾ| ಎಂ. ಶಿವಕುಮಾರಸ್ವಾಮಿ, ಪುಟ ೭೭ 
ಪಾ.ಆ. ಪಟಲ ೧೭, ಶ್ಲೋಕ ಸಂಖ್ಯೆ ೬೦-೬೧ 


ಟಟ 


೩೪೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಟ್‌ ಶಿವಜ್ಞಾನಸುಖದ ಮಹದೈಶ್ಚರ್ಯ ಸ್ವರೂಪಿನಿ೦ ವಿಭೂತಿಯಾಯಿತ್ತು 
ಸಕಲಕಾಮಂಗಳ ಬಯಕೆಯ ಸುಟ್ಟು, ನಿಃಕಾಮರೂಪಿನಿಂ ಭಸಿತವಾಯಿತ್ತು 
ಪೂರ್ವಕರ್ಮಗಳನುರುಪಿ ನಿ ಕರ್ಮರೂಪದಿಂ ಭಸ್ಮವಾಯಿತ್ತು 
ಮಲಮಾಯೆಯ ಕೆಳವುದರಿಂ ಕ್ಲಾರವಾಯಾಯಿತ್ತು 


ಭೂತ, ಪ್ರೇತ,ಪಿಶಾಚ ರಾಕ್ಷಸಂಗಳ ಹೊದ್ದಲೀಯರ್ದಿರ್ಪ್ಷದರಿಂ ರಕ್ಷೆಯಾಯಿತ್ತು 


ಇಂತಿಪ್ಪ ವಿಭೂತಿಯ ಮಹಾತ್ಮೆಯನ್ನು ಅರಿತು ನೀನೊಲದ ವಿಭೂತಿಯ 
ಆನು ಧರಿಸಿ ಬದುಕಿದೆನು ಕಾಣಾ ಸೌರಾಷ್ಟ್ರಸೋಮೇಶ್ವರಾ 


ಎ೦ದು ಆಗಮದ ಅರ್ಥವಿಶ್ಲೇಷಣಯನ್ನೇ ವಚನದಲ್ಲಿ ಅಂಗೀಕರಿಸಲಾಗಿದೆ. 
ಅಲ್ಲದೇ ಭಸ್ಮಕ್ಕೆ ಈ ಪಂಚನಾಮಗಳು ಉಂಟಾಗಲು ಪಂಚಗೋವುಗಳ ಗೋಮಯವೇ 
ಕಾರಣವೆಂದು ಭಸ್ಮ ಉತ್ಪತ್ತಿಯ ಅಲೌಕಿಕ ಎಧಾನವನ್ನು ಆಗಮ ಮತ್ತು ವಚನಗಳರಡೂ 
ಸಾರುತ್ತವೆ. 


ಪಂಚ ವಿಭೂತಿಗಳ ಉತ್ಪತ್ತಿ 


ಭಸ್ಮಕ್ಕೆ ಐದು ಹೆಸರುಗಳು೦ಟಾಗಲು ಐದು ತರದ ಗೋವುಗಳ ಸಗಣಿಯ 
ಭೇದವೇ ಕಾರಣವೆಂದು ವೀರಾಗಮವು ಅರುಹುತ್ತದೆ. 


“ಪ೦ಂಚಕಲ್ಪಾನ್ನಿತಂ ಭಸ್ಮ ಪಂಚಧೇನು ಸಮನ್ವಿತಂ॥”?” 


ಎ೦ಬ ಉಕ್ತಿಯಂತೆ ಸದಾಶಿವನ ಸದ್ಯೋಜಾತ, ವಾಮದೇವ, ಅಘೋರ, 
ತತ್ಪುರುಷ ಮತ್ತು ಈಶಾನಗಳಂಬ ಪಂಚಮುಖಗಳಿಂದ ಪಂಚಮಹಾಭೂತಗಳು, 
ಪಂಚ ಕಲೆಗಳೂ, ಪಂಚಗೋವುಗಳೂ ಉತ್ತನ್ನವಾದವು. ಶಿವನ ಪಂಚ ಮುಖಗಳಿಂದ 
ಪ್ರಾದುರ್ಭವಿಸಿದ ನಂದಾ, ಭದ್ರಾ, ಸುರಭಿ ಸುಶೀಲಾ ಹಾಗೂ ಸುಮನಾ ಎಂಬ 
ಪಂಚ ಗೋವುಗಳ ಗೋಮಯದಿಂದ ನಿರ್ಮಿತವಾದುದೇ ಭಸ್ಮ ಅವುಗಳಲ್ಲಿ 
ಕಪಿಲವರ್ಣದ ನಂದಾದಿಂದ ವಿಭೂತಿಯು, ಕೃಷ್ಣವರ್ಣದ ಭದ್ರಾದಿಂದ ಭಸಿತವೂ, 
ಧವಲವರ್ಣದ ಸುರಭಿಯಿಂದ ಭಸ್ಮವೂ, ಧೂಮ್ರವರ್ಣದ ಸುಶೀಲಾದಿಂದ ಕ್ಹಾರವೂ, 
ರಕ್ತವರ್ಣದ(ಕೆಂಪುಬಣ್ಣ) ಸುಮನಾದಿಂದ ರಕ್ಷೆಯು ನಿರ್ಮಾಣಗೊಳ್ಳುವುದು. ಹೀಗೆ 
ವಿವಿಧ ಗೋವುಗಳ ಸಗಣಿಯನ್ನು ಪ್ರತ್ಯೇಕವಾಗಿ ಸ ಸ೦ಗ್ರಹಿಸಿ, ಶಾಸ್ತ್ರೋಕ್ತ ಕ್ರಮದಿಂದ 
ಎವಿಧ ಭಸ್ಮಗಳ ನಿರ್ಮಾಣ ಮಾಡಲಾಗುತ್ತದೆಂದು ಆಗಮಗಳು 'ಅರುಹುತ್ತವೆ. 
ಇದನ್ನೇ ವಚನಗಳಲ್ಲಿ — 


ವಿಭೂತಿ ಭಸಿತ ಭಸ್ಮ ಕ್ಷಾರ ರಕ್ಷೆ 
ಎಂಬ ಪಂಜ ಉತ್ಪತ್ಕವೆಂತೆಂದಡೆ ಕ 


೧೦. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸ೦. ೧, ವಚನ ಸಂಖ್ಯೆ ೧೦೦೪ ಪುಟ ೩೦೫ 
೧೧. ವೀರಾಗಮ, ೧ ನೇ ಪಟಲ, ಶ್ಲೋಕ ಸಂ. ೨೧೮, ಪುಟ ೪೮ 


ವಿಭೂತಿ ೩೪೩ 


ಸದ್ಯೋಜಾತ ವಾಮದೇವ ಅಘೋರ 

ತತುರುಷ ಈಶಾನವೆಂಬ ಪಂಚಮುಖದಲ್ಲ. 

ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಉತ್ಪತ್ಕವಾಯಿತ್ತು. 

ಆ ಪೃಥ್ವಿಯಪ್ಪು ತೇಜ ವಾಯುವಾಕಾಶದಿಂದಲ್ಲಿ 

ನಿವೃತ್ತಿ ಪ್ರತಿಷ್ಠೆ ವಿದ್ಯಾ ಶಾಂತಿ ಶಾಂತ್ಯಾತೀತಯೆಂಬ 

ಪಂಚಕಲೆಗಳುತ್ತತ್ಯವಾಯಿತ್ತು 

ಆ ಪಂಚಕಲೆಗಳಿಂದ ನಂದೆ ಭದ್ರೆ ಸುರಭಿ ಸುಶೀಲೆ ಸುಮನೆಯೆಂಬ 

ಪಂಚಗೋವುಗಳುತ್ತತ್ಯವಾಯಿತ್ತು. ಆ ಪಂಚಗೋವುಗಳ ಗೋಮಯದಲ್ಲ, 
ವಿಭೂತಿ ಭಸಿತ ಭಸ್ಮ ಕ್ಷಾರ ರಕ್ಷೆಯೆಂಬ ಪಂಚವಿಭೂತಿ ಉತ್ಪತ್ಕವಾಯಿತ್ತು..' 


ಎಂಬಂತೆ ಪಂಚ ಗೋವುಗಳ ಹಾಗೂ ಪಂಚ ಭಸ್ಮಗಳ ಉತ್ಪತ್ತಿಯ 
ವಿವರಣೆಯಲ್ಲಿಯೂ ಆಗಮ ಮತ್ತು ವಚನಗಳಲ್ಲಿ ಸಾಮ್ಯತೆಯನ್ನು ಕಾಣಬಹುದು. 
ಹೀಗೆ ಪರಶಿವನ ಪಂಚಮುಖಗಳಿಂದ ಪ್ರಾದುರ್ಭವಿಸಿದ ಪಂಚಗೋವುಗಳ 
ಗೋಮಯದಿಂದ ನಿರ್ಮಾಣಗೊಂಡ ವಿಭೂತಿಯನ್ನು ವೀರಶೈವರು ತಮ್ಮ ನಿತ್ಯ 
ಕರ್ಮವನ್ನು ಆಚರಿಸುವ ಸಂದರ್ಭದಲ್ಲಿ ಅವಶ್ಯವಾಗಿ ಧರಿಸಬೇಕೆಂದು ಆಗಮಗಳು 
ತಿಳಿಸಿವೆ. 


“ಧಾರಯೇನಿತ್ಯಕಾರ್ಯೇಷು ವಿಭೂತಿಂ ಚ ಪ್ರಯತ್ನಿತ” 


ಎಂಬ ಆಗಮೋಕ್ತಿಗನುಸಾರವಾಗಿ ವೀರಶೈವರು ನಿತ್ಯವು ಆಚರಿಸುವ 
ಕರ್ಮಗಳೆಂದರೆ ಲಿಂಗಧಾರಣೆ, ಲಿಂಗಪೂಜೆ, ಪಂಚಾಕ್ಷರ ಮಹಾಮಂತ್ರದ ಜಪ, 
ಶಿವಧ್ಯಾನ, ಶಿವಾಗಮ ಶಾಸ್ತ್ರದ ಅಧ್ಯಯನ ಮುಂತಾದ ಕ್ರಿಯೆಗಳೇ ನಿತ್ಯಕರ್ಮಗಳು. 
ವಸ ನಿತ ಕರ್ಮಗಳನ್ನಾ ಚರಿಸುವ ಸಂದರ್ಭದಲ್ಲಿ ವಿಭೂತಿಯನ್ನು ಧರಿಸದೆ ಹೋದರೆ 
ನಿತ್ಯ ದು ಅಪೂರ್ಣವೆನಿಸುವುದು ಎಂದು ಆಗಮಗಳ ನರ 


ವಚನಕಾರರಲ್ಲಿಯೂ ಸಹ ಇದೇ ಅಭಿಪ್ರಾಯ ವ್ಯಕ್ತವಾಗಿದ್ದು, ಬಸವಣ್ಣನವರು - 


ಶ್ರೀವಿಭೂತಿಯ ಬಿಟ್ಟು ತಪಸ್ಸು ಮಾಡಿದಡೆ ಆ ತಪಃಸಿದ್ಧಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ದೀಕ್ಷೆಯ ಕೊಂಡಡೆ ಆ ದೀಕ್ಷೆ ಬಯಲು, 
ಶ್ರೀವಿಭೂತಿಯ ಬಿಟ್ಟು ಮಂತ್ರಗಳ ಸಾಧಿಸಿದಡೆ ಆ ಮಂತ್ರಸಿದ್ದಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ಯಜ್ಞಂಗಳ ಸಾಧಿಸಿದಡೆ ಆ ಯಜ್ಞನಸಿದ್ಧಿ ಬಯಲು, 
ಶ್ರೀವಿಭೂತಿಯ ಬಿಟ್ಟು ದೇವತಾರ್ಚನೆ ಮಾಡಿದಡೆ ಆ ದೇವತಾರ್ಚನೆ ಬಯಲು, 
' ಶ್ರೀವಿಭೂತಿಯ ಬಿಟ್ಟು ಎದ್ಯವ ಸಾಧಿಸಿದಡೆ ಆ ವಿದ್ಯಾಸಿದ್ಧಿ ಬಯಲು, 
ಹಲವು ಕಾಲ ಕೊಂದ ಸೂನೆಗಾರನ ಕೈಯ್ಯ ಕತ್ತಿಯಾದಡೇನು 


೧೨. ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೩೩೩, ಪುಟ ೧೩೮ 


೩೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪರುಷ ಮುಟ್ಟಲು ಹೊನ್ನಾ] ಗದೇ ಅಯ್ಯಾ? ಲಲಾಟದಲ್ಲಿ ವಿಭೂತಿ ಯ ಧರಿಸಲೈೆ 
ಪಾಪಂಗಳು ಜಾಸು ಚಾರ್‌ ಹತ 


ಎಂಬಂತೆ ಭಸ ವನ್ನು ಧರಿಸದೇ ಆಚರಿಸಿದ ಕರ್ಮವು ಸಕಲರೀತಿಯಿಂದಲೂ 
ನಿಷಲವಾಗುವುದು ಚಿ ಮಾತನ್ನು ವಚನಕಾರರೂ ಅಂಗೀಕರಿಸಿದ್ದಾರೆ. ಹೀಗೆ 
ವೀರಶೈ ವರ ಎಲ್ಲ ದೈನಂದಿನ ಕಾರ್ಯಗಳಲ್ಲೂ ಅತೀ ಅಗತ್ಯವಾದ ಈ "ಭಸ್ಮವನ್ನು 
ಸಿದ್ಧಪಡಿಸುವಾಗ. ಕಾಕಡ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಆಗಮಗಳು 
ತಿಳಿಸುತ್ತವೆ. ಅಲ್ಲದೇ ಹಸುವಿನ ಸಗಣಿಯನ್ನು ಹೇಗೆ ಸಂಗ್ರಹಿಸ ಬೇಕು? ಹೇಗೆ 
ಒಣಗಿಸಬೇಕು? ಮಂತ್ರೋಚ್ಚಾರಣೆಯ ಮರ್‌ ಅದನ್ನು ಹೇಗೆ ಸುಡಬೇಕು? 
ಅದರಲ್ಲಿ ಬೇರೆ ಕೆಲವು ಪವಿತ್ರ ವನಸ್ಪತಿಗಳನ್ನು ಹೇಗೆ ಚಿರೆಸ ಬೇಕು? ಇಂತಹ 
ವಿವರಗಳನ್ನು ಆಗಮಗಳಲ್ಲಿ ಸವಿಸ್ತಾರವಾಗಿ ಹೇಳಲಾಗಿದೆ. 


ಭಸ್ಮ ನಿರ್ಮಾಣ ವಿಧಿ 


ಯಾವ ಗೋವಿನ ಗೋಮಯದಿಂದ ಭಸ್ಮವನ್ನು ನಿರ್ಮಿಸಬೇಕಾಗಿದೆಯೋ 
ಆ ಗೋವನ್ನು ಹಾಗೂ ಸೇವಿಸುವ ಆಹಾರ ಮತ್ತು ನೀರನ್ನು ಪಂಚಾಕ್ಷರ ಮಂತ್ರದಿಂದ 
ಅಭಿಮಂತ್ರಿಸಬೇಕು. ಭಸ್ಮ ತಯಾರಕನು ಕೂಡ ಶುಕ್ರಪಕ್ಷ ಇಲ್ಲವೆ ಕೃಷ್ಣಪಕ್ಷದ 
ಚತುರ್ದಶಿಯಿಂದ ಉಪವಾಸ ವ್ರತವನ್ನಾಚರಿಸಿ, ಮೂರನೆಯ. ದಿನ ಪ್ರಾತಃ 
ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತನಾಗಿ ಮಡಿವಸ್ತವನ್ನು 
ಧರಿಸಿಕೊಳ್ಳಬೇಕು. ಹೀಗೆ ಪವಿತ್ರನಾದ ವ್ಯಕ್ತಿಯು ಮಂತ್ರಪೂತವಾದ ಆ ಆಕಳನ್ನು 
ಸಮೀಪಿಸಿ. ಹಾಲು ಕರೆಯುವುದಕ್ಕೋಸ್ಕರ(ಹಿಂಡುವುದಕ್ಕಾಗಿ) ಕರುವನ್ನು ಗೋವಿ 
ಹತ್ತಿರ ಬಿಡಬೇಕು. ಆ ಸಮಯದಲ್ಲಿ ಗೋವು ಮೂತ ವಿಸರ್ಜನೆ ಮಾಡೆ 
ಅದನ್ನು ಪಾತ್ರೆಗಳಲ್ಲಾಗಲಿ ಅಥವಾ ಕಮಲದ ಇಲ್ಲವೆ, ಪಲಾಶಪತ್ರಗಳಿಂದ 
ಜಹಿ ಪಾತ್ರೆಯಲ್ಲಾಗಲಿ ಅಥವಾ ಗೋಶ್ಶಂಗ(ಆಕಳಕೊಂಬು)ದಲ್ಲಾಗಲಿ 
ಹಿಡಿಯಬೇಕು. ಇದರಂತೆಯೇ ಗೋಮಯವನ್ನು ಅದು ಭೂಮಿಗೆ ಬೀಳುವ 
ಮುನ್ನವೇ ಮೇಲೆ ತಿಳಿಸಿದ ಪಾತ್ರೆಗಳಲ್ಲಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತ 
ಸಂಗ್ರಹಿಸಬೇಕು. ನಂತರ ಹತ್ತು ಬಾರಿ ಪಂಚಾಕ್ಷರಿ ಮಂತ್ರ ಜಪಿಸುತ್ತ ಗೋಮೂತ್ರವನ್ನು 
ಎಂಟು ಬಾರಿ ಅದೇ ಮಂತ್ರವನ್ನು ಪಠಿಸುತ್ತ ಗೋಮಯವನ್ನು ಪರಿಶುದ್ಧಗೊಳಿಸಿ 
“ಭವಾಯ ನಮಃ” ಎಂಬ ಮಂತ್ರ 'ಜಪಿಸುತ್ತ "ಗೋಮಯ ಮತ್ತು. ಗೋಮೂತ್ರವನ್ನು 
ಕೂಡಿಸಿ ಕಲೆಸಬೇಕು. ಆ ಬಳಿಕ "ಶರ್ವಾಯ ನಮಃ” ಎಂಬ ಮಂತ್ರವನ್ನು 
ಜಪಿಸುತ್ತ ಅದರಿಂದ ಹದಿನಾಲ್ಕು ಉಂಡೆಗಳನ್ನು (ಕುರುಳು) ತಯಾರಿಸಿ, ನಂತರ. 
ಏಳು ಬಾರಿ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತ ಅವುಗಳನ್ನು ಬಿಸಿಲಿನಲ್ಲಿ ಒಣಹಾಕಬೇಕು. 
ಅವು ಒಣಗಿದ ಮೇಲೆ ಅವುಗಳನ್ನು ಮೊದಲಿನ ಪಾತ್ರೆಗಳಲ್ಲಿ ಸಂಗಹಿಸಬೇಕು. 
ನಂತರ ಆಗಮೋಕ್ತವಿಧಿಯಂತೆ ಅಗಿ ಯನ್ನು ಪ್ರತಿಷ್ಠಾಪಿಸಿ, ಅದನ್ನು ಪೂಜಿಸಿ ಅದರಲ್ಲಿ 


೧೩. ಬ.ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೩೬೯. ಪುಟ ೩೭೮. 


ವಿಭೂತಿ ೩೪೫ 


ಈ ಕುರುಳುಗಳನ್ನು "ಓಂ ನಮಃ ಶಿವಾಯ ಓಂ ಸ್ವಾಹಾ' ಎನ್ನುತ್ತಾ ಹಾಕಬೇಕು. 
ನಂತರ ಷಡಕ್ಷರ ಮಂತ್ರವನ್ನು ಅನುಲೋಮ ವಿಲೋಮಕ್ರಮದಲ್ಲಿ ಪಠಿಸುತ್ತ 
ಸ್ವಾಹಾ ಪದವನ್ನು ಜೋಡಿಸಿ ಅಗ್ನಿ! ಯಲ್ಲಿ ಹಾಕಬೇಕು. ಆಗ ಇಂದ್ರೀಯ ನಿಗ್ರಹವನ್ನು 
ಸಾಧಿಸಿದ ಜು 1. ಜಪಿಸುತ್ತ ಅಜ್ಯದ ಆಹುತಿಯನ್ನು ರಪ 
(ತುಪ್ಪ ಹಾಕಬೇಕು). ನಂತರ "ನಿಧನಪತಯೇ ಸ್‌ ಎಂಬ ಮಂತ್ರದಿಂದ ಇಪ್ಪತ್ಮೂರು 
ಬಾರಿ ಆಹುತಿಯನ್ನು ನೀಡಿ, ಪಂಚಬಹ ಮಂತ್ರದಿಂದ ಮತ್ತು "ನಮೋ ದೇವಾಯ 
ಶಂಭವೇ” ಎಂಬ ನ ತ್ರಗಳಿಂದಲೂ ತುಪದ ಆಹುತಿಯನ್ನು ಕೊಡಬೇಕು. ಆ 
ಬಳಿಕ “ಭವಾಯ ಶಿವಾಯ ನಮಃ, "ಶರ್ವಾಯ ಶಿವಾಯ ನಮಗೆ, “ಮೃ ಡಾಯ 
ಶಿವಾಯ ನಮಃ, "ರುದ್ರಾಯ ಶಿವಾಯ ನಮಃ, "ಹರಾಯ ಶಿವಾಯ "ನಮ? 
“ಶಂಭವೇ ಶಿವಾಯ ನಮಃ' "ಮಹೇಶ್ವರಾಯ ಶಿವಾಯ ನಮಃ ಹಾಗೂ "ಶಿವಾಯ 
ಶಿವಾಯ ನಮಃ ಎಂಬ ಎಂಟು ಮಂತ್ರಗಳಿ೦ದಲೂ ಆಹುತಿಯನ್ನು ಮತ್ತು ೧೦೮ 
ಬಾರಿ ಮೂಲ ಪಂಚಾಕ್ಷರ ಮಂತ್ರವನ್ನು ಪಠಿಸುತ್ತ ES ನೀರಿನಿಂದ 
ಅರ್ಪಣ ಕೊಡಬೇಕು. ನಂತರ ಶಿವಭಕರಿಗೆ ದಕ್ಷಿಣೆಯನ್ನು ಕೊಟ್ಟು ಧಾನ್ಯದ 
ಹೊಟಿನಿಂದ ಅಗ್ನಿಯನ್ನು ಮುಚ್ಚಬೇಕು. “ ಮೂರುದಿನಗಳ ಜಾ ಪಾತಃ 
ಬ್ರಾಹ್ಮೀಮುಹೂರ್ತದಲ್ಲಿ "ಸ್ಮಾನಾದಿಗಳಿಂದ ಶುಚಿರ್ಭೂತನಾಗಿ ಮಡಿವಸ ಸ್ತವನ್ನು 
ದರಿಸಿಕೊಂಡ ಬಳಿಕ ಸದ್ಯೊ (ಜಾತಮಂತ್ರದಿಂದ ಭಸ್ಮವನ್ನು ಸ೦ಗ್ರಹಿಸಿ, ಕ್‌ 
ಮಂತ್ರದಿಂದ ಜರ: ಅದರಲ್ಲಿ ಸ ಕಸೂರಿ, ಚಂದನ, ಕರ್ಪುರ, 
ಕುಂಕುಮ, ಉಶೀರ ಮೊದಲಾದ ಸುಗಂಧದ್ರವ್ಯಗಳನ್ನು 'ಪ್ರಣವವನ್ನು ಜಪಿಸುತ್ತ 
ಕೂಡಿಸಿ ಕಲೆಸಬೇಕು. ನಂತರ ಅಘೋರ ಈ ಪಂಚಾಕ್ಷರ ಮಂ ತ್ರಗಳನ್ನು ಹತ್ತು 
ಬಾರಿ ಪಠಿಸುತ್ತ ಭಸ್ಮದ ಹೋಲಿಕೆಗಳನು (ಗೋಲಕಗಳನು ) ಸಿದ್ಧಪಡಿಸಬೇಕೆಂದು 
ಭಸ್ಮನಿರ್ಮಾಣ "ನಿಧಿಯನ್ನು ಸವಿಸ್ತಾರವಾಗಿ ಚಂದ್ರಜ್ಞಾನಾಗವದಲ್ಲಿ” ನಿರೂಪಿಸಲಾಗಿದೆ. 


| ಇಷ್ಟು ವಿಸ್ತಾರವಾದ ವಿಧಿಯಿಂದ ಭಸ್ಮವನ್ನು ನಿರ್ಮಿಸುವುದು ಸಾಧ್ಯವಾಗದಿ 
ರುವವರಿಗಾಗಿ ಸಂಕ್ಷಿಪ್ತ ಭಸ್ಮ್ವರ್ಮಾಣ ವಿಧಿಯನ್ನೂ ಚಂದ್ರಜ್ಞಾನಾಗಮದಲ್ಲಿ ಗದ 


ಸದ್ಯೇನ ಗೋಶಕೃ ದ್‌ಗ್ರಾಹ್ಯಂ ವಾಮೇನ ತ್ವಭಿಮಂತ್ರಯೇತ್‌ 
ತ ಚಲ್‌ ಸ್‌ ಗ್ರಾಹ್ಯಂ " ತತ್ತುರುಷೇಣ ತು 
ನಿತ್ಯಮೀಶಾನಮಂತ್ರೇಣ ಸ್ಟಾಂಗೇ Bd "ಪ್ರಯತ್ನ ತಃ” 


ಅರ್ಥಾತ್‌ ಸದ್ಯೋಜಾತಮಂತ್ರವನ್ನು ಉಚ್ಚರಿಸುತ್ತ ಗೋಮಯವನ್ನು ತ೦ದು, 
ವಾಮದೇವ ಮಂತ್ರವನ್ನು ಉಚ್ಚರಿಸುತ್ತ ಅದನ್ನು 'ಅಭಿಮಂತಿ ತ್ರಿಸಿ ಒಣಗಿಸಿ, ಅಘೋರ 
ಮಂತ್ರವನ್ನು ಪಠಿಸುತ್ತ ಅದನ್ನು “ದಹಿಸಿ, ತತ್ತುರುಷ ಮಂತ್ರವನ್ನು ಜಪಿಸುತ್ತ ಅದನ್ನು 
ಸಂಗ್ರಹಿಸಬೇಕು. ಹೀಗೆ ನಿರ್ಮಿತವಾದ ಭಸ್ಮವನ್ನು ಈಶಾನ ಮಂತ್ರವನ್ನು ಉಚ್ಛ! ರಿಸುತ್ತ 


೧೪. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೬-೨ 
೧೫. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೨೯-೩೦ 


೩೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ತನ್ನ ಶರೀರದ ತುಂಬೆಲ್ಲ ಧರಿಸಿಕೊಳ್ಳಬೇಕು ಎಂದು ತಿಳಿಸಿದೆ. 


ವಚನದಲ್ಲಿಯೂ ಸಹ ವಿಭೂತಿ ತಯಾರಿಸುವ ಆಗಮದ ಕ್ರಮವನ್ನೇ 
ಪ್ರತಿಪಾದಿಸಲಾಗಿದೆ. “ನಂದಿ, ಭದ್ರೆ, ಸುರಭಿ, ಸುಶೀಲೆ, ಸುಮನವೆಂಬ ಕತತ 
ಕರಿದು, ಕೆಂದು, ಬಿಳಿದು, ಚಿತ್ರವರ್ಣದ ಗೋವುಗಳ ಗುಣಧರ್ಮಂಗಳ ವಿಚಾರಿಸಿ 
ಆ ಗೋವುಗಳ ಶುದ್ಧಮುಖದಲ್ಲಿ ಬಂಧನವಂ ಮಾಡಿ, ಆಹಾರ ತೃಪ್ತಿಗಳರಿದು 
ಸಲಹುತ, ಆ ಪಂಚನೋವುಗಳ. ಗೋಮಯಮಂ ಊರ್ಧ್ವ ಕಬಳಮಂ ಬಿಟ್ಟು 
ಅರ್ಧಕಬಳಮಂ ತ್ಯಜಿಸಿ ಮದ್ಯದಲ್ಲಿ ಗೋಮಯವ ಸದೊ ೀಜಾತಮಂತ್ರದಿಂ ಪಿಡಿದು 
ವಾಮದೇವ ಮಂತ್ರದಿಂ ಕಬಳಗಳ ಮಾಡಿ, ತತ್ಪುರುಷ ಮಂತ್ರದಿಂದ ಒಣಗಿಸಿ 
ಶುದ್ಧವಹ ಭೂಮಿಯಾಗಿಹ ವನಾಂತರದಲ್ಲಿ ವ್ಯಕ್ಷದಡಿಯಲ್ಲಿ ಚಕ್ರಾಕಾರ ಕುಂಡವಂ 
ಮಾಡಿಸಿ, ಸಮಾರ್ಜನೆಯಿಂದ ಷಡು ಅಜ ೫ ೧24 ಶುದ್ದ ಭೂಮಿಯಲ್ಲಿ 
ಪಂಚವರ್ಣದ ರಂಗವೋಲೆಯಂ ತುಂಬಿ, ಪಂಚಫಲ ಪಂಚಭಕ್ಷ ಪರಮಾನಂದದಿಂದೆ 
ಅಷ್ಟವಿಧಾರ್ಚನೆ ಕ್ರಮವಿಡಿದು ಪಂಚ ಅಧಿದೇವತೆಯಪ್ಪ ಮಾಂತ್ರಿಕ ಮೂರ್ತಿಗಳಂ 
ಕೂಡಿಕೊಂಡು, ಒಣಗಿದ ಗೋಮಯ ಕಬಳಗಳಂ- ಧೂಳ ಪಾದೋದಕದಿಂ 
ಅಗ್ರೋದಕದಿಂ ಚಿಂಪಿಸಿ, ಅರ್ಫ್ಯ ಪಾದ್ಯಾಚಮನಾದಿಗಳಿಂದರ್ಚಿಸಿ ಅಘೋರ 
ಮಂತ್ರದಿಂದ ದಹನವಂ ಮಾಡುವ ಪ ಅಖಂಡ ಗೋಳಕಾಕಾರದ 
ತೇಜೋಮೂರ್ತಿಯಂ ಧ್ಯಾನಿಸಿ ದಹನವ೦ ಮಾಡಿ, ಆ ಪಂಚಭಸ್ಮವಂ ಈಶಾನ್ಯ 
ಮಂತ್ರದಿಂದ ಎಲೆ ಮೃಣ್ಣಯಾದಿ ಬಿಲ್ಪ ಅಶೋಕ ಶಿಲೆಯ ಪಂಚಲೋಹಾಂತ (ಮಾದ 
ಪಾತ್ರಗಳೆಂಬ ಭರಣಿಗಳಲ್ಲಿ "ತುಂಬಿದ ಭಸ್ಮಮಂಥನ ದೋಪಾದಿಯಲ್ಲಿ ಸಂಪಾದಿಸಿಕೊಳುತ 
ಜಾಸು ota ಸವಿಸ್ತಾರವಾಗಿ ಬಸ ಸ್ಮ “ತಯಾರಿಕೆಯ ವಿಧಾನವನ್ನು ಎವರಿಸಿದ್ದಾರೆ. 
ಇದನ್ನೇ ಚೆನ್ನ ಬಸವಣ್ಣನವರು - 


ಅಯ್ಯಾ, ಶೀವಿಭೂತಿಯ ಸತ್ವಿಯಯಿಂದ (ಮಾಡಿ)ಧರಿಸುವ ಭೇದವೆಂತೆಂದಡೆ: 
ಸಹರಾ ಗೋವಾದಡಯೂ ಸರಿಯೆ, ಅವಯವಂಗಳು ನೂನು - ಕೂನಿಲ್ಲದೆ, 
ಬರೆಗಳ ಹಾಕದೆ ಇರುವಂತಹ ಗೋವ ತಂದು. 

ಅದಕ್ಕೆ ಧೂಳಪಾದೋದಕ ಸ ಸ್ನಾನವ ಮಾಡುವಂತಹದೆ 

ಕ್ರಿಯಾಲಿಂಗ ಧಾರಣದೀಕ್ಷೆ; ಧೂಳಪಾದೋದಕಸೇವನೆಯೆ ಮಹಾತೀರ್ಥ. 
ಭಕ್ತ ಆತನ ಭಾಂಡದಲ್ಲಿರುವ ಪದಾರ್ಥವ 

ಹಸ್ತ ಮುಟ್ಟಿ ಹಾಕಿದ ಮೇಲೆ ಮಹಾಪ್ರಸಾದವಾಯಿತು. 

ಇಂತಹ ಆಚಾರಯುಕ್ತವಾದ ಗೋವಿನ ಸಗಣಿಯ 

ಸ್ವಚ್ಚವಾದ ಸ್ಥಳದಲ್ಲಿ ಚೂರ್ಣ ಮಾಡಿ ಒಣಗಿಸಿ 

ಕಿಯಾಗ್ನಿ ಯಿಂದ ದಹಿಸಿದ ಬೂದಿಯ ಧೂಳಪಾದೋದಕದಲ್ಲಿ ಶೋಧಿಸಿ, 
ಗ ತಿಳಿಯ ತೆಗೆದು ಘಟ್ಟಿಯ ಮಾಡಿ.” 


೧೬. ವಚನಗಳಲ್ಲಿ ವೀರಶೈ ವಧರ್ಮ, ಡಾ॥ ಎಚ್‌. ತಿಪೆ ರುದ್ರಸ್ವಾಮಿ, ೧೯೯೭, ಪುಟ ೨೩೪ 
೧೭. ಚೆನ ಬಸವಣ್ಣನವರ ಸಸ ಸಂ. ಸಮಗ್ರ ವಚನಸ ೦ಪುಟ ೩, ವಚನ ಸಂಖ್ಯೆ ೯೩೨, ಪುಟ ೨೯೫ 


ವಿಭೂತಿ ೩೪೭ 


ಎ೦ದು ಭಸ್ಮ ತಯಾರಿಕೆಯ ಎಧಾನವನ್ನು ಸಂಕ್ಷಿಪ್ತವಾಗಿ ಮನೋಜ್ಞವಾಗಿ 
ವಿವರಿಸಿದ್ದಾರೆ. ತಾ ಭಸ ಯ ನಿರ್ಮಾಣ ವಿಧಿಯನ್ನು ಪ್ರತಿಪಾದಿಸುವ ಸಂದರ್ಭದಲ್ಲಿ 
ಗೋಮಯವನ್ನು ಸಂಗಹಿಸುವ ವಿಧಾನವನ್ನುಸರಿಸಿ ಭಸ್ಮದ ಅನೇಕ ಭೇದಗಳು 
ಶಿವಾಗಮಗಳಲ್ಲಿ 'ಪತಿಪಾದಿಸಿಲ್ಲಟ್ಟವೆ. 


ಗೋಮಯ ಸಂಗ್ರಹಣೆಯ ವಿಧಾನ ಹಾಗೂ ಅವುಗಳ ಭೇದಗಳು: 
ಗೋಮಯವನ್ನು ಹಿಡಿಯುವ ಪದ್ದತಿಯೇ ಗೋಮಯ ಸಂಗ್ರಹಣೆಯೆಂದು 
ಕರೆಯಲ್ಪಡುತ್ತದೆ. ಈ ಗೋಮಯವನ್ನು ಸಂಗಹಿಸುವಲ್ಲಿ ಭೇದವುಂಟಾದರೆ 
ಭಸ್ಮಗಳಲ್ಲಿಯೂ ಭೇದವುಂಟಾಗುತ್ತದೆ. ಈ ವಿಧಾನವನ್ನುಸರಿಸಿಯೇ ಚಂದ್ರ 
ಜ್ಞಾನಾಗಮದಲ್ಲಿ ಶಾ೦ತಿಕ, ಪೌಷ್ಠಿಕ ಹಾಗೂ ಕಾಮದ ಎಂಬ ಮೂರುವಿಧ ಭಸ್ಮಗಳು 
ಪ್ರತಿಪಾದಿಸಲ್ಪಟ್ಟಿವೆ. 


೧. ಶಾಂತಿಕಭಸ್ಮ 


ಗೋಮಯಂ ಯೋನಿಸಂಬಂದ್ಹಂ ಯದ್ದಸ್ತೇನೈವ ಗೃಹ್ಯತೇ। 
ಬ್ರಹ್ಮಮಂತ್ರೈಶ್ಚ ಸ೦ದಗ್ಗಂ ತಜ್ಜಾ ೦ತಿಕಮಿಹೋಚ್ಛತೇ। 3 


ಎ೦ಬ ಚ೦ದ್ರಜ್ಞಾನಾಗಮದ ಉಕ್ತಿಯಂತೆ ಗೋಮಯವು ಗೋಯೋನಿಯಿಂದ 
ಹೊರಗೆ ಬರುತ್ತಿದ್ದಂತೆಯೇ ಅದನ್ನು ಕೈಯಲ್ಲಿ ಹಿಡಿದು ಮೇಲೆ ತಿಳಿಸಿದ ವಿಧಿಯಿಂದ 
ತಯಾರಿಸಿದ ಭಸ್ಮವೇ ಶಾಂತಿಕ ಭಸ್ಮವೆನ್ನುವರು. ಈ ವಿಧಿಯಿಂದ ಸಂಗ್ರಹಿಸಿ 
ತಯಾರಿಸಿದ ಭಸ್ಮವನ್ನು ಧರಿಸುವದರಿ೦ದ ಮನದ ಶಾಂತಿಯುಂಟಾಗುವುದರಿಂದ 
ಇದಕ್ಕೆ ಶಾಂತಿಕ ಭಸ್ಮವೆಂದು ಕರೆಯಲಾಗಿದೆ. 


EA ಪೌಷ್ಠಿಕ ಭಸ್ಮ: 
ಸಾವಧಾನೇನ ಗೋಯೋನಿನಿಸೃ ತಂ ಗೋಮಯಂ ತು ಯತ್‌! 


ಅಂತರಿಕ್ಷೇ ಗೃಹೀತ್ವಾ ತಂ ಪಡಂಗೇನ ದಹೇತ್ತತಃ॥ 
ಪೌಷ್ಟಿಕ ಸೃ ಸಮಾಖ್ದಾತಂ॥” 


ಈ ಆಗಮೋಕ್ತಿಯಂತೆ ಗೋಮಯವು ಗೋಯೋನಿಯ ಕೆಳಗೆ ಬಂದು 
ಭೂಮಿಯನ್ನು ತಲುಪುವ ಮೊದಲೇ ಅದನ್ನು ಹಿಡಿದು ಕ್ರಿಯಾವಿಧಾನದಿಂದ 
ನಿರ್ಮಿಸಿದ ಭಸ್ಮವನ್ನು ಪ ಪೌಷ್ಟಿಕ ಭಸ್ಮವೆನ್ನುವರು. ಇದನ್ನು ಧರಿಸುವವನ ಮೈಮನಗಳು 
ಪುಷ್ಟಿಗೊಳ್ಳುವುದರಿಂದ ಇದು ಪ ಪೌಷ್ಟಿಕ 'ಭಸವೆನಿಸಿಕೊಳ್ಳುವುದು. 


೧೮. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೩೧ 
೧೯. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೩೨ 


೩೪೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೩. ಕಾಮದ ಭಸ್ಮ 


ಸುಶುದ್ಧೇ ಭೂತಲೇ ದೈವಾತ್‌ ಪತಿತಂ ಗೋಮಯಂ ತು ಯತ್‌! 
ಪ್ರಸಾದೇನ ಸಾ ಕಾಮದಮುಚ್ಛತೇ॥ ' 


ಎಂಬ ಶಿವಾಗಮೋಕ್ಕಿಯಂತೆ ಪರಿಶುದ್ಧಗೊಳಿಸಿದ ಭೂಮಿಯಲ್ಲಿ ಬಿದ್ದ 
ಗೋಮಯದಿಂದ ನಿರ್ಮಿಸಿದೆ. ಭಸ್ಮಕ್ಕೆ ಕಾಮದ ಭಸ ವೆನ್ನು ವರು. ಇದನ್ನು ಧರಿಸುವವನ 
ಕಾಮನೆಗಳನ್ನು ಸಂಗಿ ಸಾಮರ್ಥ್ಯವು ಈ ಭಸ್ಮಕ್ಷಿರುವದರಿಂದ ಇದಕ್ಕೆ 
ಕಾಮದಭಸ ವನ್ನುವರು. 


ಹೀಗೆ. ಗೋಮಯವನ್ನು ಸಂಗ್ರಹಿಸುವ ವಿಧಾನವನ್ನುಸರಿಸಿ ಶಿವಾಗಮಗಳಲ್ಲಿ 


ನಿರೂಪಿಸಲ್ಪಟ್ಟ ಈ ಭಸ್ಮದ ಜೇದಗಳು ವಚನಗಳಲ್ಲಿ ಪ್ರತಿಪಾದಿಸಲಟಿಲ್ಲ. ಆದಕೆ | 


ಚೆನ್ನ! ಬಸವಣ್ಣನವರು ಭಸ ವನ್ನು ಪಾದೋದಕದಿಂದ "ಶುದ್ಧೀಕರಿಸುವ “ವಿಧಾನವನ್ನು 
ಆಧರಿಸಿ ದೀಕ್ಷಾಭಸಿತ, ಶಕ್ಷಾಭಸಿತ. ಕ್ರಿಯಾಭಸಿತ (ಜ್ಞಾನಭಸಿತುವೆಂದು ಮೂರು re 
ವಿಂಗಡಿಸಿದ್ದಾರೆ. ಕ್ರಿಯಾಗ್ನಿ “ಯಿಂದ ದಹಿಸಿದ ಭಸ ದಲ್ಲಿ ಗುರುಪಾದೋದಕವನ್ನು ಸೇರಿಸಿ 
ನಿರ್ಮಿಸಿದ ಭಸಿತವು ದೀಕ್ಷಾಭಸಿತ, ಗುರುಪಾದೋದಕ ಲಿಂಗಪಾದೋದಕಗಳೆರಡನ್ನೂ 
ಸೇರಿಸಿ ಷಡಕ್ಷರ ಮಂತ್ರದಿಂದ. ಸ೦ಸ್ಥಾರಗೊಳಿಸಿದುದು ಶಿಕ್ಷಾಭಸಿತ, ಗುರುಲಿಂಗ ಚ. 
ಹಾಗೂ ಷಡಕ್ಷರ ಮಂತದ ಜೊತೆಗೆ ೨೧ ಪ್ರಣವಗಳನ್ನು ಸ್ಥಾಪಿಸಿ ಸಿದ್ದಗೊಳಿಸಿದುದು 
ಕ್ರಿಯಾಭಸಿತ(ಜ್ಞಾನಭಸಿತ) ಎಂದು ವಿಭಾಗಿಸಲಾಗಿದೆ. ದೀಕ್ಷಾಭಸಿತದಿ೦ದ ವಿಧಿಲಿಖಿತ 
ತೊಡೆದು ಶಿವಲಿಖಿತ ಉಂಟಾಗುತ್ತದೆ. ಶಿಕ್ಷಾಭಸಿ ತದಿಂದ ಲಿಂಗನಿಷ್ಠಾಪರವಾದ ಭಕ್ತಿಯು 
ತಲೆದೋರುತ್ತದೆ. ಕ್ರಿಯಾಭಸಿತದಿ೦ದ ಸರ್ವಾಚಾರಸಂಪತ್ತು ಮತ್ತು ಜ೦ಗಮಾನುಭವ 
ದೊರೆಯುತ್ತದೆಂದು ವಿವರಿಸಲಾಗಿದೆ.” 


ಹೀಗೆ ಶಾಸ್ತ್ರೋಕ್ತ ವಿಧಾನದಿಂದ ನಿರ್ಮಿತವಾದ ಭಸ ವನ್ನು ಧರಿಸುವ ವಿಧಾನ ' 


ಮತ್ತು ದೇಹದ ಯಾವ ಯಾವ ಸ್ಥಾನಗಳಲ್ಲಿ ಇದನ್ನು ಬರಿಸಬೇಕೆಂಬುದರ ಬಗ್ಗೆ 
ಆಗಮ ಮತ್ತು ವಚನಗಳಲ್ಲಿ ಸಾಮ್ಯತೆಯನ್ನು ಜ್‌ 


ಕ್‌ ಧಾರಣಾ ವಿಧಿ 

ಶಾಸ್ತ್ರೋಕ್ತವಾಗಿ ನಿರ್ಮಿಸಲ್ಪಟ್ಟ ಭಸ್ಮವನ್ನು ಗುರು ಪಾದೋದಕ 
ಮೊದಲಾದವುಗಳಿಂದ ಶುದ್ಧಿಕರಿಸಿ ಅದನ್ನು ಶುಸ್ತೋತ್ತವಿಧಾನದಿಂದ ಧರಿಸುವ 
ಪದ್ಧತಿಯೇ ಭಸ್ಮ ಧಾರಣ ನಿಧಿಯು. 2ನ ಭಸ್ಕೋದ್ಧೂಲನ. ಭಸ್ಮಾವಗುಂಠನ 
ಅಥವಾ ಭಸ್ಮಸ್ನಾನ ಹಾಗೂ ತಿಪುಂಡಧಾರಣೆ ಎಂದು ಮೂರು ವಿಧವಾಗಿದೆ. 


೨೦. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೩೩ 
೨೧. ವಚನಗಳಲ್ಲಿ ವೀರಶೈವ ಧರ್ಮ, ಡಾ| ಎಚ್‌. ತಿಪ್ಪೇರುದ್ರಸ್ವಾಮಿ ಪುಟ ೨೩೫ 


| 


ವಿಭೂತಿ ೩೪೯ 


೧. ಭಸ್ಕೊ ದ್ಲೂಲನ : : 


ಸ ಭಸ್ಮದ ಒಣಪುಡಿಯನ್ನು ತೆಗೆದುಕೊಂಡು ಅದನ್ನು 
ಶರೀರದ ತುಂಬ ಧರಿಸಿಕೊಳ್ಳುವುದನ್ನು ಉದ್ದೂಲನ ಜು ಕರೆಯುವರು. ಚ್‌ 
[ಈ ಭಸ್ಕ್ಮೋದ್ಧೂಲನ ಕ್ರಮವನ್ನು ಕುರಿತು ಹೀಗೆ ವಿವರಿಸಿವೆ - 


ಪಂಚಭಿರ್ಬಷಭಿರ್ವಾಂಪಿ ಮೂಲಮಂತ್ರೇಣ ವಾ ಪುನಃ 
ಸಂಮಂತ್ರ್ಯ ನಿರ್ಜಲಂ ಭಸ್ಮ ತೇನ ಲಿಂಪೇತ್‌ ಸುತಂ 
ಸರ್ವಾಂಗಮಾಪಾದಶಿಖಮೂದ್ಧೂಲನಮಿದಂ ಸ ಷ್ಟ [ತಮ್‌॥ ' 


' ಎಂಬಂತೆ ಪಂಚಬ್ರಹ್ಮಮಂತ್ರದಿಂದ yo ಹ ಪಂಚಾಕ್ಷರ ಮಂತ್ರದಿಂದ 
ಅಭಿಮಂತ್ರಿಸುತ್ತ ಸರ್ವಾಂಗದಲ್ಲೆಲ್ಲ ಭಸ್ಮವನ್ನು ಪ್ರೋಕ್ಷಿಕೊಳ್ಳುವುದೇ 
 ಭಸ್ನೋದ್ಧೂ ಲನಪೆಂದು ಕರೆಯಲ್ಪಡುತ್ತದೆ. ಈಶಾನ ಮಂತ್ರದಿಂದ ಉಜ ಸರಿಸುತ್ತ 
`ಶಿರಸಿನಲ್ಲಿ "ಐದು ಸಾರಿ, ತತ್ಪುರುಷ "ಮಂತ್ರದಿಂದ ಮುಖದಲ್ಲಿ ನಾಲ್ಕು "ಭಾರಿ, 
ಅಘೋರ ಮಂತ್ರ ಪಠಿಸುತ್ತ ಹೃದಯದಲ್ಲಿ ಎಂಟು ಬಾರಿ, ವಾಮದೇವ ಮಂತ ತ್ರವನ್ನು 
ಪಠಿಸುತ್ತ ಗುಹ ದಲ್ಲಿ ನನಾ ಸಾರಿ, ಸದ್ದೊ ಜಾತ ಮಂತ್ರವನ್ನು ಪಠಿಸುತ್ತ 
ಪಾದಗಳಲ್ಲಿ ರ ಭಸ್ಕೋದ್ದೂಲನ ಮಾಡಿಕೊಂಡು ನಂತರ ಶರೀರ. ತುಂಬೆಲ್ಲಾ 
ಪುನಃ ಮೂಲ ಮಂತ್ರದಿಂದ ಭಸ್ಮವನ್ನು ಪ್ರೋಕ್ಷಿಸಿಕೊಳ್ಳಬೇಕು. ಶಿ ಎಂದು 
ಭಸ್ಕ್ಮೋದ್ಧೂಲನ ವಿಧಾನವನ್ನು ವಿವರಿಸಲಾಗಿದೆ. 


| ಈ ವಿಧಾನವನ್ನೆ ಸದ್ಭಕ್ತ ಶರಣ ಗಣ೦ಗಳು ಅಪಾದ ಮಸ್ತಕ ಪರ್ಯಂತರ 
ಸ್ನಾನ ಧೂಳನವ ಮಾಡಿ್‌೨೪ ಎಂಬುದಾಗಿ ಚೆನ ಬಸವಣ್ಣನವರು "ಭಸ್ಮೋದ್ಧೂಲನ 
| ವಿಧಾನವನ್ನು ಹೇಳಿದ್ದಾರೆ. 


೨. ಭಸ್ಮಸ್ಟಾ ಿನ/ಭಸ್ಮಾ ವಗುಂಠನ : 


ಅವಗುಂಠನ ಎಂದರೆ ಪರದೆ, ಪ ಎಂದರ್ಥ. ಸಜಲ ಭಸ್ಮದಿಂದ 
ನಮ್ಮ ಇಡೀ ಶರೀರಕ್ಕೆ ಪರದೆಯಂತೆ ಧರಿಸಿಕೊಳ್ಳುವುದೇ ಭಸ್ಮಾವಗು೦ಠನ. ಅರ್ಥಾತ್‌ 
ಭಸ್ಕಕ್ಕೆ ಜಲವನ್ನು ಮಿಶ್ರಣ ಮಾಡಿ ಕಲಸಿ ಅದನ್ನು ಇಡೀ ಶರೀರಕ್ಕೆ ಧರಿಸಿಕೊಳ್ಳುವುದಕ್ಕೆ 
೫. ಸಗುಂಠನ ಎನ್ನು ಇರು 


ಭಸ್ಮಮುಷ್ಟಿಂ ಸಮಾದಾಯ ಸಂಹಿತಾಮಂತ್ರಮಂತ್ರಿತಮ್‌। 
, ಮಸ್ತಕಾತ್‌ ಪಾದಪರ್ಯತಂ ಭಸ್ಮಸ್ನಾನಂ ಸಮಾಚರೇತ್‌" 


ಎಂಬ ಆಗಮೋಕ್ತಿಯಂತೆ ಮುಷ್ಟಿಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಸಂಹಿತಾ ಮಂತ್ರದಿಂದ 


೨೨. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೪೧ 

೨೩. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೩೮-೩೯ 

೨೪. ಚ೦ದ್ರಜ್ಞಾನಾಗಮ ವಿಚಾರ ರಶ್ಮಿ ಸಂ. - ಡಾ| ಎಂ. ಶಿವಕುಮಾರಸ್ವಾಮಿ ಪುಟ ೭೨ 
81... ಚ೦.ಆ. ಕ್ರ ಪಾ. ಪಟಲ ೬, ಶ್ಲೋಕ ಸ ಸಂಖ್ಯೆ ಲಿ 
೨೬. ಚಂ.೮.ಕ್ರಿಪಾ. ಪಟಲ ೬, ಶ್ಲೋಕ ಸ ಸಂಖ್ಯೆ ೩೭ 


೩೫೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅದನ್ನು ಶುದ್ದಿಕರಿಸಿ ಅದರಲ್ಲಿ ಸ್ವಲ್ಪ ನೀರನ್ನು ಕೂಡಿಸಿ ಅದನ್ನು ಶರೀರದೆಲ್ಲೆಡೆಯಲ್ಲಿ 
ಧರಿಸಿಕೊಳ್ಳುವುದೇ ಭಸ ಸ್ನಾನ. 'ಭಸ್ಮಸ್ನಾವವನ್ನು ನ ಸತ್ಯತೆ ಕೈಕಾಲುಗಳನ್ನು 
ಸಾರ್‌ "ಎಡಗೈ ಯಲ್ಲಿ ಭಸ್ಮವನ್ನಿರಿಸಿ, ಬಲತೊಡೆಯಮೇಲಿಟ್ಟು 
ಅದರ ಮೇಲೆ ಬಲಗೆ ಯನ್ನು ಮುಚ್ಚಿ 2 8 ಎಂಟು ಸಲ ಆ ಭಸ್ಮವನ್ನು | 
ಅಭಿಮಂತ್ರಿಸಿ ಬಳಿಕ ರಾ ಮಂತ್ರಯುಕ್ತವಾಗಿ ಶಿರಸ್ಸನ್ನು, ತತ್ತುರುಷ ಮಂತದಿಂತೆ 
ಮುಖವನ್ನು, ಅಘೋರ ಮಂತ್ರದಿಂದ ಹೃದಯವನ್ನೂ ಜಿ ಮಂತದಿಂದ 
ಗುಹ್ಮಸ್ಥಾನವನ್ನೂ ಸದ್ಯೋಜಾತಮಂತ್ರದಿಂದ ಕಾಲುಗಳನ್ನೂ ಓಂಕಾರದಿಂದ ' 
ಸರ್ವಾಂಗವನ್ನೂ ಭಸದಿಂದ ಪ್ರೋಕ್ಷಿಸಲು ಆಗ್ನೆಯ ಸ್ನಾನವೆನ್ನಿಸುತ್ತದೆ. ಈ ' 
ಅಭಿಪ್ರಾಯವನ್ನೇ ವಚನಕಾರರು ತಮ್ಮ "ವಚನದಲ್ಲಿ ಹೀಗೆ ಹೇಳಿದ್ದಾರೆ — 


ಬೊಟ್ಟನಷ್ಟು ವಿಭೂತಿಯನಿಟಡೆ ಬೆಟ್ಟದಷ್ಟು ಪಾಪ ಹರಿವುದು 
ನೆಚ್ಚನೆಯರಿದು ಸರ್ವಾಂಗದಲ್ಲಿ ಭಸ 5 ಧರಿಸಿದ ಶರಣಂಗೆ 

ಮುಂಡೆ ಹುಟಲು ಹೊಂದಲು ಇಲ್ಲ ನೋಡಾ 

ಅಷ್ಟಾಷಷ್ಠಿತೀರ್ಥವಂ ಮಿಂದ ಫಲ ಒಂದು ದಿನದ ಭಸ್ಮಸ್ನಾನಕ್ಕೆ ಸರಿಬಾರದು 
ಇದು ಕಾರಣ, ಮುನ್ನ ಆದಿಯ ಯಷಿಜನಂಗಳು 

ಭಸ್ಮ ಸ್ನಾನದಿಂದ ಕೃತಕೃತ್ಯರಾದರು. 


ಎಂದು ಭಸ್ಮಸ್ಥಾ ನದ ಮಹತ್ವವನ್ನು ಅರುಹಿದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ಹೇಳಲಾದ 
ಮಂತ್ರ, ಭೌಮ, ಆಗ್ಗೆ ೀಯ, ವಾಯುವ್ಯ ದಿವ್ಯ, "ವಾರುಣ ಮತ್ತು ಮಾನಸವೆಂಬ 
ಸಪ್ಪಸ್ನಾನಗಳಲ್ಲಿ ಭಸಸಾ ನವು ಅತಿ ಮುಖ್ಯ No ಎಂದು ಹೇಳಲಟ್ಟದೆ. ಇವುಗಳಲ್ಲಿ 


೧. ಮಂತ್ರಗಳನ್ನುಚ್ಚರಿಸುತ್ತ ಮಸ್ತಕದಲ್ಲಿ ಜಲವನ್ನು ಪ್ರೋಕ್ಟಿಸಿಕೊಳ್ಳುವುದು ಮಂತ್ರಸ್ನಾನ. 

ಕ ಜವಗ ಮುಂತಾದ ಪವಿತ್ರ ನದಿಗಳಲ್ಲಿಯ "ಮಣ್ಣಿನಿಂದ ತಿಲಕವನ್ನು 
ಧರಿಸಿಕೊಳ್ಳುವದು ಭೌಮಸ್ನಾನ. 

೩. ಭಸ್ಥಸ್ನಾ ನವೇ ಆಗ್ನೇಯ ಸ್ಪಾ. 

ಲ್ಲ ಗೋವಿನ ಧೂಳು “ಮುಶಿತವಾಗಿರುವ ವಾಯುವನು ಶರೀರಕ್ಕೆ ಸ್ಪರ್ಷ ಮಾಡಿ 
ಕೊಳ್ಳುವುದು ವಾಯವ್ಯಸ್ನಾನ. 

೫. ಬಿಸಿಲಿನಿಂದ ಕೂಡಿದ ಸ್ತು ನೀರಿನಿಂದ ಸ್ನಾನ ಮಾಡುವುದು ದಿವ್ಯಸಾ )ನ. 

೬. ನದಿ ಅಥವಾ ಸರೋವರಗಳಲ್ಲಿ ಸ್ನಾನ ಮಾಡುವದು ವಾರುಣಸ್ನಾನ. 

೭. ಭಗವಂತನ ಸ್ಮರಣೆಯನ್ನು ಮಾಡುವುದು ಮಾನಸಸ್ಮಾನ. 


ಈ ಸಪ್ಪಸ್ನಾನಗಳಲ್ಲ ಮಾನಸ ಸ್ನಾನವು ಕೇವಲ ಆಂತರಿಕ ದೋಷವನ್ನು 
ಹಡಕಗೂಳ ತ ಮತ್ತು ಮಂತ್ರ, ಭೌಮ, ದಿವ್ಯ ವಾರುಣಸ್ನಾನಗಳು ಕೇವಲ 
ಬಾಹ್ಯ ದೋಷಗಳನ್ನು ದೂರಗೊಳಿಸುವವು ಆದರೆ ಭಸ್ಮಸಾ ನವು ಯ ಹಾಗೂ 
ಬಾಹ್ಮದೋಷ ಗಳೆರಡನ್ನೂ ಉಪಶಮನಗೊಳಿಸುವುದರಿಂದ ಎಲ್ಲ ಸ್ನಾನಗಳಲ್ಲಿ 
ಭಸ್ನಸ್ನಾ| ನವೇ ಶ್ರೇಷ್ಠವಾದುದು ಎಂದು ತಿಳಿಸಲಾಗಿದೆ. 


ವಿಭೂತಿ ೩೫೧ 
೩. ತ್ರಿಪುಂಡಧಾರಣೆ ಮತ್ತು ಅದರ ಸ್ಥಾನಗಳು ಕ 


ಭಸ್ಕೋದ್ಧೂಲನಕ್ಕಿಂತ ಮತ್ತು ಭಸ್ಮಸ್ಥಾ ನಕ್ಕಿ೦ತ ತ್ರಿಪುಂಡಧಾರಣೆಯೇ ಅತ್ತ [೦ತ 
ಶ್ರೇಷ್ಠವೆಂದು ಪಾರು ಅರುಹುತ್ತವೆ. ಏಕೆಂದರೆ ಎ 


ತ್ರಿಮಂಡಂ ಕಾರಯೇದ್ದೀಮಾನ್‌ ಬಹ್ಮವಿಷ್ಣುಶಿವಾತ್ಮಕಮ್‌। , 
ಮಧ್ಯಾಂಗುಲೀಬಿರಾದಾಯ ತಿಸ ಭಿರ್ಮೂಲಮಂತಿತಮ್‌॥ 


ಎಂಬಂತೆ ತ್ರಿಪುಂಡವು ಬಹ್ಮ ವಿಷ್ಣು ಹಾಗೂ ಶಿವನ ಸ್ವರೂಪವಾಗಿದ್ದು, ಈ 
ತಿಪುಂಡವನ್ನು ಮಧ್ಯದ ಮೂರು (ಅನಾಮಿಕ ಮಧ್ಯಮ ಮತ್ತು ತರ್ಜನಿ) ಬೆರಳುಗಳಿಂದ 
ಮೂಲ ಮಂತ್ರವನ್ನು ಚ್ಚರಿಸುತ್ತ ಲಲಾಟ ತಾ ಅಂಗಾಂಗಗಳಲ್ಲಿ ಧರಿಸಬೇಕೆಂದು 
ತಿಳಿಸಲಾಗಿದೆ. ಕಾರಣಾಗಮದಲ್ಲಿ ತ್ರಿಪು೦ಡ್ರ ಧರಿಸುವ ಕ್ರಮವನ್ನು ಹೀಗೆ ವಿವರಿಸಲಾಗಿದೆ. 


ವಾಮಪಾಣಿತಲನ್ಯಸ್ನೇ ಷಟ್‌ಕೋಣಂ ಭಸ್ಮನಿ ನ್ಯಸೇತ್‌। 
ಪ್ರಣವಂ ತನ್ಮುಖೇ ಚೈವ ವಾಯಕಾರಾ ಭುಜದ್ವಯೇ॥ 
ಶಿಕಾರಂ ಯಂಿತ್ರಮಧ್ದೇ ಚ ನಮಃಕಾರ್‌ೌ ಪದದ್ದಯೇ। 
ಎಲಿಖ್ಯ ಮೂಲಮಂತ್ರೇಣ ಷಡ್‌ವಾರಮಭಿಮ೦ತ್ರಯೇತ್‌! 


ಎಡಗೈಯಲ್ಲಿ ಭಸ್ಮವನ್ನು ಹಿಡಿದು ಅದರ ಮೇಲೆ ಷಟ್‌ಕೋಣಾಕೃತಿಯನ್ನು 
ಬರೆಯಬೇಕು. ಓಂಕಾರವನ್ನು ಅದರ ಮುಖದಲ್ಲಿ, ವಾ ಮತ್ತು ಯ ಕಾರಗಳನ್ನು ಅದರ 
ಎರಡು ಭುಜಗಳಲ್ಲ, ಶಿಕಾರವನ್ನು ಯಂತ್ರದ ಮಧ್ಯದಲ್ಲಿಯೂ, ನ ಮತ್ತು ಮಃ ಕಾರಗಳನ್ನು 
ಷಟ್‌ಕೋಣದ ಎರಡೂ ಪಾದಗಳಲ್ಲಿ ಕ್ರಮವಾಗಿ ಬರೆದು, ಅದನ್ನು ಪಂಚಾಕ್ಷರ ಮಂತ್ರದಿಂದ 
ಆರು ಸಲ ಮಂತ್ರಿಸಬೇಕು. ಹೀಗೆ ಮಂತ್ರದಿಂದ ಪವಿತ್ರವಾದ ಭೆಸವನ್ನು "ವಾಮಹಸ್ತದಲ್ಲಿ 
ಭಸ್ಮವನ್ನು ತೆಗೆದುಕೊಂಡು “ಅಗ್ನಿರಿತಿ ಭಸ್ಮ ವಾಯುರಿತಿ ಭಸ್ಮ" ಎಂಬ ಮಂತ್ರನಿಂದ 
ಅಭಿವಂತಿಸಿ ಮಾನಸ್ತೋಕೆ ತನಯೇ ಮಾ ನ” ಎ೦ಬ ಮಂತ್ರದಿಂದ ಅದರಲ್ಲಿ ಜಲವನ್ನು 
ಮಿಶ್ರಣ ಮಾಡಿ ನಂತರ ಮೂಲಮಂತ್ರದಿಂದ ಎಂಟು ಬಾರಿ ಅಭಿಮಂತ್ರಿಸಿ "ಶಿವಾಯ 
ನಮಃ” ಎನ್ನುತ್ತಾ ತ್ರಿಪು೦ಡ್ರವನ್ನು ಧರಿಸಿಕೊಳ್ಳಬೇಕು ಎಂದು ತಿಳಿಸಿದೆ. ಇದನ್ನೇ 
ವಚನದಲ್ಲಿಯೂ ಅಂಗೀಕರಿಸಿದ್ದು ಕಂಡುಬರುತ್ತದೆ - 

ಹೆ ಎಭೂತಿಯಂ ಸುಕೃತದಿಂ ತೆಗೆದುಕೊಂಡು 

ಎಡದ ಹಸ್ತದೊಳ್ಡಿಡಿದುಕೊ೦ಡು, ಬಲದ ಹಸ್ತದಿಂ ಮುಚ್ಚಿ 

` ಜಲಮಿಶ್ರವ೦ ಮಾಡಿ, ಲಲಾಟ ಮೊದಲಾಗಿ ದಿವ್ಯಸ್ಥಾನಂಗಳೊಳು ಧರಿಸಿ 

ಲಿಂಗಾರ್ಚನೆಯಂ ಮಾಡುವ ಶರಣ, ಆತನೇ ವೇದವಿತ್ತು 

ಆತನೆ ಶಾಸ್ತ್ರಜ್ಞ ಆತನೇ ಸದ್ಯೋನ್ಯ್ಮಕ್ತನಯ್ಯಾ, 

ಉರಿಲಿಂಗಪೆದ್ದಿಪ್ರಿಯ ವಿಶ್ವೇಶ್ವರ.' 
೨೭. ಚಂ.ಆ.ಕ್ರಿ.ಪಾ. ಪಟಲ ೬, ಶ್ಲೋಕ ಸಂಖ್ಯೆ ೪೩ 


೨೮. ಕಾರಣಾಗಮ ಕ್ರಿಯಾಪಾದ, ೩ ನೇಪಟಲ, ಶ್ಲೋ.ಸಂ. ೪೫-೪೬ 
೨೯. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧, ವಚನ ಸಂಖ್ಯೆ ೧೪೨೮ ಪುಟ ೪೯೩ 


೩೫೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಂದು ಭಸ್ಮ ಧರಿಸುವ ವಿಧಿಯನ್ನು ವಿವರಿಸಿದ್ದಾರೆ. ಆಗಮಗಳಲ್ಲಿ ಭಸ್ಮಧರಿಸುವ 
ಸ್ಥಾನಗಳನ್ನು ಹೇಳುವ ಸ೦ದರ್ಭದಲ್ಲಿ ವಿಕಲ್ಪವಾಗಿ ಮೂವತ್ತರೆಡು, ಹದಿನಾರು, 
ಎಂಟು ಹಾಗೂ ಐದು ಸ್ಥಾನಗಳು ಹೇಳಲ್ಪಟ್ಟಿವೆ. ಇ 


ಉತ್ತಮಾಂಗೇ ಲಲಾಟೀ ಚ ಕರ್ಣಯೋರ್ನೇತ್ರಯೋರ್ಧ್ವಯೋಕಿ 
ನಾಸಾವಕ್ವಗಲೇಷ್ಟೇವಮಂಸದ್ವಯಮ್‌ ಅನಂತರಮ್‌॥ 

ಕೂರ್ಪರೇ ಮಣಿಬಂಧೇ ಚ ಹೃದಯೇ ಪ ನ್ಯಾ 
ನಾಭಾ ಗುಹ್ಯದ್ವಯೇ. ಚೈವ ಹಸರ ಸಿಗ್ಗಿಂಬಜಾನುಷು॥ 
ಜಂಘಾದ್ದಯೇ ಪಾದಯೋಕ್ಚ ದ್ವಾತ್ರಿಂಶತ್‌ಸ್ಥಾನಮುತ್ತಮಮ್‌!” 


ಉತ್ತಮಾಂಗ, ಲಲಾಟ, ಎರಡು ಕಿವಿಗಳು, ಭನ ಕಣ್ಣುಗಳು, ಮೂಗಿನ ' 
ಹೊಳ್ಳೆಗಳು, ಬಾಯಿ, ಕತ್ತು. ಎರಡೂ ಭುಜಗಳು, ಎರಡೂ ಮೊಣಕೈಗಳಲ್ಲಿ, ಎರಡೂ 
ಮುಂಗೈಗಳಲ್ಲಿ, ಹೃದಯ, ಎರಡು ಪಕ್ಕೆಗಳು, ನಾಭಿ, ಗುದ, ಗುಹ್ಯ, ಎರಡೂ 
ತೊಡೆಗಳು, ಎರಡು ಪಿರೆಗಳಲ್ಲಿ, ಎರಡೂ ಮೊಳಕಾಲುಗಳು, ಎರಡೂ ಮೀನಕಂಡಗಳು 
ಹಾಗೂ ಎರಡೂ ಪಾದಗಳು- ಇವು ಮೂವತ್ತೆರಡು ಸ್ಥಾನಗಳು. ಶಿರಸ್ಸು, ಹಣೆ, 
ಎರಡು ಕಿವಿಗಳು, ಎರಡು ಭುಜಗಳು, ಎರಡು ಮೊಣಕೈಗಳು, ಎರಡು ಮುಂಗೈಗಳು, 
ಹೃದಯ, ನಾಭಿ, ಎರಡು ಪಕ್ಕೆಗಳು, ನಿತಂಬ ಹಾಗೂ ಬೆನ್ನು -ಇವು ಹದಿನಾರು 
ಸ್ಥಾನಗಳು. ಶಿರಸ್ತು, ಹಣೆ, ನ್ವ ಕಿವಿಗಳು, ಎರಡು ಫಥ ಹೃದಯ ಹಾಗೂ 
ನಾಭಿ ಇವು ಎಂಟು ಸ್ಥಾನಗಳು ಇದರಂತೆ ಹಣೆ, ಭುಜಗಳೆರಡು ಹೃದಯ ಮತ್ತು 
ನಾಭಿ ಇವು ಐದು ಸ ಸ್ಥಾನಗಳು ಎಂದು ಭಸ್ಮ ಧಾರಣೆಯ ಸ್ಥಾನಗಳು ಹೇಳಲ್ಪಟ್ಟಿವೆ. 


ಈ ಭಸ ಧಾರಣ ಸ್ಥಾನಗಳನ್ನು ಚಿನ್ನಬಸವಣ್ಣನವರು ಎಂಟು, ಹದಿನಾರು, 
ಮೂವತ್ತೆರಡು, "ಮೂವತ್ತಾರು. ನಲವತ್ತಾಲ್ಕು 'ಮತ್ತು ನಲವತ್ತೆಂಟು ಎಂದು ವಿಕಲವಾಗಿ 
ಹೇಳಿರುವರು. 

ಅಯ್ಯಾ, ಶ್ರೀವಿಭೂತಿಯ ಧರಿಸುವ ಬೇದವೆಂತೆಂದಡೆ: 

ಸಹಜಲಿಂಗಧಾರಕರು ಎ೦ಟುಸ್ಥಾನದಲ್ಲಿ ಧರಿಸುವುದಯ್ಯಾ. 

ಕ್ರಿಯಾದೀಕ್ಷಾನ್ವಿತರಾದ ಉಪಾಧಿಭಕ್ತರು ಹದಿನಾರು ಸ್ಥಾನದಲ್ಲಿ ಧರಿಸುವುದಯ್ಯಾ 
ಮಂತ್ರದೀಕ್ಷೆಯುಕ್ತರಾದ ನಿರುಪಾಧಿಭಕ್ತರು 

ಮೂವತ್ತರಡು ಸ್ಥಾನದಲ್ಲಿ ಧರಿಸುವುದಯ್ಯಾ. 

ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ವೇಧಾದೀಕ್ಷೆಯುಕ್ತರಾದ ಸಹಜಭಕರು 

ಮೂವತ್ತಾರು ಸ್ಥಾನದಲ್ಲಿ ಧರಿಸುವುದಯ್ಯಾ 

ಕ್ರಿಯಾದಿತ್ಷೆ ಮಂತ್ರದೀಕ್ಷೆ ವೇಧಾದೀಕ್ಷೆ ಸಚ್ಚಿದಾನಂದದೀಕ್ಷಾಯುಕ್ತರಾದ 

ನಿರ್ವಂಚನಭಕ್ತರು ನಾಲ್ಪತ್ತುನಾಲ್ಕು ಸ್ಥಾನದಲ್ಲಿ ಧರಿಸುವುದಯ್ಯಾ 

ಕ್ರಿಯಾ- ಮಂತೆ- ವೇದಾ-ಸಚ್ಛಿದಾನಂದ-- ನಿರ್ವಾಣಪದದೀಕ್ಷಾ ಸಮನ್ನಿತರಾದ 


೩೦. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೪೩-೪೪ 
೩೧. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೪೫-೪೬ 


ವಿಭೂತಿ | ೩೫೩ 


ಸದ್ಧಕ್ಷಶರಣಗಣಂಗಳು, ಅಪಾದಮಸ್ತಕ ಪರಿಯಂತರ 
ಸ್ನಾನ ಧೂಳನವ ಮಾಡಿ ನಾಲ್ವತ್ತೆಂಟು ಸ್ಥಾನದಲ್ಲಿ 

ಮಂತ್ರಸರಣೆಯಿಂದ ತ್ರಿಮಂಡ್ರದ ಧರಿಸುವುದಯ್ಯಾ 
ಕೂಡಲಚೆನ್ನ ಸಂಗಮದೇವಾ. 


ಎಂದಿದ್ದಾರೆ. ಹೀಗೆ ತಿಪುಂಡಧಾರಣೆಯ ಸ್ಥಾನಭೇದಗಳು ವಚನಸಾಹಿತ್ಯ ದಲ್ಲಿ 
ಹೆಚ್ಚಾಗಿ ಪ್ರತಿಪಾದಿತವಾಗಿದ್ದರೂ ಅವು ಅಧಿಕಾರಿ" ಭೇದದಿಂದ ಜೀ ಐ 


ಆಯಾ ಅಧಿಕಾರಿಯೇ ಇವುಗಳನ್ನು ನಿರ್ದಿಷ್ಟವಾಗಿ ಧರಿಸಬೇಕೆಂದು ಹೇಳಲಾಗಿದೆ. 
ವಿಭೂತಿ ಮಹಿಮೆ - 

| ಭಸ್ಮನಿರ್ಮಾಣದ ವಿಧಿಯನ್ನು ಅನುಸರಿಸಿ ನಿರ್ಮಿಸಲಾದ ಭಸ ವನ್ನು 
ಧರಿಸುವುದರಿಂದ ಸಕಲತೀರ್ಥ ಕ ತ್ರೆಗಳ ಫಲವು ದೊರೆಯುವುದು 011 
ಅನಂತಪಾಪಗಳು ನಷ್ಟವಾಗುವವು ಎಂದು ಚ೦ದ್ರಜ್ಞಾನಾಗಮವು- 

| ಭಸ್ಮಜ್ಯೋತಿಃ ಸಮಾಮ್ನಾತಮವಶ್ಶ್ಯಂ ತಸ್ಯ ಧಾರಣಾತ್‌। 

ಸಂಸಾರಸಾಗರಂ ತೀರ್ತ್ವಾ ಕೃವಲ್ಯಫಲಮಶ್ನುತೇ | 

ಭಸ್ಮಸಂಧಾರಣಾದೇವ ಸರ್ವತೀರ್ಥಫಲಂ ಭವೇತ್‌। 

ಭಸ ಸ್ಮ ಸಂಧಾರಣಾತ್ತರ್ವಂ ಭಸ್ಮೀಭವತಿ ಕಿಲ್ಲಷಮ್‌ | 

ಭಸೇದಂ ಶಾಂಭವಂ ಜ್ಯೋತಿಸ್ತದ್ದಾ ನಾದ್‌ ಧ್ಯಾತ ಈಶ್ರರಃ 

ಭಸ್ಮಸ ಸಂದರ್ಶನಾದೇವ ಶಿವದರ್ಶನಮಶ್ನುತೇ ॥ 

ಭೂತಪ್ರೇತಪಿಶಾಚಾಶ್ಚ ಮಹಾರೋಗಾಶ್ಚ ದುಸಹಾಃ। 

ಭಸ್ಮದರ್ಶನಮಾತ್ರೇಣ ಪಲಾಯಂತೇ ನ ಸಂಶಯಃ ॥ 

ಭೂವಿದ್ರಾವಣೀ ಪಾಪಸಂಹೃತೌ ಮುಕ್ತಿಸಾಧನೇ। 

ನ ಭಸ್ಮನೋತನ್ಯತ್‌ ಸದ ೈಶಮಿತ್ಯೇತಚ್ಛಿವಶಾಸನಮ್‌ | 

ಭಸ್ಮನೋ ಮಹಿಮಾಸಗಣ್ಯಸ್ತಂ ವಕ್ತುಂ ಕೇನ ಶಕ್ಕತ್ತೇ 

ತಥಾಪಿ ಕಶ್ಚಿದ್‌ ಗದಿತಃ ಕಿಮನ್ಯಚ್ಛೋ ತುಮಿಚ್ಛ ಸಿ| 


ಭಸ್ಮವನ್ನು ಚಪ್‌ ನಿಶ್ಚಿತವಾಗಿ : ಸಂಸಾರ ಸಾಗರವನ್ನು ದಾಟಿ ಕೃವಲ್ಯ 
ಫಲವನ್ನು ಹೊಂದುವನು. ಭಸ್ಮವನ್ನು ಧರಿಸುವ ಮಾತ್ರದಿಂದ ಎಲ್ಲಾ ತೀರ್ಥಗಳಲ್ಲಿ 
ಮಿಂದ ಫಲವು ದೊರೆಯುತ್ತದೆ. ಭಸ್ಮವನ್ನು ಧರಿಸುವ ಮಾತದಿಂದ ಎಲ್ಲಾ 
ಪಾಪವೂ ಭಸ್ಮವಾಗುತ್ತದೆ. ಭೆಸವೆಂಬುದು' ಶಂಭುವಿನ ಜ್ಯೋತಿ. ಅದನ್ನು ಧ್ಯಾನ 
ಮಾಡುವುದರಿಲದ ಈಶ್ವರನನ್ನು ಧ್ಯಾನಿಸಿದಂತಾಗುತ್ತದೆ. ಭಸ್ಮ ದ ದರ್ಶನ ಮಾತ್ರದಿಂದ 
ಶಿವನ ದರ್ಶನವಾಗುತ್ತದೆ. ಭಸ್ಮದ ಸ ಮಾತ್ರದಿಂದ ಭೂತ, ಪ್ರೇತ, ಪಿಶಾಚಿಗಳು, 
ದುಸ್ಸಹವಾದ ಮಹಾರೋಗಗಳು ಪಲಾಯನ ಮಾಡುತ್ತವೆ. ಈ ವಿಷಯದಲ್ಲಿ 
ಸಂಶಯವಿಲ್ಲ. ಭೂತಗಳನ್ನು ಹೆದರಿಸಿ ಓಡಿಸುವುದರಲ್ಲಿ, ಪಾಪವನ್ನು ಸಂಹರಿಸುವಲ್ಲಿ, 
೩೨. ಚೆನ್ನಬಸವಣ್ಣನವರ ವ.ಸಂ. ಸಮಗ ವಚನಸಂಪುಟ ೩ ವಚನ ಸಂಖ್ಯೆ ೯೩೧, ಪುಟ೨೯೫ 
೩. ಚಂ.ಆ.ಕ್ರಿಪಾ. ಪಟಲ ೬, ಶ್ಲೋಕ ಸಂಖ್ಯೆ ೬೪-೬೯ 


Ts 


೩೫೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


| 


ಮುಕ್ತಿಯನ್ನು ಸಾಧಿಸಿಕೊಡುವಲ್ಲಿ ಭಸ್ಮಕ್ಕೆ ಸದೃಶವಾದುದು ಯಾವುದೂ ಇಲ್ಲ. ' 


ಇದು ಶಿವನ ಶಾಸನ ಎಂಬುದಾಗಿ ನಿರೂಪಿಸಲಾಗಿದೆ. 


ಶರಣರು ಸಹ ತಮ್ಮ ವಚನಗಳಲ್ಲಿ ತ್ರಿಪುಂಡ್ರಧಾರಣೆಯಿಂದ ಲಲಾಟದಲ್ಲಿ 
ಲಿಖಿಸಿದ ದುರಕ್ಷರಗಳು ದುಷ್ಪರ್ನಗಳು ದೂರವಾಗಿ ಶಿವಧರ್ಮಿಯಾಗಿ ಶೋಭಿಸುತ್ತಾನೆಂದು 
ವಿಭೂತಿಯ ಮಹಿಮೆಯನ್ನು ಹೃದಯತುಂಬಿ ಹೊಗಳಿದ್ದಾರೆ. ಬಸವಣ್ಣನವರು 
ಭಸ್ಮದ ಮಹ ತಿಯನ್ನು ತಿಳಿಸುತ್ತ, 

ಸಕಲಕ್ರಿಯೆಗಳಿಗಿದು ಕವಚ, ಸಕಲವಶ್ಯಕ್ಕಿದು ಶುಭತಿಲಕ, 

ಸಕಲಸಂಪದಕ್ಕೆ ತಾಣವಿದು, 

ಅಘಟಿತ ಘಟಿತವೆನಿಸುವ ಅನುಪಮ ತಿಪುಂಡ್ರ 

ಅಣುಮಾತ್ರ ವಿಭೂತಿ ಪಣಿಯೊಳಿಡೆ 

ಎಣಿಕೆಯಿಲ್ಲದ ಭವನಾಶ ಪರಿವುದು 

ತ್ರಿಣಯ ನೀನೋಲಿದು ಧರಿಸಿದೆಯೆಂದೆನೆ; ಕ 

ಆನು ಧರಿಸಿ ಬದುಕಿದೆ ಕೂಡಲಸಂಗಯ್ಯಾ 


ಎಂದು ಭಸ್ಮವು ಭವನಾಶನವನ್ನು ಮಾಡಿ ಸಕಲಸಂಪದವನ್ನು ನೀಡುವುದೆಂದು 
ಆಗಮವಾಕ್ಕಗಳ ಸಮರ್ಥನೆಯನ್ನು ಮಾಡಿದ್ದಾರೆ. ಇದನ್ನೇ - 

ಆದಿ ಕ್ಲಾಸು ವೇಧಿಸಿದ ಚಿದ್ಧಸ್ಥ ಸವ 

ಬೇದಿಸಿ ಬಹಿಷ್ಕರಿಸಿ ಸರ್ವಾಂಗದಲ್ಲಿ ಧರಿಸಲು 

ಭವಬಂಧನ ದುರಿತದೋಷಂಗಳು ಪರಿಹರವಪ್ಪುದು ತಪ್ಪದು ನೋಡ 

ಇದು ಕಾರಣ ಅಡಿಗಡಿಗೆ ಶ್ರೀವಿಭೂತಿಯನೆ ಧರಿಸಿ 

ಮಲತ್ರಯಂಗಳ ತೊಳೆದೆನು ನೋಡ. 

ಮಲತ್ರಯಂಗಳು ಪರಿಹರವಾಗದ ಮುನ್ನ 

ಭವಬಂಧನದ ಬೇರುಗಳ ಸಂಹರಿಸಿ 

ಜನನ ಮರಣಂಗಳ ಒತ್ತಿ ಒರಸುವುದು ನೋಡ, 

ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ” 


ಎಂದು ವಿಭೂತಿಯು ಪರಾತ್ಪರ ಮಹಾವಸುವಿನ ದಿವ್ಯ ತೇಜಸೆಂದು ಕೊಂಡಾಡಿದ್ದಾರೆ. 


ಅದು ಶಿವಸ್ಥರೂಪವನ್ನು ಪ್ರಕಾಶಪಡಿಸುವ ಶುಬ್ರರೇಣು. "ಇದರ ಧಾರಣೆಯಿಂದ 
ಮಲತ್ರಯ, “ರ್ಮತ್ತಯಗಳು ನಾಶವಾಗುತ್ತವೆ; ಭವಬ೦ಧನದ ಬೇರು ಕಳಚುತ್ತದೆ;' 
ಜನನ-ಮರಣಗಳ ಗೆಲ್ಲಬಲ್ಲ ಸ ಸಾಮರ್ಥ್ಯವುಂಟಾಗುತ್ತದೆ ಎ೦ದು ತೋಂಟದ ಸಿದ್ಧಲಿಂಗ 


ಶಿವಯೋಗಿಗಳು ಸಷ್ಟಪಡಿಸಿದ್ದಾರೆ. ಆದುದರಿಂದ ಚೆನ್ನ ಬಸವಣ್ಣನವರು ಜು 
“ಅಯ್ಯಾ ಎನಗೆ ವಿಭೂತಿಯೆ ಕುಲದೈವ; ಅಯ್ಯಾ ಎನಗೆ ವಿಭೂತಿಯೆ 
ಮನೆದೈವ; ಅಯ್ಯಾ ಎನಗೆ ವಿಭೂತಿಯೆ ನ ಅಯ್ಯಾ ಎನಗೆ ವಿಭೂತಿಯೆ 


೩೪. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೩೭೪ ಪುಟ ೩೮೦ 
೩೫. ಸಮಗ್ರ "ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೧೮೫ ಪುಟ ೮೬ 


| 
| 


ವಿಭೂತಿ ೩೫೫ 


ಸರ್ವಸಿದ್ಧಿ; ಅಯ್ಯಾ ಎನಗೆ ವಿಭೂತಿಯೆ ಸರ್ವವಶ್ಶ”” ಎ೦ದಿದ್ದಾರೆ. ಕಾರಣ 
ವಿಭೂತಿಯನು  ತ್ರದ್ಧೆಯಿಂದ ಧರಿಸಿದವ ಶುದ್ದಾತ್ಮನಾಗಿ ಜೀವನುಕ್ಷನಾಗಬಲ್ಲ "ಎಂದಿದ್ದಾರೆ. 


ನಾಸ್ಕಿಕನೂ, ಜಸ ಪ ಕೂಡಿದ ಮಾನವರೂ ಸಹ” ಭಸ್ಮವನ್ನು ಧರಿಸಿದರೆ 
; ಸಮಸ್ತ ಪಾಪಗಳಿಂದ ಮುಕ್ತರಾಗುವರೆಂದು ಆಗಮಗಳು ತಿಳಿಸುತ್ತವೆ. 


ಭಸ  ತಿಪುಂಡಂ ಯೇ ಕೇಚಿತ್ಚಾತಕಾನ್ವಿತ ಮಾನವಾಃ 
ದೃಶುಸ ಸೇಷಾಂ ಮಹಾಶ್ರೇಷ್ಠಂ ಸಾಯುಜ್ಯಂ ಪ್ರಮಥಾನ್ವಿತಂ॥ 


ಈ ಅಭಿಪ್ರಾಯವನ್ನೇ ಸಮರ್ಥಿಸುತ್ತ ಜಗಜ್ಯೋತಿ ಬಸವೇಶ್ವರರು — 


ಮುನ್ನ ಮಾಡಿದ ಪಾಪವೆಂತು ಜ್‌ ಚಿಂತಿಸಬೇಡ 
ಕಹಿ ಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ 
ಸಿಹಿಯಾಗದೆ ಮೂರು ದಿವಸಕ್ಕಯ್ಕಾ? 

ಹಲವು ಕಾಲ ಕೊಂದ ಸೊನೆಗಾರನ ಕತ್ತಿಯಾದಡೇನು 

ಪರುಷ ಮುಟ್ಟಲಿಕೆ ಹೊನ್ನಾ] ಗದೆ ಅಯ್ಯಾ 9 

ಲಲಾಟದಲ್ಲಿ ಶ್ರೀ ವಿಭೂತಿಯ ಬರೆಯಲಿಕೆ ಪಾಪ ಪಲ್ಲಟವಾಗದೆ 
ಕೂಡಲಸಂಗಮದೇವಾ 


| ಎಂಬುದಾಗಿ ಸೋರೆಯ ಕಾಯಿಯ ಹಾಗೂ ಪರುಷದ ಉದಾಹರಣೆಯ ಮೂಲಕ 


ಭಸ್ಮವು ಪಾಪಪರಿಹಾರಕವೆಂಬುದನ್ನು ನಿರೂಪಿಸಿರುವುದರ ಜೊತೆಗೆ “ಕೂಡಲ 


' ಸಂಗನಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ” ಎಂದು ನುಡಿದಿದ್ದಾರೆ. 


ಶ್ರೀ ಸಿದ್ದರಾಮೇಶ್ವರರು ಇನ್ನೂ ಮುಂದುವರೆದು, “ಬಸ್ಮವ ಹೂಸಿದಡೆ ಶರಣನೇ? 


ಅಲ್ಲಲ್ಲ. ಮಾಡುವ ಕ್ರಿಯೆ ಭಸ್ಮವಾದಡೆ ಶರಣ” ಎಂಬುದಾಗಿ ಮಾಡುವ 


ಪ್ರತಿಯೊಂದು ಕಾರ್ಯದಲ್ಲಿಯೂ ಸ್ಪಾರ್ಥಪರವಾದ ಕಾಮ(ಆಸೆ)ಗಳನ್ನು ದಹಿಸಿ, 
ಪರಮ ಪ್ರಕಾಶ ಸ್ವರೂಪನಾದ ಪರಶಿವನನ್ನು ಮನದಲ್ಲಿ ಸದಾ ಚಿ೦ತನೆಗೈಯುವವನು 


ನಿಜವಾದ ಶರಣನೆಂದು ತಿಳಿಸಿದ್ದಾರೆ. ಕಾರಣ ಶ್ರೀ ತೋಂಟದ ಸಿದ್ದಲಿಂಗರು, 


“ಕಾಲನ ಸುಟ್ಟ ಭಸ್ಮ ವ ಧರಿಸಿದೆನಯ್ಯಾ ತನುತ್ತಯಗಳೆಂಬ ತ್ರಿಪುರವ ಚಿತ್‌ ಶಿಖಿಯೆಂಬ 
ಜ್ಞಾನಾಗ್ನಿ ಯಿಂದ ದಹಿಸಿದ ಭಸ್ಮವ ಧರಿಸಿದೆನಯ್ಯಾ ಸಂಚಿತ, ಪ ಪ್ರಾರಬ್ಧ, ಆಗಾಮಿಯೆಂಬ 


 ಕರ್ಮತ್ರಯಂಗಳ ದಹಿಸಿದ ಭಸ್ಮವ ಧರಿಸಿದೆನಯ್ಯ ಸತ್ವ ರಜ ತಮ೦ಗಳ ಸುಟ್ಟುರುಹಿದ 
' ಭಸ್ಮವ ಧರಿಸಿದೆನಯ್ಯಾ ಆಣವ, ಮಾಯಾ, ಕಾರ್ಮಿಕವೆಂಬ ಮಲತ್ರಯಂಗಳ ದಹಿಸಿದ 

ಭಸ್ಮವ ಧರಿಸಿದನಯ್ಯಾ. ಜೀವಭಾವ, ಇಂದ್ರಿಯಭಾವ, ವಿಷಯಭಾವ, ಭೂತಭಾವ, 
| ಜನನಭಾವ, ಸರ ಭಾವಾಶ್ರಯವ ಜ್ಞಾತ್ರ- ಜ್ಞಾನ-ಜ್ಞೇಯವೆಂಬ ತ್ರಿ ತ್ರಿಪುಟಿ 
ಯೇಕಾರ್ಥವಾದ ಅಗಿ ಸಯಿಂದೆ ದಹಿಸಿದ ಭಸ್ಮವ ಧರಿಸಿದೆನಯ್ಯಾ ಇದು ಕಾರಣ, 


ಚಿದಿಭೂತಿಯನೆ ಸದಾ "ಧರಿಸಿ ಶುದ್ದ ಚಿದ್ರೂಪನಾಗಿರ್ದೆನು ಚ ಮು 


೩೬. ಚೆನ್ನಬಸವಣ್ಣನವರ ವ.ಸಂ. ಘಿ ವಚನಸಂಪುಟ ೩, ವಚನ ಸಂಖ್ಯೆ ೯೧೮. ಪುಟ೨೮೪ 
೩೭. ವೀರಾಗಮ, ಪಟಲ ೧, ಶ್ಲೋಕ ಸಂಖ್ಯೆ ೨೪೦, ಪುಟ ೫೩ 

೩೮. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೭೩ ಪುಟ ೨೧ 
೩೯. ಸಿದ್ಧರಾಮೇಶ್ವರ ವ.ಸಂ. ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೭೧೬ ಪುಟ ೪೮೬ 


೩೫೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಹೀಗೆ ಆಧ್ಯಾತ್ಮಿಕವಾಗಿ ವಿಭೂತಿ ಧರಿಸುವುದರಿಂದ ಹರನ ಸಾಮಿಪ್ಯ 
ದೊರಕುವುದು, ಪಾಪಕ್ಷಯವಾಗುವುದೆಂದು ಅದರ ಅಸಾಧಾರಣತೆಯನ್ನು 
ವಿವರಿಸಿದರೆ, ಬೌತಿಕವಾಗಿ ಅದರ ಧಾರಣೆಯಿಂದ ಅನೇಕ ಚರ್ಮರೋಗಗಳು 
ನಾಶವಾಗುತ್ತವೆ. ಅಲ್ಲದೇ ಕ್ರಿಯಾಭಸ್ಮದಿಂದಾಚರಿಸಿದ ಸರ್ವಾಂಗ ಭಸ್ಮಸ್ನಾನ(ಲೇಪನ)ದಿಂದ 
ಶೀತಾದಿ ಯಾವ ದೋಷಗಳೂ ಬಾಧಿಸಲಾರವು ಎಂಬುದು ವೈಜ್ಞಾನಿಕ ಸತ್ಯ. 
ನ ಭಸ್ಮದ ವಿಷಯವಾಗಿ ದೊರೆಯುವ ಪ್ರಮಾಣಗಳನ್ನು ಅವಲೋಕಿಸಲಾಗಿ 
ಸ್ಮದ ಮೂಲ ಕಲ್ಪನೆ೦ಶಖ॥ ಆಗಮಗಳಲ್ಲಿ ಪ್ರತಿಪಾದಿತವಾಗಿದ್ದು 
ಗ್‌ ಧರಿಸಿಯೇ ವಚನ ಸಾಹಿತ್ಯದಲ್ಲಿ ಭಸ್ಮದ ವಿಷಯವನ್ನು ಪ್ರತಿಪಾದಿಸಲಾಗಿದೆ. 
ಆಗಮದಲ್ಲಿ ಪ್ರತಿಪಾದಿತವಾದ ಭಸ್ಮ ವಿಸೃತವಾದ ಮ ಕ್ರಮವಾಗಿ 
ಸಂಕುಚಿತಗೊಳ್ಳುತ್ತಾ ಸ ಬಂದಿದ್ದು, ವಚನಗಳಲ್ಲಿ ಭಸ್ಮ A ಸಂಕ್ಷಿಪ್ತ ವಿಧಾನವು 
ಪ್ರತಿಪಾದಿಸಲ್ಟಿದೆ. "ಇನ್ನು ಆಗಮದಲ್ಲಿ ಹೇಳಲಾದ ಶಾಂತಿಕ, ಪೌಷ್ಠಿಕ ಮೊದಲಾದ 
ಭಸ್ಮದ ಭೇದಗಳು ನ ಆಹುತಿಗಳು, ತರ್ಪಣಗಳು ವಚನ ಸಾಹಿತ್ಯದಲ್ಲಿ ಕಂಡು 
ಬರುವದಿಲ್ಲ. ಅಲ್ಲದೇ ವಚನಗಳು ಇವುಗಳನ್ನು ಪ್ರತ್ಯೇಕವಾಗಿ ಪ್ರತಿಪಾದಿಸದೆ 
ಇವೆಲ್ಲವುಗಳನ್ನು ಒಂದರಲ್ಲಿಯೇ ಸಮಾವೇಶಗೊಳಿಸಿ ಹೇಳಿರುವುದು ಕ೦ಡು ಬರುತ್ತದೆ. 


ಭಸ್ಕೋದ್ಧೂಲನ, ಭಸ ಸ್ನಾನ ಮತ್ತು ತ್ರಿಪಂಡ್ರಧಾರಣೆಯೆ೦ಬ ಮೂರು ಪ್ರಕಾರದ 
ಭಸಧಾರಣ. ವಿಧಿಗಳು ಶಿವಾಗಮಗಳಲ್ಲಿ ಮತ್ತು ವಚನಸಾಹಿತ್ಯದಲ್ಲಿ ಸಮನಾಗಿ 
ಹೇಳಲ್ಪಟ್ಟಿವೆ. ಆದರೆ ತಿಪುಂಡಧಾರಣೆಯ ಸ್ಥಾನಗಳ ವಿಷಯದಲ್ಲಿ ಕೆಲವು ವ್ಯತ್ಯಾಸಗಳು 
ಕಂಡು ಬರುತ್ತವೆ. ಆಗಮಗಳಲ್ಲಿ ಐದು, ಎಂಟು. ಹದಿನಾರು ಮತ್ತು ಮೂವತ್ತೆರಡು 
ಸ್ಥಾನಗಳು ಹೇಳಲ್ಪಟ್ಟಿದೆ. ಆದರ ವಚನ ಸಾಹಿತ್ಯದಲ್ಲಿ ಈ ಭೇದಗಳು ಇನ್ನಷ್ಟು 
ಅಧಿಕವಾಗಿ ಎಂಟು, ಹದಿನಾರು, ಮೂವತ್ತೆರಡು, ಮೂವತ್ತಾರು, ನಲವತ್ನಾಲ್ಕು 
ಮತ್ತು ನಲವತ್ತಂಟು ಸ್ಥಾನಗಳು ನಿರೂಪಿಸಲ್ಪಟ್ಟಿವೆ. ಹೀಗೆ ತಿಪುಂಡಧಾರಣೆಯ 
ಸ್ಥಾನಭೇದಗಳು ವಚನಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರತಿಪಾದಿತವಾಗಿದ್ದರೂ ಅವು 
ವಿಕಲವಾಗಿರದೇ ಅಧಿಕಾರ ಭೇದದಿಂದ ಕೂಡಿಕೊಂಡಿವೆ. ಆಯಾ ಅಧಿಕಾರಿಯೇ 
ಅವುಗಳನ್ನು ನಿರ್ಧಿಷ್ಟವಾಗಿ ಧರಿಸಬೇಕೆಂಬುದಾಗಿ ಹೇಳಲಾಗಿದೆ. ಹೀಗೆ 
ತ್ರಿಮಂಡ್ರಧಾರಣೆಯ ಸ್ಥಾನಗಳ ಭೇದಗಳಲ್ಲಿ ಬೆಳವಣಿಗೆಯಾದುದು ಕಂಡುಬರುತ್ತದೆ. 


ಹೀಗೆ ಸಾಧಕರ ET ಕೆಲವೇ ಕೆಲವು ಚಿಕ್ಕ ಪುಟ್ಟ ವ್ಯತ್ಯಾಸ ಸಗಳು 
ಮಾಡಿಕೊಂಡರೂ ವಚನಗಳು ಶಿವಾಗಮಗಳ ಮೂಲ ಜಾಡನ್ನು “ಎಡದ ತಮ್ಮ 
ಅನುಭವವನ್ನು ಅದರಲ್ಲಿ ಮಿಶ್ರಣಗೊಳಿಸಿ ವಿಷಯ ವಸ್ತುವನ್ನು ಪ್ರತಿಪಾದಿಸಿವೆ. 
ಕಾರಣ "ಶಾಸ್ತ್ರೋಕ್ತ ಕ್ರಮದಿಂದ ನಿರ್ಮಿಸಲಾದ ಭಸ್ಮವನ್ನು ನಸವವ ಅದು 
ತಾತ್ವಿಕ ಭಸ್ಮವಾದ ಶಿವನ ಚಿತ್ಹರೂಪದ ಅರಿವಿಗೆ ಕಾಣವಾಗುತ್ತದೆ; ಮೋಕ್ಷಕ್ಕೆ 
ಸಾಧನವಾಗುತ್ತದೆ' ಎಂದು ಶೈಪಾಗವುಗಳು ಮತ್ತು ವಚನಗಳೆರಡೂ ಸಾರುತ್ತವೆ. 


೪೦. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೧೯೧. ಪುಟ ೮೯ 


೫.೧.೭ ರುದ್ರಾಕ್ಷಿ 


ಪ್ರಾವರಣಗಳಲ್ಲಿ ಏಳನೆಯ ಆವರಣವೇ ರುದ್ರಾಕ್ಷಿ. ಪರಶಿವನ ಜ್ಞಾನಚಕ್ಷುವಿ 

ನಿಂದ dS ಭಾವಿಸುವ ಈ ರುದ್ದಾಕ್ಷಿಗಳನ್ನು ಬಹಿರ೦ಗದಲ್ಲಿ 
ಕವಾಗಿ, ನಿಷ್ಠಾಪೂರ್ವಕವಾಗಿ ಧಾರಣ ಮಾಡುವುದರ. ಜೊತೆಗೆ ಅಂತರಂಗದಲ್ಲಿ 
"ಸರ್ವಂ ಶಿವಮಯಂ ಜಗತ್‌” ಎ೦ಬ ಶಿವಜ್ಞಾನ, ಶಿವದೃಷ್ಟಿಯನ್ನು ಹೊಂದುವುದೇ 
ರುದ್ರಾಕ್ಷಧಾರಣೆಯ ಉದ್ದೇಶವಾಗಿದೆ. ಈ ರುದ್ರಾಕ್ಷಿ pe ತಾತ್ತಿಕ ವಿವೇಚನೆ, 
ರುದ್ರಾಕ್ಷೋತ್ರತ್ತಿ ರುದ್ರಾಕ್ಷ ಪರೀಕ್ಷಣ. ರುದ್ರಾಕ್ಷ ಸಂಸ್ಕರಣ, ರುದಾಕ್ಷದ ಮುಖಗಳು, 
ರುದ್ರಾಕ್ಷ ಧಾರಣ ವಿಧಿ, 'ರುದಾಕ್ಷಮಾಲೆ ತಯಾರಿಸುವ ಕ್ರಮ, ರುದಾಕ್ಷಧಾರಣೆಯ 
ಫಲ ಮುಂತಾದವುಗಳ ಬಗ್ಗೆ. ಶಿವಾಗಮಗಳಲ್ಲಿ ಹಾಗೂ ವಚನಸಾಹಿತ್ಯದಲ್ಲಿ 


ಚರ್ಚಿಸಲಾಗಿದ್ದು ಅದು ಇಂತಿದೆ ದ 
ರುದ್ರಾಕ್ಷಿ ಪದದ ಶಾಬ್ದಿಕ ಮತ್ತು ತಾತ್ವಿಕ ವಿವೇಚನೆ - 

"ರುದ್ರಸ್ಯ ಅಕ್ಷಃ ರುದ್ರಾಕ್ಷ' ಎಂಬ ವ್ರುತ್ತತ್ತಿಯ ಮೇರೆಗೆ ರುದ್ರಾಕ್ಷಿಯೆಂದರೆ 
'ರುದನೇತ್ರ ಅಥವಾ `ರುದದೃಷಿ . ಎಂಬ ಅರ್ಥವಾಗುತ್ತದೆ. ರುದ್ರದೃಷ್ಟಿ ಎಂದರೆ ಸಕಲ 
ಚರಾಚರಾತ್ಮಕವಾದ ಪ್ರಪ೦ಚವನ್ನೆಲ್ಲ ರುದ್ರನೇ (ಶಿವನೇ) ವ್ಯಾಪಿಸಿರುವನು ಹಾಗೂ 
ಎಲ್ಲರೂ ರುದ್ರನ ಸ್ಪರೂಪರೇ ಆಗಿರುವರು ಎಂಬ ಸಮದೃಷ್ಟಿಯಿಂದ ನೋಡುವುದು 
'ರುದ್ರದೃಷ್ಟಿಯೆನಿಸಿಕೊಳ್ಳುತ್ತದೆ. ಇಂತಹ ದೃಷ್ಟಿ ಸಂಪನ್ನನಾದವನು ಬ್ರಾಹ್ಮಣ, ಚಂಡಾಲ, 
ಗೋವು, ಆನೆ ಮತ್ತು ನಾಯಿ ಇವರೆಲ್ಲರನ್ನು ಸಮನಾಗಿ ಕಾಣುತ್ತಾನೆ”. ಇಂತಹ 
ಸಮದೃಷ್ಟಿಯೇ ಸ ಸಮಾಜದಲ್ಲಿ ಶಾಂತಿ ಸ ಸ್ಥಾಪನೆಗೆ ಮೂಲಕಾರಣವಾಗುತ್ತದೆ. ಹೀಗೆ 
ಸರ್ವರಲ್ಲಿ ಶಿವನನ್ನೇ ಕಂಡು ಸಮಸ್ತ ಮನುಕುಲದ ಉನ್ನತಿಗಾಗಿ ಶ್ರಮಿಸುವ ಭಾವವೇ 
ಅಂತರಂಗದ ರುದಾಕ್ಷಧಾರಣವು. ಇದನ್ನೇ ಶ್ರೀ ಸಿದ್ಧರಾಮೇಶ್ವರರು, “ನೋಡುವ ಕೃತ್ಯ 
ರುದ್ದಾಕ್ಷಿಯಾದಡೆ ಶರಣ ನೋಡಾ”? ಎಂದು ಅಂತರಂಗ ರುದ್ರಾಕ್ಷದ ಅವಶ್ಯಕತೆಯನ್ನು 
ಬಿತ್ತರಿಸಿರುವರು. ಇದಕ್ಕೇನೆ ತಾತ್ತಿಕ ರುದ್ರಾಕ್ಷಿಯೆಂದು ಕರೆಯುವುದುಂಟು. 


ತತ್ವಚಿ೦ತಾಮಣಿಗಳೆಂಬ ರುದ್ರಾಕ್ಷೆಗಳ ಭಕ್ತಿದಾರದಲ್ಲಿ ಸರಗೊಳಿಸಿ, 

ಯುಕ್ತಿವಿಧಾನವಿಡಿದು ಧರಿಸಿ ಸದ್ಯೋನ್ನುಕ್ಷನಾದೆನಯ್ಯ, 

ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ॥ 

ಎಂಬ ಮಾತು ರುದ್ರಾಕ್ಷಿಯ ಆಂತರಿಕ ಅರ್ಥವನ್ನು ಅರುಹುತ್ತದೆ. ಇಂತಹ 

ತಾತ್ವಿಕ ರುದ್ರಾಕ್ಷದ ಪ್ರಾಪ್ತಿಯಾಗಬೇಕಾದರೆ ಮೊದಲು ಶಿವನ ನೇತ್ರಬಿಂದು ಪ್ರತೀಕಗಳಾದ 
ಬಹಿರಂಗ ರುದ್ರಾಕ್ಷಿಗಳನ್ನು ಧರಿಸಬೇಕು. ಅಂತೆಯೇ ಬಸವಣ್ಣನವರು ರುದ್ರಾಕ್ಷಿ 
ಧರಿಸಿದವರನ್ನು ಲಿಂಗಸ್ಟರೂಪದಲ್ಲಿ ಕಂಡಿದ್ದಾರೆ. 
೧. ಪಾ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೯೪ 


೨. ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೭೧೬, ಪುಟ ೪೮೬ 
ಹ. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೧೯೪, ಪುಟ ೯೨ 


೩೫೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


“ಶ್ರೀ ರುದ್ರಾಕ್ಷಿಯ ಧರಿಸಿದಾತನೆ ಲಿಂಗವೆಂಬೆ, 
ಶ್ರೀ ರುದ್ರಾಕ್ಷಿಯ ಧರಿಸದ ಅಧಮರನೆ ಭವಿಯೆಂಬೆ 
ಕೂಡಲಸಂಗಮದೇವಯ್ಯಾ ಶ್ರೀ ರುದ್ರಾಕ್ಷಿಯ ಧರಿಸುವ ಭಕ್ತರ ನೀನೆಂಬೆ”” 


ಎಂದು ರುದ್ರಾಕ್ಷಿಗೆ ಬಸವಣ್ಣನವರು ಮಹತ್ವ ನೀಡಿರುವರು. ಇಂಥಹ ಬಹಿರಂಗ 
ರುದ್ರಾಕ್ಷಗಳ ಉತ್ಪತ್ತಿಯನ್ನು ಚ೦ದ್ರಜ್ಞಾನಾಗಮವು ನಿರೂಪಿಸುತ್ತದೆ - 


ರುದ್ರಾಕೋತ್ರತ್ತಿ , 


ತ್ರಿಪರಾಣಾಂ ವಧಾರ್ಥಾಯ ವಿಭುನಾ ಶಂಭುನಾ ಪುರಾ । 
ಉನ್ನೀಲಿತಾನಿ ಚಕ್ಷೂಂಷಿ ದಿವ್ಯಂ ವರ್ಷಸಹಸಕಮ್‌॥ 
ಉಬಾಭ್ಯಾಂ ಚಾರುಪಕ್ಷ್ಮಭ್ಯಾಂ ಪತಿತಾ ಜಲಬಿಂದವಃ 
ತ ಏವ ಬಿಂದವೋ ಜಾತಾ ಮಹಾರುದಾಕ್ಷವೃಕ್ಷ ಕ್ಷಕಾಃ। 


ಸ್ಥಾವರತ್ವಮ್‌ ಅನುಪ್ರಾಪುರ್ಭಕಾನುಗಹಕಾರಣಾತ್‌!” 


ಎಂಬ ಉಕ್ತಿಯಂತೆ ಲೋಕಕಂಟಕರಾದ ತಾರಕಾಕ್ಷ, ಕಮಲಾಕ್ಷ ಹಾಗೂ 
ವಿದ್ಯುನ್ಮಾಲಿ ಎಂಬ ರಾಕ್ಷಸರ ತ್ರಿಪುರಗಳನ್ನು ಸ೦ಹರಿಸುವುದಕ್ಕಾಗಿ ಶಿವನು ತನ್ನ 
ಕಣ್ಣುಗಳನ್ನು ಸಾವಿರ ವರ್ಷಗಳವರೆಗೆ ತೆರೆದು(ಎವೆಯಿಕ್ಕದೆ) nu ಆ 
ಸಮಯದಲಿ ಶಿವನ ನೇತ್ರಗಳಿಂದ ಜಲಬಿಂದುಗಳು ಭೂಮಿಯಲ್ಲಿ ಬಿದ್ದವು. ರುದ್ರನ 
ನೇತ್ರಗಳಿಂದ ನೆಲಕ್ಕ ಬಿದ್ದ ಆ ಜಲಬಿ೦ದುಗಳೇ ಭಕ್ತರ ಅನುಗ್ರಹಕ್ಕೋಸ್ಕರ 
ರುದಾಕ್ಷಿಗಳಾದವು. pe ವಿಷಯವನ್ನೇ ವಚನಗಳಲ್ಲಿಯೂ* ಪ್ರತಿಪಾದಿಸಲಾಗಿದೆ. 


ದುಷ್ಪಸಂಹಾರದ ಶಿಷ್ಟ ಪರಿಪಾಲನೆಯ ಸಮಯದಲ್ಲಿ ಹೊರಹೊಮ್ಮಿದ 
ಅಶ್ರುಗಳಿಂದ ಈ ರುದ್ರಾಕ್ಷಗಳು ಉತ್ಪನ ವಾಗಿರುವುದರಿಂದ ಇವುಗಳಲ್ಲಿ 
ದುರ್ಭಾವನೆಯನ್ನು ಇಲ್ಲವಾಗಿಸುವ ಸದ್ದಾವನೆಯನ್ನು ಜಾಗತಗೊಳಿಸುವ 
ಸಾಮರ್ಥ್ಯವೂ ಹಾಗೂ ರಜೋ, ತಮೋ ಗುಣಗಳನ್ನು ಸಂಸ್ಕರಿಸಿ ಸತ್ವಗುಣ ಬೆಳೆಸುವ 
ಶಕ್ತಿಯೂ ಇದೆ. ಕಾರಣ ವೀರಶೈ ವರು ಈ ರುದ್ದಕ್ಷಗಳನ್ನು ರಕ್ಷಾಕವಚಗಳ ರೂಪಗಳಾದ 
ಆಷ್ಟಾವರಣಗಳಲ್ಲಿ ಒಂದನ್ನಾಗಿ ಸ್ವೀಕರಿಸಿರುವರು. 


ರುದ್ರಾಕ್ಷ ಪರೀಕ್ಷಣ 
ಎಲ್ಲ ರುದ್ರಾಕ್ಷಗಳು ಧರಿಸಲು ಅರ್ಹವಲ್ಲ. ಕೆಲವು ಗ್ರಾಹ್ಯ ಹಾಗೂ ಕೆಲವು 


ತಾಜ್ಯ ರುದ್ರಾಕ್ಷಗಳು ಇವೆ ಎಂದು ಆಗಮದಲ್ಲಿ ವಿವರಿಸಲಾಗಿದೆ. 


ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೧೩೬೮, ಪುಟ ೩೭೮ 
ಚಂ. ಆ. ಕ್ರಿ ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೪-೫ 
ತ್ರಿಪುರ ಸಂಹಾರವ ಮಾಡುವಲ್ಲಿ ಶಿವನ ಉನ್ನೀಪೋನ್ನೀಲ ದೃಷ್ಠಿಯಿಂಪುಳಕ”ಬಿಂದು ಕಾಶ್ಯಪಿಯ 


ಮೇಲೆ ಬೀಳಲುಣ್ಣಿದ ರುದ್ರಾಕ್ಷಿ - ಸಮಗ್ರ ವಚನ ಸಂಪುಟ ೬. ಸಂಕೀರ್ಣ ವ.ಸಂ. ೧. "ವಚನ 
ಸಂಖ್ಯೆ ೯೭೧, ಪುಟ ೨೯೪ ೪ 


೫% ಜಿ 


ರುದ್ರಾಕ್ಷಿ ೩೫೯ 
ತಾಮ್ರಾಃ ಸ್ನಿಗ್ಳಾ ದೃಢಾಃ ಸ್ಥೂಲಾಃ ಕಂಟಕ್ಕೈಃ ಸಂಯುತಾಃ ಶುಭಾಃ 
ಕ್ರಿಮಿದಷ್ಟಂ “ನ್ನ ಭಿನ್ನಂ ಕಂಟಕೆ ರ್ಜೀನಮೇವ ಚ ॥ 
ವ್ರಣಯುಕ್ತಮವ್ಯ ತ್ತಂ ಚ ಷಡ್‌ pe ವಿವರ್ಜಯೇತ್‌ 


ಎಂಬುದಾಗಿ ಗ್ರಾಹ್ಯ ಹಾಗೂ ತಾಜ್ಯ ರುದ್ರಾಕ್ಷಗಳ ಲಕ್ಷಣಗಳನ್ನು ಹೇಳಲಾಗಿದೆ. 
ತಾಮವರ್ಣದ, ಸಿಗ್ಗಗಳಾದ, ಸದೃ ಸಾದ, ದೊಡ್ಡದಾದ ಮತ್ತು ಮುಳ್ಳುಮುಳ್ಳಾದ 
ರುದ್ರಾಕ್ಷಿಗಳು ಧರಿಸಲು ಯೋಗ್ಯವಾದವುಗಳು. 'ಕೀಡೆಗಳಿಂದೆ ಭಿನ್ನಭಿನ್ನವಾದ, 
'ಮುಳ್ಳುರಹಿತವಾದ ರೋಗಬಿದ್ದ. ಹಾಗೂ ಗೋಲಾಕಾರವಲ್ಲದ ರುದಾಕ್ಷಗಳು 
ವರ್ಜ್ಯವಾದವುಗಳು. 


ಇದಲ್ಲದೇ ನೆಲ್ಲಿಕಾಯಿ ಗಾತ್ರದ ರುದ್ರಾಕ್ಷಗಳು ಶ್ರೇಷ್ಠವೆಂದೂ, ಬಾರಿಬೀಜದ 
ಗಾತ್ರದ ರುದ್ರಾಕ್ಷಗಳು ಮಧ್ಯಮವೆಂದೂ, ಕಡಲೇಕಾಳಿನ ಗಾತ್ರದವುಗಳು ಕನಿಷ್ಠವೆಂದು 
ತಿಳಿಯಬೇಕೆಂದು ಆಗಮದಲ್ಲಿ್‌ ಪ್ರತಿಪಾದಿಸಲಾಗಿದೆ. ಮತ್ತು ರುದಾಕ್ಷದಲ್ಲಿ ತಾನಾಗಿಯೇ 
ದಾರ ಪೋಣಿಸುವ ರಂದ್ರ ಉಂಟಾಗಿದ್ದರೆ ಅದು ಶ್ರೇಷ್ಠವೆಂತಲೂ, ಪುರುಷ 
ಪ್ರಯತ್ನದಿಂದ ಛೇದ ಮಾಡಿದ್ದರೆ ಅದು ಮಧ್ಯಮವೆಂತಲೂ" ಹೇಳಲ್ಪಟ್ಟಿದೆ. 
ರುದ್ರಾಕ್ಷ ಸಂಸ್ಕರಣ 

ಶ್ರೇಷ್ಠರಾದ ಗುರು ಅಥವಾ ಮಹಾತ್ಮರು ಸಂಸ್ಕರಿಸಿದ ರುದ್ರಾಕ್ಷಿಗಳನ್ನು 
ಧರಿಸುವುದರಿಂದ ಅವರ ಸಂಸ್ಕಾರದ ಪ್ರಭಾವವು ನಮ್ಮ ಮೇಲೆ ಉಂಟಾಗುವುದು. 
ಅದಕ್ಕಾಗಿ ರುದಾಕ್ಷಿಗಳನ್ನು ಗುರುಗಳಿಂದ ಸಂಸ್ಕರಿಸಿ ಧರಿಸುವುದೇ ಸೂಕ್ತ. ಶ್ರೀಗುರುವು 
ಅದನ್ನು ಶಾಸ್ತ್ರೋಕ್ತ ವಿಧಿಯಿಂದ ಶುದ್ಧಗೊಳಿಸಿದಾಗ ಮಾತ್ರ ರುದ್ದಾಕ್ಷಮಾಲೆಯು 


ರಾಗವು. ಕಾರಣ ಆ ಸಂಸ್ಕರಣ ಕ್ರಮವನ್ನು ಸೂಕ್ಷಾ ಗಮವು 
ಹೀಗೆ ನಿರೂಪಿಸುತ್ತದೆ. 


ಪಂಚಾಮ ತೈಃ ಪಂಚಗವ್ವೆ ರಭಿಷಿಚ್ಯ ಯಥಾವಿಧಿ! 
ಜಪೇತ್‌ ಪಂಚಾಕ್ಷರಂ ಮಂತ್ರಮಷ್ಟೋತ್ತರಸಹಸ ಸಕಮ್‌॥ 
ವರ್ಣಾತ್ಮಕಂ ೫31 ಧ್ಯಾತ್ವಾ ದದ್ಯಾಚ್ಛಿಷ್ಯಾಯ ದೇಶಿಕಃ। 
ಏವಂ ಕೃತ್ತಾಕ್ಷಮಾಲಾಂ pF ಜಪೇನ್ನಿತ್ಕಂ ನ ಧಾರಯೇತ್‌” 
“ಶ್ರೀಗುರುವು ಶಾಸ್ತ್ರೋಕ್ತ ವಿಧಿಯಂತೆ ಪಂಚಾಮೃತಗಳಿಂದ, ಪಂಚಗವ್ಯಗಳಿಂದ 
ಅಕ್ಷಮಾಲೆಗೆ ಅಭಿಷೇಕ ಮಾಡಿ ೧೦೦೮ ಸಲ ಪಂಚಾಕ್ಷರ ಮಂತ್ರವನ್ನು ಪರ್‌ 
ಅನಂತರ ಶಿವಧ್ಯಾನ ಮಾಡಿ ಶಿಷ್ಯನಿಗೆ ಕೊಡಬೇಕು. "ಶ್ರೀಗುರುವಿನ lS 


೭ ಚೆಂಲ.ಕ್ತಿಪಾ.ಪಟಲ ೭, ಶ್ಲೋಕ ಸಂಖ್ಯೆ ೧೪ 

೮. ಚಂ. ಆ.ಕ್ರಿ. ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೯-೧೦ 
೯. ಚಂ. ಆ.ಕ್ರಿ. ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೧೫ 
೧೦. ಸೂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೬೯-೭೦ 


೩೬೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲಭಿಸಿದ ಪರಿಶುದ್ಧವಾದ ಜಪಮಾಲೆಯನ್ನು ಶಿಷ್ಯನು ಪ್ರತಿನಿತ್ಯವೂ ಜಪಕ್ಕೆ 
ಉಪಯೋಗಿಸ ಬತ ಅದನ್ನೇ ಪಾರಮೇಶ್ವರಾಗಮದಲ್ಲಿ — 


ಯಥಾಶಕ್ತ ಹ ರುದ್ರಾಕ್ಷಾನ್‌ ಧಾರಯೇತ್ತಂ ಸ್ವಯಂ ಗುರುಃ 
RES ದೀಕ್ಷಾ ರುದ್ದಾಕ್ಷಭಸ ನೋ" | 


ಸ್ವತಃ ಗುರುವೇ ಶಕ್ತ್ಯಾನುಸಾರವಾಗಿ, ಸಂಪ್ರದಾಯಬದ್ಧವಾಗಿ, ರುದ್ರಾಕ್ಷಿ 
ದೀಕ್ಷೆಯನ್ನಿತ್ತು ಶಿಷ್ಯನಿಗೆ ರುದ್ರಾಕ್ಷಿಗಳನ್ನು ಅನುಗ್ರಹಿಸಬೇಕು ಎಂದು ತಿಳಿಸಿದೆ. ಇದೇ 
ಅಭಿಪ್ರಾಯವನ್ನು ಶ್ರೀ ಚೆನ್ನಬಸವಣ್ಣನವರು- 


ಅಯ್ಯಾ ಕ್ರಿಯಾ ಷಂಷ 

ಚಿದುದ್ರಾಕ್ಷಿಯ ಧರಿಸಿ ಮಂತ್ರಧ್ಯಾನವ ಮಾಡಬೇಕಾದ ನಿಮಿತ್ತ, 
ಪ್ರಥಮದಲ್ಲಿ ರುದ್ರಾಕ್ಷಮಣಿಗಳ ಕ್ರಮವ ಮಾಡದೆ, 

ಅವರು ಹೇಳಿದಂತೆ ಕ್ರಯವ ಕೊಟ್ಟು ಮುಖಭಿನ್ನವಾದುದನುಳಿದು 
ಸ್ವಚ್ಛವಾದ ರುದ್ರಾಕ್ಷಿಗಳ ಶ್ರಿ ಗುರುಲಿಂಗಜಂಗಮದ ಸನ್ನಿಧಿಗೆ ತಂದು 
ವೃತ್ತಸ್ಥಾನದ ಪರಿಯಂತರವು ಧೂಳಪಾದೋದಕವ ಮಾಡಿ, 

ಆ ರುದ್ರಾಕ್ಷಿಯ ಪೂರ್ವಾಶ್ರಯವ ಕಳದು, 

ಲಿಂಗಧಾರಕಭಕ್ತರಿ೦ದ ಗುರುಪಾದೋದಕ ಮೊದಲಾಗಿ 
ಶಿವಪಂಚಾಮೃತದಿಂದ ಇಪ್ಪತ್ತೊಂದು ಪೂಜೆಯ ಮಾಡಿಸಿ 
ಆಮೇಲೆ ಶ್ರೀಗುರುಲಿಂಗಜಂಗಮದ ಪಾದಪೂಜೆಗೆ ಧರಿಸಿ, 
ಆಮೇಲೆ ಲಿಂಗಜಂಗಮಕ್ಕೆ ಸಮರ್ಪಿಸಿ, ಅವರಿಂದ ದಯಚಿತ್ತವ ಪಡೆದು, 
ಶರಣುಹೊಕ್ಕು ಮಹಾಪ್ರಸಾದವಂದು ಬಂಡು 

ಆ ಕರುಣಾಕಟಾಕ್ಷ ಮಾಲೆಗಳ 


ಎಂಬುದಾಗಿ ನೂತನ ರುದ್ರಾಕ್ಷಗಳನ್ನು ತಂದು ಗುರುಲಿಂಗ ಜಂಗಮದ 
ಪಾದೋದಕದಿಂದ ಪರಿಶುದ್ಧಗೊಳಿಸಬೇಕೆಂದು ತಿಳಿಸಿರುವರು. 


ಒಟ್ಟಿನಲ್ಲಿ ಹೊಳಪುಳ್ಳ, ತಾಮ್ರವರ್ಣದ, ಸ್ವಚ್ಛ, ಸದೃಢ. ನೆಲ್ಲಿಕಾಯಿಗಾತ್ರದ, 
ವಿಶಾಲ, ರೋಗರಹಿತ ಹಾಗೂ ಛೇದಯುಕ್ತವಾದ ರುದಾಕ್ಷಿಗಳನ್ನೇ ಧರಿಸಬೇಕು. 
ಇವು ಇನ್ನೊಬ್ಬರಿಂದ ಧರಿಸಲ್ಪಟ್ಟುವುಗಳಾಗಿರಬಾರದು. ಇಂತಹ "`ರುದ್ದಾಕ್ಷಿಗಳನ್ನು 
ಗುರುಲಿಂಗ ಜಂಗಮರ ಪಾದೋದಕದಿಂದ ಪರಿಶುದ್ಧಗೊಳಿಸಿದಾಗ ಮಾತ್ರ ಅವು 


ಧರಿಸಲರ್ಹವಾಗುತ್ತವೆ. 


೧೧. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೨೪ 
೧೨. ey ಬಸವಣ್ಣನವರ ವಸ ಸಂ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೯.೨೦, ಪುಟ 
೨೮೪ 


ರುದಾಕಿ ೩೬೧ 


ಷು 


ರುದ್ರಾಕ್ಷದ ಮುಖಗಳು : 


ರುದ್ರಾಕ್ಷಗಳ ಮೇಲೆ ನೈಸರ್ಗಿಕವಾಗಿ ಉಂಟಾಗಿರುವ ರೇಖೆಗಳನ್ನೇ ರುದ್ರಾಕ್ಷ 
ಮುಖಗಳಂದು ಕರೆಯಲಾಗುತ್ತದೆ.ಇವು ಒಂದರಿಂದ ಹದಿನಾಲ್ಕರವರೆಗೆ ಇವೆ. 
ಚ೦ದ್ರಜ್ಞಾನಾಗಮದಲ್ಲಿ ಎಲ್ಲ ಮುಖದ ರುದ್ರಾಕ್ಷಿಗಳ ಸ್ವರೂಪ, ಅವುಗಳ ಮೂಲದೇವತೆ 
ಹಾಗೂ ಅವುಗಳ ಮಹಿಮೆಯನ್ನು ಪ್ರತಿಪಾದಿಸಲಾಗಿದೆ." 


ಏಕವಕ್ತಂತು ರುದ್ರಾಕ್ಷಂ ಪರತತ್ತ ಎಸರೂಪಕಮ್‌ | 
ತದ್ದಾರಣಾತ್‌ ಪರೇ ತತ್ತೇ ಲೀಯತೇ ವಿಜಿತೇಂದ್ರಿಯಃ 
| ದ್ವಿವಕ್ತಂ ಚೈವ ರುದ್ರಾಕ್ಷಮರ್ಧನಾರೀಶ್ಚರಾತ್ಮಕಮ್‌ | 
ಧಾರಣಾದರ್ಧನಾರೀಶಃ ಪ್ರೀಯತೇ ತಸ್ಯ ನಿತ್ಯಶಃ॥ 
ತ್ರಿವಕ್ತಮನಲಃ ಸಾಕ್ಟಾತ್‌ ಸ್ತೀಹತ್ಯಾಂ ದಹತಿ ಕ್ಷಣಾತ್‌ | 
ತ್ರಿಮಖಂ ಚೈವ ರುದ್ದಾಕ್ಷೆಮಗಿ ತೆಯಮುದಾಹ್ಯ ತಮ್‌ ॥ 
ತದ್ದಾರಣೇನ ಆ ತುಪ್ಯತಿ ಸ್ಫುಟಕಾಮದಃ 
ಚತುರ್ಮುಖಂ ತು ರುದ್ರಾಕ್ಷಂ ಬ್ರಹ್ಮರೂಪಮುದಾಹ್ಯ ತಮ್‌ | 
ಪ೦ಚವಕ್ತಂ ತು ರುದ್ರಾಕ್ಷಂ "ಪಂಚಬ್ರಹ್ಮಸ್ತರೂಪಕಮ್‌' 
ಪಂಚವಕ್ತೆಂ ಸ್ವಯಂ ಬ್ರಹ್ಮ ಬ್ರಹ್ಮಹತ್ಕಾರ. ವ್ಯಪೋಹತಿ | 
ತಸ್ಯ ಧಾಶೆಣಮಾತ್ರೇಣ. ಸ೦ತುಷ್ಠತಿ ವರಾರ್‌ 
ಷಡ್‌ವಕ್ತಂ ತು ರುದ್ರಾಕ್ಷಂ ಕಾರ್ತಿಕೇಯಾಧಿದೈ ವತಮ್‌ | 
ವಿನಾಯೆಕಾಧಿದೈ ವಂ ಚ ದತ್ತೇವಿಘ್ನಂ ಶ್ರಿಯಂ ವರಾನ್‌ 
ಸಪ್ಪವಕ್ಕಂತು ರುದಾಕ್ಷಂ ಸಪ್ತಮಾತ್ರಧಿದೈ ವತಮ್‌ | 
ತದ್ಧಾರೆಣೇನ ಸುಪೀತಾ ಜಯಂ ದದತಿ ಮಾತರಃ 
ಅಷ್ಟವಕ್ತಂ ತು ರುದ್ರಾಕ್ಷಂ ದಿಗಧೀಶಾಧಿದೈ ವತಮ್‌ । 
ವಸ್ಥಷ್ಟಕೆಪ್ರಿಯಂ ಚೈವ 'ಗಂಗಾಪೀತಿಕರಂ ಸಾನ | 
ತದ್ದಾರಣಾದಿಮೇ ಪ್ರೀತಾ ದದತೇ ತಸ ಸ ವಾಂಛಿತಮ್‌ 
ನವವಕ್ಕಂ ತು ರುದ್ರಾಕ್ಷಂ ನವಶಕ್ತ ಧದ ವತಮ್‌ | 
ತಸ್ಯ ಧಾರಣಮಾತ್ರೇಣ. ಪ್ರೀಯಂತೇ ನವಶಕ್ತಯಃ 
ದಶವಕ್ತಂತು ರುದ್ರಾಕ್ಷಂ ಯಮದ ವತಮುದಾಹೃ ತಮ್‌ | 
ತಥಾಸ್ಕೆ' ಪ್ರೀತಿಜನಕ೦. ಧಾರಣೇ ಸ ಸಂಶಯಃ 
ಏಕಾದಶಮುಖಂ ಚಾಕ್ಷಂ ರುದ್ರೈಕಾದಶದೈವತಮ್‌ । 
ತದಿಂದ್ರದೈವತಂ ಪ್ರೋಕ್ತಂ | ಸೌಭಾಗವರ್ಧಮ್‌ 
ರುದ್ರಾಕ್ಷಂ ದ್ವಾದಶಮುಖಂ ಮಹಾವಿಷ್ಣುಸ್ವರೂಪಕಮ್‌। 
ದ್ವಾದಶಾದಿತ್ಯದೈವಂ ಚ ದೇವತಾಪ್ರೀತಿವರ್ಧನಮ್‌ 
ತ್ರಯೋದಶಮುಖಂ ಚಾಕ್ಷಂ ಕಾಮದಂ ಶುದ್ದಿದಂ ಶುಭಮ್‌ | 


೧೩. ಚಂ. ಆ. ಕ್ರಿ ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೨೫-೩೯ 


೩೬೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತಸ್ಯ ಧಾರಣಮಾತ್ರೇಣ ಕಾಮದೇವಃ ಪ್ರಸೀದತಿ 
ಚಿತುರ್ದಶಮುಖಂ ಚಾಕ್ಷಂ ರುದ್ರನೇತ್ರಸಮದ್ಭವಮ್‌ । 
ಸರ್ವವ್ಯಾಧಿಹರಂ ಚೈವ ಸದಾsರೋಗ್ಯಮವಾಷ್ಟುಯಾತ್‌ 
ತನ್ನುಖಂ ರುದಮಿತ್ಕಾಹುಸ್ತದಿಂದುಃ ಸರ್ವದೇವತಾಃ | 
ರುದ್ರಾಕ್ಷದಾರಣಾತ್‌ ಸದ್ಯಃ ಸರ್ವಪಾಪೈಃ ಪ್ರಮುಚ್ಯತೇ॥ 


ಅರ್ಥಾತ್‌ ಒ೦ದು ಮುಖದ ರುದ್ರಾಕ್ಷಿಯು ಪರಶಿವಸ್ತರೂಪವಾದುದು ಇದರ 
ಧಾರಣೆಯಿಂದ ಇಂದ್ರಿಯ ನಿಗ್ರಹವಾಗಿ ಕೊನೆಗೆ ಶಿವಸಾಯುಜ್ಯವು ಪ್ರಾಪ್ತಿಯಾಗಿ 
ಪರತತ್ವದಲ್ಲಿ ಲೀನನಾಗುತ್ತಾನೆ. ಎರಡು ಮುಖದ ರುದ್ರಾಕ್ಷವು ಅರ್ಧನಾರೀಶ್ವರ 
ಸ್ವರೂಪವಾಗಿದ್ದು ಇದರ ಧಾರಣೆಯಿಂದ ಅರ್ಧನಾರೀಶ್ವರನ ಕೃಪೆಯಾಗುವುದು 
ಹಾಗೂ ಗೋಹತ್ಯೆ ಪಾಪವು ನಿವಾರಣೆಯಾಗುವುದು. ಮೂರು ಮುಖದ ರುದ್ರಾಕ್ಷವು 
ಸ ಅಗ್ನಿಯ ಸ್ವರೂಪವಾದುದು ಇದನ್ನು ಧರಿಸುವದರಿಂದ ಅಗ್ನಿ] ದೇವತೆಯು 
ಪ್ರಸನ್ನನಾಗುವನು ಅಲ್ಲದೆ ಸ್ತ್ರೀಹತ್ಯೆ “ಸ Re ಹಾಗೂ 
a ವಿದ್ಯೆಗಳ ಜ್ಞಾನವು” ವರ್ತಿಸುತ್ತದೆ. ನಾಲ್ಕು ಮುಖದ ರುದ್ರಾಕ್ಷವು 
ಚತು ಟ್‌ ಬಹ ಹಸ್ತರೂಪವಾದುದು ಇದರ ದರ್ಶನ ಮತ್ತು ಧಾರಣೆಗಳಿ೦ದ 
ಧರ್ಮ, ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ಚತುರ್ವಿಧ `ಪರುಷಾರ್ಥಗಳು 
ಪ್ರಾಪ್ತಿಯಾಗುತ್ತವೆ. ಐದು ಮುಖದ ರುದ್ದಾಕ್ಷವು ಪಂಚಮುಖವುಳ್ಳ ಸದಾಶಿವನ 
ಸ್ವರೂಪವಾದುದು ಇದರ ಧಾರಣೆಯಿಂದ ಅಭಕ್ಷ್ಯ ಭಕ್ಷಣದಿ೦ದ ಉಂಟಾದ ಪಾಪವು 
ದೂರಾಗುವುದು ಮತ್ತು ಸಕಲ ಮನೋರಥಗಳು ನೆರವೇರುವುದಲ್ಲದೆ ಶಿವಸಾಯುಜ್ಯವು 
ಉಂಟಾಗುವುದು. ಆರು ಮುಖದ ರುದ್ರಾಕ್ಷವು ಷಣ್ಮುಖನ ಸ್ವರೂಪವಾಗಿದ್ದು 
ಇದರ ಧಾರಣೆಯಿಂದ ಅವಿಘ್ನವು ಹಾಗೂ ಸಂಪತ್ತು ಪ್ರಾಪ್ತವಾಗುತ್ತದೆ. ಏಳು 
ಮುಖದ ರುದ್ರಾಕ್ಷಿಯು ಬ್ರಾಹ್ಮಿ ಮಾಹೇಶ್ವರಿ ಮೊದಲಾದ ಸಪ್ತ ಮಾತೃಕೆಯರ 
ಸ್ವರೂಪವಾಗಿದ್ದು ಇದರ ಧಾರಣೆಯಿಂದ ಧನಸಂಪತ್ತು. ಜ್ಞಾನಸಂಪತ್ತು ಹಾಗೂ 
ಜಯ ಲಭಿಸುವುದು. ಎಂಟು ಮುಖದ ರುದ್ರಾಕ್ಷವು ಅಷ್ಟ ದಿಕ್ಲಾಲಕರ ಸ್ವರೂಪವಾದುದು 
ಇದರ ಧಾರಣೆಯಿಂದ ಆಯುಷ್ಯವೃದ್ಧಿ, ಶಿವಸಾಯುಜ್ಯ ಮತ್ತು ಗಂಗಾ ಅನುಗ್ರಹ 
ದೊರೆಯುವುದು. ಒಂಬತ್ತು ಮುಖದ 'ರುದಾಕ್ಷವು ನವಶಕ್ತಿಯರ ಸ್ವರೂಪವಾದುದು 
ಇದರ ಢಾರಣೆಯಿಂದ "ಅನಂತ ಪಾಪಗಳ ನಿವಾರಣೆಯಾಗಿ ಧರಿಸಿದವನು 


ಸರ್ವೇಶ್ವರನಾಗುವನು. ಹತ್ತು ಮುಖದ ರುದ್ರಾಕ್ಷವು ಯಮದೇವನ ಸ್ವರೂಪವಾಗಿದ್ದು 


ಇದರ ಧಾರಣೆಯಿಂದ ಗ್ರಹ, ಯಕ್ಷ, ಪಿಶಾಚ ಮುಂತಾದವುಗಳ ಹೀಡೆಯು ತೊಲಗಿ 
ಮನೋರಥಗಳು ಈಡೇರುತ್ತವೆ. ಹನ್ನೊಂದು ಮುಖದ ರುದ್ರಾಕ್ಷವು ಏಕಾದಶ 
ರುದ್ರರ ಸ್ಪರೂಪವಾಗಿದ್ದು ಈ ರುದಾಕ್ಷದ ಧಾರಣೆಯಿಂದ ವಿಜಯ ಮತ್ತು ಸೌಭಾಗ್ಯಗಳು 


ಪ್ರಾಪ್ತವಾಗುತ್ತವೆ. ಹನ್ನೆರಡು ಮುಖದ ರುದ್ರಾಕ್ಷಿಯು ದ್ವಾದಶ ಸೂರ್ಯರ ಮತ್ತು 


ವಿಷ್ಣುವಿನ ಸ್ವರೂಪವಾದುದು ಇದರ ಧಾರಣೆಯಿಂದ ದೇವತೆಗಳ ಸಂಪ್ರೀತಿ 


ಪ್ರಾಪ್ತವಾಗುವದು. ಹದಿಮೂರು ಮುಖದ ರುದ್ರಾಕ್ಷವು ಕಾಮದೇವನ ಸ್ಟರೂಪವಾಗಿದ್ದು 
ಇದರ ಧಾರಣೆಯಿಂದ ಕಾಮದೇವ ಪ್ರಸನ್ನನಾಗಿ ಅನಂತ ಮಂಗಲಗಳನ್ನು 


ರುದ್ರಾಕ್ಷಿ ೩೬೩ 


ಭೋಗಗಳನ್ನು ನೀಡುವನು. ಹದಿನಾಲ್ಕು ಮುಖದ ರುದ್ರಾಕ್ಷವು ಪರಶಿವಸ್ಟರೂಪದ್ದಾಗಿದ್ದು 
ಇದರ ಧಾರಣೆಯಿಂದ ಸಮಸ ಸರೋಗಗಳು ಮತ್ತು ವರ ದುರಿತಗಳು ದೂರಾಗಿ 
ಸರ್ವ ಸಿದ್ದಿಗಳುಂಟಾಗುತ್ತವೆ. `ಈ ರೀತಿಯಾಗಿ ಏವಿಧ ಮುಖಗಳ ರುದ್ರಾಕ್ಷಿಗಳ 
ಸ್ವರೂಪ ಹಾಗೂ ಮಹಿಮೆಯನ್ನು ಚಂದ್ರಜ್ಞಾನಾಗಮದಲ್ಲಿ ವಿವರಿಸಲಾಗಿದೆ. 


ಇನ್ನು ಯಾವ ಯಾವ ಮುಖದ ರುದ್ರಾಕ್ಷಗಳನ್ನು ಯಾವ ಸ್ಥಾನದಲ್ಲಿ 
ಧರಿಸಬೇಕು ಎಂಬ ವಿಷಯವನ್ನು ಪ್ರತಿಪಾದಿಸುತ್ತ ಆದಯ್ಯನವರು - 
ಏಕಮುಖದ ರುದ್ರಾಕ್ಷಿಯನೊಂದನೇ ಶಿಖಿಯಲ್ಲಿ ಧರಿಸುವುದಯ್ಯಾ. 
ದ್ವಿತ್ರಿದ್ವಾಶಮುಖದ ಮೂರು ಮಣಿಯ ಮೂರ್ದ್ನಿಯಲ್ಲಿ ಧರಿಸುವುದಯ್ಯಾ. 
ಏಕಾದಶಮುಖದ ಮೂವತ್ತಾರು ಮಣಿಯ ಶಿರವ ಬಳಸಿ ಧರಿಸುವುದಯ್ಯಾ. 
ಐದು, ಏಳು, ಹತ್ತುಮುಖದ ರುದ್ರಾಕ್ಷಿಯ 

ಒಂದೊಂದು ದ್ವಿಕರ್ಣದಲ್ಲಿ ಧರಿಸುವುದಯ್ಯಾ 

ಷಡಾಷ್ಟಮುಖದ ದ್ವಾತ್ರಿಂಶತ್‌ ರುದ್ರಾಕ್ಷಿಯ ಕಂಠದಲ್ಲಿ ಧರಿಸುವುದಯ್ಯಾ. 
ಚತುರ್ಮುಖದ ಪಂಚಾಶತ್‌ ರುದ್ರಾಕ್ಷಿಯ ಉರಮಾಲೆಯಾಗಿ ಧರಿಸುವುದಯ್ಯಾ 
ತ್ರಿದಶಮುಖದ ದ್ವಾತ್ರಿಂಶ ರುದ್ರಾಕ್ಷಿಯ ದ್ವಿಬಾಹುಗಳಲ್ಲಿ ಧರಿಸುವುದಯ್ಯಾ 
ನವ ಮುಖದ ಚತುರ್ವಿಂಶ ರುದ್ರಾಕ್ಷಿಯ ದ್ವಿಮಣಿಬ೦ಧದಲ್ಲಿ ಧರಿಸುವುದಯ್ಯಾ. 
ಚತುರ್ದಶಮುಖದ ರುದ್ದಾಕ್ಷಿಯಅಷ್ಟೋತ್ತರಶತವ ಉಪವೀತದಂತೆ ಸ 
ಇಂತರಿದು ಧರಿಸಿದ ಶಿವಮಾಹೇಶ್ವರನ ಹೆಜ್ಜೆ ಹೆಜ್ಜೆಗೆ 
ಅಶ್ಚಮೇಧ ಯಾಗದ ಫಲ ತಪ್ಪದಯ್ಯ ಸೌರಾಷ್ಟ್ರ "ಸೋಮೇಶ್ವರ. 


' ಹೀಗೆ ಯಾವ ಮುಖದ ರುದ್ರಾಕ್ಷಗಳನ್ನು ಎಲ್ಲಿ ಧರಿಸಬೇಕೆಂಬುದರ ಬಗ್ಗೆ 
ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ 
ಮುಖಗಳ ರುದ್ರಾಕ್ಷಗಳು ದೊರೆಯುವುದೇ ಇಲ್ಲ. ದೊರೆತರೂ ಅಷ್ಟೂಂದು ಸಂಖ್ಯೆಯಲ್ಲಿ 
| ದೊರೆಯುವದಿಲ್ಲ ಮತ್ತು ಅವುಗಳ ಬೆಲೆಯೂ ಕೂಡ ಗಗನಚುಂಬಿಯಾದುದು. 
ಆದರೆ ಐದು ಮುಖದ ರುದ್ರಾಕ್ಷಗಳು ಗರಿಷ್ಠ ಪ್ರಮಾಣದಲ್ಲಿ ದೊರೆಯುವವು ಮತ್ತು 
| ಅವುಗಳ ಬೆಲೆಯೂ ಸಾಮಾನ್ಯ ರಿಗೆ ಅನುಕೂಲವಾಗುವಷ್ಟು ಕಡಿಮೆಯಾದುದರಿಂದ 
ನೆಲ್ಲಿಕಾಯಿ ಗಾತ್ರದ ಐದು ಮ ರುದಾಕ್ಷಗಳಲ್ಲಿಯೇ ಆಯಾ ಮುಖದ 
'ರುದ್ರಾಕ್ಷಿಗಳ ಕಲ್ಪನೆಯನ್ನು ಮಾಡಿಕೊಂಡು ಆಯಾ ಅವಯವಗಳಲ್ಲಿ 
ಧರಿಸಿಕೊಳ್ಳಬಹುದು. ಹೀಗೆ ಇಷ್ಟಲಿಂಗ ಪೂಜೆಯಲ್ಲಿ ಐದು ಮುಖದ ರುದ್ರಾಕ್ಷಗಳನ್ನು 
ಧರಿಸಿಕೊಂಡರೂ ಪೂರ್ವೋಕ್ತವಾದ ಫಲಗಳು ಲಭಿಸುವವು. 


ಎಲ್ಲ ಮುಖದ ರುದಾಕ್ಷಿಗಳಲ್ಲಿ ದೋಷನಿವಾರಣಾ ಸಾಮರ್ಥ್ಯವು ಮತ್ತು 
ಇಷ್ಟಾರ್ಥವನ್ನು ಈಡೇರಿಸುವ ಸಾಮರ್ಥ್ಯವು ಇರುವುದರಿಂದ ಯಾರು ಅತ್ಯಂತ 


ಆ 


 ನಿಷ್ಲಾ ಪೂರ್ವಕವಾದ ಭಾವನೆಯಿಂದ ರುದ್ರಾಕ್ಷಿಗಳನ್ನು ಧರಿಸುವರೋ ಅವರು ಅಷ್ಟೇ 


೦ 


ಶ್ರೇಷ್ಠಾತಿಶ್ರೇಷ್ಠವಾದ ಫಲವನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ.. ಅಂತೆಯೇ 


ಅ 


೧೪. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ. ೧, ವಚನ ಸಂಖ್ಯೆ ೮೪೭, ಪುಟ ೨೫೬ 


೩೬೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಬಸವಣ್ಣನವರು ತಮ್ಮ ವಚನದಲ್ಲಿ - 


“ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಪಾವನವು, 

ಅಯ್ಯಾ ಗ, ರುದಾಕ್ಷಿಯೇ ಸರ್ವಕಾರಣವು, 

ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಸಾಧನವು. 

ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿ, 

ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು. 

ಅಯ್ಯಾ ನಿಮ್ಮ ಪಂಚವಕ್ತಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ, 
ಅಯ್ಯಾ ಕೂಡಲಸಂಗಮದೇವಯ್ಯಾ 

ಎನ್ನ ಮುಕ್ತಿಪಥಕ್ಕೆ ಶ್ರೀಮಹಾರುದ್ದಾಕ್ಷಿಯೇ ಸಾಧನವಯ್ಯಾ””” 


ಎಂದು ರುದ್ರಾಕ್ಷಿ ಪುರುಷಾರ್ಥಗಳಲ್ಲಿ ಕೊನೆಯದಾದ ಮೋಕ್ಷದ ಮಾರ್ಗಕ್ಕೆ 
ಸಾಧನವೆಂದು ತಿಳಿಸಿದ್ದಾರೆ. 


ರುದ್ರಾಕ್ಷ ಧಾರಣವಿಧಿ 

ಚಂದ್ರಜ್ಞಾನಾಗಮದಲ್ಲಿ” ರುದ್ರಾಕ್ಷಗಳನ್ನು ಧರಿಸುವ ಸ್ಥಾನವನ್ನು ವಿವರಿಸುತ್ತ 
ಶಿಖೆಯಲ್ಲಿ ಒಂದು, ಶಿರದಲ್ಲಿ ಮೂವತ್ತು ಕೊರಳಲ್ಲಿ ಮೂವತ್ತರಡು, ಎರಡು 
ತೋಳುಗಳಲ್ಲಿ ಹದಿನಾರು ಹದಿನಾರು, ಎರಡೂ ಮಣಿಬಂಧಗಳಲ್ಲಿ ಹನ್ನೆರಡು 
ಹನ್ನೆರಡು, ಎದೆಯಲ್ಲಿ ಐದುನೂರು ರುದ್ರಾಕ್ಷಿಗಳನ್ನು ಧರಿಸಲು ತಿಳಿಸಲಾಗಿದೆ. ಇದಲ್ಲದೆ 
ಕಂಠದಲ್ಲಿ ಎರಡು ಸರ ಮೂರು ಸರ ಐದು ಸರ, ಅಥವಾ ಏಳು ಸರಗಳನ್ನು 
ವಿಕಲವಾಗಿ ಧರಿಸಿಕೊಳ್ಳಲು ತಿಳಿಸಲಾಗಿದೆ. 

ವಚನಸಾಹಿತ್ಯದಲ್ಲೂ ಸಹ ರುದ್ರಾಕ್ಷಗಳನ್ನು ಧರಿಸುವ ಸ್ಥಾನ ಮತ್ತು ಸಂಖ್ಯೆಗಳನ್ನು 
ಇದೇ ರೀತಿಯಾಗಿ ವಿವರಿಸಲಾಗಿದೆ. 

“ಹಸ್ತ ತೋಳು ಉರ ಕಂಠ ಕರ್ಣ ಮಸ್ತಕದಲ್ಲಿ 

ರುದ್ರಾಕ್ಷಿಯ ಧರಿಸಿಪ್ಪ ಸದ್ಭಕ್ತನೆ ರುದ್ರನು ನೋಡಾ. ಅದೆಂತೆಂದಡೆ: 

ಹಸ್ತೇ 'ಜೋರಸಿ ಕಂಠೇ ವಾ ಮಸ್ತಕೇ ವಾಪಿ ಧಾರಯೇತ್‌! 

ಮುಚ್ಕ ತೇ ಸರ್ವಪಾಪೇಭ್ಯಃ ಸ ರುದ್ರೋ ನಾತ್ರ ಸಂಶಯಃ ಇಂತೆಂದುದಾಗಿ, 

ಸಮಸ rE ಕೂಡಲಸಂಗಯ್ಯ ತನ್ನಂತೆ ಮಾಡುವನು” "” 


ಎಂದು ಬಸವಣ್ಣನವರು ರುದ್ರಾಕ್ಷಧಾರಣ ಮಾಡುವುದರಿಂದ ಸಕಲಪಾಪಗಳು ಕಳದು 
ಸಾಕ್ಷಾತ್‌ ಶಿವ ಸ್ಪರೂಪನಾಗುವನೆಂದು ತಿಳಿಸಿದ್ದಾರೆ. ರುದ್ರಾಕ್ಷಧಾರಣೆಯನ್ನು ಕುರಿತು 
ತೋಂಟದ ಸಿದ್ದಲಿ೦ಗಯತಿಗಳು — 


೧೫. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೯೮೩, ಪುಟ ೨೮೬ 
೧೬. ಚಂ. ಆ. ಕ್ರಿ ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೧೮-೨೨ 
೧೭. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೧೪೦೩, ಪುಟ ೩೮೮ 


೨ಎ ೩೬೫% 


ಕ ಜ್ಞಾನಚಕ್ಷುವಿನಲ್ಲಿ ಉದಯವಾದ ರುದ್ರಾಕ್ಷೆಯ 
ಸ್ತ ತೋಳು ಉರ ಕಂಠ ಕರ್ಣ ಮಸ್ತಕದಲ್ಲಿ 

ಸ ಶಿವಶರಣನೇ ರುದನು. 

ಆ ರುದ್ದಾಕ್ಷೆಯ ಜಪಿಸಿದಾತನೇ ಸದ್ಯೋನ್ಮುಕ್ತನು.ಇದು ಕಾರಣ, 

ಅಜ ಹರ ಸುರ ಮನು ಮುನೀಶ್ವರರು 

ಶ್ರೀವಿಭೂತಿ ರುದ್ರಾಕ್ಷಯನೆ ಧರಿಸಿ, ಶಿವಲಿಂಗಾರ್ಚನೆಯ ಮಾಡುತಿಪ್ಪರು; 
ಪ್ರಮಥಗಣ ರುದ್ರಗಣ ಮುಖ್ಯವಾದ ಗಣಾಧೀಶ್ಚರರು 
ವಿಭೂತಿ ರುದ್ರಾಕ್ಷೆಯನೆ ಧರಿಸಿ,ಪ್ರಣವ ಪಂಚಾಕ್ಷರಿಯನೆ ಜಪಿಸಿ, 
ಪ್ರಣವ ಸ್ವರೂಪಿಗಳಾಗುತ್ತಿಪ್ಪರು. 
ನೋಡಿದವರು ಮುಟ್ಟಿದವರು ಧರಿಸಿದವರು ಜಪಿಸಿದವರೆಲ್ಲ 
ಸಕಲ ಪ್ರಪಂಚವನಳಿದು ಪರಶಿವ ಸ್ವರೂಪರಪ್ಪುದು ತಪ್ಪದು ನೋಡ. 
ಇದು ಕಾರಣ, ನಾನು ವಿಭೂತಿ ರುದ್ದಾಕ್ಷೆಯನೆ' ಧರಿಸಿ, 
ಶಿವಲಿಂಗಾರ್ಚನೆಯನೆ ಮಾಡಿ ಪ್ರಣವ ಪಂಚಾಕ್ಷರಿಯನೆ ಜಪಿಸುತ್ತಿದ್ದೆನಯ್ಯ, 


ಅಜ, ಹರ, ಸುರ, ಮನು, ಮುನೀಶ್ಚರರು, ಪ್ರಮಥಗಣ, ರುದ್ರಗಣ, ಗಣಾಧೀಶ್ವರರು. 
ಮೊದಲಾದವರೆಲ್ಲ ರುದ್ರಾಕ್ಷಿಯನ್ನು ಧರಿಸಿ ಪ್ರಣವ ಸ್ವರೂಪಿಗಳಾಗಿದ್ದಾರೆ. ಕಾರಣ 
ರುದ್ರಾಕ್ಷಿ ನೋಡಿದವರು, ಮುಟ್ಟಿದವರು, ಧರಿಸಿದವರು, ಜಪಿಸಿದವರೆಲ್ಲ ಪರಶಿವ 
ಸ್ವರೂಪರಾಗುವರೆಂದು ತಿಳಿಸಿದ್ದಾರೆ. ಈ ರುದ್ರಾಕ್ಷಧಾರಣೆಯ ಮಹಿಮೆಯನ್ನು 
ಉರಿಲಿಂಗಪೆದ್ದಿಗಳು ತಮ್ಮ ವಚನದಲ್ಲಿ ಸುಂದರ ಕಥಾ ಪ್ರಸಂಗದ ಮೂಲಕ 
ವರ್ಣಿಸಿರುವರು. 

ಘನಕ್ಕೆ ಘನ ಮಹಿಮೆಯ ಪಡೆವರೆಲ್ಲರು ರುದ್ರಾಕ್ಷಿಯ ಧರಿಸಿಪುರು, 

ಆ ಮನುಜರು ಮರ್ತ್ಯರಲ್ಲ ನೋಡಿರೆ. 

ಮುನ್ನೊಬ್ಬ ವ್ಯಾಧನು ಶ್ವಾನನ ಕೊರಳಲ್ಲಿ ರುದ್ರಾಕ್ಷಿಯ ಕಟ್ಟಲು 

ಆ ಶ್ವಾನವೂ ರುದ್ರಲೋಕಕ್ಕೆ ಐದಿತೆಂಬುದು ಪುರಾಣಸಿದ್ದ ನೋಡಿರೆ! 

ಅದು ಕಾರಣ, ಶಿಖೆಯಲ್ಲಿ ಒಂದು, ಶಿರದಲ್ಲಿ ಮೂವತ್ತಾರು 

ಗಳದಲ್ಲಿ ಮೂವತ್ತೆರಡು, ಕರ್ಣದ್ದಯದಲ್ಲರಡು 

ಹಾರದಲ್ಲಿ ನೂರೆಂಟು, ತೋಳಿನಲ್ಲಿ ಹದಿನಾರು 

ಕರದಲ್ಲಿ 1 ರಡು, ಜಪದಲ್ಲಿ ಇಪ್ಪತ್ತೆಂಟು 

`ಈ ಕ್ರಮವರಿದು ರುದ್ರಾಕ್ಷಿಯ ಧರಿಸಿದಾತನೆ ರುದನು, 
ಆತನೇ ಸದ್ಯೋನ್ಮುಕ್ತನು, “ಆತನೇ ಇಹಲೋಕ ಪರಲೋಕ ಪೂಜ್ಯನು, 


ಹೀಗೆ ರುದ್ರಾಕ್ಷಧಾರಣೆಯಿಂದ ಶ್ವಾನವೂ ರುದ್ರಲೋಕಕ್ಕೆ PS 
ತಿಳಿಸುತ್ತಾ ರುದ್ರಾಕ್ಷಿಯ ಧರಿಸಿದಾತನು ಸಾಕ್ಷಾತ್‌ ರುದನಾಗಿ, ಇಹಲೋಕ ಪರಲೋಕ 


ಪೂಜನಾಗುವನು ಎಂದು ತಿಳಿಸಿದ್ದಾರೆ. 
Js 


೧೮. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬, ವಚನ ಸಂಖ್ಯೆ ೧೯೫, ಪುಟ ೯೨ 
೧೯. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ. ೧, ವಚನ ಸಂಖ್ಯೆ ೧೩೭೮, ಪುಟ ೪೬೪ 


೩೬೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ರುದ್ರಾಕ್ಷ ಮಾಲೆ ತಯಾರಿಸುವ ಕ್ರಮ: 

ರೇಷ್ಮೆಯ ಅಥವಾ ಹತ್ತಿಯ ಮೂರೆಳೆಯ ಸೂತ್ರದಲ್ಲಿ ರುದ್ರಾಕ್ಷಗಳನ್ನು ಮುಖಕ್ಕೆ 
ಮುಖ, ಬೆನ್ನಿಗೆ ಬೆನ್ನು ಹೊಂದಿಸಿ ಪೋಣಿಸಬೇಕು. ಮಣಿ-ಮಣಿಗಳ ನಡುವೆ 
ಗಂಟುಗಳನ್ನು ಹಾಕಬೇಕು. ಮಣಿ-ಮಣಿಗೆ ಪರಸ್ಪರ ಘರ್ಷಣೆಯಾಗದಂತೆ 
ಪೋಣಿಸಬೇಕು. ಮಣಿಗಳು ಪರಸರ ಘರ್ಷಣೆಯಾದರೆ ಜಪದ ಫಲವು ನಾಶವಾಗುತ್ತದೆ. 
ಜಪಮಾಲೆಯ ಎರಡೂ ಎಳೆಗಳನ್ನು ಜೋಡಿಸಿ, ಎರಡರ ಮಧ್ಯದಲ್ಲಿ "ಮೇರು' 
ಎಂಬ ಹೆಸರಿನ ತಲೆಮಣಿಯೊಂದನ್ನು ಇರಿಸಬೇಕು. ಪ್ರದಕ್ಷಿಣ ಪರಿಕ್ರಮದಂತೆ 
ಮೇರು ಮಣಿಯನ್ನು ಸುತ್ತಿ ಪುನಶ್ಚರಣ ಮಾಡಬೇಕು. 


ರುದ್ದಾಕ್ಷಗಳ ಈ ಮಾಲೆಯನ್ನು ಹೆಣೆಯುವಾಗ ಅವುಗಳೂಂದಿಗೆ “ಮುಕ್ತಾಪ್ರವಾಲ 
ಸಟಿಕರೌಪ್ಯ pe ಡೂರ್ಯಕಾಂಚನ್ಯಃ ಧಾರಯೇದ್ಯಸ್ತು ರುದ್ರಾಕ್ಷನ್‌ ಸ ರುದ್ರೋ 
ನಾತ್ರ ಸಂಶಯ ಎಂಬ ಚಂದ್ರಜ್ಞಾನಾಗಮೋಕ್ತಿಯಂತೆ ಹವಳ ಸ್ಪಟಿಕ ವೈಡೂರ್ಯ 
ಬೆಳ್ಳಿ ಅಥವಾ ಬಂಗಾರಗಳನ್ನು ಸೇರಿಸಿಯೇ ಧರಿಸಕೊಳ್ಳಬಹುದು. ಇಲ್ಲವೇ ರುದಾಕ್ಷಗಳನ್ನು 
ಮಾತ ಧರಿಸಬಹುದು. 


ಈ ವಿಧವಾಗಿ ರುದ್ರಾಕ್ಷಗಳನ್ನು ಆಯಾ ಸ್ಥಾನದಲ್ಲಿ ಧರಿಸಿಕೊಂಡ ಸಾಧಕನು 
ಸದಾಚಾರ ಪಾರಾಯಣನಾಗಿಯೇ ಕಾಲ ಕಳೆಯುತ್ತಿರಬೇಕೆಂದು ಅಂಬಿಗರ 
ಚೌಡಯ್ಯನವರು- 


ಮಸ್ತಕದಲ್ಲಿ ರುದ್ರಾಕ್ಷಿಯಂ ಧರಿಸಿ ಅನ್ಯದೈವದ ಗುಡಿಯ ಹೋಗಲಾಗದು ಶರಣ, 
ಕರಣ೦ಗಗಳಲ್ಲಿ ರುದ್ರಾಕ್ಷಿಯಂ ಧರಿಸಿ 

ಹರನಿಂದೆ, ಗುರುನಿಂದೆಯ ಕೇಳಲಾಗದು ಶರಣ, 

ತೋಳುಗಳಲ್ಲಿ ರುದ್ರಾಕ್ಷಿಯಂ ಧರಿಸಿ ಪರಸತಿಯನಪ್ಪಲಾಗದು ಶರಣ. 
ಮುಂಗೈಯಲ್ಲಿ ರುದ್ರಾಕ್ಷಿಯಂ ಧರಿಸಿ ಅನ್ಯ ರಿಗೆ ಕೈ ಮುಗಿಯಲಾಗದು ಶರಣ. 
ನರೆ ದರಿಸಿದಡೆ ಶ್ರೀ ಕಾಕತಿ” ಅಂತಲ್ಲದಿರ್ದಡೆ 
(ಡ)ಂಬ ಹಗರಣವ ಹೊತ್ತು ಬಂದಂತೆ ಎಂದಾತನಂಬಿಗರ ಚೌಡಯ್ಯ ` 


ಎಂಬುದಾಗಿ ಮಸ್ತಕ ಕಿವಿ, ತೋಳು, ಮುಂಗೈ ಮುಂತಾದ ಅವಯವಗಳಲ್ಲಿ 
ರುದ್ರಾಕ್ಷವನ್ನು ಧರಿಸುವ ಶಿವಭಕ್ತನು ಆಯಾ ಅವಯವಗಳಿಂದುಂಟಾಗುವ 
ದುರಾಚಾರಗಳಿಂದ ದೂರವಾಗಿರಬೇಕು ಎಂದು ಹೇಳಿದ್ದಾರೆ. ಕಾರಣ ಬಾಹ್ಯವಾಗಿ 
ರುದ್ರಾಕ್ಷಿ ಧರಿಸುವದು ಆಡ೦ಬರಕ್ಕಾಗಲೀ, ಪ್ರದರ್ಶನಕ್ಕಾಗಲೀ ಇರದೇ ಅಂತರಂಗದ 
ಅರಿವನ್ನು ಜಾಗೃತಗೊಳಿಸುವ ಸಾಧನವಾಗಬೇಕು. ಹೀಗ ಬಾಹ್ಯ ಮತ್ತು 
ಆಂತರಿಕವೆರಡರಿಂದಲೂ ಸಾಧಕನು ಪವಿತ್ರನಾಗಬೇಕೆಂದು ತಿಳಿಸಿದ್ದಾರೆ. 


೨೦. ಸೂ.ಆ. ಕ್ರಿ ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೬೩-೬೭. 
೨೧. ಚಂ. ಆ. ಕ್ರಿ ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೪೩೬ 
೨೨. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸ ಸಂ. ೧, ವಚನ ಸಂಖ್ಯೆ ೨೨೬, ಪುಟ ೭೩ 


ರುದಾಕ್ಷಿ ೩೬೭ 
ರುದ್ರಾಕ್ಷ ಧಾರಣೆಯ ಫಲ 


ಶ್ರೋತ್ರಿಯಾಯ ಸವತಾಯಾ ಧೇನೋರ್ದಾನೇನ ಯತ್ತಲಮ್‌। 
ತತ್ಸಲಂ ಲಕ್ವಗುಣಿತಂ ದರ್ಶನಾಲ್ಲಭತೇ ನರಃ॥ 

ಪುನಸ್ತು ಕೋಟಗುಣಿತಂ ಫಲಂ ತತ್‌ಸ್ಪರ್ಶನಾದ್‌ ಭವೇತ್‌! 
ತಸ್ಯ ಫೋಟಿಶತಂ ಪುಣ್ಯಂ ಲಭತೇ ಧಾರಣಾನ್ನರಃ a” 


ಎಂದು ಸಾಕೆ ಉಂಟಾಗುವ ಪುಣ್ಯಪ್ರಾಪ್ತಿಯನ್ನು ವರ್ಣಿಸುತ್ತ 
- ಬ್ರಹ್ಮಜ್ಞಾನಿಯಾದವನಿಗೆ ಕರು ಸಮೇತವಾದ ಗೋವಿನ ದಾನ ಮಾಡುವುದರಿಂದ 
ಯಾವ. ಫಲವು ದೊರೆಯುವುದೋ ಅದರ ಲಕ್ಷ ಪಟ್ಟು ಫಲವು ರುದ್ರಾಕ್ಷ ದರ್ಶನದಿಂದ 
ದೊರೆಯುವುದು. ಮತ್ತೆ ಅದರ ಲಕ್ಷ ಕೋಟಿ ಪಟ್ಟು ಫಲವು ರುದ್ದಾಕ್ಷ ಸ್ಪರ್ಶದಿಂದ, 
ಹಾಗೂ ಅದರ ನೂರುಕೋಟಿ 'ಪಟ್ಟು ಪುಣ್ಯವು ರುದ್ರಾಕ್ಷ ಧಾರಣೆಯಿಂದ 
ಪ್ರಾಪ್ತವಾಗುವುದಲ್ಲದೇ ಮಹಾಪಾತಕಗಳ ಮತ್ತು ಪಾಪಕೃತ್ಯಗಳ ದೋಷವು 
ಪರಿಹಾರವಾಗಿ ಅನಂತಪುಣ್ಯದ ಪ್ರಾಪ್ತಿಯಾಗುವ ದು ಎಂದು ಕಳಿಸಲಾಗಿದೆ. ಕಾರಣ 
ರುದ್ರನ ನೇತ್ರದಿಂದ ಉತ್ಪನ್ನ ವಾದ ರುದ್ರಾಕ್ಷಗಳ ಧಾರಣೆಯಿಂದ ಸಾಧಕನಿಗೆ ರುದ್ರನ 
ಕರುಣೆಯು ಪ್ರಾಪ್ತವಾಗಿ ಸ್ಪಸ್ತರೂಪದ "ಅಂದರೆ ನಿಗೂಢವಾದ ಆತ್ಮಸ್ಪರೂಪದ 
ಜ್ಞಾನವುಂಟಾಗಿ ಆ ಆತ್ಮರೂಪವಾದ ರುದ್ರನನ್ನೇ ಸರ್ವತ್ರ ನೋಡುವ ಬುದ ೈಷ್ಟಿಯು 
ಪ್ರಾಪ್ತವಾಗುತ್ತದೆ. ಹೀಗೆ ತಾತ್ವಿಕ ರುದ್ರಾಕ್ಷಿಯ “ಪ್ರತೀಕವಾದ ಭೌತಿಕ ರುದ್ರಾಕ್ಷಗಳನ್ನು 
ಧರಿಸಿದಾಗ ಮಹಾಪಾಪಗಳ ನಾಶವೂ, ಕೋಟಿ ಗೋದಾನಗಳ ಪುಣ್ಯಪ್ರಾಪ್ತಿಯೂ 
ಕೊನೆಗೆ ಮೋಕ್ಷಲಾಭವೂ ಉಂಟಾಗುವುದು. ಅಂತೆಯೇ ಶ್ರೀ ಬಸವಣ್ಣನವರು ಈ 
ರುದ್ರಾಕ್ಷಧಾರಣೆಯ ಫಲವನ್ನು ಕುರಿತು. 

ಅಯ್ಯಾ, ರುದ್ರಾಕ್ಷಿಯಿಂದ ಹರಿದೆನು ಭವಪಾಶ೦ಗಳ, 

ಅಯ್ಯಾ, ರುದ್ರಾಕ್ಷಿಯಿಂದ ಮುರಿದೆನು ತನುಗುಣಾದಿಗಳ, 

ಅಯ್ಯಾ, ರುದಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆಯ, 

ಅಯ್ಯಾ, ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವ. 

ಅಯ್ಯಾ ಕೂಡಲಸಂಗಮದೇವಾ, 
ಶ್ರೀಮಹಾರುದಾಕ್ಷಿಯಿಂದ ಗೆಲಿದೆನಯ್ಯಾ ಸಕಲದುರಿತಂಗಳನು॥ " 


; ಈ ವಿಧವಾಗಿ ರುದ್ರಾಕ್ಷ ಇತ್ತಿನ ಕೊಂಡಾಡಿ ಅದರ ಧಾರಣೆಯಿಂದ 
ದುರಿತಗಳ ನಿವೃತ್ತಿ, ಪುಣ್ಯ ಮತ್ತು ಮೋಕ್ಷದಪ್ರಾಪ್ತಿಯೆಂಬುದನ್ನು ತಿಳಿಸಿದ್ದಾರೆ. 
| ರುದ್ರಾಕ ಕ್ಷಧಾರಣೆಯಿಂದ ವೈಜ್ಞಾನಿಕ ಲಾಭ 


ಆಯುರ್ವೇದ ಶಾಸ್ತ್ರದಲ್ಲಿ ಈ ರುದ್ರಾಕ್ಷವನ್ನು ವಿವಿಧ ವನಸ್ಪತಿಗಳೊಂದಿಗೆ 
ಉಪಯೋಗಿಸುವುದರಿಂದ ಅನೇಕ ರೋಗಗಳ ನಿವಾರಣೆಯಾಗುವವು ಎಂಬುದಾಗಿ 
ಆಯುರ್ವೇದ ವಿಶಾರದರಾದ ಶ್ರೀ ಗುರುದೇವ ಶಿವಾಚಾರ್ಯರು ಪ್ರತಿಪಾದಿಸಿದ್ದಾರೆ. 


೨೩. ಚಂ. ಆ. ಕ್ರಿ. ಪಾ. ಪಟಲ ೭, ಶ್ಲೋಕ ಸಂಖ್ಯೆ ೬,೭ 
೨೪. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೧೦೦೫, ಪುಟ ೨೭೦ 


೩೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ರುದ್ರಾಕ್ಷವನ್ನು ತೊಳೆದ ನೀರಿನಲ್ಲಿ ಉಪ್ಪು ಮಿಶ್ರಣ ಮಾಡಿ ನೀರಿನಿಂದ 
ಬಾಯಿಮುಕ್ಕಳಿಸುವುದರಿ೦ದ ಮುಖಶುದ್ಧಿಯೂ, ರುದ್ದಾಕ್ಷಿದಿ೦ದ ತೇಯಲ್ಪಟ್ಟ ಗಂಧದಲ್ಲಿ 
ಜೇನುತುಪ್ಪ ಸೇರಿಸಿ ಅದನ್ನು ಸೇವಿಸುವುದರಿಂದ ಕಫಜ್ವರ ಬಾಧೆಯ ನಿವಾರಣೆಯೂ 
ಆಗುವುದು ಎಂದು ತಿಳಿಸಿದ್ದಾರೆ.** 

ಶ್ರೀ ಶಂಕರಗೌಡ ಬಿರಾದಾರ್‌ ಅವರು ಬರೆದ “ರುದ್ರಾಕ್ಷಿ” ಎಂಬ ಗ್ರಂಥದಲ್ಲಿ 
ಚರ್ಮರೋಗ, ತಲೆನೋವು, ಮಡಿಬಕ್ಕೆಗಳು, ಮುಖದಲ್ಲಿಯ ಕಲೆಗಳು, ಶರೀರದ 
ದುರ್ಗಂಧ, ಕೂದಲು ಉದುರುವಿಕೆ, ಕೂದಲು ಬಿಳುಪಾಗುವಿಕೆ ಮುಂತಾದ ಅನೇಕ 
ರೋಗಗಳ ಉಪಶಮನಕ್ಕೆ ರುದ್ರಾಕ್ಷ ಸಂಬಂಧವಾದ ಅನೇಕ ಔಷಧಗಳನ್ನು 
ಪ್ರತಿಪಾದಿಸಿರುವರು.** ಇದಲ್ಲದೆ ಆಧುನಿಕ ವಿಜ್ಞಾನಿಗಳು ಕೂಡ ರುದ್ದಾಕ್ಷ ಧಾರಣೆಯಿಂದ 
ಹೃದಯ ದೌರ್ಬಲ್ಯತೆಯನ್ನು, ರಕ್ತದ ಒತ್ತಡವನ್ನು ತಡೆಗಟ್ಟ ಬಹುದೆಂಬುದನ್ನು 
ಸಂಶೋಧಿಸಿರುವರು. ಇದರಿಂದ ರುದ್ದಾಕ್ಷವು ಕೇವಲ ಒಂದು ಧರ್ಮದ ಚಿಹ್ನವಾಗಿರದೆ 
ಅನೇಕ ರೋಗಗಳ ನಿವಾರಣೆಗೆ ಉತ್ತಮ ಔಷಧಿ ಕೂಡ ಆಗಿದೆ ಎಂಬುದು 
ತಿಳಿದುಬರುತ್ತದೆ. ಕಾರಣ ಬಾಹ್ಯವಾಗಿ ರುದ್ರಾಕ್ಷಿ ಧರಿಸುವದು ಆಡ೦ಬರಕ್ಕಾಗಲೀ, 
ಪ್ರದರ್ಶನಕ್ಕಾಗಲೀ ಇರದೇ ಔಷಧಿ ಸತ್ವವುಳ್ಳದ್ದು ಹಾಗೂ ಅಂತರಂಗದ ಅರಿವನ್ನು 
ಜಾಗೃತಗೊಳಿಸುವ ಸಾಧನವೂ ಆಗಿದೆ. 


ಒಟ್ಟಿನಲ್ಲಿ ರುದ್ರಾಕ್ಷಗಳ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ರುದ್ರಾಕ್ಷದ ಉತ್ಪತ್ತಿ, ರುದ್ರಾಕ್ಷಿಗಳ ಮಹಿಮೆ, ರುದ್ರಾಕ್ಷಗಳನ್ನು ಶರೀರದ ಯಾವ 
ಯಾವ ಸ್ಥಾನದಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಧರಿಸಬೇಕು ಹಾಗೂ ರುದ್ರಾಕ್ಷಗಳನ್ನು 
ಧರಿಸುವ ಮುನ್ನ ಅವುಗಳ ಪೂರ್ವಾಶ್ರಯವನ್ನು ಗುರುಗಳಿಂದ ಕಳೆಯಬೇಕು 
ಎ೦ಬ ವಿಷಯಗಳಲ್ಲಿ ಶಿವಾಗಮ ಮತ್ತು ವಚನಗಳಲ್ಲಿ ಸಾಮ್ಯತೆ ಕಂಡುಬರುತ್ತದೆ. 
ಆದರೆ ಧರಿಸಲು ಯೋಗ್ಯವಾದ ರುದ್ರಾಕ್ಷಿಗಳ ವರ್ಣನೆ, ರುದ್ರಾಕ್ಷಿಗಳ ಮುಖಗಳ 
ಭೇದ, ಅವುಗಳ ಸ್ವರೂಪ ದೇವತೆ ಮತ್ತು ಫಲಗಳು ಶಿವಾಗಮದಲ್ಲಿ ವರ್ಣಿಸಲಾಗಿದ್ದು 
ವಚನಗಳಲ್ಲಿ ಈ ವಿವರಣೆ ಕಂಡುಬರುವುದಿಲ್ಲ. ಆದರೆ ಯಾವ ಯಾವ ಮುಖದ 
ರುದ್ರಾಕ್ಷಗಳನ್ನು ಶರೀರದ ಯಾವ ಯಾವ ಸ್ಥಾನದಲ್ಲಿ ಧರಿಸಬೇಕು ಎಂಬ ವಿಷಯವು 
ವಚನಗಳಲ್ಲಿ ವರ್ಣಿತವಾಗಿದ್ದು ಲಭ್ಯವಿರುವ ಶಿವಾಗಮಗಳಲ್ಲಿ ಉಲ್ಲೇಖಿಸಲ್ಪಟ್ಟಿಲ್ಲ. 
ಅಲ್ಲದೇ ಬಾಹ್ಯ ರುದ್ರಾಕ್ಷಧಾರಣೆಯ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಶಿವಾಗಮಗಳಲ್ಲಿ 
ಮಾಡಿದ್ದರೆ, ತಾತ್ತಿಕ ರುದ್ರಾಕ್ಷಧಾರಣೆಯ ಬಗ್ಗೆ ಹೆಚ್ಚಿನ ವರ್ಣನೆಯನ್ನು ವಚನಗಳಲ್ಲಿ 
ಮಾಡಲಾಗಿದೆ. ಹೀಗೆ ರುದ್ರಾಕ್ಷದ ವಿಷಯವನ್ನು ಪ್ರತಿಪಾದಿಸುವಲ್ಲಿ ಶಿವಾಗಮ 
ಮತ್ತು ವಚನಸಾಹಿತ್ಯಗಳು ಕೆಲವು ಸ್ಥೂಲವಾದ ವ್ಯತ್ಯಾಸಗಳನ್ನು ಹೊ೦ದಿರುವುದನ್ನು 
ಕಾಣುತ್ತೇವೆ. 


೨೫. ಶಿ. ತ್ವ ದ. ಪುಟ ೮೫ 
೨೬ ರುದ್ರಾಕ್ಷಿ. ಪುಟ ೫೫-೬೯ (ಅನ್ನದಾನೀಶ್ವರ ಪ್ರಕಾಶನ ಮುಂಡರಗಿ, ೧೯೯೨) 


೫.೧.೮ ಮಂತ್ರ 


ಎಲ್ಲಾ ಧರ್ಮದವರಲ್ಲಿಯೂ ಮಂತ್ರಕ್ಕೆ ಮಹತ್ವದ ಸ್ಥಾನವಿದೆ. ಸಾಧಕನು 
ಪರಿಪೂರ್ಣತೆಯ ಕಡೆಗೆ ಸಾಗುವಲ್ಲಿ ಮಂತ್ರಶಕ್ತಿಯು ಪೂರಕವಾಗಿ ನಿಲ್ಲುತ್ತದೆ. 
ಹಾಗಾಗಿ ಮಂತ್ರದ ಮಹತ್ವವನ್ನು ಎಲ್ಲ ಧರ್ಮಗಳೂ ಒಂದಲ್ಲ ಒಂದು ರೂಪದಲ್ಲಿ 
ಎತ್ತಿ ಹಿಡಿದಿವೆ. ಮಂತ್ರಶಕ್ತಿಯಿಂದ ಪಡೆಯಬಹುದಾದ ಅಲ್ಪಶಕ್ತಿಯ ಸಿದ್ದಿಗಳಿಂದ 
ಹಿಡಿದು, ಅಂತರಂಗದ ಅನ್ವೇಷಣೆಗೆ ದಾರಿದೀಪವಾಗುವ ಮಹಾನ್‌ ಉದ್ದೇಶದವರೆಗೂ 
ಬೆಳೆದು ಬಂದಿರುವ ಮಂತ್ರಗಳ ಶಕ್ತಿಯ ಕುರಿತು ಬಹುಸೂಕ್ಷ್ಮವಾದ ಹಾಗೂ 
ವಿವರವಾದ ವಿವೇಚನೆ ನಮ್ಮ ಧರ್ಮಗಂಥಗಳಲ್ಲಿ ಬೆಳೆದುಬಂದಿದೆ. 


ವೀರಶೈವ ಧಾರ್ಮಿಕ ಆಚರಣೆಗಳಲ್ಲಿಯೂ ಮಂತ್ರದ ಪಾತ್ರ ಪ್ರಧಾನವಾಗಿದೆ. 
ಅಷ್ಟಾವರಣಗಳಲ್ಲಿ ಮಂತ್ರವನ್ನು ಕೊನೆಗೆ ತೆಗೆದುಕೊಂಡರೂ ಸಹ ಅದು ಮೊದಲಿನಿಂದ 
ಕೂನೆಯವರೆಗೂ ಎಲ್ಲ ಹಂತಗಳಲ್ಲಿಯೂ ಕಂಡುಬರುವ ವ್ಯಾಪಕವಾದ ಶಕ್ತಿಯಾಗಿದೆ. 
ಗುರುವಿನ ಮೂಲಕ ಲಿಂಗ ಲಭಿಸುವುದು ಮಂತ್ರ ಪೂರ್ವಕವಾಗಿಯೇ; ಉಪಾಸನೆಯ 
ಮಾರ್ಗವೂ ಮಂತ್ರಮೂಲಕವಾಗಿಯೇ; ಹಾಗೆಯೇ ವಿಭೂತಿ ರುದ್ರಾಕ್ಷಿಗಳ 
ಧಾರಣೆಯಲ್ಲಿ, ಪಾದೋದಕ ಪ್ರಸಾದಗಳ ನಿರ್ವಹಣೆಯಲ್ಲಿ, ಷಟ್‌ಸ್ಥಲ ಸಾಧನೆಯಲ್ಲಿ 
ಮಂತ್ರವೇ ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತದೆ. 

ಮಂತ್ರ ಲಕ್ಷಣ, ಮಂತ್ರ ಸ್ವರೂಪ, ಮಂತ್ರಪಠಣದ ವಿಧಾನ ಹಾಗೂ 
ಮಂತ್ರಮಹಿಮೆಯನ್ನು ಕುರಿತು ವಾತುಲಾಗಮ, ಸೂಕ್ಷ್ಮಾಗಮ, ಪಾರಮೇಶ್ಚರಾಗಮ, 
ಚ೦ದ್ರಜ್ಞಾನಾಗಮಗಳು ಸಾಕಷ್ಟು ನಿರೂಪಿಸಿವೆ. ಆದರೂ ಮಂತ್ರ ಮಹಾತ್ಮೆ ತೀರುವಂತಿಲ್ಲ 
ಎ೦ದು ಪಾರಮೇಶ್ವರಾಗಮವು ತನ್ನ ಹನ್ನೊಂದನೆಯ ಪಟಲದಲ್ಲಿ - 


ಪಂಚಾಕ್ಷರಸ್ಯ ಮಹಾತ್ಮ್ಯ ೦ ವರ್ಷಕೋಟಶತೈ ರಪಿ। 
ನ ಶಕ್ಕಂ ವಿಸ್ತರಾದ್‌ ವಕ್ತುಂ ತಸ್ಮಾತ್‌ ಸಂಕ್ಷೇಪತಃ ಶೃಣು" 


ಅರ್ಥಾತ್‌ ಶತಕೋಟಿ ವರ್ಷವಾದರೂ ಮಂತ್ರದ ಮಹಾತ್ಮೆಯನ್ನು ನಿರೂಪಿಸಲು 

,. ಸಾಧ್ಯವಿಲ್ಲ ಎಂದು ಪರಶಿವನು ಪಾರ್ವತಿಗೆ ಹೇಳಿದ್ದಾನೆ. ಇಂಥ ಮಹತ್ವಪೂರ್ಣವಾದ 

ಮಂತ್ರವು ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿತಗೊ೦ಡ ಬಗೆಯನ್ನು ಸಂಕ್ಷಿಪ್ತವಾಗಿ 
ಚರ್ಚಿಸಲಾಗಿದೆ. 


ಮಂತ್ರದ ಶಾಬ್ದಿಕ ಅರ್ಥ: 


“ಮಂತ್ರ್ಯತೇ ಗುಪ್ತಂ ಪರಿಭಾಷ್ಕತೇ” ಅಥವಾ “ಮಂತ್ರಯತೇ ಗುಪ್ತಂ ಭಾಷತ 
ಇತಿ ಮಂತ್ರಃ” ಎಂಬ ವ್ಯತ್ತತ್ತಿಯಂತೆ ಶ್ರೀಗುರುವು ಶಿಷ್ಕನಿಗೆ ರಹಸ್ಯವಾಗಿ ಉಪದೇಶಿಸುವ 
ಇಷ್ಟದೇವತೆಯ ಹೆಸರೇ ಮಂತ್ರವೆಂದು ಕರೆಯಲ್ಪಡುತ್ತದೆ. 


೧. ಪಾ.ಆ. ಪಟಲ ೧೧ ಶ್ಲೋಕ ಸಂಖ್ಯೆ ೩ 


೩೭೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


'ಮನನಾತ್‌ ತ್ರಾಯತೇ ಇತಿ ಮಂತ್ರಃ” ಎಂಬ ವ್ರತ್ಪತ್ತಿಯಂತೆ ಯಾವುದನ್ನು 
ಮನನ ಮಾಡುವುದರಿಂದ ಸಮರಸ ಉಂಟಾಗುವುದೋ ಅದೇ ಮಂತ್ರವೆಂದು 
ಕರೆಯಲ್ಪಡುತ್ತದೆ. 

ವಾತುಲ ಶುದ್ಧಾಗಮದಲ್ಲಿ ಮಂತ್ರ ಶಬ್ದದ ಅರ್ಥವನ್ನು ಅತ್ಯಂತ ಸರಳವಾಗಿ 
ಮನೋಜ್ಞವಾಗಿ ಹೀಗೆ ವಿವರಿಸಲಾಗಿದೆ. 


ಮನನಂ ಸರ್ವಪಕ್ಟೇಷು ತ್ರಾಣ೦ ಸಂಸಾರಸಾಗರಾತ್‌। 
ಮನನತ್ರಾಣಧರ್ಮಿತ್ವಾತ್‌ ಮಂತ್ರ ಇತ್ಯಭಿಧೀಯತೇ॥ 
ಯಥಾದರಃ ಸ್ವನಾಮ್ನಾ ತು ಜನಃ ಸನ್ನಿಹಿತೋ ಭವೇತ್‌। 
ತಥಾ ಮಂತ್ರಪ್ರಯೋಗೇಣ ತತ್ರ ಸನ್ನಿಹಿತಃ ಶಿವಃ" 


“ಮಂತ್ರವು ಶಿವನ ನೆನಹನ್ನು(ಮನನ) ಉಂಟುಮಾಡುತ್ತದೆ ಮತ್ತು 
ಸಂಸಾರಸಾಗರದಿಂದ ರಕ್ಷಣೆ(ತ್ರಾಣ) ನೀಡುತ್ತದೆ. ಹೀಗೆ ಮನನ ಮತ್ತು ತ್ರಾಣಗಳೆಂಬ 
ಈ ಎರಡು ಧರ್ಮಗಳಿಂದ ಇದು ಮಂತ್ರವೆನಿಸುತ್ತದೆ. ಲೋಕದಲ್ಲಿ ಜನರು ತಮ್ಮ 
ಹೆಸರನ್ನು ಹಿಡಿದು ಕೂಗಿದಾಗ ಪ್ರೀತಿಯಿಂದ ಹೇಗೆ ಹತ್ತಿರ ಬರುವರೋ, ಹಾಗೆ 
ಮಂತ್ರಪ್ರಯೋಗದಿಂದ ಶಿವನು ಹತ್ತಿರನಾಗುತ್ತಾನೆ.” ಎಂದು ಮಂತ್ರದ ಅರ್ಥ 
ಮತ್ತು ಮಹಿಮೆಯನ್ನು ಅತ್ಯಂತ ಸರಳವಾಗಿ ವಿವರಿಸಿದೆ. ಒಟ್ಟಿನಲ್ಲಿ ಯಾವುದನ್ನು 
ಮನನ ಮಾಡುವುದರಿಂದ ಇಷ್ಟದೇವರೊಂದಿಗೆ ಸಮರಸ ಉಂಟಾಗುವುದೋ ಅದೇ 
ಮಂತ್ರ. 


ಮಂತ್ರಗಳ ಸಂಖ್ಯೆ: 
ಹಿಂದೂ ಸಮಾಜದಲ್ಲಿ ದೇವತೆಗಳು ಹೆಚ್ಚು ಹೆಚ್ಚಾಗಿರುವ ಕಾರಣ ಮಂತ್ರಗಳೂ 
ಹೆಚ್ಚಾಗಿದ್ದು, ಏಳು ಕೋಟಿ ಮಂತ್ರಗಳು ನಿರೂಪಿತವಾಗಿವೆ. 


ಪಾರ್ವತಿ ಮತ್ತು ಮಹೇಶ್ವರರ ಸಂವಾದರೂಪದಲ್ಲಿರುವ ಸೂಕ್ಷ್ಮಾಗಮದಲ್ಲಿ 
ಪಾರ್ವತಿಯು ಕೇಳುವ- 


ಮಂತ್ರಾಃ ಕತಿ ವಿಧಾ ಲೋಕೇ ಸಾಧಕಾನಾಂ ಫಲಪ್ರದಾಃ। 
ತೇಷು ಪ್ರಶಸ್ತಾ ದೇವೇಶ ಯಾವಂತಃ ಪ್ರಚರಂತಿ ವೈ!" 


ಅರ್ಥಾತ್‌ “ಈ ಲೋಕದಲ್ಲಿ ಸಾಧಕರಿಗೆ ಫಲವನ್ನು ಕೊಡುವ ಎಷ್ಟು ಬಗೆಯ 
ಮಂತ್ರಗಳಿವೆ? ಅವುಗಳಲ್ಲಿ ಅತ್ಯಂತ ಪ್ರಶಸ್ತವಾದ ಮಂತ್ರಗಳಾವವು?” ಎಂಬ ಪ್ರಶ್ನೆಗೆ 
ಉತ್ತರವಾಗಿ ಮಹೇಶ್ವರನು ಮಂತ್ರಗಳಿಗೆ ಸಂಬಂಧಿಸಿದ ವಿಚಾರವನ್ನು ವಿಸ್ತಾರವಾಗಿ 
ಹೇಳುತ್ತಾನೆ. ಅದರಂತೆ - 


೨. ವಾತುಲಶುದ್ದಾಗವು, ಪಟಲ ೫, ಶ್ಲೋಕ ಸಂಖ್ಯೆ ೮-೯ 
೩. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧ 


ಮಂತ್ರ ೩೭೧ 


ಸಪ್ತಕೋಟಮಹಾಮಂತ್ರಾಃ ವಿದ್ಯಂತೇ ಲೋಕಪಾವನಾಃ 
ಕೇಚಿನ್ನಂತ್ರಾ ವೈಷ್ಣವಾಶ್ಚ ಕೇಚಿಚ್ಛಕ್ಕ್ಕದಿದೇವತಾಸ 
ಕೇಚಿದ್ವೈ ಕ್ಷುದ್ರದೈವತ್ಕಾಃ ಕೇಚಿನ್ನತ್ರತಿಪಾದಕಾಃ॥ 


“ಈ ಲೋಕದಲ್ಲಿ ಏಳು ಕೋಟಿ ಮಂತ್ರಗಳಿವೆ. ಅವುಗಳಲ್ಲಿ ಕೆಲವು ಮಂತ್ರಗಳು 
ಎಷ್ಟುವಿಗೆ, ಮತ್ತೆ ಕೆಲವು ಮಂತ್ರಗಳು ಶಕ್ತಿದೇವತೆಗೆ, ಮತ್ತೆ ಕೆಲವು ಮಂತ್ರಗಳು 
ಕುದದೇವತೆಗಳಿಗೆ ಸಂಬಂಧಿಸಿವೆ. ಇದೇ ರೀತಿಯಾಗಿ ಕೆಲವು ಮಂತ್ರಗಳು ನನಗೆ 
(ಶಿವನಿಗೆ) ಸಂಬಂಧಿಸಿವೆ.” ಎಂದು ಉತ್ತರಿಸಿ - 


ನಗಾನಾ೦ ಹಿ ಯಥಾ ಮೇರುಃ ಸರಸಾಂ ಸಾಗರೋಯಧಾ। 
ಸರಿತಾಂ ಚ ಯಥಾ ಗಂಗಾ ಪಶೂನಾಂ ಗೌರ್ಯಾಥಾ ವರಾ॥ 
ಮಣೀನಾಂ ಕೌಸ್ತುಭೋ ಯದ್ದಲ್ಲೋಹಾನಾಂ ಕಾಂಚನಂ ಯಥಾ। 
ತಥಾ ಪಡಕ್ಷರಪರೋ ಮ ವರಃ ಪ್ರಿಯೇ” 


“ಪರ್ವತಗಳಲ್ಲಿ ಮೇರು, ಸರೋವರಗಳಲ್ಲಿ ಸಾಗರ, ನದಿಗಳಲ್ಲಿ ಗಂಗೆ, ಪ್ರಾಣಿಗಳಲ್ಲಿ 
ಹಸು, ಮಣಿಗಳಲ್ಲಿ ಕೌಸ್ತುಭ, ಲೋಹಗಳಲ್ಲಿ ಚಿನ್ನ ಹೇಗೆ ಶ್ರೇಷ್ಠವೋ ಹಾಗೆ ಮಂತ್ರಗಳಲ್ಲಿ 
'ಷಡಕ್ಷರ ಮಂತ್ರವು ಶ್ರೇಷ್ಠವಾಗಿದೆ. ಇಂತಹ ಶ್ರೇಷ್ಠವಾದ ಷಡಕ್ಷರ ಮಂತ್ರವನ್ನು 
 ಜಪಿಸುವವನು ಮಾನವರಲ್ಲಿ ಶ್ರೇಷ್ಠನು. ಆದ್ದರಿಂದ ಬುದ್ದಿವಂತರು ನಿತ್ಯವೂ ಶ್ರೇಷ್ಠವಾದ 
ಷಡಕ್ಷರ ಮಹಾಮಂತ್ರ ಜಪದಲ್ಲಿ ನಿರತರಾಗಿರುತ್ತಾರೆ.” ಎಂದು ಹೇಳುವ ಮೂಲಕ 
ಮಂತ್ರಗಳಲ್ಲಿ ಷಡಕ್ಷರ ಮಂತ್ರವೇ ಅತ್ಯಂತ ಶ್ರೇಷ್ಠ ಎಂದು ತಿಳಿಸುತ್ತಾ - 


ವೇದಾಃ ಸಾಂಗಾಃ ಪುರಾಣಾನಿ ಮಂತ್ರಾಶ್ಚ ಬಹವಸ್ತಥಾ। 
ಆಗಮಾ ವಿವಿಧಾ ದೇವಿ ಎದ್ಯಾಸ್ಥಾನಾನಿ ಇಂಕಾ ಚ| 
ಪಂಚಾಕ್ಷರೇ ಪ್ರಲೀಯಂತೇ ನಿರ್ಗಚ್ಚ ೦ತಿ ಪುನಸ್ಪತಃ IW 


“ವೇದ (ಬಕ್‌, ಯಜುಸ್‌, ಸಾಮ ಮತ್ತು ಅಥರ್ವ), ವೇದಾ೦ಗಗಳುಶಿಕ್ಟಾ, 
ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತು ಜ್ಯೋತಿಷ್ಯ) ಪುರಾಣಗಳು(ಹದಿನೆಂಟು 
ಆ...) ಉಪಪುರಾಣಗಳು, ನಾನಾ ಬಗೆಯ ಮಂತ್ರಗಳು, ವಿವಿಧಾಗಮಗಳು, 
' ನಾನಾ ವಿದ್ಯೆಗಳು ಇವೆಯೋ ಅವೆಲ್ಲವೂ ಪಂಚಾಕ್ಷರ ಮಂತ್ರದಲ್ಲಿ ಲೀನವಾಗಿವೆ 
(ಅಡಗಿವೆ) ಮತ್ತು ಅದರಿಂದಲೇ ಮರಳಿ ಉದಯಿಸುತ್ತವೆ.” ಆದ್ದರಿಂದ ಪಂಚಾಕ್ಷರ 
ಮಂತ್ರವೊಂದನ್ನು ಜಪಿಸಿದರೆ 'ವೇದ-ವೇದಾಂಗಗಳನ್ನು, ಪುರಾಣ-ಉಪಪುರಾಣ 
ಗಳನ್ನು, ಎಲ್ಲ ಆಗಮಗಳನ್ನು ಅಧ್ಯಯನ ಮಾಡಿದ ಫಲವುಂಟಾಗುತ್ತದೆ ಎಂದು 
ಮಂತ್ರದ ಹರಾಜನ್ನು ತಿಳಿಸಿ, ಈ ಪ್ರಣವಸಹಿತ ಪಂಚಾಕ್ಷರ(ಷಡಕ್ಷರ)ಮಂತ್ರ 


೪. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨ 
೫. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೮೨-೮೩ 
೬ ಸೂ.ಆ. ಕ್ರಿ.ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೭೫ 


೩೭೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಉದ್ಧಾರದ ಕ್ರಮವನ್ನು ಮಹೇಶ್ವರನು ಪಾರ್ವತಿಗೆ ಸೂಕ್ಷ್ಮಾಗವು ಕ್ರಿಯಾಪಾದದ 
ತೃತೀಯ ಪಟಲದಲ್ಲಿ ಹೀಗೆ ಹೇಳುತ್ತಾನೆ: 


ನಮಃ ಪದಂ ವದೇತ್ಪೂರ್ವಂ ಯಾಂತಂ ಶಿವಪದಂ ತತಃ 
ಪ್ರಣವೇನ ಸಮಾಯುಕ್ತಂ ಷಡಕ್ಷರಮಿತಿ ಸ್ಮತಮ್‌॥ 
ವೇದಾಗಮೇಷು ಸರ್ವೇಷು ಸಂಸ್ಥಿತೋಂಯಂ ಮಹಾಮನುಃ 
ಸಮಸ್ತಫಲದಸ್ತಸ್ಮಾಜ್‌ಜ್ಞೇಯೋ ವೈದಿಕತಾಂತ್ರಿಕೈಃ॥ 
ಯಾವಂತಃ ಶಿವಮಂತ್ರಾಃ ಸ್ಯುಃ ಪರಾರ್ಥೈಕಪರಾಃ ಪ್ರಿಯೇ। 
ಷಡಕ್ಷರಸ್ಯ ತೇ ಸರ್ವೇsಪ್ಯರ್ಥಸ್ಯೆ Jವ ಪ್ರಕಾಶಕಾಃ॥ 
ಪ್ರಮಾಣಭೂತಃ ಸರೂ ವೇದೋಕ್ತತ್ಪಾದ್ದಿಶೇಷತಃ। | 
ಪ್ರಣವೇನಯುತೋ ದೇವಿ ಮಂತ್ರರಾಜಃ ಪ್ರಕೀರ್ತಿತಃ 


ಮೊದಲು "ನಮಃ ಪದವನ್ನು ಉಚ್ಚರಿಸಿ, ತರುವಾಯ “ಶಿವಾಯ' ಪದವನ್ನು 
ಉಚ್ಚರಿಸಬೇಕು. ಈ ಮಂತ್ರದಲ್ಲಿ “ನಮಃ ಶಿವಾಯ” ಎಂಬ ಐದು ಅಕ್ಷರಗಳಿರುವುದರಿಂದ 
ಈ "ಮಂತ್ರಕ್ಕೆ ಪಂಚಾಕ್ಷರ ಮಂತವೆಂದು ಹೆಸರು. ಇದೇ ಪಂಚಾಕ್ಷರೀ ಮಂತ್ರಕ್ಕೆ 
KN poe ಪ್ರಣವವನ್ನು ಸೇರಿಸಿದರೆ ಅದು ಷಡಕ್ಷರಮಂತ್ರವೆನಿಸುತ್ತಿದೆ. 


ಪಂಚಾಕ್ಷರ ಮಂತ್ರದಿಂದ ಪರಶಿವನ ಸಕಲರೂಪವಾದ ಪಂಚಬ್ರಹ್ಮ ಸ್ವರೂಪವು 
ಮತ್ತು ಷಡಕ್ಷರ ಮಂತ್ರದಲ್ಲಿರುವ ಓಂಕಾರದಿಂದ ಪರಶಿವನ ನಿಷ್ಕಲ ಸ್ವರೂಪವು 
ವ್ಯಕ್ತವಾಗುತ್ತದೆ. ಆದುದರಿಂದ ಷಡಕ್ಷರ ಮಂತ್ರದಿಂದ ಪರಶಿವನ ಸಕಲ ನಿಷ್ಠಲಗಳೆಂಬ 
1.11: ಗಳು ಪ್ರತಿಪಾದಿಸಲ್ಪಡುತ್ತವೆ. ಕಾರಣ ಈ ಮಹಾಮಂತ್ರವು ಸಮಸ್ತ 
ವೇದಾಗಮಗಳಲ್ಲಿ ನಿರೂಪಿತವಾಗಿದ್ದು, ಎಲ್ಲ ಬಗೆಯ ಫಲಗಳನ್ನು ಕೊಡುತ್ತದೆ. 
ಎಷ್ಟೇ ಬಗೆಯ ಶಿವಮಂತಗಳಿರಲಿ, ಅವು ಬೇರೆ ಬೇರೆ ಅರ್ಥಗಳನ್ನು "ಪ್ರತಿಪಾದಿಸಲಿ 
ಅವುಗಳೆಲ್ಲ ಷಡಕ್ಷರ ಮಂತ್ರದ ಅರ್ಥವನೆ ಬೀ ಹೇಳುತ್ತವೆ. ಓಂ' ಎಂಬ ಪ್ರಣವ 
ಹಿತವಾದ ಈ ಮಹಾಮಂತವು “ಮಂತ್ರರಾಜ” ಎಂಬ ಹೆಸರಿನಿಂದ ಪ ಪ್ರಸಿದ್ಧವಾಗಿದೆ 
ರ. ಪಣವ ಸಹಿತವಾದ ಪಂಚಾಕ್ಷರ (ಷಡಕ್ಷರ) ಮಂತ್ರದ ಉದ್ಧಾರದ ಕ್ರಮವನ್ನು 
ವಿವರಿಸಲಾಗಿದೆ. 


ವಚನದಲ್ಲಿಯೂ ಸಹ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಯಾವುದು? 
ಎ೦ಬ ಬಗ್ಗೆ ಚರ್ಚಿಸಲಾಗಿದ್ದು, ಏಳು ಕೋಟ ಮಹಾಮಂತ್ರ, ಉಪಮಂತ್ರಗಳನ್ನು 
ಚಿತ್ತವ್ಯಾಕುಲವಾಗಿ ಭಜಿಸದಿರಿ' ಎನ್ನುತ್ತಾ ಷಣ್ಮುಖಸ್ವಾಮಿಗಳು - 


ಏಳುಕೋಟಿ ಮಹಾಮಂತ್ರಗಳ, ಉಪಮಂತ್ರ ಕೋಟ್ಯಾನುಕೋಟಿಗಳ 
ಕಲಿತು ತೊಳಲಿ ಬಳಲುವುದೇಕೋ9 
ಭಾಳಾಕ್ಷನ ಮೂಲಮಂತ್ರ ಒಂದೇ ಸಾಲದೇ? 


೭. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೩-೧೬. 


ಮಂತ ೩೬೩೩. 


ಸಕಲವೇದಂಗಳ ಮೂಲವಿದು; ಸಕಲಶಾಸ್ತಂಗಳ ಸ ಸಾರವಿದು 
ಸಕಲಾಗಮಂಗಳ ಅರುಹಿದು; ಸಕಲ ಮರಿತಂಗಳ ಮಾತೆಯಿದು 
ಇಂತಪ್ಪ ಶಿವಮಂತ್ರವೆಂಬ ಸಂಜೀವನವು ಎನ್ನ೦ಗಕ್ಕೆ ಸಂಗಿಸಲಾಗಿ 
ಎನಗೆ 'ಮರಣದ ಭಯ ಹಿಂಗಿತಯ್ಯ ಅಖಂಡೇಶ್ವರಾ 


ಎಂದಿದ್ದಾರೆ. ಬಸವಣ್ಣನವರು “ಅಕಟಕಟಾ ಬೆಡಗು ಬಿನ್ನಾಣವೆಂಬುದೇನೋ? 
ಓಂ ನಮಃಶಿವಾಯ ಎಂಬುದೇ ಮಂತ್ರ ಓಂ ನಮಃಶಿವಾಯ ಎಂಬುದೇ ತಂತ್ರ; 
ನಮ್ಮ ಕೂಡಲಸಂಗಮ ದೇವರ ನೆನೆವುದೇ ಮಂತ್ರ" ಎನ್ನುತ್ತಾರೆ. 


“ಓಂ ನಮಃ ಶಿವಾಯ ಎಂಬುದೇ ವೇದ, 

ಓಂ ನಮಃ ಶಿವಾಯ ಎಂಬುದೇ ಶಾಸ್ತ, 

ಓಂನಮಃಶಿವಾಯ ಎಂಬುದೇ ಪುರಾಣ, 

ಓಂ ನಮಃ ಶಿವಾಯ ಎಂಬುದೇ ಆಗಮ, 

ಓಂ ನಮಃ ಶಿವಾಯ ಎಂಬುದೇ ಸಕಲಕಲೆ 

ಓಂ ನಮಃ ಶಿವಾಯ, ಓಂ ನಮಿ ಶಿವಾಯ ಎಂದೆನಲು ಸರ್ವಜ್ಞ 
ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ” 


ಎ೦ದು ಹೇಳಿ ಸಕಲ ವೇದಗಳಿಗೂ ಶಾಸ್ತ್ರಗಳಿಗೂ, ಆಗಮಗಳಿಗೂ ಮಾತೆಯನಿಸಿದ 
"ಓಂ ನಮಃ ಶಿವಾಯ' ಮಂತ್ರದ ಹಿರಿಮೆ ಮತ್ತು ಮಹತ್ವವನ್ನು ಸ್ಪಷ್ಟಪಡಿಸಿದ್ದಾರೆ. 
ಹೀಗೆ ಮಂತ್ರಗಳಲ್ಲಿ ಪ್ರಣವಸಹಿತ ಪಂಚಾಕ್ಷರಿ ಮಂತ್ರವು ಅತ್ಯಂತ ಶ್ರೇಷ್ಠ ಎಂದು 
ವಚನಗಳಲ್ಲಿಯೂ ಪ್ರತಿಪಾದಿಸಲಾಗಿದೆ. 
ಪಂಚಾಕ್ಷರ ಮಂತ್ರಕ್ಕಿರುವ ಪರ್ಯಾಯ ನಾಮಗಳು 

ಪಂಚಾಕ್ಷರ ಮಂತ್ರಕ್ಕೆ ಮೂಲ, ವಿದ್ಯೆ, ಶಿವ, ಶೈವಸೂತ್ರ ಮತ್ತು ಪಂಚಾಕ್ಷರ 
ಎಂಬ ಐದು ಪರ್ಯಾಯ ಹೆಸರುಗಳನ್ನು ಚ೦ದ್ರಜ್ಞಾನಾಗಮವು ನಿರೂಪಿಸುತ್ತದೆ. 
ಪ್ರಪಂಚದ ಉತ್ಪತ್ತಿಗೆ ಹಾಗೂ ಎಲ್ಲ ಮಂತ್ರಗಳ ಪ್ರಾದುರ್ಭಾವ-ವಿಲಯಗಳಿಗೆ ಈ 
ಮಂತ್ರವೇ ಮೂಲವಾದ್ದರಿಂದ “ಮೂಲಂ” ಎಂಬ ನಾಮವೂ, ಹಾಗೂ ಈ 


 ಮಹಾಮಂತ್ರವನ್ನು ವಿಧಿವತ್ತಾಗಿ ಜಪಮಾಡುವದರಿಂದ ಶಿವ-ಜೀವರ 


`ಐಕ್ಕಬೋಧಕವಾದ ಶುದ್ಧವಿದ್ಯೆಯು ಉದಯವಾಗುತ್ತದೆ. ಇಂತಹ ಎದ್ಕೆಯ ಉದಯಕ್ಕೆ 
ಜ್‌ ಮಂತ್ರಕ್ಕೆ' "ವಿದ್ಯಾ? ಎಂಬುದಾಗಿಯೂ, ಅಲ್ಲದೇ ಈ ಮಂತ್ರದ 
ಮನನದಿಂದ ಟ್‌ ಕಲ್ಯಾಣ ಪರಂಪರೆಯು ಪ್ರಾಪವಾಗುವುದರಿಂದ ಇದಕ್ಕೆ 


"ಶಿವ'(ಮಂಗಳಕರ) ಜಿ ಶಿವನ ಸಂಬಂಧಿಯಾದ ಸರ್ವ ವಿಷಯವು ಈ 


ಗ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂಪುಟ ೯,ವಚನ ಸಂಖ್ಯೆ ೩೩೯ ಪು.೨೦೧ 
ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ಹಚಗಂಪಿನಿ. 
ಸ ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವಚನ ಸಂ. ೧, ವಚನ ಸಂಖ್ಯೆ ೧೩೫.೨, ಪು.೪೪೨. 


೩೭೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಂತ್ರದಲ್ಲಿ ಸೂಕ್ಷ್ಮವಾಗಿ ನಿರೂಪಿತವಾಗಿರುವ ಕಾರಣ ಇದಕ್ಕೆ “ಶೈವ ಸೂತ್ರ” 
ಎ೦ಬ ನಾಮವು ಪ್ರಾಪ್ತವಾಗಿದೆ ಎಂದು ವಿವರಿಸುತ್ತದೆ.” 


ಪ್ರಪಂಚವೆಲ್ಲವೂ ಪಂಚಾಕ ರಮಯವಾಗಿದೆ 
೧೨ ಇ 


ಪಂಚಾಕ್ಷರಗಳು ಲೋಕದಲ್ಲಿ ಪ್ರಸಿದ್ಧವಾಗಿರುವ ಎಲ್ಲ ಪ೦ಚಕಗಳ ಸ್ವರೂಪವಾಗಿದೆ 
ಎ೦ಬುದನ್ನು ಸೂಕ್ಷ್ಮಾಗಮದ ನಾಲ್ಕನೆಯ ಪಟಲದಲ್ಲಿ ನಿರೂಪಿಸಲಾಗಿದೆ- 


ಸರ್ವಾಣಿ ಪಂಚಭೂತಾನಿ ತನ್ಮಾತ್ರಾಣಾಂ ಚ ಪಂಚಕಮ್‌। 

ಜ್ಞಾನೇಂದ್ರಿಯಾಣಿ ಪಂಚಾಪಿ ತಥಾ ಕರ್ಮೇಂದ್ರಿಯಾಣಿ ಚ॥ 

ಪಂಚಬ್ರಹ್ಮಾಣಿ ಕೃತ್ಯಾನಿ ಪಂಚಪಂಚಾತ್ಮಕಾನಿ ಚ | 

ತಾನಿ ಸರ್ವಾಣಿ ಬೋಧ್ಯಾನಿ ಪಂಚವರ್ಣೈರ್ಮಹಾಮನೋಃ॥ 

ಲೋಕೇ ಹಿ ಪಂಚಧಾ ಯಾನಿ ಪ್ರಸಿದ್ಧಾನಿ ವಿಶೇಷತಃ 

ಜ್ಞೇಯಾನಿ ತಾನಿ ಸರ್ವಾಣಿ ಪಂಚಾಕ್ಷರಮಯಾನಿ ಹಿ॥ 

ಏವಂ ಪಂಚಾತ್ಮಕಂ ಸರ್ವಂ ಸುಸೂಕ್ಷ್ಮಂ ಕಥಿತಂ ಶಿವೇ, 

ಧ್ಯೇಯೋ ಮುಮುಕ್ಷುಭಿರ್ನಿತ್ಯಮನೇನ ಮನುನಾ ಶಿವಃ॥ 

“ಪಂಚ ಮಹಾಭೂತಗಳು (ಭೂಮಿ, ನೀರು, ಅಗ್ಲಿ, ವಾಯು, ಆಕಾಶ), 
ಪಂಚತನ್ಮಾತ್ರಗಳು (ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ), ಪಂಚಜ್ಞಾನೇಂದ್ರಿಯಗಳು 
(ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ), ಪಂಚಕರ್ಮೇಂದ್ರಿಯಗಳು (ವಾಕ್‌, 
ಪಾದ, ಪಾಣಿ, ಪಾಯು, ಉಪಸ್ಥ), ಪಂಚಬ್ರಹ್ಮ ಮಂತ್ರಗಳು (ಸದ್ಯೋಜಾತಂ 
ಪ್ರಪದ್ಯಾಮಿ, ವಾಮದೇವಾಯ ನಮೋ, ಅಘೋರೇಭ್ಯೋಥಘೋರೇಭ್ಯೋ, 


ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗ್ರಹ) ಹೀಗೆ ಲೋಕದಲ್ಲಿ ಪ್ರಸಿದ್ಧವಾದ 
ಪಂಚಕ್ಷರಗಳು ಯಾವುವು ಇರುವವೋ ಅವೆಲ್ಲವೂ ಪಂಚಾಕ್ಷರಮಯಗಳಾಗಿವೆ. 
ಅರ್ಥಾತ್‌ ಪಂಚಾಕ್ಷರ ಮಂತ್ರದ ಸ್ವರೂಪವೇ ಆಗಿವೆ. ಮೋಕ್ಬಾಪೇಕ್ಷಿಗಳು ಈ 
ಮಂತ್ರದಿಂದ ಶಿವನನ್ನು ನಿತ್ಯವೂ ಧ್ಯಾನಿಸಬೇಕು ಎಂದು ತಿಳಿಸಲಾಗಿದೆ. 


ವಚನಗಳಲ್ಲಿಯೂ ಸಹ ಪ್ರಣವ ಸಹಿತವಾದ ಪಂಚಾಕ್ಷರ ಮಂತ್ರದಿಂದಲೇ 
ಪ್ರಪಂಚವು ರೂಪುಗೊಂಡಿರುವುದಾಗಿ ನಿರೂಪಿಸಲಾಗಿದೆ. ಸಿದ್ದರಾಮರು ತಮ್ಮ 
ವಚನದಲ್ಲಿ : 

ನಿನ್ನ ನೀ ತಿಳಿದು ನೋಡಿದರೆ ಶಿವಮಯ ಜಗತ್ತು ನೋಡಾ. 

ಓಂಕಾರ ಪ್ರಣವವೆ ಪ್ರಕೃತಿಯಾಗಿ ನಿಂದಿತ್ತು. 

ನಕಾರ ಪ್ರಣವವೇ ಪೃಥ್ವಿಯಾಗಿ ನಿಂದಿತ್ತು 

ಮಕಾರ ಪ್ರಣವವೇ ಉದಕವಾಗಿ ನಿಂದಿತ್ತು. 


೧೧. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೧೭ 
೧೨. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೫೮-೬೧. 


ಮಂತ್ರ 


೩೭೫ 


ಶಿಕಾರ ಪ್ರಣವವೇ ಅಗ್ನಿಯಾಗಿ ನಿಂದಿತ್ತು. 
ವಕಾರ ಪ್ರಣವವೇ ವಾಯುವಾಗಿ ನಿಂದಿತ್ತು. 


. ಯಕಾರ ಪ್ರಣವವೇ ಸರ್ವವಸ್ತು ಆಚರಿಸುವುದಕ್ಕೆ ಆಕಾಶವಾಗಿ ನಿಂದಿತ್ತು. 


ನೆನೆನೆನೆದು ಸುಖಿಯಾದೆನು ಸುಖಿಯಾದೆನು ನೋಡಾ 
ಕಪಿಲಸಿದ್ದಮಲ್ಲಿಕಾರ್ಜುನ ಲಿಂಗವೇ” 


ಎಂದು ಮಂತ್ರದ ಸ್ವರೂಪವನ್ನು ವರ್ಣಿಸಿದ್ದಾರೆ. ಇದನ್ನೇ ಉರಿಲಿಂಗಪೆದ್ದಿಗಳು 
ತಮ್ಮ ವಚನದಲ್ಲಿ ಅಲಂಕಾರಿಕವಾಗಿ ಹೀಗೆ ಹೇಳಿದ್ದಾರೆ 


ಓಂಕಾರವೆಂಬ ವೃಕ್ಷದಲ್ಲಿ ಖಯಗ್ಗೇದ ಯಜುರ್ವೇದ ಸಾಮವೇದ 
ಅಥರ್ವಣ ವೇದಗಳೆಂಬ ನಾಲ್ಕು ಶಾಖೆಗಳು. 

ಅನಂತವೈ ಉಪವೇದಂಗಳೆಂಬ ಉಪಶಾಖೆಗಳು, 

ಶಾಸ್ತ್ರಗಳೆಂಬ ಅಂಕುರ ಪಲ್ಲವ, 

ಪುಶಾಣಂಗಳೆಂಬ ಪುಷಗಳು, ಆಗಮಗಳೆಂಬ ಕಾಯಿ ಬಲಿದು 

ಶ್ರೀ ಪಂಚಾಕ್ಷರಿಯೆಂಬ 'ಮಧುರಪಣ್ಣುಗಳು 

ಅಗಣಿತ ಫಲವನ್ನು ಅನಂತಕಾಲ ಬೋಗಿಸಲು 

ಮತ್ತಂ ಜಿಹ್ನೆಯೊಳಗೆ ಬಂದಿರಲು ಭೋಗಿಸಿ ಸುಖಿಯಹುವುದಲ್ಲದೆ. 
ಇತರ ಎದ್ಕೆಗಳಂಬ ಸಸಿಯ ಸಾಕ್ಸಿಸಲಹಲುಂಟೇ, 
ಉರಿಲಿಂಗಪೆದ್ದಿಪ್ರಿಯ ಎಶ್ವೇಶ್ವರಾ. 

ಪಂಚಾಕ್ಷರಿ ಮಂತ್ರ ಎಲ್ಲಾ ಸ ಸ್ತಗಳ ಸಾರ: ಮಧುರಸದ ಹಣ್ಣು, ಅದನ್ನು 


ಭೋಗಿಸಿ ಸುಖಿಯಾದರೆ ಜಗದ ಮುಂದೆ ಉಳಿದುದೆಲ್ಲಾ ಅಲ್ಲ ಎಂದು 1. 
ಸ್ವರೂಪ ವನ್ನು ಆಗಮದಲ್ಲಿ ಪ್ರತಿಪಾದಿತಗೊಂಡಂತೆಯೇ- ವಚನದಲ್ಲಿಯೂ 
ಸಲಾಗಿದೆ. 


ಪಂಚಾಕ್ಷರೀ ಮಂತ್ರದ ಖುಷಿ, ದೇವತೆ, ಛಂದಸ್ಸು 
` ಶಿವಾಗಮಗಳಲ್ಲಿ ಪಂಚಾಕ್ಷರೀ ಮಂತ್ರದ ಖಷಿ, ದೇವತೆ, ಛಂದಸ್ಸು, ಸ್ಪರ, 


೧೩. 
೧೪. 
೧೫. 


| ಮುಖಾದಿಗಳ ವಿವರಣೆಯನ್ನು ಮಾಡಲಾಗಿದೆ. ಸೂಕ್ಷ್ಮಾಗಮದಲ್ಲಿ ಇ 


ವಾಮದೇವ ಖಮಪಿಃ ಪಂಕ್ಮಿಶ್ಚಂದೋ ದೇವಃ ಶಿವಃ ಪ್ರಭುಃ॥ 
ಬೀಜ೦ ಪ್ರಣವ ಏವ ಸ್ಯಾನ್ನ ಮ ಶಕ್ತಿರುದಾಹೃ ತಾಃ 
ಶಿವಾಯ ಕೀಲಕಂ ಮೋಕ್ಷೇ ವಿನಿಯೋಗಃ ಪ್ರಕೀರ್ತಿತಃ ಕ್ಲ 


ಆಲ್‌ ಸಾಗರದ ಭಯವನ್ನು ನಿವಾರಿಸುವ ಈ ಪಂಚಾಕ್ಷರ ಮಹಾಮಂತ್ರಕ್ಕೆ 
ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೭೪೮, ಪುಟ ೪೯೭ 


ಸಮಗ್ರ ವಚನ ಸಂಪುಟ ೬,ಸಂಕೀರ್ಣ ವಚನ ಸಂ.೧,ವಚನ ಸಂಖ್ಯೆ ೧೩೪೬, ಪುಟ ೪೪೦ 
ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೩-೨೪ 


೩೭೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಾಮದೇವನೇ ಖಷಿ, ಪಂಕ್ಷಿಯೇ ಛಂದಸ್ಸು, ಶ್ರೀ ಸದಾಶಿವನೇ ದೇವತೆ, ಓಂಕಾರವೇ 
ಬೀಜ, ಉಮಯೇ ಶಕ್ತಿ ಮತ್ತು ಶಿವನೇ ಕೀಲಕ ಎಂದು ತಿಳಿಯತಕ್ಕದ್ದು ' ಎಂದು 
ಹೇಳಿ ಮೋಕ್ಷಪ್ರಾಪ್ತಿಗಾಗಿ ಈ ಮಂತ್ರದ ವಿನಿಯೋಗ ಎಂಬುದಾಗಿ ಪ್ರತಿಪಾದಿಸಿ, 
ಸೂಕ್ಷ್ಮಾಗವು, ಚ೦ದ್ರಜ್ಞಾನಾಗಮ, ಪಾರಮೇಶ್ವರಾಗಮಗಳು ಈ ಪಂಚಾಕ್ಷರೀ ಮಂತ್ರದ 
ಪ್ರತಿ ಅಕ್ಷರದ ಯಷ್ಕಾದಿ ವಿಷಯಗಳನ್ನೂ ನಿರೂಪಿಸಿವೆ. ಸೂಕ್ಷ್ಮಾಗಮದಲ್ಲಿ ಪಂಚಾಕ್ಷರೀ : 
ಮಂತ್ರದ ಖಷಿ, ದೇವತೆ, ಛಂದಸ್ಸು ಮುಂತಾದವುಗಳನ್ನು ಕುರಿತು ಹೀಗೆ ಹೇಳಲಾಗಿದೆ... 

ನಕಾರದ ಖಷಿ ಮುಂತಾದವು: ಈ ವರ್ಣದ ಖಷಿ ಗೌತಮ, ದೇವತೆ ನಂದಿ, 
ಗಾಯತ್ರಿ ಛಂದಸ್ಸು, ಸ್ವರ ಉದಾತ್ತ, ಹಳದಿ ಬಣ್ಣ, ಪೂರ್ವ ಮುಖ." 


ಮಕಾರದ ಖಷಿ ಮುಂತಾದುವು: ಯಷಿ ಅತ್ರಿ, ಛಂದಸ್ಸು ಉಷ್ಟಿಕ್‌, ದೇವತೆ 

ರುದ್ರ, ಕೃಷ್ಣ ವರ್ಣ, ಸ್ವರ ಅನುದಾತ್ರ, ದಕ್ಷಿಣ ಮುಖ." 
ಇದಿ ೦) 

ಶಿಕಾರದ ಖುಷಿ ಮುಂತಾದುವು: ಯಷಿ ವಿಶ್ವಾಮಿತ್ರ, ಛಂದಸ್ಸು ಅನುಷ್ಟುಪ್‌, 
ದೇವತೆ ಎಷ್ಟು, ದೂಮ್ರವರ್ಣ, ಸ್ವರ ಉದಾತ್ತ ಮತ್ತು ಪಶ್ಚಿಮ ಮುಖ. 

ವಾಕಾರದ ಖುಷಿ ಮುಂತಾದುವು: ಖಷಿ ಅ೦ಗೀರಸ್‌, ಛ೦ದಸ್ಸು ಬೃಹತೀ, 
ದೇವತೆ ಬ್ರಹ್ಮ ಸ್ವರ ಪ್ರಚಯ, ಸ್ವರ್ಣ ವರ್ಣ ಮತ್ತು ಉತ್ತರಮುಖ. 9೯ 

ಯಕಾರದ ಖುಷಿ ಮುಂತಾದುವು: ಖಷಿ ಭಾರದ್ವಾಜ, ಛಂದಸ್ಸು ಎರಾಟ್‌, 
ದೇವತೆ ಸ್ಕಂದ, ಸ್ವರ ಸ್ಟರಿತ, ರಕ್ತವರ್ಣ ಮತ್ತು ಊರ್ಧ್ವ ಮುಖ. 35 


ಎ೦ದು ಸೂಕ್ಷಾ ಗಮದಲ್ಲಿ ಪ್ರತಿಪಾದಿಸಿದರೆ ಚಂದ್ರಜ್ಞಾನಾಗಮದಲ್ಲಿ ಪಂಚಾಕ್ಷರೀ 
ಮಂತ್ರದ ಯಷಿ, ದೇವತೆ, ಛಂದಸ್ಸು ಮುಂತಾದ ಷೋಡಶರೂಪಗಳ ಬಗ್ಗೆ ಹೀಗೆ 
ಪ್ರತಿಪಾದಿಸಲಾಗಿದೆ. 


ನಕಾರದ ಷೋಡಶರೂಪಗಳು: ಇದರ ವರ್ಣವು ಪೀತ (ಹಳದಿ), ಚತುರ್ಮುಖ 
ಬ್ರಹ್ಮನು ಇದರ ದೇವತೆ, ಸಾವಿತ್ರಿ ಇದರ ಶಕ್ತಿ, ಪೃಥ್ವಿ ಇದರ ಆಧಾರ, ಇದರ ಛಂದ 
ಅನುಷ್ಟುಪ್‌ ಮತ್ತು ಖಷಿ ವಶಿಷ್ಠ, ಪಶ್ಚಿಮ ಮುಖವು ಇದರ ಸ್ಥಾನ ಮತ್ತು 
ಸದ್ಯೋಜಾತನು ಬ್ರಹ್ಮನಾಗಿದ್ದಾನೆ. ವಜ್ರವು ಆಯುಧ, ನಿವೃತ್ತಿ ಕಲೆಯು ಮತ್ತು 
ಗುಣವು ಕಠಿಣ, ಚತುರಾಕಾರ ಚಕ್ರ, ಉರಿಯುವ ಅಗ್ನಿಯಂತೆ ಇದರ ಪ್ರಕಾಶವು, 
ಮನವೆ ಕರಣ ಮತ್ತು ವಾಯು ಪ್ರಾಣವಾಗಿದೆ. ಜ್ಞಾನೇಂದ್ರಿಯವು ಫ್ರಾಣವಾಗಿದೆ.* 


ಮಕಾರದ ಷೋಡಶರೂಪಗಳು: ನೀರಿನಂತೆ ಶ್ವೇತವರ್ಣವು. ಎಷ್ಟು ದೇವತೆ, 


೧೬. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೬. 
೧೭. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೭ 
೧೮. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೮ 
೧೯. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೯ 
೨೦. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೩೦ 
೨೧. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೨೨-೨೫ 


ಮಂತ್ರ ೩೭೭ 


ಶಕ್ತಿ ಲಕ್ಷ್ಮಿಯು ಮತ್ತು ಜಲವೇ ಆಧಾರ, ಛಂದ ತ್ರಿಷ್ಟುಪ್‌, ಯಷಿ ಎಶ್ವಾಮಿತ್ರ, ಸ ಸ್ಥಾನ 
ಉತ್ತರ "ಕ್ತ ಮತ್ತು “ವಾಮದೇವ ಬ್ರಹ್ಮ ಪದ್ಮ ಬಿ ಪ್ರತಿಷ್ಠಾ ಕಲೆಯು, ದವ 
ಸಭಾವವೇ' ಗುಣ "ಮತ್ತು ಅರ್ಧಚಂದ್ರಾಕೃ ತಿಯ ಚಕ್ರವು. ಚಂದ್ರನ೦ತಹ ಪ್ರಕಾಶವು. 
ಬುದ್ಧಿಯು ಕಾರಣ ಮತ್ತು ಅನಾಸ್‌ ಮತ್ತು ಜೀಪ್ಪ ನೈ ಜ್ಞಾನೇಂದ್ರಿಯವಾಗಿದೆ." ನಸ 


ಶಿಕಾರದ ಷೋಡಶರೂಪಗಳು: ಜಿಂಕೆಯಂತಹ ರಕ್ತವರ್ಣ, ರುದ್ರ ದೇವತೆ, 
ಗೌರೀಶಕ್ಕಿ ಮತ್ತು ಆಧಾರ ಅಗ್ನಿ, ಛಂದ ಉಷ್ಣಿಕ, ಖಷಿ ಜಮದಗ್ನಿ, ಸ್ಥಾನ ದಕ್ಷಿಣ 
ವಕ್ತ ಮತ್ತು ಅಘೋರ, ಸ್ವಸ್ತಿಕ ಆಯುಧ, ಎದ್ಯಾಕಲೆಯು, ಗುಣದೀಪಿ ಸಂವಲಿತ, 
ತ್ರಿಕೋಣಾಕಾರ ಚಕ್ರ, ವಿದ್ಯುತ್ತಿನಂತಹ ಪ್ರಕಾಶವು, ಕಾಕ್‌ ಕರಣ, ವ್ಯಾನವಾಯು 
ಮತ್ತು ನೇತ್ರ ಜ್ಞಾನೇಂದ್ರಿಯವಾಗಿದೆ. 6 


ವಾಕಾರದ ಷೋಡಶರೂಪಗಳು: ವಾಯುವಿನಂತೆ ಹರಿತ (ಹಸಿರು) ವರ್ಣ, 
ಈಶ್ವರ ದೇವತೆ, ಅಂಬಿಕೆ ಮಹಾಶಕ್ತಿ ಮತ್ತು ವಾಯು ಆಧಾರ, ಛಂದ ಬೃಹತಿ, 
ಯಷಿ ಕಶ್ಯಪ, ಸ್ಥಾನ ಪೂರ್ವ ವಕ್ತ ಮತ್ತು ಬ್ರಹ್ಮ ತತ್ಪುರುಷ, ಬಿಂದುಸ್ಪರೂಪ 
ಆಯುಧ, ಕಲೆ ಶಾಂತಿ ಮತ್ತು ಗುಣ ಸ್ಪರ್ಶ, ಚಕ್ರ ಷಡಾಕಾರ, ಇಂದ್ರನೀಲ 
ಮಣಿಯಂತಹ ಪ್ರಕಾಶ, ಚಿತ್ರಕರಣ, ಉದಾನ ವಾಯು ಮತ್ತು ಸ್ಪರ್ಶ ಜ್ಞಾನೇಂದ್ರಿಯ.” 


ಯಕಾರದ ಷೋಡಶರೂಪಗಳು: ಆಕಾಶದಂತೆ ನೀಲವರ್ಣ, ಸದಾಶಿವ ದೇವತೆ, 
ಉನ್ಮನೀ ಶಕ್ತಿ ಮತ್ತು ಆಕಾಶವೇ ಆಧಾರ, ಛಂದ ಜಗತಿ, ಖಷಿ ಭರದ್ವಾಜ, ಸ್ಥಾನ 
ಊರ್ಧ್ವಮುಖ ಮತ್ತು ಈಶಾನ ಬ್ರಹ್ಮ ಆಯುಧ ತ್ರಿಶೂಲ, ಶಾಂತ್ಯಾತೀತ ಕಲೆ 
ಮತ್ತು ಗುಣಶೂನ್ಯ, ಚಂದ್ರಮಣಿಯಂಥ ಪ್ರಕಾಶ, ಪ್ರಕೃತಿ ಕರಣ, ರ್‌ 
ಶ್ರೋತ್ರವು ಜ್ಞಾನೇಂದ್ರಿಯ.” ಹೀಗೆ ಪಂಚಾಕ್ಷರದ ಷೋಡಶರೂಪಗಳನ್ನು 
ಚ೦ದ್ರಜ್ಞಾನಾಗಮ ವರ್ಣಿಸಿದೆ. 


ಚಂದಜ್ಞಾನಾಗಮ ಮತ್ತು ಸೂಕ್ಷ್ಮಾಗಮಗಳಲ್ಲಿ ನಿರೂಪಿತವಾಗಿರುವ “ನಮಃ 
ಶಿವಾಯ” ಎಂಬ ಪಂಚಾಕ್ಷರಗಳ ಯಷಿ, ದೇವತೆ, ಛಂದಸ್ಸು ಇತ್ಯಾದಿಗಳಿಗೆ 
ಸಂಬಂಧಿಸಿದಂತೆ ವ್ಯತ್ಯಾಸವು ಕಂಡುಬರುತ್ತದೆ. ಇಂತಹ ವ್ಯತ್ಯಾಸಗಳಿಗೆ 
 ಕಾರಣವೇನೆಂಬುದು ಸ್ಪಷ್ಟವಾಗಿಲ್ಲ. ಆದರೆ ಇವುಗಳನ್ನು ಅಧ್ಯಯನ ಮಾಡಿದ ಸಾಧಕರಿಗೆ 
‘ಯಾವ ಆಗಮದ ಅಬಿಪ್ರಾಯವನ್ನು ಅನುಸರಿಸಬೇಕೆಂಬ ವಿಷಯದಲ್ಲಿ ಸಂದೇಹ 
ಬರುವದು ಸಹಜ. ಅಂತಹ ಸಂದರ್ಭದಲ್ಲಿ ಸಾಧಕರು ಯಾವುದೇ ಗೊಂದಲಕ್ಕೂ 
ಒಳಗಾಗದೆ ಯಾವುದಾದರೂ ಒಂದು ಆಗಮದ ಅಭಿಪ್ರಾಯವನ್ನು ನಿಷ್ಠೆಯಿಂದ 
ಅನುಸರಿಸುವುದು ಒಳ್ಳೆಯದು. 


೨೨. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೨೬-೨೯ 
೨೩. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೩೦-೩೬೩. 
೨೪. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೩೪-೩೭ 
೨೫. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೩೮-೪೧ 


೩೭೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಚನಕಾರರೂ ಸಹ ಓಂಕಾರ ಸಹಿತವಾದ ಪಂಚಾಕ್ಷರಗಳಿಂದ ಕೂಡಿದ ಈ 
ಮಹಾಮಂತ್ರದಲ್ಲಿ ಬ್ರಹ್ಮ ವಿಷ್ಣು, ರುದ್ರ, ಶಕ್ತಿ ಶಿವ ಎ೦ಬ ಅಧಿದೇವತೆಗಳೂ, 
ಪಂಚಭೂತಗಳೂ, ನಾಸಿಕ, ಜಿಹ್ವಾ, ನೇತ್ರ, ಶ್ರವಣ, ತ್ವಚೆ ಎಂಬ ಜ್ಞಾನೇಂದ್ರಿಯಗಳೂ, 
ಸದ್ಯೋಜಾತ, ವಾಮದೇವ, ತತ್ಪುರುಷ ಡಶಾಸಗಳಿಂಬ ಪಂಚಬ್ರಹ್ಮರೂ 
ಅಂತರ್ಗತವಾಗಿರುವುದನ್ನು ತಮ್ಮ ಸುದೀರ್ಪವಾದ ವಚನಗಳಲ್ಲಿ ವರ್ಣಿಸಿದ್ದಾರೆ. 


ನಕಾರವೆ ಪೃಥ್ವಿ; ಮಃಕಾರವೆ ಅಪ್ಪು, ಶಿಕಾರವೆ ಅಗ್ನಿ, ವಾಕಾರವೆ ವಾಯು, 
ಯಕಾರವೆ ಆನ ಓಂಕಾರವೆ ಆತ್ಮಸ್ತ ಸರೂಪ ನೇಡ ಮತ್ತೆ 

ನಕಾರವೆ ಬ್ರಹ್ಮ ಮಃಕಾರವೆ ವಿಷ್ಣು 'ಕಾರವೆ ರುದ, ವಾಕಾರವೆ ಈಶ, 
ಯಕಾರವೆ ಸದಾಶಿವ, ಓಂಕಾರವೆ ಮಹಾತ್ಮನು ನೋಡ.ಮತ್ತೆ 
ಅಂತರ್ಯಾಮಿಯೆ ನಕಾರ, ಚೈತನ್ಯನೆ ಮಃಕಾರ, ಭಾವನೆ ಶಿಕಾರ, . 
ಕರ್ತಾರನೆ ವಾಕಾರ, ಕ್ಷೇತ್ರಜ್ಞನೆ pe ಶಿವನೆ ಓಂಕಾರ ನೋಡ.” 


ಎ೦ದು ಈ ಮಹಾಮಂತ್ರದಲ್ಲಿ ದೇವಾಧಿದೇವತೆಗಳು ಅ೦ತರ್ಗತವಾಗಿರುವುದನ್ನು 
ತಮ್ಮ ಸುದೀರ್ಫ್ಥವಾದ ವಚನಗಳಲ್ಲಿ ವರ್ಣಿಸಿದ್ದಾರೆ. ಹೀಗೆ ಪಂಚಾಕ್ಷರಮಂತ್ರದ 
ಸ್ವರೂಪ, ಖಷಿ, ದೇವತೆ, ಛಂದಸ್ಸು, ಸ್ತರ ಮತ್ತು ಮುಖಾದಿಗಳ ವಿವರಣೆಯನ್ನು 
ಮಾಡಿದ ನಂತರ ಪ್ರಣವದ ಸ್ವರೂಪವನ್ನು. ಪ್ರತ್ನೇಕವಾಗಿ ಆಗಮಗಳಲ್ಲಿ ವರ್ಣಿಸಲಾಗಿದೆ. 


೩” 
ಒಂಕಾರದ ಸ್ವರೂಪ 


ಅಕಾರೋ ದಕ್ಷಿಣೋ ಜ್ಞೇಯೋ ವಾಮಗಃ ಸ್ಯಾದುಕಾರಕಃ ॥ 
ಮಕಾರೋ ಮಧ್ಯಗಃ ಪ್ರೋಕ್ತಸ್ತಿವರ್ಣಃ ಪ್ರಣವೋ ಭವೇತ್‌ 
ತನ್ನದ್ಯೇ ತು ಹಕಾರಃ ಸ್ಯಾತ್‌ ಸಾಕ್ಷಾನ್ನೋಕ್ಷಪ್ರದಃ ಶಿವಃ ॥ 
ಅಕಾರೋ ಬ್ರಹ್ಮಬೀಜಂ ಸ್ಯಾದುಕಾರೋ ವಿಷ್ಣುಬೀಜಕಂ। 
ಮಕಾರೋ ರುದ್ರಬೀಜಂ ಚ ತೇಷಾಂ ದೇಹತ್ಮಕಃ ಶಿವಃ 
ಅಕಾರಃ ಪ್ರಕೃತಿಶ್ಚೈವಮುಕಾರಃ ಪುರುಷಾತ್ಮಕಃ 
ತನ್ನಿಯಂತಾ ಮಕಾರಃ ಸ್ಯಾನ್ನಾದಃ ಸಾಕ್ಟಾತ್ಸದಾಶಿವಃ ॥ 
ಇಚ್ಛಾಶಕ್ತಿರಕಾರಃ ಸ್ಯಾತ್‌ ಕ್ರಿಯಾಶಕ್ತಿರುಕಾರಕಃ 
ಜ್ಞಾನಶಕ್ತಿರ್ಮಕಾರಃ ಸ್ಯಾತ್‌ ನಾದಃ ಸಾಕ್ಟಾತ್ಟರಃ ಶಿವಃ ॥ 
ಅಕಾರೊ ರಕ್ತವರ್ಣಶ್ಚ ಶ್ಯಾಮಲಃ ಸ್ಕಾದುಕಾರಕಃ 
ಮಕಾರಃ ಸಟಿಕಾಭಃ ಸ್ಯಾದರ್ಣಾತೀತಃ ಶಿವಾಕ್ಷರಃ | 
ಅಕಾರೋ ರಾಜಸಃ ಪ್ರೋಕ್ತ ಉಕಾರಸ್ತಾಮಸಾತ್ಮಕಃ 
ಮಕಾರಃ ಸಾತ್ತಿ ಶೋ ಜ್ಞೇಯೋ ನಾದಃ ಸ್ಯಾತ್ತಿಗುಣಾತ್ಮಕಃ | 
ಅಕಾರೋ ಬಹ್ಮರೂಪಃ ಸ್ಕಾದುಕಾರೋ ವಿಷ್ಣುಶೊಪಕಃ। 


೨೬. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ ೨೦೧, ಪುಟ ೯೭ 


ಮಂತ್ರ ೩೭೯ 


ರುದ್ರಾತ್ಮಕೋ ಮಕಾರಃ ಸ್ಕಾದೋಂಕಾರಸ್ತು ಸದಾಶಿವಃ 
ನಾದಃ ಪರಶಿವೋ ಜ್ಞೇಯಃ ಪಂಚದೇವಾತ್ಮಕಃ ಸ್ಮೃತಃ | 
ಅಕಾರಃ ಬಿಂದುರೂಪಂ ಚ ಜಾಗತ ಮಿತಿ ಭಾವಯೇತ್‌! 
ಸ್ಪಪ ಿಸ್ಥಮಥ ಜಾನೀಯಾದುಕಾರಂ ನಾದರೂಪಕಮ್‌ ॥ 
ಸುಷುಪ್ತಿಸ್ಕಂ ಮಕಾರಂ ಚ ಕಲಾರೂಪಂ ವರಾನನೇ। 
ಓಂಕಾರಂ ಶಕ್ತಿರೂಪಂ ಚ ತುರ್ಯಸ್ಥಮಿತಿ ಭಾವಯೇತ್‌ ॥ 
ತುರ್ಯಾತೀತೆಸ್ಥಿತಂ ವಿದ್ಯಾಚ್ಛಿವಂ ಸರ್ವಾತ್ಮಕಂ ಪರಮ್‌। 
ಯೋಗಿನಾಂ ಸಾಧನಮಿದಮೋಮಿತ್ಯೇಕಾಕ್ಷರಂ ಪರಮ್‌ 


ಬಲದ "ಅ'ಕಾರ, ಎಡದ "ಉಕಾರ, ಮಧ್ಯದ "'ಮ'ಕಾರ (ಅ.ಉ.ಮ) ಸೇರಿ 
ಓಂಕಾರ ಪ್ರಣವವಾಗುತ್ತದೆ. ಅದರ ನಡುವೆ "ಹ ಕಾರ. ಹೀಗೆ ಪ್ರಣವಮಂತ್ರ 
ವರ್ಣಾತ್ಮಕವಾಗಿದ್ದು, ಸಾಕ್ಷಾತ್‌ ಮೋಕ್ಷಪ್ರದವೂ ಮಂಗಳಕರವು ಆಗಿದೆ. “ಅ” ಕಾರವೇ 
ಬ್ರಹ್ಮಬೀಜ, "ಉ' ಕಾರವೇ ವಿಷ್ಣುಬೀಜ ಮತ್ತು 'ಮ' ಕಾರವೇ ರುದ್ರಬೀಜವಾಗುಳ್ಳ 
ಈ “ವರ್ಣಗಳಿಗೆ ಶಿವನು ದೇಹಾತ್ಮಕನಾಗಿದ್ದಾನೆ. 'ಅ' ಕಾರ ಪ್ರಕೃತಿ, "ಉ'ಕಾರ 
ಪುರುಷ; ಇವೆರಡರ ನಿಯಂತೃ ಮ' ಕಾರ ಹೀಗ "ಒಲಿ ಚ! ಸಾಕ್ಷಾತ್‌ 
ಸದಾಶಿವನು. ಇಚ್ಛಾಶಕ್ತಿಯೇ ಸ ಕ್ರಿಯಾಶಕ್ತಿಯೇ "ಉ'ಕಾರ; ಜ್ಞಾನಶಕ್ತಿಯ 
"ಮ'ಕಾರ; ನಾದ'ವೇ "ಸಾಕ್ಷಾತ್‌ ಪರಶಿವನು. "ಅಕಾರ ರಕ್ತವರ್ಣ, “ಉ' ಕಾರವು 
ಕೃಷ್ಣವರ್ಣ; 'ಮ' ಕಾರವು ಸಟಿಕವರ್ಣ: ಶಿವಾಕ್ಷರವು ವರ್ಣಾತೀತವಾಗಿದೆ. "ಅ`ಕಾರ 
ರಾಜಸ, “"ಉ'ಕಾರ ತಾಮಸ, 'ಮ'ಕಾರ ಸಾತ್ವಿಕ, 'ನಾದ'ವು ತ್ರಿಗುಣಾತ್ಮಕವಾಗಿದೆ. 
ಬ್ರಹ್ಮರೂಪ "ಅ' ಕಾರ, ಎಷ್ಟುರೂಪ "ಉಕಾರ; *ರುದ್ರರೂಪ "ಮ'ಕಾರ; ಓಂಕಾರವು 
ಸದಾಶಿವಸ್ಥರೂಪವಾದವು. ಹೀಗೆ ಪ್ರಣವವು ಪಂಚದೇವತಾಮಯವಾಗಿದೆ ಎಂದು 
ತಿಳಿಯಬೇಕು. ಜಾಗ್ರತಾವಸ್ಥೆಯಲ್ಲಿ “ಅ' ಕಾರವು ಬಿಂದುರೂಪ : ಸ್ಪಪ್ನಾವಸ್ಥೆಯಲ್ಲಿ 
'ಉ'ಕಾರವು ನಾದರೂಪದಲ್ಲಿರುವುದೆಂದು ಭಾವಿಸಬೇಕು. ಸುಷುಪ್ತಿಯ ಅವಸೆಯಲ್ಲಿ 
'ಮ'ಕಾರವು ಕಲಾರೂಪದಲ್ಲಿ ಮತ್ತು ತುರ್ಯಾವಸ್ಥೆಯಲ್ಲಿ ಓಂಕಾರವು ಶಕ್ತಿರೂಪದಲ್ಲಿ 
ಇರುವದೆಂದು ಭಾವಿಸಬೇಕು. ಸರ್ವಾತ್ಮಕವಾದ ಪರಶಿವವಸ್ತು ತುರ್ಹಾತೀತ 
ಸ್ಥಿತಿಯಲ್ಲಿರುವುದು. “ಓಂ'ಕಾರವೆಂಬ ಒಂದಕ್ಷರವು (ಪ್ರಣವ) ಯೋಗಿಗಳಿಗೆ 'ಧ್ಯಾನ'ದ 
ಶ್ರೇಷ್ಠವಾದ ಸಾಧನವಾಗಿದೆ ಎಂದು ಆಗಮದಲ್ಲಿ "ಓಂಕಾರದ ಸ್ವರೂಪವನ್ನು 
| ವರ್ಣಿಸಲಾಗಿದೆ. 


ವಚನಗಳಲ್ಲಿಯೂ ಈ “"ಓಂ' ಕಾರದ ಉತ್ಪತ್ತಿ ಮತ್ತು ಅದರ ವ್ಯಾಪ್ತಿಯನ್ನು 
ಕುರಿತು ಶರಣರು. ಇದೇ ಬಗೆಯಾಗಿಯೇ ವಿವೇಚಿಸಿದ್ದಾರೆ. 3 


“ನಾಮರೂಪು ಕ್ರಿಯೆಗಳೇನುಯೇನೂ ಇಲ್ಲದ ನಿತ್ಯನಿರಂಜನ ಪರವಸ್ತು 
ತಾನೇ ನಿರಂಜನ ಪ್ರಣವ ನೋಡಾ. ಆ ನಿರಂಜನ ಪರವಸ್ತುವಿನಲ್ಲಿ ಪರಮ 
ಚಿತ್ಕಳೆಯು ಉದಯವಾಗಿ, ಅ ಚಿದ್ರೂಪ ಕಲೆಯೇ ಶುದ್ಧ ಪ್ರಣವವೌಸಿತ್ತು. ನೋಡಾ. 


೨೭. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೭-೧೮ 


೩೮೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆ ಶುದ್ಧ ಪ್ರಣವದಲ್ಲಿ ಚಿತ್ತು, ಆ ಚಿತ್ತೇ ಸಚ್ಚಿದಾನಂದ ಸ್ವರೂಪವುಳ್ಳದಾಗಿ, 


ಚಿತ್‌ಪ್ರಣವವೆನಿಸಿತ್ತು ನೋಡಾ ಅ ಚಿತ್‌ ಪ್ರಣವ ಸ್ವರೂಪವಪ್ಪ ಪರತತ್ವದಲ್ಲಿ ಪರಶಕ್ತಿ 
ಉದಯವಾಯಿತ್ತು ಆ ಪರಾಶಕ್ತಿಯಿಂದ ನಾದಬಿಂದು ಕಳೆಗಳು ಆದವಯ್ಯ ಅಕಾರವೇ 
ನಾದ, ಉಕಾರವೇ ಬಿಂದು ಮಕಾರವೇ ಕಳೆ-ಇಂತೀ ಮೂರಕ್ಕೆ ಪರಾಶಕ್ತಿಯೇ 
ತಾಯಿ. ಇಂತೀ ನಾಲ್ಕು ಒಂದಾದಲ್ಲಿ ಪ್ರಣವವಾಯಿತ್ತಯ್ಯ ಆ ಪ್ರಣಮವೇ 
ಪಂಚಲಕ್ಷಣವಾಯಿತು. ಅದೆಂತೆಂದೊಡೆ ತಾರಕಾಕೃತಿ, ದ೦ಡಕಾಕೃತಿ, ಕು೦ಡಲಾಕೃತಿ, 
ಅರ್ಧ ಚಂದ್ರಾಕೃತಿ, ಬಿ೦ದ್ಹಾಕೃತಿ ಇಂತೀ ಪಂಚ ಆಕೃತಿಯಾಯಿತ್ತಯ್ಯ ತಾರಕಾಕೃತಿಯಲ್ಲಿ 
ನಕಾರ ಜನನ, ದ೦ಡಕಾಕೃತಿಯಲ್ಲಿ ಮಕಾರ ಜನನ, ಕುಂಡಲಾಕೃತಿಯಲ್ಲ ಶಿಕಾರ 
ಜನನ, ಅರ್ಥ ಚ೦ದ್ರಾಕೃತಿಯಲ್ಲಿ ವಕಾರ ಜನನ, ಬಿ೦ದ್ವಾಕೃತಿಯಲ್ಲಿ ಯಕಾರ 
ಜನನ -ಇಂತೀ ಪಂಚ ಪ್ರಣವದಿಂದ ಪಂಚಾಕ್ಷರಂಗಳು ಉತ್ಪತ್ಕವಾದವಯ್ಯ, 
ಪ್ರಣವವೇ ಕೂಡಿ, ಪಂಚಾಕ್ಷರವೆಂದು ಹೇಳಲ್ಪಟ್ಟತ್ತಯ್ಯ ಮಹಾಲಿಂಗ ಗುರುಸಿದ್ದೇಶ್ವರ 
ಪ್ರಭುವೇ” ಎಂದು ಪ್ರಣವದ ಉತ್ಪತ್ತಿ ಮತ್ತು ಪ್ರಣವದಲ್ಲಿ ಪಂಚಾಕ್ಷರಿಯ 
ಜನನವಾಯಿತೆಂದು ನಿರೂಪಣೆ ಮಾಡಿದ್ದಾರೆ. 

: ಹೀಗೆ ಸಾಕ್ಟಾತ್‌ ಪರಶಿವ ಸ್ವರೂಪವಾದ ಪ್ರಣವದಿಂದ ಕೂಡಿದ 
ಪಂಚಾಕ್ಷರಮಂತ್ರವು (ಷಡಕ್ಷರಮಂತ್ರ) ಎಲ್ಲಾ ವಿದ್ಯೆಗಳ, ಎಲ್ಲಾ ತತ್ವಗಳ, ಎಲ್ಲಾ 
ಶಕ್ತಿಗಳ ಸ್ವರೂಪವಾಗಿದೆ ಎ೦ದು ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 
ಷಡಕ್ಷರ ಮಂತ್ರದ ಸ್ವರೂಪ 

ಷಡಕ್ಟರ ಮಂತ್ರವು ಎಲ್ಲಾ ವಿದ್ಯೆಗಳಿಗೆ, ಎಲ್ಲಾ ಮಂತ್ರಗಳಿಗೆ ಆದಿ ಬೀಜವಾಗಿದೆ. 
ವಟ ಬೀಜದಂತೆ ಅತೀ ಸೂಕ್ಷ್ಮವಾಗಿದ್ದರೂ ಮಹಾನ್‌ ಅರ್ಥವುಳ್ಳದ್ದಾಗಿದೆ ಎಂದು 
ಷಡಕ್ಷರ ಮಂತ್ರ ಸ್ವರೂಪವನ್ನು ಸೂಕ್ಷ್ಮಾಗಮದಲ್ಲಿ ವಿಲೋಮವಾಗಿ ವಿವರಿಸಲಾಗಿದೆ. 

"ಯ'ಕಾರವು ಪರಾಶಕ್ತಿಯ ಸ್ವರೂಪ, "ವಾ'ಕಾರವು ಆದಿಶಕ್ತಿಯ ಸ್ಟರೂಪ, 
"ಶಿ'ಕಾರವು ಇಚ್ಛಾಶಕ್ತಿಯ ಸ್ವರೂಪ, "ಮ' ಕಾರವು ಜ್ಞಾನಶಕ್ತಿಯ ಸ್ವರೂಪ, "ನ'ಕಾರವು 
ಕ್ರಿಯಾಶಕ್ತಿಯ ಸ್ವರೂಪ, ಮತ್ತು "ಓಂ'ಕಾರವು ಚಿತ್‌ಶಕ್ತಿಯ ಸ್ವರೂಪದ್ದಾಗಿದೆ.*" 

"ಯ'ಕಾರವು ಶಿವಸಾದಾಖ್ಯ, “ವಾ'ಕಾರವು ಅಮೂರ್ತಸಾದಾಖ್ಯ, "ಶಿ'ಕಾರವು 
ಮೂರ್ತಸಾದಾಖ್ಯ "ಮ'ಕಾರವು ಕರ್ತೃಸಾದಾಖ್ಯ, "ನ'ಕಾರವು ಕರ್ಮಸಾದಾಖ್ಯ 
ಓಂಕಾರವು ಮಹಾಸಾದಾಖ್ಯ ಸ್ವರೂಪವಾಗಿದೆ." "ಯ'ಕಾರವು ಪ್ರಸಾದಲಿಂಗ; 
"ವಾ'ಕಾರವು ಚರಲಿಂಗ; “ಶಿ'ಕಾರವು ಶಿವಲಿಂಗ; “ಮ'ಕಾರವು ಗುರುಲಿಂಗ; “ನ'ಕಾರವು 
ಆಚಾರಲಿಂಗ; ಮತ್ತು ಓಂಕಾರವು ಮಹಾಲಿಂಗವಾಗಿದೆ.* 


೨೮. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ ೧೯೮, 
ಪುಟ ೯೪ 

೨೯. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೪೧ 

೩೦. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೪೨, ೪೩ 

೩೧. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೪೪ 


ಮಂತ್ರ ೩೮೧ 


ಷಡಕ್ಷರ ಮಂತ್ರವು ಐಕ್ಯ, ಶರಣ, ಪ್ರಾಣಲಿಂಗಿ, ಪ್ರಸಾದಿ, ಮಹೇಶ್ವರ, ಭಕ್ತ- 
ಹೀಗೆ ಷಟಸ್ಥಲಾತ್ಮಕವಾಗಿದೆ.* 


ಭಾವ, ಜ್ಞಾನ, ಮನಸ್‌, ನಿರಹಂಕಾರ, ಬುದ್ದಿ, ಚಿತ್ತಗಳೆಂಬ ಭಾವಾದಿಗಳು 

ಷಡಕ್ಷರ ಮಂತ್ರದ ಸ್ಪರೂಪವಾಗಿವೆ* ಎಂದು ಷಡಕ್ಷರ ಮಂತ್ರದ ಸ್ವರೂಪವನ್ನು 
| ವರ್ಣಿಸಲಾಗಿದೆ. ಜಃ ವಿವರಣೆಯನ್ನು ವಚನಗಳೂ ಒಳಗೊಂಡಿದ್ದು ಎ. 

ನಕಾರವೆ ಕ್ರಿಯಾಶಕ್ತಿ, ಮಕಾರವೆ ಜ್ಞಾನಶಕ್ತಿ, ಶಿಕಾರವೆ ಇಚ್ಛಾಶಕ್ತಿ 

ವಾಕಾರವೇ ಆದಿಶಕ್ತಿ ಯಕಾರವೆ ಪರಶಕ್ತಿ, ಓಂಕಾರವೆ ಚೆಚ್ಚಕ್ತಿ, 

ಇಂತಿವು ಮಂತ್ರಶಕ್ತಿಸ್ಸರೂಪವೆಂದರಿವುದು ನೋಡ. ಮತ್ತೆ. 

ನಕಾರವೆ ಕರ್ಮಸಾದಾಖ್ಯ 'ಮಃಕಾರವೆ ಕತ ೈಸಾದಾಖ್ಯ, ಶಿಕಾರವೆ ಮೂರ್ತಸಾದಾಖ್ಯ 

ವಾಕಾರವೆ ಅಮೂರ್ತಸಾದಾಖ್ಯ ಯಕವ ಶಿವಸಾದಾಖ್ಯ, 

ಓಂಕಾರವೆ ಮಹಾಸಾದಾಖ್ಯ ಹ 

ಮತ್ತೆ ನಕಾರವೆ ಪೀತವರ್ಣ, ಮಃಕಾರವೆ ನೀಲವರ್ಣ, ಶಿಕಾರವೆ ಕುಂಕುಮವರ್ಣ, 

ವಾಕಾರವೆ ಶ್ವೇತವರ್ಣ, ಯಕಾರವೆ ಸಟಿಕವರ್ಣ, 

ಓಂಕಾರವೆ ಜ್ಯೋತಿರ್ಮಯ ಸ್ವರೂಪ ನೋಡಾ. 

ಇಂತಿವು ಮ೦ತ್ರಮೂರ್ತಿಯ ವರ್ಣಭೇದವೆಂದರಿವುದಯ್ಯ ಮತ್ತೆ 

ನಕಾರವೆ ಸದ್ಯೋಜಾತಮಂತ್ರಮೂರ್ತಿ, ಮಃಶಾರವೆ ವಾಮದೇವ ಮಂತ್ರಮೂರ್ತಿ, 

ಶಿಕಾರವೆ ಅಘೋರಮಂತ್ರಮೂರ್ತಿ, ವಾಕಾರವೆ ತತುರುಷ ಮಂತ್ರಮೂರ್ತಿ, 

ಯಕಾರವೆ ಈಶಾನ್ಯ ಮಂತ್ರಮೂರ್ತಿ, ಓಂಕಾರವೆ ಮಹಾಮಂತ್ರಮೂರ್ತಿ ನೋಡಾ, 

ಇಂತಿವು ಮಂತ್ರಮೂರ್ತಿಯ ವದನಭೇದವೆಂದರಿವುದು ನೋಡ. 

ಮತ್ತೆ, ನಕಾರವೆ ಸತ್ತು, ಮಃಕಾರವೆ ಚಿತ್ತು, ಶಿಕಾರವೆ ಆನಂದ, 

ವಾಕಾರವೆ ನಿತ್ಯ, ಯಕಾರವೆ ಪರಿಪೂರ್ಣ, 

ಓಂಕಾರವೆ ಸ್‌ ಸ್ವರೂಪವೆಂದರಿವುದಯ್ಯ. 

ಮತ್ತೆ ನಕಾರವೆ ಆಚಾರಲಿಂಗ, ಮಃಕಾರವೆ ಗುರುಲಿಂಗ, ಶಿಕಾರವೆ ಶಿವಲಿಂಗ, 

ವಾಕಾರವೆ ಜಂಗಮಲಿಂಗ, ಯಕಾರವೆ ಪ್ರಸಾದಲಿಂಗ, ಓಂಕಾರವೆ ಮಹಾಲಿಂಗ 
. ಇಂತಿವು ಷಡಕ್ಷರ ಎರಾ ೬ ಹ: 


ಎಂದಿದ್ದಾರೆ. ಇದನ್ನೇ ತಮ್ಮ ಇನ್ನೊಂದು ವಚನದಲ್ಲಿ ತೋಂಟದ ಸಿದ್ಧಲಿಂಗಯತಿಗಳು - 


ಕರ್ಮಾಂಗ ಸ್ವರೂಪನಪ್ಪ ಭಕ್ತನೆ ನಕಾರ. 
ವಿದ್ಯಾಂಗ ಸ್ವರೂಪನಪ್ಪ ಮಾಹೇಶ್ಲರನೆ ಮಃಕಾರ 


೩೨. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೪೫ 
೩೩. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೪೬ 
೩೪. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ ೨೦೦, ಪುಟ೯೬ 


೩೮೨ ಶಿಣಾಗಮಗಳು ಮತ್ತು ವಚನ ಸಾಹಿತ್ಯ 
ಕಾಮಾಂಗ ಸ್ವರೂಪನಪ್ಪ ಪ್ರಸಾದಿಯೇ ಶಿಕಾರ. 
ಯೋಗಾಂಗ ಸ್ಪರೂಪನಪ್ಪ ಪ್ರಾಣಲಿಂಗಿಯ ವಾಕಾರ. 
ಭೂತಾ೦ಗ ಸ್ವರೂಪನಪ್ಪ ಶರಣನೆ ಯಕಾರ. 
ಶಿವಾಂಗ ಸ್ವರೂಪನಪ್ಪ ಐಕ್ಕನೆ ಓಂಕಾರ ನೋಡ,ಮತ್ತೆ 
ನಕಾರವೆ ಸದ್ಭಕ್ತಿ. ಮಃಕಾರವ ನೈಷ್ಠಿಕಾಭಕ್ಕಿ, ಶಿಕಾರವೆ ಅವಧಾನಭಕ್ಕಿ 
ವಾಕಾರವ ಅನುಭಾವಭಕ್ಕಿ, ಯಕ್ಚಾರವೇ ಆನಂದಭಕ್ತಿ, 
ಓಂಕಾರವೆ ಸಮರಸಭಕ್ಕಿ ನೋಡ.” 


ಎಂದು ಆಗಮದಲ್ಲಿ ಪ್ರತಿಪಾದಿತವಾದ ಷಡಕ್ಷರ ಮಂತ್ರ ಸ್ವರೂಪವನ್ನೇ 
ವಚನಗಳಲ್ಲಿಯೂ ಪ್ರತಿಪಾದಿಸಲಾಗಿದೆ. ಅಲ್ಲದೇ ಇಂಥ ಮಹಿಮಾನ್ವಿತವಾದ 
ಮಹಾಮಂತ್ರವನ್ನು ಸತತವಾಗಿ ಪಠಿಸಬೇಕೆಂದು ತಿಳಿಸುತ್ತಾ ಈ ಮಹಾಮಂತ್ರವನ್ನು 
ಶ್ರೀಗುರುವಿನಿಂದ ಪಡೆದರೆ ಮಾತ್ರ ಅದು ಸಿದ್ದಿದಾಯಕವಾಗುವುದೆಂದು ಆಗಮ 
ಮತ್ತು ವಚನಗಳೆರಡೂ ಪ್ರತಿಪಾದಿಸಿವೆ. 


ಶ್ರೀಗುರುವಿನಿಂದ ಪಡೆದ ಮಂತ್ರವೇ ಎಲ್ಲ ಸಾಧನೆ, ಸಿದ್ದಿಗೂ ಮೂಲ 


ಗುರುವಿನ ಅನುಗ್ರಹವಿಲ್ಲದೇ ಮಂತ್ರ ನಿಷ್ಠಲ. ಅದರಲ್ಲಿ ಚೈತನ್ಯವಿರದು, 
ಮಂತ್ರತ್ವವಿರದು. ಅದು ಕೇವಲ ಅಕ್ಷರಗಳ ಸಮೂಹವಾಗಿರುವುದು. ಆದರೆ ಅದೇ 
ಗುರುವಿನಿಂದ ಬ೦ದರೆ ಮಾತ್ರ ಮಂತ್ರವಾಗಿ ಸಫಲವಾಗುವದು. 


“ಸಮಾಹಿತ ಮನಸ್ಸುಳ್ಳ ಸಾಧಕನು ದೀಕ್ಷೆಯ ನಂತರದಲ್ಲಿ ಗುರುವಿನ ಅಪ್ಪಣೆಯ 
ಮೇರೆಗೆ ವಿಧಿಪೂರ್ವಕವಾಗಿ ಸ೦ಕಲ್ಪ ಮಾಡಿ ಪ್ರತಿನಿತ್ಯವೂ ಮಂತ್ರವನ್ನು ಜಪಿಸಬೇಕು” 
ಎ೦ಬ ಚಂದಜ್ಞಾನಾಗಮದ ಉಕ್ತಿಯಂತೆ ಮಂತ್ರದೀಕ್ಷೆಯಾಗದ ಯಾರೂ "ಸಹ ಮಂತ್ರವನ್ನು 
ಜಪಿಸಲು ಅರ್ಹರಲ್ಲ. ಆದುದರಂದ ಮಂತ್ರವನು  ಜಪಿಸುವುದಕ್ಕೆ ಮೊದಲು ಪ್ರತಿಯೊಬ್ಬರೂ 
ಗುರುವಿನಿಂದ ಮಂತ್ರದೀಕ್ಷೆಯನ್ನು ಪಡೆದಿರಲೇಬೇ ಕು ಎಂದು ಪ್ರತಿಪಾದಿಸಿದೆ. 


ತೋಂಟದ ಸಿದ್ದಲಿಂಗಯತಿಗಳು ಇದನ್ನೇ ಸಮರ್ಥಿಸಿ ಶ್ರೀಗುರುವಿನಿಂದ 
ಪಡೆದ ಶಿವಮಂತ್ರವೇ ಎಲ್ಲ ಸಾಧನೆಗೂ ಹಾಗೂ ಸದ್ದಿಗೂ ಮೂಲವೆಂದು ಹೇಳುತ್ತಾ ಹ 
ಶಿವಮಂತ್ರೋಪದೇಶವಿಲ್ಲದಾತನು ಪಕ ತಿಕಾಯನೆನಸಿಕೊಂಬನಯ್ಯಾ ಇದು ಕಾರಣ, 
ಪ್ರಕೃ ತಿಕಾಯವೆಂದು ಜ್ಞಾನಕಾಯವೆಂದು ಎರಡು ಭೇದವಾಗಿಪ್ಪುದಯ್ಯ ಶಿವಮಂತ್ರ 
ದೀಕ್ಷೋಪದೇಶವಾಗಲಾಗಿ ಪ್ರಕೃತಿಕಾಯ ಹೋಗಿ ಜ್ಞಾನಕಾಯವಪ್ಪುದು 'ತಪ್ಪದಯ 
ಎನ್ನು ತ್ತಾರೆ. ಆದುದರಿಂದ ಮಂತ್ರಸಿದ್ದಿಯಾಗಬೇಕಾದರೆ ಗುರುಗಳಿಂದ ಮಂತ್ರದೀಕ್ಷೆಯನ್ನು 
ಪಡದು ಮಂತ್ರದ ಅನುಷ್ಠಾನ ಮಾಡಬೇಕು. 


೩೫. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂಪುಟ ೬, ವಚನ ಸಂಖ್ಯೆ ೨೦೧,ಪುಟ೯೬ 
೩೬. ಚ೦.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೪೮ 
೩೭. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ ೧೯೭, ಪುಟ೯೪ 


ಮಂತ್ರ ೩೮೩ 


ಮಂತ್ರೋಪದೇಶಕ್ಕೆ ಅರ್ಹರು-ಅನರ್ಹರು 


ಪ್ರಣವ ಸಹಿತವಾದ ಈ ಮಹಾಮಂತ್ರೋಪದೇಶಕ್ಕೆ ಯಾರು ಅರ್ಹರು? 
ಯಾರು ಅನರ್ಹರು? ಎ೦ಬುದನ್ನು ಸೂಕ್ಷ್ಮಾಗಮವು ನಿರೂಪಿ ಸಿದೆ. 


ಕಾಂತಾಃ ಸುಶೀಲಾ ಧರ್ಮಿಷ್ಠಾಃ ಸತ್ಯವ್ರತಪರಾಯಣಾಃ। 
ವೇದಮಂತ್ರೈಕನಿರತಾಸ್ಕೇಷಾಂ ಧ್ಯೇಯಃ ಷಡಕ್ಷರಃ॥ 
ಮದೇಕಶರಣಾ ಯೇ ಚ ಮದಾರಾಧನತತ್ಪರಾಃ। 

ಅಪಿ ವೇದವಿರುದ್ದಾಶ್ಚ ತ ಏವಾತ್ರಾಧಿಕಾರಿಣಃ॥ 
ಯೇಷು ಯೇಷು 'ಮಹಾದೇವಿ ಭಕ್ತಿರವ್ಯಾಭಿಚಾರಿಣೀ। 
ಯೋಗ್ಯಾಸ್ತ ಏವ ಮಂತ್ರಸ್ಯ ತ್ರಸ್ಕ ಭಕ್ತಿರೇವಾತ್ರ 2 [1 


“ಶಾಂತಸ್ಪಭಾವದವರು, ಉತ್ತಮಶೀಲವುಳ್ಳವರು, ಧರ್ಮಿಷ್ಟರು, ಸತ್ಯಪ ಪರಾಯಣರು, 
ವೇದಮಂತ ತ್ರಗಳಲ್ಲಿ ಎಶ್ವಾಸವುಳ್ಳವರು, ಈ ಷಡಕ್ಷರ ಮಂತ್ರೋಪದೇಶಕ್ಕೆ ಅರ್ಹರು. 
ಶಿವನಿಗೆ ಶರಣಾಗತರಾಗಿ, ಶಿವನ ಪೂಜೆಯಲ್ಲಿ ನಿರತರಾದವರು ವೇದವಿರೋಧಿ 
| ಗಳಾದರೂ (ವೇದದ ಕರ್ಮಕಾಂಡವನ್ನು ಅಲ್ಲಗಳೆದರೂ) ಈ ಮಂತ್ರೋಪದೇಶಕ್ಕೆ 
' ಅಧಿಕಾರಿಗಳು. ಷಡಕ್ಷರ ಮಂತ್ರೋಪಾಸ ನೆಗೆ ಶಿವನಲ್ಲಿ ನಿಷ್ಠಾಭಕ್ತಿಯಿಂದಿರುವುದೇ 
 ಕಾರಣವಾದ್ದರಿಂದ, ಶಿವನಲ್ಲಿ ಅಚಲವಾದ ಭಕ್ತಿಯುಳ್ಳವರೂ ಈ ಮಂತ್ರೋಪದೇಶಕ್ಕೆ 
ಅರ್ಹರು.” "ಎಂದು ತಿಳಿಸಲಾಗಿದೆ. 


ಮಂತ್ರೋಪದೇಶಕ್ಕೆ ಅನರ್ಹರು 


ಕೃತಘ್ನಾಃ ಪಾಪಿನೋ ಯೇ ಚ ವೇದಮಂತ್ರಬಹಿಷ್ಟತಾಃ। 
ಶ್ರದ್ಧಾಮತಿವಿಹೀನಾಶ್ಚ ದೇಯಸ್ಕೇಷಾಂ ನ ಜಾತುಚಿತ್‌। 
ವೈದಿಕಾ ಅಪ (ಭಕ್ತಾಶ್ವೇದನ 'ದೇವಾರ್ಚನಾಪರಾಃ 
ಅನ್ಯಲಾಂಛನಯುಕ್ತಾಶ್ಚ ತೇ ತು ನಾತ್ರಾಧಿಕಾರಿಣಃ 


“ಕೃತಘ್ನರು, ಪ ಪಾಪಿಗಳು, ಶ್ರದ್ದೆಯಿಲ್ಲದವರು, ವೈದಿಕರಾದರೂ (ವೇದಧರ್ಮವನ್ನು 
'ಫಾಲಿಸಿದರೂ) ಶಿವಭಕರಲ್ಲದವರು. ಶಿವನ ಮ ಇತರ ದೇವತೆಗಳ 
ಮಾಡುವವರು, ವೀರಶೈವ ಧರ್ಮಕ್ಕೆ ಹೊರತಾದ ಲಾಂಛನಗಳನ್ನು ಧರಿಸುವವರು 
ಇವರೆಲ್ಲರೂ ಈ ಪಂಚಾಕ್ಷರ ಮಹಾಮಂತ್ರೋಪದೇಶಕ್ಕೆ ಅನರ್ಹರು” ಎಂದು 
ಬೋಧಿಸುತ್ತದೆ ಸೂಕ್ಷ್ಮಾಗವು. ಇದಲ್ಲದೆ ಈ ಮಹಾಮಂತ್ರವನ್ನು ಪ್ರಣವ ರಹಿತವಾಗಿ 
ಸ್ತೀ-ಶೂದ್ರರಿಗೆ ಉಪದೇಶಿಸಬೇಕು. ಒ೦ದು ವೇಳೆ ಇವರಿಗೆ ಪ್ರಣವಸಹಿತವಾಗಿ 
ಮಂತ್ರೋಪದೇಶ ಮಾಡಿದರೆ ಮಂತ್ರೋಪದೇಶ ಮಾಡಿದವರೂ ಹಾಗೂ 


ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೭,೧೯,೨೧ 
೩೯. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೧೮, ೨೦ 


೩೮೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಡೆದುಕೊಂಡವರಿಬ್ಬರೂ ನಾಶಹೊಂದುತ್ತಾರೆಂಬ" ಎಚ್ಚರಿಕೆಯ ಮಾತುಗಳನ್ನು 
ಆಡಿದೆ. ಇದನ್ನೇ ಚ೦ದ್ರಜ್ಞಾನಾಗಮದಲ್ಲಿಯೂ ಪ್ರತಿಪಾದಿಸಲಾಗಿದೆ. bi 


ಪ್ರಣವ ಸಹಿತ ಪಂಚಾಕ್ಷರ ಮಂತ್ರೋಪದೇಶಕ್ಕೆ ಸ್ತ್ರೀ ಶೂದರು ಅನರ್ಹರು 
ಎ೦ಬ ಸೂಕ್ಷ್ಮಾಗಮದ ಇಂತಹ ಬೋಧನೆಗೆ ಬಹುಶಃ ಶೈವಧರ್ಮದ 
ಪ್ರಭಾವವಿರಬಹುದು. ಶೈವಧರ್ಮದ ಪ್ರಕಾರ ಸ್ತ್ರೀ-ಶೂದ್ರರು ದೀಕ್ಷೆಗೆ ಅನರ್ಹರು. 
ದೀಕ್ಷೆಗೆ ಅನರ್ಹರಾದ ಶೂದ್ರರಿಗೆ ಒಮ್ಮೆಲೆ ಪೊವ ಸಹಿತ ಮಂತ್ರೋಪದೇಶವನ್ನು 
ಮಾಡುವುದು ಸರಿಯಲ್ಲವಂಬ ಅಭಿಪ್ರಾಯವು ಶೈವಧರ್ಮವು ಉಚ್ಛ್ರಾಯ 
ಸ್ಥಿತಿಯಲ್ಲಿದ್ದಾಗ ಬಂದಿರಬಹುದು. ಆದ್ದರಿಂದ ವೀರಶೈ 5ರಲ್ಲಿ ಸ್ಪೀ-ಪುರುಷರೆಲ್ಲಿರೂ 
ದೇಕ್ಷಗ ಅರ್ಹರಾದರೂ ಸ್ತ್ರೀಯರಿಗೆ ಪ್ರಣವರಹಿತ ಪಂಚಾಕ್ಷರ ' ಮೆಂತ್ರೋಪದೇಶವನ್ನು ; 
' ಮಾತ್ರ ಮಾಡಬೇಕೆರಿದು ಸೂಕ್ಷಾ Jಗಮವು ವ್ಯತ್ಯಾಸ ಸವನ್ನು ಮಾಡಿದೆ 
ಚ೦ದ್ರಜ್ಞಾನಾಗಮದಲ್ಲಿಯೂ ಇದೇ. ಭಿಪ್ರಾಯವು "ವಕ್ತವಾಗಿದೆ. ಆದರೆ 


ಪಾರಮೇಶ್ವರಾಗವುದಲ್ಲಿ ಈ ಅಭಿಪ್ರಾಯವು ಬದಲಾಗಿರುವದು ಸ್ಟವಾಗಿ ಕಂಡುಬರುತ್ತದೆ. 


ಯೇನೋಂ ನಮಃ ಶಿವಾಯೇತಿ ಮಂತ್ರಾಭ್ಯಾಸಃ ಸ್ಥಿರೀಕೃತಃ ॥ 
ನಮಸ್ಕಾರಾದಿಸಂಯುಕ್ತಂ ಶಿವಾಯೇತ್ಯಕ್ಷರತ್ತಯಮ್‌ 

ಜಿಹ್ವಾಗ್ರೇ ವರ್ತತೇ ಯಸ್ಯ ಸಫಲಂ ತಸ್ಯ ಜೀವಿತಮ್‌॥ 

ಅ೦ತ್ಯಜೋ ವಾಂಧಮೋ ವಾಪಿ ಮೂರ್ಯೋ ವಾ ಪಂಡಿತೋತಪಿ ವಾ| 
ಪಂಚಾಕ್ಷರಜಪೇ ನಿಷ್ಠೋ ಮುಚ್ಕತೇ ಪಾಶಬ೦ಧನಾತ್ಸ್‌॥ 

ತಸ್ಮಾತ್‌ ಷಡಕ್ಷರೋ ಮಂತ್ರಃ ಸರ್ವಸಿದ್ಧಿಪ್ರದಾಯಕ೫"” 


“ಯಾರಿಂದ "ಓಂ ನಮಃ ಶಿವಾಯ' ಎಂಬ ಮಂತ್ರದ ಅಭ್ಯಾಸವು ಸ್ಥಿರ 
ಗೊಳಿಸಲ್ಪಟ್ಟಿದೆಯೋ ಅವನಿಂದ ಎಲ್ಲವೂ ಕಲಿತಂತಾಯಿತು ಮತ್ತು ಕೇಳಿದಂತಾಯಿ*. 
"ನಮಃ ಎಂಬ ಪದದಿಂದ ಕೂಡಿದ "ಶಿವಾಯ' ಎಂಬ ಮೂರಕ್ಷರವು ಯಾರ 
ನಾಲಿಗೆಯ ತುದಿಯಲ್ಲಿರುವುದೋ ಅವನ ಜೀವನವು ಸಫಲವಾಗುವುದು. 
ಅ೦ತ್ಯಜನಿರಲಿ, ಅಧಮನಿರಲಿ, ಮೂರ್ಬಾನಿರಲಿ ಅಥವಾ ಪಂಡಿತನಿರಲಿ ಮಂತ್ರ 
ಜಪದಲ್ಲಿ ನಿಷ್ಠನಾದವನು ಎಲ್ಲ ಬಗೆಯ ಪಾಶಬ೦ಧನಗಳಿ೦ದ ಮುಕ್ತನಾಗುವನು. 
ಆದ್ದರಿ೦ದ ಷಡಕ್ಷರ ಮಂತವು ಎಲ್ಲ ಬಗೆಯ ಸಿದ್ದಿಗಳನ್ನು ಕೊಡುವಂತಹದು” 
ಅರ್ಥಾತ್‌ ಷಡಕ್ಷರ ಮಂತ್ರೋಪದೇಶಕ್ಕೆ ಅಂತ್ಯಜ, EE ಸ್ತೀ-ಶೂದ್ರರೆಂಬ 
ಭೇದವಿರುವುದಿಲ್ಲವೆಂದು ಸ್ಪಷ್ಟವಾಗುತ್ತದೆ. ಸ Re ದೃಷ್ಟಿಯೆನ್ನೇ ವಚನಗಳು 
ಸ್ಪೀಕರಿಸಿದ್ದುದರಿಂದ ವಚನ ಸಾಹಿತ್ಯದಲ್ಲಿಯೂ “ಅ೦ತ್ಯಜನಾಗಲೀ, ಅಗ್ರಜನಾಗಲೀ; 
ಮೂರ್ಪನಾಗಲಿ ಪಂಡಿತನಾಗಲಿ, ಜಪಿಸುವುದು ಶಿ ಶ್ರೀಪಂಚಾಕ್ಷರಿಯ, ಆ ಜಪದಿಂದ 


೪೦. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೨೨ 
೪೧. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೧೦ 
೪೨. ಪಾ.ಆ. ಪಟಲ ೧೧, ಶ್ಲೋಕ ಸಂಖ್ಯೆ ೨೪-೨೭ 


ಮಂತ್ರ ೩೮೫ 


ರುದನಪುದು ತಪ್ಪದು*** ಎಂದು ಉರಿಲಿಂಗ ಪೆದ್ದಿಗಳು ಹೇಳುವ ಮೂಲಕ 
ಷಡಕ್ಷರ ಮಂತ್ರೋಪದೇಶಕ್ಕೆ ಯಾವುದೇ ಭೇದವಿರುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. 


ಮಂತ್ರೋಪ ದೇಶವನ್ನು ಪಡೆದ ಬಳಿಕ ಆ ಮಂತ್ರವನ್ನು ಸತತವಾಗಿ 
ಪಠಿಸುವುದರಿಂದ ಅಂಗಾಂಗಶುದ್ಧಿ ಹಾಗೂ ಮನಶುದಿ ಉಂಟಾಗುತ್ತದೆ. ದಃ 
ಶುದ್ಧಿಗಳಾಗಬೇಕಾದರೆ ಮೊದಲು ಮಂತ್ರ ಸಿದ್ದಿಯಾಗಬೇಕು. ಶ್ರೀಗುರುವು ಉಪದೇಶಿಸಿದ 
ಮಂತ್ರವನ್ನು ಪುರಶ್ಚರಣ ಮಾಡದೆ, ಜಪಮಾಡಿದರೆ ಮಂತ್ರದ ಸಿದ್ಧಿಯಾಗುವುದಿಲ್ಲ. 
ಆದ್ದರಿಂದ 'ಚ೦ದ್ರಜ್ಞಾನಾಗಮವು - 


ದೀಕ್ಷಾಪೂರ್ವಂ ಗುರೋರ್ಲಬ್ಹ್ವಾ ಮಂತ್ರಮಾಜ್ಞಾಂ ಸಮಾಹಿತಃ 
ಸಂಕಲ್ಪ ಚ ಜಪೇನಿ ತ್ವಂ ಪುರಶ್ಚರಣಪೂರ್ವಕಮ್‌॥"” 


ಎಂದು ಹೇಳಿದೆ. ಅರ್ಥಾತ್‌ ಗುರುವಿನಿಂದ ದೀಕ್ಷೆ ಪಡೆದು ಮಂತ್ರ ಹಾಗೂ 
ಅದರ ಉಪಯೋಗದ ಆಜ್ಞೆ ಪಡೆದ ಸಾಧಕನು ಪುರಶ್ಚರಣ ಪೂರ್ವಕವಾಗಿ 
ಸ೦ಕಲ್ಪ ಮಾಡಿ ಪ್ರತಿನಿತ್ಯವೂ" ಜಪ ಮಾಡಬೇಕೆಂದು ಬೋದಧಿಸಿದೆ. ಕಾರಣ 
ಪುನಶ್ಚರಣವಿಧಿಯ ಸಂಕ್ಷಿಪ್ತವಾದ ನಿರೂಪ ಹಣೆಯನ್ನು ಚ೦ದ್ರಜ್ಞಾನಾಗಮ, 
ಪಾರಮೇಶ್ವರಾಗಮ, ಸೂಕ್ಷಾ ) ಗೆಮಗಳಲ್ಲಿ ನೋಡಬಹುದು. 


ಪುರಶ್ಚರಣ ವಿಧಿ 


“ಪುರೋಗ್ರತಶ್ವರಣಂ ಪುರಶ್ಚರಣಮ್‌”' (ದೇವರ ನಾಮವನ್ನು ಮತ್ತೆ ಮತ್ತೆ 
ಹಾಡುವುದು) ಎಂಬ ವ್ಯುತ್ಪತ್ತಿಯ ಮೇರೆಗೆ ತನ್ನ ಇಷ್ಟದೇವತೆಯ ಮಂತ್ರದ ಸಿದ್ದಿಗಾಗಿ 
ಆ ದೇವತೆಯ ೫೫೫ ಮೊದಲ್ಗೊಂಡು ನಿಗದಿತವಾದ ಸಂಖ್ಯೆಯಲ್ಲಿ ಈ 
ಮಂತ್ರದ ಜಪ, ಹೋಮ, ತರ್ಪಣ, ಅಭಿಷೇಕ ಮತ್ತು ಮಾಹೇಶ್ವರರಿಗೆ ಭೋಜನ 
ರೂಪದ ಪಂಚ ಅಂಗಕರ್ಮಗಳ ಆಚರಣೆಯೇ ಪುರಶ್ಚರಣ. 


ಯಸ್ಯ ಯಾವಾನ್‌ ಜಪಃ ಪ್ರೋಕಸದ ಶಾಂಶಮನುಕ್ತಮಾತ್‌ 
ತತ್ತದ್‌ ವೆ ಕೈರ್ಜಪಸ್ಯಾಂತೇ ಬಾ ಕುರ್ಯಾತ್‌ ದಿನೇದಿನೇ! 


| "ಆಯಾ ಮಂತ್ರಕ್ಕೆ ನಿರ್ದಿಷ್ಟವಾಗಿರುವ ಎಷ್ಟು ಜಪವಿದೆಯೋ ಅದರ 
| ದಶಾಂಶದಷ್ಟು ಹೋಮ, ಅದರ ದಶಾಂಶದಷ್ಟು ಹಾಲುಮಿಶ್ರಿತ ನೀರಿನಲ್ಲಿ ತರ್ಪಣ, 
ಅದರ ದಶಾಂಶದಷ್ಟು ಅಭಿಷೇಕ, ಅದರ ದಶಾಂಶದಷ್ಟು ಮಾಹೇಶ್ವರರಿಗೆ ಭೋಜನ 
ಮಾಡಿಸಬೇಕು. ಇದೇ. ಪುರಶ್ಚರಣವಿಧಿ.' ಎಂದು ತಿಳಿಸಲಾಗಿದೆ. ಪಾತ್‌ ಇಷ್ಟಮಂತ್ರದ 
ಪುನಶ್ಚರಣಕ್ಕಾಗಿ ಒಂದು ಲಕ್ಷ ಜಪ ಮಾಡುತ್ತಿದ್ದರೆ, ಅದರ ಸಮಾಪ್ತಿಯ ನಂತರ ಆ 
ಮಂತದ ಜಪದೊಂದಿಗೆ ೧೦೦೦೦ ಸಲ ತುಪದ ಆಹುತಿಯೊಡನೆ ಹೋಮ, 


೪೩. ಸಮಗ್ರ ವಚನ ಸಂಪುಟ ೬,ಸಂಕೀರ್ಣ ವಚನ ಸಂ.೧, ವಚನ ಸಂಖ್ಯೆ ೧೨೭೨, ಪುಟ ೪೦೦ 
೪೪. ಚಂ.ಆ. ಕ್ರಿಪಾ. ಪಟಲ ೮. ಶ್ಲೋಕ ಸಂಖ್ಯೆ ೪೮. 
೪೫. ಹಿಂದೀ ಎಶ್ವಕೋಶ, ಪು ೧೭೬ 


೩೮೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೦೦೦ ಸಲ ಹಾಲುವಿಶ್ರಿತ ನೀರಿನಲ್ಲಿ ತರ್ಪಣ, ೧೦೦ ಸಲ ಮಾರ್ಜನ, ನಂತರ 
ಶಾ೦ತರೂ, ಸ್ಪಧರ್ಮ ನಿರತರೂ, ಶಿವವ್ರತ ಪಾಲಕರೂ, ಸದಾಚಾರಿಗಳೂ ಆದ ೧೦ 
ಜನ ಮಾಹೇಶ್ವರರಿಗೆ ಪಾಯಸ, ಸಕ್ಕರೆ ಮೊದಲಾದ ಮೃಷ್ಟಾನ್ನಗಳಿ೦ದ ಭೋಜನ 
ಮಾಡಿಸಿದ ನಂತರ ಆ ವಿಧಿಯು" ಸಮಾಪ್ತವಾಗುತ್ತದೆ. ಇದು ಶಾಸ್ತ್ರ ನಿಯಮ 
ಎಂದು ತಿಳಿಸಿದೆ." ಚ೦ದ್ರಜ್ಞಾನಾಗಮದಲ್ಲಿ - 


ಜಪೇದಕ್ಷರಲಕ್ಷಂ ವೈ ಚತುರ್ಗುಣಿತಮಾದರಾತ್‌। 
ಯುಕ್ತಾಶೀ ki ದಯ %ು ಪೌರಶ್ಚರಣಿಕಃ ಸ ~ ತಣ 


“ಯಾರು ಒಂದು ಅಕ್ಷರಕ್ಕೆ ಒಂದು ಲಕ್ಷದಂತೆ ನಾಲ್ಕರ ಗುಣನಕ್ರಮದಲ್ಲಿ ಆದರದಿಂದ 
ಜಪಿಸುತ್ತಾನೋ ಅಂತಹ ಸಂಯಮಿಯಾದ ಸಾಧಕನೇ ಪೌರಶ್ಚರಣಿಕ” ಎಂದು ತಿಳಿಸಿದೆ. 
ಅದರಂತೆ ಪಂಚಾಕ್ಷರಮಂತ್ರದಲ್ಲಿ ಐದು ಅಕ್ಷರಗಳಿವೆ. ಆದ್ದರಿಂದ ಐದು ಲಕ್ಷ ಜಪವಾಗುತ್ತದೆ. 
ಮತ್ತೆ ಅದನ್ನು ನಾಲ್ಕರಿಂದ ಗುಣಿಸಿದಾಗ ಜಪವು ಇಪ್ಪತ್ತು ಲಕ್ಷವಾಗುತ್ತದೆ. ಈ 
ಪ್ರಕಾರವಾಗಿ ಗುರುವಿನಿಂದ ದೀಕ್ಷಿತನಾದ ಸಾಧಕನು ಇಪ್ಪತ್ತು ಲಕ್ಷ ಸಲ ಜಪಾಭ್ಯಾಸವನ್ನು 
ಮಾಡಬೇಕು. ಜಪ ಮುಗಿದ ನಂತರದಲ್ಲಿ ಆಯಾ ದಶಾಂಶದಲ್ಲಿ ಕ್ರಮವಾಗಿ ಹೋಮ, 
ತರ್ಪಣ, ಅಭಿಷೇಕ ಮತ್ತು ಭೋಜನಾದಿಗಳನ್ನು ಪೂರೈಸಬೇಕು. 


ಕಾರಣ “ಯಾರು ಪುರಶ್ಚರಣ ಮಾಡಿ ನಿತ್ಯವೂ ಜಪಮಾಡುತ್ತಾನೋ ಅವರಿಗೆ 
ಲೋಕದಲ್ಲಿ ಸಮನಾದವನು ಯಾರು ಇಲ್ಲ. ಅವನು ಸಿದ್ಧನು ಮತ್ತು ಇತರರಿಗೆ 
ಸಿದ್ಧಿಯನ್ನು ಅನುಗಹಿಸುವನು” 


ಯಃ ಪುರಶ್ಚರಣ೦ ಕೃತ್ವಾ ಯಿ ಭವೇತ್‌ ಪುನಃ 
ತಸ್ಯ ನಾಸ್ತಿ ನ್‌ ರ್‌ 8 ಸಿದ್ಧಿದೋ ಭವೇತ್‌ 


ಎಂಬ ಚ೦ದ್ರಜ್ಞಾನಾಗಮದ ಉಕ್ತಿಯ ಸೆ ವಿದ್ಯುಕ್ತವಾಗಿ ಪುರಶ್ಚರಣವನ್ನು 
ಅನುಷ್ಠಾನ ಮಾಡಿ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಪ್ರತಿನಿತ್ಯವೂ ಜಪವನ್ನು 
ಮಾಡಬೇಕು ಎಂದು ತಿಳಿಸಿದೆ. 

ಶಾಸ್ತ್ರೋಕ್ತ ಸಂಪ್ರದಾಯವನ್ನು ಅನುಸರಿಸಿ ಮಾಡುವ ಪುನಶ್ಚರಣ ವಿಧಿಯ 
ಉದ್ದೇಶವು ಸಾಧಕನಿಗೆ ಏಕಾಗ್ರತೆಯನ್ನು ಸಾಧಿಸಿಕೊಡಬೇಕೆಂಬುದೇ "ಆಗಿದೆ. ಆದರೆ 
2 'ಪುರಶ್ನರಣೆಯ ಜಪಾನುಷ್ಠಾನವು ಕೇವಲ ಕರ್ಮಾಚರಣೆಯಾಗದೇ 
ಭಕ್ತಿಯುತವಾಗಿರಬೇಕೆಂದು ತಿಳಿಸುತ್ತಾ 


ಬಾಹ್ಯಮಾಭ್ಯಂತರಂ ಚೈವ ಭಜನಂ ಭಾವಪೂರ್ವಕಮ್‌! 
ನ ಭಾವರಹಿತಂ ಗ್ರಾಹ್ಯಂ ವಿಪ್ರಲಂಭೃಕಕಾರಣಮ್‌ ॥ 


೪೬ ಚ೦.ಆ,ಸಂ.ವ್ರಜವಲ್ಲಭದ್ವಿವೇದಿ,ಹಿ೦ದೀಪ್ರಸ್ತಾವನೆ,ಪು.೧೬-೧೭,ವಾರಾಣಸೀ ಆವೃತ್ತಿ, ೧೯೯೪. 
೪೭. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೫೦ 
೪೮. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೫೧ 


ಮಂತ್ರ ೩೮೭ 


ಕೃತಕೃತ್ಯಸ್ಯ ತೃಪ್ಪಸ್ಯ ಶಿವಸ್ಯ ಪರಮೇಷ್ಠಿನಃ। 


ನ ಕೈಃ ಕಿಂ ಕ್ರಿಯತೇ ಕರ್ಮ ಭಾವಮಾತ್ರಂ ಹಿ ಗೃಹ್ಯತೇ ಜು 
| ಬಾಹ್ಯ ಮತ್ತು ಆಂತರಿಕ ಆರಾಧನೆಯು ಶ್ರದ್ಧೆ-ಭಕ್ತಿ-ಭಾವಪೂರ್ವಕವಾಗಿರಬೇಕು; 
ಭಾವರಹಿತವಾದದ್ದು ಗ್ರಹಿಸಲು ಯೋಗ್ಯವಲ್ಲ, ಏಕೆಂದರೆ ಅದು ವಂಚನೆಗೆ. 
ಕಾರಣವಾಗುತ್ತದೆ. ಕೃತಕೃತ್ಯನಾದ, ತೃಪ್ತನಾದ ಎಲ್ಲರ ಸ್ವಾಮಿಯಾದ ಶಿವನಿಗೆ 
ಯಾರಿಂದ ಯಾವ ಕರ್ಮವು ಬೇಕಾಗಿಲ್ಲ. ಅವನಿಗೆ ಬೇಕಾದುದು ಭಕ್ತಿಭಾವವು 
ಮಾತ್ರ ಎಂದು ಪಾರಮೇಶ್ವರಾಗಮವು ತಿಳಿಸುತ್ತದೆ. ಹೀಗೆ ಭಕ್ತಿಭಾವದಿಂದ ಮಂತ್ರ 
ಪಠಿಸುವ ವಿಧಾನವನ್ನು ಕಾರಣಾಗಮವು ತಿಳಿಸುತ್ತಾ - 


ಶಬ್ದಬ್ರಹ್ಮಾನಂದಮಯೋ ಮದಾನಂದಾಮೃತಪ್ಪುತಃ। 
ನಿಮಜ್ಜನ್ನಿವ ಸಂತುಷ್ಟೋ ನಿಃಸಂಜ್ಹ ಇವ ತತ್ಪರಃ ॥ 
ಯಃ ಸಕೃದ್ವಾಸಕ್ಕಂದ್ವಾಪಿ ಮಾಮರ್ಚಯತಿ ಯಃ ಭವ 
ಸ ಧನ್ಯಃ ಸರ್ವಲೋಕಾನಾಂ ವಂದ್ಯೋ ಭಕ್ತೋತ್ತಮೋತ್ತಮಃ॥ 
ಶಬ್ದ ಬ್ರಹ್ಮದ ಆನಂದದಲ್ಲಿ ಮುಳುಗಿ, ಶಿವಾನಂದರೂಪಿ ಅಮೃತದಿಂದ 
| ಸಿಕ್ತನಾಗಿ, ಅದರಲ್ಲಿ ಮುಳುಗಿರುವನೋ ಏನೋ ಎಂಬಂತೆ ಸಂತುಷ್ಠನಾಗಿ, 
. ಎಚ್ಚರವಿಲ್ಲದವನಂತೆ ಆ ಆನಂದದಲ್ಲಿಯೇ ಮಗ್ನನಾಗಿ ಯಾವ ಭಕ್ತನು ಸ್ವಯಂ 
ಶಿವಪೂಜೆ ಮಾಡುತ್ತಾನೆಯೋ ಅವನೇ ಧನ್ಯನು, ಭಕ್ತರಲ್ಲಿ ಸರ್ವೋತ್ತಮನು ಮತ್ತು 
ಸರ್ವರಿಗೂ ವಂದನೀಯನಾಗಿದ್ದಾನೆಂದು ಆಗಮಗಳು ತಿಳಿಸಿವೆ. ಕಾರಣ ಮಂತ್ರ 
ಪಠಣವನ್ನು ಸರ್ವಕಾಲದಲ್ಲಿಯೂ ಭಕ್ಕಿಭಾವದೊಂದಿಗೆ ಮಾಡಬೇಕೆಂದು ತಿಳಿಸುತ್ತಾ 
ಪಾರಮೇಶ್ರರಾಗಮವು - 

ಜಪೇತ್‌ ಪಂಚಾಕ್ಷರಂ ಶೈವ೦ ಭುಕ್ತಿಮುಕ್ತಿಫಲಪ್ರದಮ್‌। 

ಸರ್ವಧರ್ಮಾನ್‌ ಪರಿತ್ಯಜ್ಯ ಶೈವಂ ಪಂಚಾಕ್ಷರಂ ಜಪೇತ್‌ ॥ 

ತಿಷ್ಠನ್‌ ಭುಂಜನ್‌ ಸ್ವಪನ್‌ ಗಚ್ಛನ್‌ ಜಾಗ್ರನ್ನಪಿ ಹಸನ್ನಪಿ। 

ಉಪವಿಶನ್‌ ಪ್ರಬುದ್ಧ್ಯನ್‌ ವಾ ಶೈವ೦ ಪಂಚಾಕ್ಷರಂ ಜಪೇತ್‌ ॥ 

ಸ್ಪಸ್ಥಃ ಪರವಶೋ ವಾಪಿ ಕ್ಷುತಪ್ರಸ್ಪಲನಾದಿಷು। 

ವ್ಯಾಜೀನಾಖಿಲಭೇದೇನ ಶೈವಂ ಪಂಚಾಕ್ಷರಂ ಜಪೇತ್‌ ॥ 

ಶಾಂತೋ ವಾ ಕುಪಿತೋ ವಾಪಿ ಶುದ್ಧೋ ವಾಃಶುದ್ಧ ಏವ ವಾ | 

ವಿಧಿನಾಪಿ ವಿನಾವಾಃಪಿ ಶೈವಂ ಪಂಚಾಕ್ಷರಂ ಜಪೇತ್‌ ॥ 

ಸರ್ವವೇದೇಷು ಸರ್ವತ್ರ ಸರ್ವಲೋಕೇಷು ಸರ್ವಶಃ 

ಸರ್ವದಾ ಸರ್ವದಂದೇವಿ ಶೈವಂ ಪಂಚಾಕ್ಷರಂ ಜಪೇತ್‌ ॥ 


೪೯. ಪಾ.ಆ. ಪಟಲ ೧೨ ಶ್ಲೋಕ ಸಂಖ್ಯೆ ೨೩-೨೪ 
೫೦. ಕಾ.ಆ. ಪಟಲ ೫, ಶ್ಲೋ. ಸಂ ೮೬-೮೭ 


೩೮೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಭೋಗ-ಮೋಕ್ಷಗಳನ್ನು ಕೊಡುವ ಶಿವಪಂಚಾಕ್ಷರೀ ಮಂತ್ರವನ್ನು ಯಾವಾಗಲೂ 
ಜಪಿಸಬೇಕು. ಎಲ್ಲಾ ಧಾರ್ಮಿಕ ಆಚರಣೆಗಳನ್ನು ಬಿಟ್ಟು ಶಿವಪ೦ಚಾಕ್ಷರಿಯನ್ನು 
ಜಪಿಸಬೇಕು. ನಿಂತಾಗ, ಊಟ ಮಾಡುತ್ತಾ, ಮಲಗುವಾಗ, ಎಚ್ಚರವಿದ್ದಾಗ, 
ನಗುವಾಗ, ಕುಳಿತಾಗ, ಎಚ್ಚರಗೊಳ್ಳುವಾಗ, ಯಾವಾಗಲೂ ಶಿವಪಂಚಾಕ್ಷರಿಯನ್ನು 
ಜಪಿಸಬೇಕು. ಸ್ಪತಂತ್ರನಿದ್ದಾಗ, ಪರಾಧೀನನಾಗಿದ್ದಾಗ, ಜಾರಿಬೀಳುವುದು ಮುಂತಾದ 
ಸಂದರ್ಭಗಳಲ್ಲಿ, ಎಲ್ಲಾ ಪಕಾರದ ವಿಪರೀತ ಪರಿಸ್ಥಿತಿಗಳಲ್ಲಿ ಶಿವಪಂಚಾಕ್ಷರಿಯನ್ನು ಜಪಿಸಬೇಕು. 
ಶಾ೦ತನಾಗಿರಲಿ, ಕುಪಿತನಾಗಿರಲಿ, ಶುದ್ಧನಾಗಿರಲಿ, 'ಅಶುದ್ಧನಾಗಿರಲಿ, ವಿಧಿಯುಕವಾಗಿ 
ಅಥವಾ ಅದು ಇಲ್ಲದೆ ಹಾಗೆಯಾಗಲಿ ಶಿವಪ ೦ಚಾಕ್ಷರಿಯನ್ನು ಜಪಿಸಬೇಕು. ಎಲ್ಲಾ 
ಕಾಲಗಳಲ್ಲಿ, ಎಲ್ಲೆಡೆಯಲ್ಲಿ, ಎಲ್ಲದರಲ್ಲಿ, ಯಾವಾಗಲೂ ಎಲ್ಲವನ್ನೂ ಕೊಡುವ 
ಶಿವಪಂಚಾಕ್ಷರಿಯನ್ನು ಜಪಿಸಬೇಕು ಎಂದು ತಿಳಿಸಿದೆ. ತೋಂಟದ ಸಿದ್ದಲಿಂಗ 
ಶಿವಯೋಗಿಗಳೂ ಸಹ ತಮ್ಮ ವಚನದಲ್ಲಿ ಇದೇ ಅಭಿಪ್ರಾಯವನ್ನು ಅರುಹಿರುವರು. 


ಶಿವಶಿವಾಯೆಂಬುದು ಭವದುರಿತದೋಟ ಕಂಡಯ್ಯ 
ಹರಹರಾಯೆಂಬುದು ಹರಣದ ತೊಡಕಿನ ಮರಣವ 

ಪರಿಹರಿಸುವುದು ನೋಡ, ಇದು ಕಾರಣ, 

ನಡವುತ್ತ ನುಡಿವುತ್ತ ಸರ್ವಾವಸ್ಥೆಯಲ್ಲಿಯೂ 

"ಓಂ ನಮಃ ಶಿವಾಯ” "ಓಂ ನಮಃ ಶಿವಾಯ' "ಓಂ ನಮಃ ಶಿವಾಯ” 
ಎ೦ಬ ಪ್ರಣವ ಪಂಚಾಕ್ಷರಿಯನೇ ಸ್ಥರಿಸುತ್ತಿರ್ದೆನು ಕಾಣಾ” 


ಎಂದಿದ್ದಾರೆ. ಹೀಗೆ ಎಲ್ಲಾ ಕಾಲಗಳಲ್ಲಿ, ಎಲ್ಲೆಡೆಯಲ್ಲಿ, ಶಿವಪಂಚಾಕ್ಷರಿಯನ್ನು 
ಜಪಿಸಬೇಕು ಎ೦ದು ತಿಳಿಸಿದ್ದರೂ ಸಹ ಮಂತ್ರದ ನಾದ, ಲಯ, ಮಂತ್ರದ ವ್ಯಾಪಕತ್ವ 
ಊರ್ದ್ವಮುಖವಾಗಿ ಮಂತ್ರದ ಚಲನೆಯಿಂದ ದೇಹವೆಲ್ಲ ಮಂತ್ರಮಯ 
ವಾಗುವಿಕೆಯನ್ನು ಅನುಭವಿಸಬೇಕಾದರೆ ಶಾಸೊ ೀಕ್ತವಿಧಿಯನ್ನು ಅವಶ್ಯವಾಗಿ 
ಅನುಸ ಕ ಜಪಾನುಷ್ಠಾನವನ್ನು ಮಾಡುವಾಗ ಕಾಸ್ತ್ರೋಕ್ತವಿಧಿಯನ್ನು "ಬಿಟ್ಟು 
ಮನಸ್ಸಿಗೆ ತೋರಿದಂತೆ ಆಚರಿಸಿದರೆ ಸತಾ ಪ್ರಯೋಜನವು ಸಿದ್ಧಿಸುವುದಿಲ್ಲ 
ಎನ್ನುವ ಕಾರಣದಿಂದ ಆಗಮಾದಿ ಶಾಸ ಸ್ವಗಳಲ್ಲಿ ಸ್ಥಾನ, ಆಸನ, ದಿಕ್ಕು, ಪ್ರಾಣಾಯಾವ, 
ನ್ಯಾಸ ಮತ್ತು ದೇವತಾದಿಗಳ ವಿವರಣೆಯು. ನಿರೂಪಿಸಲ್ಪಟ್ಟಿದೆ. 


ಜಪಯೋಗ್ಯ ಸ್ಥಾ ಸ್ಥಾನಗಳು: 


ಜಪಕ್ಕೆ ಯೋಗ್ಯವಾದ ಸ್ಥಾನದ ವಿಷಯವಾಗಿ ಸೂಕ್ಷ್ಮಾಗಮದಲ್ಲಿ ದೋಷವಿಲ್ಲದ, 
ನಿರ್ಭಯವಾದ, ಯಾವುದೇ ತೊಂದರೆಗಳಿಲ್ಲದ ನದಿಯ ದಡ, ಪರ್ವತಗಳ ಮೇಲೆ, 
ದೇವಾಲಯದಲ್ಲಿ (ಇವುಗಳಲ್ಲೊಂದರಲ್ಲಿ) ಏಕಾಂತದಲ್ಲಿ ನಾಚಿಕೆ, ಹೆದರಿಕೆ, 


೫೧. ಪಾ.ಆ. ಪಟಲ ೧೦ ಶ್ಲೋಕ ಸಂಖ್ಯೆ ೮೪-೮೮ 
೫೨. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ೨೦೫, ಪರೀ 


Wi auc 


ಮಂತ್ರ ೩೮೯ 


ಸೋಮಾರಿತನಗಳನ್ನು ಬಿಟ್ಟು ಜಪ ಮಾಡಬೇಕೆಂದು ಬೋಧಿಸಲಾಗಿದೆ. 


ನದೀತೀರೇ ಪರ್ವತಾಗೇ ದೇವಾಗಾರೇ ವಿಶೇಷತಃ 
ವವಿಕದೇಶೇ ನಿರ್ದೋಷೇ ನಿರ್ಭಯೇ ನಿರುಪದ್ರವೇ ॥ 
ಪದ್ಮಾಸನೇ ಸಮಾಸೀನಃ ಪ್ರಾಜ್ಮುಖೋದಜ್ಮುಖೋಷಪಿವಾ। 
ಸಮಕಾಯಶಿರೋಗ್ರೀವಸ್ತಪಾಲಸ್ಕಾ ದಿವರ್ಜಿತಃ | 

ಶಿವಂ ಧ್ಯಾಯನ್‌ ಜಪೇದೇವಿ ಜೀವನ್ಮುಕ್ತೋ ನ ಸಂಶಯಃ” 


ಚ೦ದ್ರಜ್ಞಾನಾಗಮವೂ ಜಪ ಮಾಡಲು ಅನೇಕ ಸ್ಥಾನಗಳನ್ನು ಪ್ರತಿಪಾದಿಸಿದೆ. 
ಅವುಗಳಂದರೆ- ಮನೆ, ಕೊಟ್ಟಿಗೆ, ಪುಣ್ಯಾರಣ್ಯ, ಉದ್ಯಾನ, ಬ್‌ ಪರ್ವತ, 
ನದೀತೀರ, ದೇವಾಲಯ, ಅವುಗಳಲ್ಲಿಯೂ ಕ್‌ ಅಗ್ನಿ, ಗುರು, ಚ೦ದ್ರ, 
ದೀಪ, ನೀರು, ಬ್ರಾಹ್ಮಣ ಮತ್ತು ಗೋವುಗಳ ಸಾನ್ನಿಧ್ಯದಲ್ಲಿ ಸಾ ಜಪವು 
ಕ್ರಮವಾಗಿ (ಉತ್ತರೋತ್ತರವಾಗಿ) ನೂರು, ಸಾವಿರ, ಹತು ಸ ಸಾವಿರ, ಲಕ್ಷ ದಶಲಕ್ಷ 
ಹಾಗೂ ಕೋಟಿ ಹಚ್ಚಿನ ಫಲದಾಯಕಗಳಾಗುತ್ತವೆ*” ಎಂದು ತಿಳಿಸಿದ್ದರೂ ಪುನಃ 
ಅಲ್ಲಿಯೇ- 

ಯದಿಷ್ನಲಿಂಗಂ ಸಂಪಶ್ಯನ್‌ ವಾಮಹಸ್ತ ಸ್ಥಿತಂ ಪರಮ್‌!। 

ಜಪತೇ ತತ್ಸಲಂ ವಕ್ತುಂ. ನ ಮಯಾ 'ಶಕ್ಕತೇ ಗುರೋ॥ 


ಎ೦ದು ನಿರೂಪಿಸಿರುವ ಕಾರಣ ಹೇಳಿದ ಯಾವುದೇ ಸ್ಥಾನದಲ್ಲಿ ಕುಳಿತರೂ 
ತಮ್ಮ ವಾಮಹಸ್ತ ಪೀಠದಲ್ಲಿರುವ ಇಷ್ಟಲಿಂಗದ ಸಾಕ್ಷಿಯಲ್ಲಿ ಮಾಡಿದ ಜಪವು 
ಅನಂತ ಫಲದಾಯಕವೆಂದು ತಿಳಿಯಬೇಕು. ಆದುದರಿಂದ ವೀರಶೈವರು ಯಾವಾಗಲೂ 
ಇಷ್ಟಲಿಂಗದ ಸಾಕ್ಷಿಯಲ್ಲಿ ಜಪಮಾಡಬೇಕು. 


೫೫ 


ಜಪಕ್ಕೆ ಉಪಯುಕ್ತವಾದ ಆಸನ ಮತ್ತು ದಿಕ್ಕುಗಳು 


-'ಮೇಲೆ ಹೇಳಿದ ಯಾವುದಾದರೊಂದು ಸ್ಥಾನದಲ್ಲ ಕೃಷ್ಣಾಜಿನ, ವ್ಯಾಪ್ರಚರ್ಮ, 
, ಕುಶಾಸನ ಮತ್ತು ಕಂಬಲಾಸನ ಪೈಕಿ ಬ ಆಸನವನ್ನು ಹಾಸಿ,೫* 
"ಅದರ ಮೇಲೆ ಸುಖಾಸನ ಅಥವಾ ಸಿದ್ಧಾಸನದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ 
ಮುಖಮಾಡಿಕೊಂಡು ಕುಳಿತು ಜಪಾಭ್ಯಾಸ ಸವನ್ನು ಮಾಡಬೇಕೆಂದು ತಿಳಿಸಿದೆ. 


೫೩. ಸೂ.ಆ. ಕ್ರಿಪಾ ಪಟಲ ೩, ಶ್ಲೋಕ ಸಂಖ್ಯೆ ೩೯-೪೦ 

೫೪. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೭೨-೭೫ 

೫೫. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೭೪ 

೫೬. ಪಾ.ಆ. ಪಟಲ ೧೦ ಶ್ಲೋಕ ಸಂಖ್ಯೆ ೨೦-೨೧ 

೫೭. ಪ್ರಾಜ್ಮುಖೋದಜ್ಮುಖೋ ವಾಪಿ ಮೌನೀ ಚೈಕಾಗ್ರಮಾನಸಃ। 
- ಚಂ.ಆ. ಕ್ರಿಪಾ. ಪಟಲ ಲೆ.ಶ್ಲೋಕ ಸಂಖ್ಯೆ ೫೩ 


೩೯೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಜಪಕ್ಕೆ ಉಪಯೋಗಿಸುವ ಮಾಲೆಗಳು 


ಪಂಚಾಕ್ಷರ ಮಹಾಮಂತ್ರದ ಜಪಾಭ್ಯಾಸಕ್ಕಾಗಿ ಅಂಗುಲಿರೇಖಾ (ಬೆರಳಿನ 
ರೇಖೆಗಳು), ಪುತ್ರಜೀವ, ಶಂಖಮಣಿ, ಹವಳ, ಸ್ಫಟಿಕ, ಮುತ್ತು ಪದ್ಗಾಕ್ಷ (ತಾವರೆ 
ಬೀಜ), ಸುವರ್ಣಮಣಿ, ಕುಶಗಂಧಿ (ದರ್ಜೆಯ ಗಂಟು) "ಮತ್ತು 'ರುದ್ದಾಕ್ಷಗಳ 
ಮಾಲೆಗಳು ಪ್ರಶಸ್ತವಾದವುಗಳು.** ಇವುಗಳಲ್ಲಿಯೂ ಹಿಂದು ಒಂದಿನಕ್ಕಿಂತಲೂ 
ಮುಂದಿನ ಮಾಲೆಗಳು ಶ್ರೇಷ್ಠವಾದವುಗಳು. ವಾವ ಕಾರಣ 
ರುದ್ರಾಕ್ಷಮಾಲೆಯು ಸರ್ವಶ್ರೇಷ್ಠವಾದುದು. ರುದ್ರಾಕ್ಷಮಾಲೆಗಳ ಪೈಕಿ. ಮೂವತ್ತು 
ರುದ್ರಾಕ್ಷಗಳ ಮಾಲೆಯಿಂದ ಧನಪ್ರಾಪ್ತಿ ಇಪ್ಪತ್ತೇಳು ರುದ್ರಾಕ್ಷಗಳ ಮಾಲೆಯಿಂದ 
ಪುಷ್ಟಿ ವೃದ್ಧಿ, ಇಪ್ಪತ್ತೈದು ಮಣಿಗಳ ಮಾಲೆಯಿಂದ ಮೋಕ್ಷಪ್ರಾಪ್ತಿ ಹಾಗೂ ಹದಿನೈದು 
ಮಣಿಗಳ ಮಾಲೆಯಿಂದ ಅಭಿಚಾರದ ಫಲಪ್ರಾಪ್ತಿಯಾಗುತ್ತದೆ.** 


ಈ ರೀತಿಯಾಗಿ ಮೇಲೆ ನಿರೂಪಿಸಿದ ಯಾವುದಾದರೂ ಒಂದು 
ಅಕ್ಷಮಾಲೆಯಿಂದ ಜಪವನ್ನು ಮಾಡುವಾಗ ಅಂಗುಷ್ಠದಿಂದ ಜಪ ಮಾಡಿದರೆ 
ಮೋಕ್ಷಪ್ರಾಪ್ತಿ, ತರ್ಜನಿಯಿಂದ ಶತ್ರುನಾಶ, ಮಧ್ಮಮಾದಿಂದ ಧನಪ್ರಾಪ್ತಿ ಅನಾಮಿಕದಿಂದ 
ಶಾಂತಿಪ್ರಾಪ್ತಿ ಮತ್ತು ಕನಿಷ್ಠಿಕಾದಿಂದ ಆಕರ್ಷಣವು ಉಂಟಾಗುತ್ತದೆ. ಆ ಕಾರಣ 
ಆಯಾ ಫಲಗಳನ್ನು ಅರಿತು ಶೇಯೋಕಾಂಕ್ಷಿಗಳು ತಮಗೆ ಹೆಚ್ಚು ಪ್ರಯೋಜನವಾಗುವ 
ಮಾಲೆಯಿಂದ ಹಾಗೂ ಬೆರಳಿನಿಂದ ಜಪವನ್ನು ಮಾಡಬೇಕು. 


ಜಪ ಮಾಡುವಾಗ ವರ್ಜಿಸಬೇಕಾದ ಸಂಗತಿಗಳು - 


ಪಾಭ್ಯಾಸವನ್ನು ಮಾಡುವ ಸಾಧಕನು ಶರೀರದ ಮೇಲೆ ರುಮಾಲು ಅಂಗಿಗಳನ್ನು 
ಧರಿಸಿಕೊಂಡು, ಬೆತ್ತಲೆಯಾಗಿ, ಕೂದಲನ್ನು ಇಳಿಬಿಟ್ಟುಕೊಂಡು, ಮುಖವನ್ನು 
ಮುಚ್ಚಿಕೊ೦ಡು, ಅಪವಿತ್ರನಾಗಿ, ಅಶುದ್ಧಿಯಿ೦ದ ಮತ್ತು ಮಾತನಾಡುತ್ತಾ ಎಂದೂ 
ಜಪವನ್ನು ಮಾಡಬಾರದು. ಹಾಗೂ ಜಪಮಾಡುವಾಗ ಕಾಮ, ಕ್ರೋಧ, ಮದ, 
ಹಸಿವು, ಆಲಸ್ಯ, ಉಗುಳುವುದು, ಆಕಳಿಸುವುದನ್ನು ವರ್ಜಿಸಬೇಕು. ಅಕಸ್ಮಾತ್‌ 
ಮೇಲೆ ಹೇಳಿದ ದೋಷಗಳು ಉಂಟಾದರೆ ಅದರ ಶಾಂತಿಗಾಗಿ ಆಚಮನ ಮಾಡಿ 
ಶಿವನನ್ನು ಸ್ಮರಿಸಿ, ಸೂರ್ಯನ ದರ್ಶನ ಹಾಗೂ ಪ್ರಾಣಾಯಾಮವನ್ನು ಮಾಡಬೇಕು. 
ಇದಲ್ಲದೆ ಊಟ ಮಾಡುತ್ತಾ, ಮಲಗಿ, ಹೋಗುತ್ತಾ, ಮೇಲೇಳುತ್ತಾ ಮತ್ತು 
ಅಮಂಗಳಕರವಾದ ಸ್ಥಾನದಲ್ಲಿದ್ದಾಗ ಎಂದೂ ಜಪವನ್ನು ಮಾಡಬಾರದು. ಅಂತೆಯೇ 
ಕಾಲುಚಾಚಿದ್ದಾಗ, ರತಿಕ್ರೀಡೆಯಲ್ಲಿ ತೊಡಗಿದ್ದಾಗ ಹಾಗೂ ಚಿಂತಾಮಗೃನಾಗಿದ್ದಾಗ ' 
ಜಪವನ್ನು ಮಾಡಬಾರದು” ಎಂದು ತಿಳಿಸಿದೆ. 


೫೮. ಚಂ.ಆ. ಕ್ರಿ.ಪಾ. ಪಟಲ ೮, ಶ್ಲೋಕ ಸಂಖ್ಯೆ ೬೫ - ೬೭ 
೫೯. ಚಂ.ಆ. ಕ್ರಿ.ಪಾ. ಪಟಲ ೮, ಶ್ಲೋಕ ಸಂಖ್ಯೆ ೬೮ - ೬೯ 
೬೦. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೭೦ 

೬೧. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೭೭-೮೧ 


ಸೇಟ್‌ ವ 


ಮಂತ್ರ ೩೯೧ 


ಜಪಾನುಷಾನದ ವಿಧಾನ 


© 


ಪ್ರಾತಃಕಾಲದಲ್ಲಿ ಶೌಚಾದಿಗಳನ್ನು ಪೂರ ಸಿಕೊಂಡ ಬಳಿಕ ವೀರಶೆ ವನು ಸ್ನಾನದ 
ನೀರನ್ನು ಪವಿತ್ರ EE ಮನದಲ್ಲಿ ಬಾವಿಸಿ ಸಂಕಲ್ಪ ಮಹತಾ, 
ಹನ] ಅಘಮರ್ಷಣ ಮತ್ತು ದೇವತಾರ್ಪಣ ಎಂಬ ಪಂಚಾಂಗ ಸ್ನಾನವನ್ನು 
ಮಾಡಬೇಕೆಂದು ಆಗಮಗಳು. ತಿಳಿಸುತ್ತವೆ. ಏಕೆಂದರೆ ಸಾ ವವು ಜಾ 
ಶರೀರಶುದ್ಧಿಗೋಸ್ಕರವಾದ ಬಹಿರ೦ಗ ಕ್ರಿಯೆಯಾಗದೇ ಅ೦ತರಂಗಶುದ್ಧಿಗೋಸ್ಕರವೂ 


| ಪ್ರಯೋಜನಕಾರಿಯಾಗಬೇಕೆಂದು ಪಾರಮೇಶ್ವರಾಗಮವು — 


ಶೌಚಮಾಭ್ಯಂತರಂ ಕುರ್ಯಾನ್ನ ಬಾಹ್ಯ ಶ್ಲಾಚಮುಚ್ಛತೇ | 
ತತಃ ಶೌಚವಿಮುಕ್ತಾತ್ಮಾ ಶುಚಿರಪ್ಯಶುಚಿರ್ಯತಃ 7 


ಮೊದಲು ಆಂತರಿಕ ಶುದ್ಧಿಯನ್ನು ಸಂಪಾದಿಸಬೇಕು; ಬಾಹ್ಯ ಶುದ್ಧಿಯು ಶುದ್ಧಿಯೇ 


ಅಲ್ಲ; ಏಕೆಂದರೆ ಎ ಶುದ್ಧಿಯಿಲ್ಲದವನು ಶುದ್ಧನಾಗಿದ್ದರೂ ಶುದ್ಧನಲ್ಲ 
| ಎಂದು ಪ್ರತಿಪಾದಿಸಿದೆ. ಕಾರಣ ಸಾಧಕನು ಮೊದಲು ಸದ ಚಿತನಾಗಿ ವ — 


ಶುಚೌ ದೇಶೇ ಪ್ರತಿಷ್ಠಾ ಸ್ಥಿರಮಾಸ ಸನಮಾತ್ಮನಃ 

ತಾರಕ್ಷವಂ ವಾ ಜರ 'ಚರ್ಮಾಸೀರ್ಯ ತಥೋಪರಿ ॥ 
ಆಸ್ತೀರ್ಯ ಕಂಬಲಂ ಕೃಷ್ಣಂ ವಸ್ತ್ರಂ 'ಕಾಷಾಯಮಾಸ್ತರೇತ್‌। 
ಅಭ್ಯಸೇದಾಸನಂ ಚಾದಾವುಪವಿಶ್ಯ ಯಥಾಸುಖಮ್‌ 


ಸ್ನಾನವನ್ನು ಮಾಡಿ ಶುಚಿಯಾದ ಭೂಮಿಯ ಮೇಲೆ ಸ್ಥಿರವಾದ (ಮಣೆ 


ಮುಂತಾದ) ಆಸನವನ್ನು ಹಾಕಿ, ಅದರ ಮೇಲೆ ಶಿವಂಗಿ ಅಥವಾ ಜಿಂಕೆಯ 


ಚರ್ಮವನ್ನು ಹರಡಿ ಸ್ರ ಮೇಲೆ ಕಪ್ಪು ಕಂಬಳಿಯನ್ನು ಹಾಸಿ ಮತ್ತೆ ಕಾವಿವಸ್ತವನ್ನು 


ಸಬೇಕು. ಆರಂಭದಲ್ಲಿ ಯಾವುದೇ ಕ್ಷೇಶವಿಲ್ಲದಂತ ಕುಳಿತು ಆಸನವನ್ನು 
| ಅಭ್ಯಾಸ ಮಾಡಬೇಕು. ನಂತರ 


ಶಿವಭಕ್ತ್ಯಾ ಶಿವಂ ಧ್ಯಾತ್ವಾ ಸ್ಟಗುರೋಃ ಸನ್ನಿಧೌ ಹೃದಿ 
ಷರ್‌ ಪ್ರಾಚ ವಾ ಮೌನೀ ಚೈಕಾಗ್ರಮಾನಸಃ ॥ 


`` ಶಿವಭಕ್ತಿಯಿಂದ ಶಿವನನ್ನು ಧ್ಯಾನಿಸುತ್ತಾ ತನ್ನ ಗುರುವಿನ ಸಮ್ಮುಖದಲ್ಲಿ 


ಉತ್ತರಾಭಿಮುಖನಾಗಿ ಅಥವಾ ಪೂರ್ವಾಭಿಮುಖನಾಗಿ ಕುಳಿತು ಮೌನ ಧರಿಸಿ 
ಏಕಾಗ್ರಚಿತ್ತನಾಗಿ, 


೬೨. ಪಾ.ಆ. ಪಟಲ ೧೨ ಶ್ಲೋಕ ಸಂಖ್ಯೆ ಬ್ಯ. 
೬೩. ಪಾ.ಆ. ಪಟಲ ೧೦ ಶ್ಲೋಕ ಸಂಖ್ಯ ೨೦-೨೧ 
೬೪. ಪಾ.ಆ. ಪಟಲ ೧೧ ಶ್ಲೋಕ ಸಂಖ್ಯ ೮೦ 


೩೯೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆತಿಷ್ಟೇತ್‌ ಸ ಸ್ಥಾಣುವತ್‌ ಸ್ಪಸ್ನೋ ಯಥಾ ದೀಪೋ ನಿವಾತಗಳಿ 
ಸಮಂ ಕಾಯಶಿರೋಗೀವಂ ಧಾರಯನ್ನಚಲಂ ಸ್ಥಿರಮ್‌ Te 


ತನ್ನ ಶರೀರ, ತಲೆ ಮತ್ತು ಕತ್ತುಗಳನ್ನು ಚಲಿಸದಂತೆ ಸ್ಥಿರವಾಗಿ ನೆಟ್ಟಗೆ 
ಇಟ್ಟುಕೊಂಡು, ಸ ಸ್ಪಸ್ಥನಾಗಿ ಕಂಬದಂತೆ ಗಾಳಿಯಿಲ್ಲದ ದೀಪದಂತೆ ಕುಳಿತುಕೊಳ್ಳಬೇಕು. 
ನಂತರ ದಹನ, ಆಪ್ಲಾವನ ಮುಂತಾದವುಗಳಿಂದ ತನ್ನ ಶರೀರದಲ್ಲಿರುವ 
ಪಂಚತತ್ವಗಳನ್ನು ಶುದ್ಧಿಗೊಳಿಸಿಕೊಳ್ಳಬೇಕೆ೦ದು ತಿಳಿಸಿದೆ. ಹೀಗೆ ಶರೀರದಲ್ಲಿರುವ 
ಪಂಚತತ್ವಗಳನ್ನು ಶುದ್ಧೀಕರಣಗೊಳಿಸಿಕೊ೦ಡ ಬಳಿಕ ಮಂತ್ರನ್ಯಾಸವನ್ನು ಮಾಡಬೇಕು. 
ವಿದ್ಯೆಯ ಉತ್ಪತ್ತಿಸ್ಥಾನ, ಸ್ವರೂಪ, ಯಷಿ, ಛಂದಸ್ಸು, ದೈವ, ಬೀಜ, ಶಕ್ತಿ 
ವಾಚ್ಛಸ ಸ್ವರೂಪಗಳನ್ನು ಸಂಸಿ ಪಂಚಾಕ್ಷರ ಮಂತ್ರವನ್ನು ಫಗ ಎಂದು ತಿಳಿಸುತ್ತಾ 
ಜಪಕ್ಕಿಂತ ಪೂರ್ವದಲ್ಲಿ ಆಚರಿಸುವ ನ್ಯಾಸಕ್ರಮವನ್ನು ವಿವರಿಸಿವೆ. 


ನ್ಯಾಸ ವಿಧಿ 


ಪಂಚಾಕ್ಷರೀ ಮಹಾಮಂತ್ರ ಜಪವನ್ನು ಪ್ರಾರಂಭಿಸುವುದಕ್ಕೆ ಮೊದಲು 
ಯಷ್ಯಾದಿಗಳನ್ನು ತನ್ನ ಶರೀರದಲ್ಲಿ ಭಾವನೆಯಿಂದ ನ್ಯಾಸ ಮಾಡಿಕೊಳ್ಳಬೇಕಾಗುತ್ತದೆ. 
“ಮಸ್ತಕದಲ್ಲಿ ಯಷಿಯನ್ನು, ಮುಖದಲ್ಲಿ ಛಂದಸ್ಸನ್ನು, ಹೃದಯದಲ್ಲಿ ದೇವತೆಯನ್ನು, 
ನಾಭಿಯಲ್ಲಿ ಬೀಜವನ್ನು, ಗುಹ್ಯದಲ್ಲಿ ಶಕ್ತಿಯನ್ನು, ಪಾದಗಳಲ್ಲಿ ಕೀಲಕವನ್ನು 
ಭಾವನಾತ್ಮಕವಾಗಿ ಶರೀರದ ನಾನಾ ಸ್ಥಾನಗಳಲ್ಲಿ ಸ್ಥಾಪನೆ ಮಾಡುವುದೇ ನ್ಯಾಸ.” 
ಸೂಕ್ಷ್ಮಾಗಮವು ನ್ಯಾಸವಿಧಿಯನ್ನು ಹೀಗೆ ನಿರೂಪಿಸಿದೆ- 

ನಕರಾದ್ಯೈರ್ಬಿಂದುಯುತೈಃ ಪಂಚಭಿರ್ಬ್ರಹ್ಮಭಿಃ ಸಹ। 

ಚತುರ್ಥ್ಯಂತೈಃ ಕನಿಷ್ಠಾದಿಷ್ಟಂಗುಲೀಷು ಕ್ರಮಾನ್ನ್ಯಸೇತ್‌॥ 

ಏವಂ ಕೃತ್ವಾ ಕರನ್ಯಾಸಮಂಗನ್ಯಾಸಮಥಾಚರೇತ್‌। 

ಮುಖಹೃತ್ಪಾದಯುಗಲಗುಹ್ಯಶೀರ್ಷೇಷು ಚ ಕ್ರಮಾತ್‌॥ 

ಚತುರ್ಥ್ಯಂತ್ಲೆ ರನಂತಾದಿಶಕ್ತಿಧಾಮಾದಿಭಿಃ ಸಹ। 

ಷಡ್ವರ್ಗ ಪೂರ್ವಕ್ಕನ್ಯ ರ್ನ್ಯಸ್ಯ ತ್‌ ಷಡ೦ಗಾನಿ ಯಥಾಕ್ರಮಮ್‌ 

ನ್ಯಾಸಮೇವಂ ಕ್ರಮಾತ್‌ "ಕೃತ್ವಾತತೋ ಧ್ಯಾಯೇತಮಾಂಶಿವಮ್‌। 


“ಬಿಂದು ಸಹಿತವಾದ ನಕಾರಾದಿ ಪಂಚ ಅಕ್ಷರಗಳಿಗೆ ಸದ್ಯೋಜಾತಾದಿ 
ಪಂಚಬ್ರಹ್ಮವಾಚಕ ಪದಗಳನ್ನು ಸೇರಿಸಿ, ಕಿರುಬೆರಳು ಮೊದಲ್ಗೊಂಡು ಹೆಬ್ಬೆರಳಿನವರೆಗೆ 
ಕ್ರಮವಾಗಿ ನ್ಯಾಸ ಮಾಡುವುದು ಕರನ್ಯಾಸ. ಮುಖ, ಹೃದಯ, ಚರಣದ್ದಯ, ಗುಹ್ಯ 
ಹಾಗೂ ಶಿರಸ್ಸು ಈ ಅಂಗನ್ಯಾಸವನ್ನು ಮಾಡಬೇಕು. ಅನಂತಧಾಮವೇ ಮೊದಲ್ಲೊಂಡು 
ಚತುರ್ಥ್ಯಂತಗಳಾದ ಪದಗಳೊಂದಿಗೆ ಷಡಕ್ಷರಗಳನ್ನು ಪರಿವಿಡಿದು ಷಡ೦ಗಗಳಲ್ಲಿ 
ನ್ಯಾಸ ಮಾಡಬೇಕು.” 


ಮಂತ್ರ ೩೯೩ 


ಕಾರಣ ಸಾಧಕನು ತನ್ನ ಬಲಗೈ ಮುಷ್ಟಿಯನ್ನು ಬಿಗಿದು ಅದರ ಅಂಗುಷ್ಪದಿಂದ 
ಮಸ್ತಕವನ್ನು ಮುಟ್ಟಿ ಅಲ್ಲಿ ಯಷಿಯನ್ನೂ ಮುಷ್ಟಿಯನ್ನು ಬಿಚ್ಚಿ ಅಂಗುಷ್ಟ ಹಾಗೂ 
ತರ್ಜನಿ ಜ್‌ "ಮುಖ 1೫) ವನ್ನು ಮುಟ್ಟ ಛಂದಸ್ಸನ್ನು ಅ೦ಗುಷ್ಠ 
ಹಾಗೂ ಮಧ್ಯಮಾ ಬೆರಳುಗಳಿಂದ ಹೃದಯವನ್ನು ಸ್ಪರ್ಶಿಸಿ ಅಲ್ಲಿ 'ದೇವತೆಯನ್ನು 
ಅಂಗುಪ್ಠ ಮತ್ತು ಅನಾಮಿಕೆಗಳಿಂದ ನಾಭಿಯನ್ನು "ಸ್ಪರ್ಶಿಸಿ ಅಲ್ಲಿ ಬೀಜವನ್ನು, 
ಅಂಗುಷ್ಠ ಮತ್ತು ಕನಿಷ್ಠಗಳಿಂದ ಗುಹ್ಯವನ್ನು ಸರ್ಶಿಸಿ "ಅಲ್ಲಿ ಶಕ್ತಿಯನ್ನೂ ಮತ್ತು 
ಎರಡೂ ಕೈಗಳ. ತರ್ಜನಿ ಬೆರಳುಗಳನ್ನು ಗ ಕಟ್ಟದ ಮುಷ್ಟಿಗಳಿಂದ 
ಕ್ರಮವಾಗಿ 'ಬಲಮುಷ್ಟಿಯನ್ನು ಎಡದಿಂದ ಬಲಕ್ಕೆ, ಎಡಮುಷ್ಟಿಯನ್ನು ಬಲದಿಂದ 
ಎಡಕ್ಕೆ ಮಸ್ತಕದ ಪರಿಕ್ರಮವನ್ನು ಮಾಡಿ ಬ ತರ್ಜನಿಯಿಂದ ರಾವನ 
ಅಂಗುಷ್ಠವನ್ನು ಕೀಲಕದ ನ್ಯಾಸವನ್ನು ಮಾಡಬೇಕು. 


ನ್ಯಾಸ ಎಧಿಯು ಕರನ್ಯಾಸ, ಅ೦ಗನ್ಯಾಸ ಮತ್ತು ಷಡ೦ಗನ್ಯಾಸ ಅಥವಾ 
' ದೇಹನ್ಯಾಸವಂದು ಮೂರು ನಜವಾಗಿ ಮಿ ಮತ್ತೆ ಸೃಷ್ಟಿವ್ಯಾಸ, ಸ್ಥಿತಿನ್ಯಾಸ 
ಮತ್ತು ಸ೦ಹಾರನ್ಯಾಸವೆಂದು ಪ್ರಭೇದಗೊಂಡಿದೆ. ಗೃಹಸ್ಥರಿಗೆ ಸೃಷ್ಟಿನ್ಯಾಸ ಬ್ರಹ್ಮಚಾರಿಗಳಿಗೆ 
ಸ್ಥಿತಿನ್ಯಾಸ ಮತ್ತು ಸಂನ್ಯಾಸಿಗಳಿಗೆ ಸಂಹಾರನ್ಯಾಸವಂದು ಯೋಜಿಸಲಾಗಿದೆ. 4 ಆಹರ 
ವೀರಶೈವ ಸಿದ್ಧಾಂತದಲ್ಲಿ ಆಶ್ರಮಭೇದದಿಂದ ನ್ಯಾಸಭೇದಕ್ಕೆ ಸಮ್ಮತಿ ಇರುವುದಿಲ್ಲ. 
ತಮ್ಮ ಇಚ್ಛಾ ನುಸಾರ ಯಾವುದಾದರೊಂದು ನ್ಯಾಸ ಸಪದ್ಭತಿಯನ್ನು ಸ್ವೀಕರಿಸಬೇಕೆಂದು 
ನೀಲಕಂಠ ಶಿವಾಚಾರ್ಯರು ತಮ್ಮ "ಕ್ರಿಯಾಸಾರ' ಎಂಬ ಗಂಥದಲ್ಲಿ ಹೇಳಿರುವ 
ವಿಚಾರವನ್ನು ಬಿಜಾಪೂರದ ಲಿಂ. ಶ್ರೀ ಷ. ಬ್ರ. ಶಂಭುಲಿಂಗ ಶಿವಾಚಾರ್ಯರು 
ತಮ್ಮ "ಅಷ್ಟಾವರಣ ವಿವೇಕ' ದಲ್ಲಿ ಪ್ರತಿಪಾದಿಸಿದ್ದಾರೆ.“ 


ಹೀಗೆ ಯಷಾ ಬದಿಗಳನ್ನು ತನ್ನ ಶರೀರದಲ್ಲಿ ಭಾವನೆಯಿಂದ ನ್ಯಾಸ ಮಾಡಿಕೊಂಡ 
ಬಳಿಕ ಪಂಚಾಕ್ಷರೀ "ಮಹಾಮಂತ, ಜಪವನ್ನು ಪಾರಂಭಿಸಬೇಕು ತ ತಿಳಿಸುತ್ತಾ 
ಜಪಕ್ಕೆ ರುದ್ರಾಕ್ಷಿಯನ್ನಾ ಗಲೀ, ಬೆರಳುಗಳನ್ನಾ ತಾಜ್‌ ತಿಳಿಸುತ್ತಾ 
ಜಪದಲ್ಲಿ ಪಾಕ ಬೆರಳುಗಳ 2222 ಉತ್ತಮವೆಂದು ವಿವರಿಸಿದೆ. 


ಅ೦ಗುಷ್ಠ೦ ಮೋಕ್ಷದಂ ವಿದ್ಯಾತ್ತರ್ಜಿನೀ ಶತ್ರುನಾಶಿನೀ। 
ಮಧ್ಯಮಾ ಧನದಾ ಶಾಂತಿಂ ಕರೋತ್ಕೇವ ಹ್ಯಾನಾಮಿಕಾ॥ 
` ಕನಿಷ್ಠಾಕರ್ಷಣೇ ಪ್ರೋಕ್ತಾ ಜಪಕರ್ಮಣಿ ಗೀಷ್ನತೇ ॥ 
ಅಂಗುಷ್ಠೇನ ಜಪೇಜ್ಞಪ್ಯಮನೆ ಸ ರಂಗುಲಿಭಿಃ ಸಹ। 
ಅಂಗುಷ್ನೇನ ಏನಾ ಜಪಷ್ಯಂ ಕೃತಂ ತದಫಲಂ ಯತಃ 


೬೮. ಸಾ ಜಂಗಮವಾಡಿಯ ಮಠದಿಂದ ಪ್ರಕಾಶಗೊಂಡಿರುವ ಚ೦ದ್ರಜ್ಞಾನಾಗಮದ 
"ಪರಿಶಿಷ್ಟಾನಿ' ಭಾಗದಲ್ಲಿ ವಿವರವಾಗಿ ನ್ಯಾಸಕ್ರಮವನ್ನು ತಿಳಿಸಲಾಗಿದೆ. 

೬, ಚಂದ್ರಜ್ಞಾನಾಗಮ ವಿಜಾರರಕ್ಕಿ ಪು. ೯ ೫. 

೫.4. ಚ೦.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೭೦-೭೧ 


೩೯೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜಪ ಕರ್ಮದಲ್ಲಿ ಅಂಗುಷ್ಠದ ಪ್ರಯೋಗವು ಮೋಕ್ಷಪ್ರದ; ತರ್ಜನೀ ಬೆರಳಿನ 
ಪ್ರಯೋಗ ಶತ್ರುಗಳ ನಾಶಕ; ಮಧ್ಯ ಬೆರಳಿನ ಪ್ರಯೋಗ ಧನಪ್ರದ; ಅನಾಮಿಕ 
ಬೆರಳಿನ ಪ್ರಯೋಗ ಶಾಂತಿಯನ್ನು ನೀಡುತ್ತದೆ; ಕನಿಷ್ಠ ಬೆರಳಿನ ಪ್ರಯೋಗ 
ಆಕರ್ಷಣೆಯನ್ನು ಮಾಡುತ್ತದೆಯೆಂದು ಹೇಳಲ್ಪಟ್ಟಿದೆ. ಬೇರ ಬೆರಳುಗಳ ಮೂಲಕ 
ಜಪ ಮಾಡುವಾಗ ಅವುಗಳೊಂದಿಗೆ ಅಂಗುಷ್ಠವನ್ನು (ಹೆಬ್ಬೆರಳನ್ನು) ಉಪಯೋಗಿಸಿ 
ಜಪಿಸಬೇಕು. ಅಂಗುಷ್ಠವನ್ನು ಉಪಯೋಗಿಸದೆ ಜಪಿಸಿದುದು ಫಲರಹಿತವಾದುದು 
ಎ೦ದು ಆಗಮಗಳಲ್ಲಿ ಪ್ರತಿಪಾದಿಸಲಾಗಿದೆ. 


ಭಿನ್ನಕರ್ಮಿಗಳಂತೆ ಅ೦ಗನ್ಯಾಸ ಕರನ್ಯಾಸ ಪ೦ಚಮಶುದ್ದಿ ಪಂಚಾಮೃತಾಭಿಷೇಕ 
ಶ್ರೀರುದ್ರ ಪಂಚಬ್ರಹ್ಮಸ್ಥಲಾದಿ ಶೈವಪಂಚಪಂಚಾಕ್ಷರ ಭೂತಾದಿ ದೇವತಾದಿ 
ಗಣಿಕಾಜನನಿಕರ ಗಣನಾಕೃತ ಪರಿಪೂರಿತ ಅಕ್ಬಮಣಿ ಭವಮಾಲಿಕಾ ಜಪೋಪಚರಿ 
ಯಂಗಳಾದಿಯಾದ ಶೈವ ಪಾಷಂಡಕೃತ ಕರ್ಮಮಯವಪ್ಪ ಭವಿಮಾಟಕೂಟಂ 
ಗಳನುಪದೇಶಿಸಿ ಭವಹರನಪ್ಪ ಘನವೀರಶೈವಲಿಂಗದಲ್ಲಿ ಮಾಡಿ ಕೂಡಿ ನಡೆಸಿಹನೆಂಬ 
ಕಡುಸ್ತಾಮಿದ್ರೋಹಿಗೆ ಆ ನಿಜದೀಕ್ಷೆಗೆಟ್ಟು ಗುರುಶಿಷ್ಯರಿರ್ದರೂ ನರಕಭಾಜನರಪ್ಪುದು 


ಆದರೆ ಆಗಮಗಳಲ್ಲಿ ನ್ಯಾಸ ಪದ್ಧತಿಯನ್ನು ವಿವರಿಸಿದರೂ ಸಹ ಷಟಸ್ಥಲ 
ಕ್ರಮದಂತೆ ದೇಹದ ಷಟ್‌ ಚಕ್ರಗಳನ್ನು ಮಂತ್ರ ಪಠಣದಿಂದ ಸಂಬ೦ಧಗೊಳಿಸುವ 
ಮಂತ್ರ ಜಪದ ಕ್ರಮವನ್ನು ವಿವರಿಸಿವೆ. 


ಮಂತ್ರ ಜಪದ ಕ್ರಮ: 


ಸಾಧನೆಯಲ್ಲಿ ಅತ್ಯಗತ್ಯವಾದ ಏಕಾಗ್ರತೆಯನ್ನು ಸಾಧಿಸಿಕೊಡಲು ಮಂತ್ರಜಪ 
ಮುಖ್ಯ ಕಾರಣವಾಗುತ್ತದೆ. ಈ ಜಪದಲ್ಲಿ ವಾಚಿಕ, ಉಪಾ೦ಶು ಮತ್ತು ಮಾನಸವಂದು 
ಮೂರು ಬಗೆಗಳುಂಟು: 

ಸ ಜಪಸ್ತಿವಿಧಃ ಪ್ರೋಕ್ತೋ ವಾಚಿಕೋಪಾಂಶುಮಾನಸ್ಯೈಃ 

ತಾಲ್ಲಾದಿಗಳ (ಹಲ್ಲಿನ ಮೇಲಿನ ಪಂಕ್ತಿಯ ಹಿ೦ಭಾಗ) ಸರ್ಶದಿಂದ ಉಚ್ಛಿಸ್ಟರದಲ್ಲಿ 
ಸಷ್ಟವಾದ ಅಕ್ಷರಗಳಿಂದ, ಕಿವಿಗೆ ಕೇಳುವಂತೆ ಜಪಿಸಿದರೆ ಅದು ವಾಚಿಕ ಜಪವೆನಿಸುತ್ತದೆ. * 

ಮೆಲ್ಲನೆ ತಾಲ್ವಾದಿ ಸ್ಪರ್ಶದಿಂದ ಸ್ವಲ್ಪ ಸ್ಪಷ್ಟವಾದ ಅಕ್ಷರಗಳಿಂದ ಸ್ವಲ್ಪ ಮಟ್ಟಗೆ 
ಕಿವಿಗೆ ಕೇಳುವಂತೆ ಜಪಿಸಿದರೆ ಅದು ಉಪಾಂಶು ಜಪವೆನಿಸುತ್ತದೆ. ಅರ್ಥಾತ್‌ ಜಪ 
ಮಾಡುವಾಗ ನಾಲಿಗೆ ಮಾತ್ರ ಅಲುಗಾಡುತ್ತಿದ್ದು ಮಂತ್ರಾಕ್ಷರಗಳ ಉಚ್ಚಾರವು 


೭೧. ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೩, ವಚನ ಸಂಖ್ಯ ೮೬೫, ಪು.೨೫೮ 
೭೨. ಸೂ.ಆ.ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೧ 
೭೩. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೧, 


ಮಂತ್ರ ೩೯೫ 


ನಿಧಾನವಾಗಿದ್ದು ಬೇರೆಯವರಿಗೆ ಕೇಳದಂತಿದ್ದು, ಜಪ ಮಾಡುವವನಿಗೆ ಮಾತ್ರ 
ಕೇಳಿಸುವಂತಿದ್ದರೆ ಉಪಾಂಶುಜಪವೆನಿಸುತ್ತದೆ. 3 


ಮಂತ್ರಾರ್ಥವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸುತ್ತಾ ವರ್ಣದಿಂದ ವರ್ಣವನ್ನು 
ಪದದಿಂದ ಪದವನ್ನು ದ ತ್ರಗೊಳಿಸಿ ಎಣಿಕೆ ನಹವ ಮುನ್ನ ಜಪಿಸಿದಲ್ಲಿ ಅದು 
ಮಾನಸಜಪವೆನಿಸುತ್ತದೆ. 


ಈ ಮೂರು ವಿಧ ಜಪಗಳಲ್ಲಿ ಉತ್ತರೋತ್ತರ ಜಪ ಶ್ರೇಷ್ಠವಾಗಿದೆ. ಅರ್ಥಾತ್‌ 
ವಾಚಿಕಕ್ಕಿಂತ ಉಪಾಂಶು, ಉಪಾಂಶುಗಿಂತ ಮಾನಸಜಪ ಶ್ರೇಷ್ಠವಾಗಿದೆ. ಚಂದ್ರಜ್ತಾ 
ಗಮವು. ಇವುಗಳನ್ನು ಕ್ರ ಕ್ರಮವಾಗಿ ಕನಿಷ್ಠ, ಮಧ್ಯಮ ಮತ್ತು ಉತ್ತಮವೆಂದು ಹೇಳಿದೆ. 


ಉತ್ತಮೋ ಮಾನಸಃ ಪ್ರೋಕ್ತ ಉಪಾಂಶುರ್ಮಧ್ಯಮಸ್ಪಥಾ। 
ಅಧಮೋ ವಾಚಿಕಃ ಪ್ರೋಕ್ತ ಇತ್ಯೇತಚ್ಛಿವಶಾಸನಮ್‌॥ 


ಇದನ್ನು ಸಮರ್ಥಿಸುತ್ತಾ ಪಾರಮೇಶ್ವರಾಗಮವು ಬಾಹ್ಯಕ್ಕಿಂತ ಆ೦ತರಿಕವಾದ 
ಜಪವೇ ಶ್ರೇಷ್ಠ ಎಂದು ಹೀಗೆ ತಿಳಿಸುತ್ತದೆ - 


ಬಾಹ್ಯಾದಾಭ್ಯಂತರಂ ಶ್ರೇಷ್ಠಂ ಭವೇಚ ಕತಗುಣಾ ಧಿಕಮ್‌। 
ಅಸಂಕಟತ್ವಾದ್ದುಷ್ಟಾನಾಂ ದೋಷಾಣಾಮಪ್ಯಸಂಭವಾತ್‌ [ 


ಬಾಹ್ಯ ಆರಾಧನೆಗಿಂತ ಆಂತರಿಕ (ಮಾನಸ) ಆರಾಧನೆಯು ನೂರು ಗುಣದಷ್ಟು 
ಶ್ರೇಷ್ಠಃ ಏಕೆಂದರೆ ಅದರಲ್ಲಿ ದುಷ್ಟಜನರ ಸಂಕಟಗಳಿರುವುದಿಲ್ಲ ಮತ್ತು ಯಾವುದೇ 
ದೋಷದ ಸಂಭಾವನೆಯಿಲ್ಲ. ಆದ್ದರಿಂದ ಮಂತ್ರಶಕ್ತಿ ಮೈಗೂಡಬೇಕಾದರೆ ಮಾನಸಿಕ 
ಜಪವನ್ನೇ ಮಾಡಬೇಕು. ಇದುವೇ ಉತ್ತಮ ಜಪ. ಇದರಿಂದ ಮಾಂಸಪಿಂಡ 
ಮಂತ್ರಮಯವಾಗುತ್ತದೆ. ಪ್ರಾಣ ಚೈತನ್ಯ ಹೆಚ್ಚುತ್ತದೆ. ಮಾನಸಿಕ ಜಪದಲ್ಲಿ ಶಬ್ದಾರ್ಥ, 
ಚಿ೦ತನಕ್ಕೆ ಅತ್ಯಧಿಕ ಅವಕಾಶವಿದೆ ತು ಆಗಮಗಳು ಪ್ರತಿಪಾದಿಸುತ್ತವೆ. 


ವಚನಗಳಲ್ಲಿಯೂ ಸಹ ಇದೇ ಅಭಿಪ್ರಾಯ ಮೂಡಿ ಬಂದಿದೆ. - "ಮಾನಸ, 
ವಾಚಕ, ಉಪಾಂಸಿಕವೆಂದು ಪ್ರಣಮ ಪಂಚಾಕ್ಷರಿಯ ಜಪ ಮೂರು ತೆರನಾಗಿಪ್ಪುದು. 
ಮನಸ್ಸಿನಲ್ಲಿಯೇ ಪ್ರಣವ ಜಪಿಸುವುದು ಮಾನಸ. ವಾಕ್ಯದಿಂದ ಶಿವಾಯ ಹರಾಯ 
ಭವಾಯ ಮೃಡಾಯ ಶರಣೆಂಬುದು ವಾಚಕ. ಕ್ರಿಯಾಕಾಲದಲ್ಲಿ ಈ ತೆರನಾಗಿ 
ಒಬ್ಬರೂ ಕೇಳದ ಹಾಗೆ ತನ್ನ ಕಿವಿ ಕೇಳುವ ಹಾಗೆ ಶಿವಮಂತ್ರದಲ್ಲಿ ಸುಯಿಧಾನಿಯಾಗಿ 


೭೪. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೨. ಹಾಗೂ ಚಂ.ಆ. ಕ್ರಿಪಾ. ಪಟಲ ೮, 
ಶ್ಲೋಕ ಸಂಖ್ಯೆ ೫೮ 

೭೫. ಸೂ.ಆ. ಕ್ರಿ.ಪಾ, ಪಟಲ ೩, ಶ್ಲೋಕ ಸಂಖ್ಯೆ ೪೩ 

೭೬. ತ್ರಯಾಣಾಮಪಿ ಬೈತೇಷಾಂ ವರಂ ಸ್ಯಾದುತ್ತರೋತ್ತರಮ್‌॥ ಸೂ.ಆ. ಕ್ರಿಪಾ, ಪಟಲ ೩, 
ಶ್ಲೋಕ ಸಂಖ್ಯೆ ೪೩. 

೭೭, ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೫೬ 

೭೮. ಪಾ.ಆ. ಪಟಲ ೧೨ ಶ್ಲೋಕ ಸಂಖ್ಯೆ ೨೧ 


೩೯೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪುನಶ್ಚರಣೆಯಾಗಿ, ತ್ರಿಸಂಧೈಯಲ್ಲಿ ಬಿಡದೆ ಉಚ್ಚರಿಸುವುದೀಗ ಉಪಾಂಸಿಕ ಈ 
ಮೂರು ಪ್ರಕಾರವಾಗಿ ಶಿವಮಂತ್ರವ ಜಪಿಸಬೇಕು ಕಾಣಾ ಎನ್ನುತ್ತಾರೆ 
ತೋ೦ಟದಸಿದ್ಧಲಿಂಗಯತಿಗಳು. ಹೀಗೆ ಜಪವು ಯಾವುದೇ ಬಗೆಯಾಗಲೀ 
ಏಕಾಗ್ರತೆಯನ್ನು ಸಾಧಿಸಿಕೊಡುವುದಕ್ಕೆ ಅದು ಕಾರಣವಾಗಬೇಕೆಂಬುದೇ ಅತೀ 
ಮುಖ್ಯವಾದ ಅಂಶವಾಗಿದೆ. 


ವಾಚಿಕ, ಉಪಾಂಶು ಮತ್ತು ಮಾನಸಿಕ ಎ೦ಬ ಮೂರು ಬಗೆಯ ಜಪಗಳು 
ಮತ್ತೆ ಅಗರ್ಭ, ಸಗರ್ಭ ಮತ್ತು ಸಧ್ಯಾನ ಎಂದು ಮೂರು ವಿಧವಾಗುತ್ತವೆ. 
ಅವುಗಳಲ್ಲಿ 


ಕುಂಭಕೇನ ಸಮಾಯುಕ್ತಃ ಸಗರಭ್ಭೋ ಜಪ ಉಚ್ಯತೇ | 
ಆದ್ಯಂತಯೊರಗರ್ಭೋತಪಿ ಪ್ರಣಾಯಾಮಃ ಪ್ರಶಸ್ಕತೇ | 
ಚತ್ಪಾರಿಂಶತ್ತಮಾವ ತ್ರಿಕ ಪ್ರಾಣಾನಾಯಮ್ಯ ಸಂಸ್ಕರೇತ್‌ | 
ಮಂತ್ರಂ ಮಂತ್ರಾರ್ಥವಿದ್ಧೀಮಾನ್‌ ಶಕ್ತ ಶಕ್ತಿಮತೋ ಜಪೇತ್‌ 


ಕುಂಭಕ ಪ್ರಾಣಾಯಾಮದೊಂದಿಗೆ ಮಾಡುವ ಜಪವು ಸಗರ್ಭವೆಂದೂ, 
ಆದಿ(ಪೂರಕ) ಮತ್ತು ಅ೦ತ್ಯ(ರೇಚಕ)ಗಳೊಂದಿಗೆ ಮಾಡುವ ಜಪವು ಅಗರ್ಭವೆಂದೂ 
ಮತ್ತು ಶಿವಧ್ಯಾನ ಸಹಿತವಾದದ್ದು ಸಧ್ಯಾನ ಜಪವೆಂದು ಹೇಳಲ್ಪಡುತ್ತದೆ. ಹೀಗೆ 
ಪ್ರಾಣಾಯಾಮ ರಹಿತವಾದದ್ದು ಅಗರ್ಭ"?, ಪ್ರಾಣಾಯಾಮಸಹಿತವಾದದ್ದು ಸಗರ್ಭ" 
ಎಂದು ತಿಳಿಯಬೇಕು. ಸಗರ್ಭ ಜಪಾಭ್ಯಾಸ ಮಾಡುವಾಗ ನಲವತ್ತು ಸಲ, ಐದು 
ಸಲ ಅಥವಾ ಮೂರು ಸಲ ಪ್ರಾಣಾಯಾಮವನ್ನು ಮಾಡಬೇಕು.** ಇವುಗಳಲ್ಲಿ 
ಉತ್ತರೋತ್ತರವಾದದ್ದು ಶ್ರೇಷ್ಠವಾದದ್ದು. ಅದನ್ನು ಚಂದಜ್ಞಾನಾಗಮವು ಹೀಗೆ 
ನಿರೂಪಿಸುತ್ತದೆ. 

ಅಗರ್ಭಂ ವಾ ಸಗರ್ಭಂ ವಾ ಸಗರ್ಭಸ್ತು ಪ್ರಶಸ್ಯತೇ 

ಸಗರ್ಭಾದಪಿ ಸಾಹಸ್ತಂ ಸಧ್ಯಾನೋ ಜಪ ಉಚ್ಛತೇ॥ 


“ಅಗರ್ಭ ಜಪಕ್ಕಿಂತಲೂ ಸಗರ್ಭವು ಶ್ರೇಷ್ಠವಾದದ್ದು. ಸಗರ್ಭಕ್ಕಿಂತಲೂ ಸಧ್ಯಾನ 


೭೯. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ.೬, ವಚನ ಸಂಖ್ಯೆ ೨೧೦, ಪು. ೧೦೨ 

೮೦. ಪಾ.ಆ. ಪಟಲ ೧೧ ಶ್ಲೋಕ ಸಂಖ್ಯೆ ೮೯-೯೧ 

೮೧. ಪ್ರಾಣಾಯಾಮೇನ ರಹಿತೋ ಹ್ಯಗರ್ಭೋ ಜಪ ಉಚ್ಕತೇ। 
- ಚಂ.ಜ್ಞಾಕ್ರಿ.ಪ್ರಾ, ಪಟಲ ಚಿಲ, ಶ್ಲೋಕ. ಸಂ. ೬೧ 

ಲಿಪಿ. ಪ್ರಾಣಾಯಾಮ ಸಮಾಯುಕ್ತಃ ಸಗರ್ಭೋ ಜಪ ಉಚ್ಛತೇ॥ 
- ಚಂ.ಆ. ಕ್ರಿಪಾ. ಪಟಲ ಶ್ರ ಶ್ಲೋಕ ಸಂಖ್ಯೆ ೬೧ 

೮೩. ಚತ್ವಾರಿಂಶತ್ಸಮಾವೃತ್ತಿಂ ಪ್ರಾಣಾಯಾಮಂ ತು ಸಂಸ್ಕರೇತ್‌। 
ಮಂತ್ರಂ ಮಂತ್ರಾರ್ಥವಿಧಿಮಾನಶಕ್ತಃ ಶಕ್ತಿತೋ ಜಪೇತ್‌! 
ಪಂಚಕಂ ತ್ರಿಕಮೇಕಂ ವಾ ಪ್ರಾಣಾಯಾಮಂ ಸಮಾಚರೇತ್‌॥ 
- ಚಂ.೮. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೬೨-೬೩ 

೮೪. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೬೩-೬೪ 


ಮಂತ್ರ ೩೯೭ 


ಜಪವು ಸಾವಿರ ಪಾಲು ಶ್ರೇಷ್ಠವೆಂದು ಹೇಳಲ್ಪಟ್ಟಿದೆ.” ಆದುದರಿಂದ ಸಗರ್ಭ ಮತ್ತು 
| ಸಧ್ಯಾನ ಜಪವನ್ನು ಅಭ್ಯಾಸಮಾಡಬೇಕು. 


ಕಾರಣ ಮಂತ್ರ ಮತ್ತು ಮಂತ್ರಾರ್ಥವನ್ನು ತಿಳಿದ ಧೀಮಂತನು ಮಂತ್ರವನ್ನು 
ಅಗರ್ಭವಾಗಿಯಾಗಲಿ ಸಗರ್ಧವಾಗಿಯಾಗಲಿ ಸಗ ಪ್ರಾಣಾಯಾಮವನ್ನು ವ 
' ಮಂತ್ರದ ಆವ ೈತ್ತಿಯನ್ನು ಮಾಡಬೇಕು ಎಂದು ಜಪದ ಉಚ್ಚಾ ಿರಣಾ ಕ್ರಮವನ್ನು 
ಆಗಮಗಳಲ್ಲಿ ಳಗಿನಂತ ವಿವರಿಸಲಾಗಿದೆ. 


ದೇಹದ ಸಕಲೀಕರಣವನ್ನು ಮಾಡಿ, ಪ್ರಾ ಪ್ರಾಣ-ಅಪಾನ-ವಾಯುಗಳನ್ನು ನಿಯಂತ್ರಿಸಿ 
ಮೂಲಕ ಶ್ವಾಸೋಚ್ಚಾ ಎಸಗಳನ್ನು ಸಮಿ Ne ಶಕ್ತಿಯರ 
ಪಗಳನ್ನು ಧ್ಯಾನಿಸಬೇಕು. 


ಹೃತುಂಡರೀಕೇ ನಾಭ್ಯಾಂ ವಾ ಸ್ವಾಧಿಷ್ಠಾನೇಂಪಿ ಮೂಲಕೇ | 
ವಶುದ್ದೌ ಚಾಪಿ ಚಾಜ್ಞಾಯಾಂ ೫0000 ನಾ ಶಿವೇ ॥ 
ಬ್ರಹ್ಮರಂಧ್ರೇ ಶಿಖಾಗೇ ದ್‌ ದ್ವಾದಶಾ೦ತೇ ಚಿದಾತ್ಮನಿ। 
ಏತದನ್ಯತಮಸ್ಥಾನೇ ಧ್ಯಾಯೇನಾಂ ಪರಮೇಶ್ವರಮ್‌ WW 


ಅನಂತರ ಪರಮೇಶ್ವರನನ್ನು ಹೃದಯಕಮಲ, ನಾಭಿ, ಸ್ವಾಧಿಷ್ಠಾನ, ಮೂಲಾಧಾರ, 
| ವಿಶುದ್ಧ, ಆಜ್ಞಾ, ಸಹಸಾರ, ಬಹರಂಧ್ರ ಶಿಖಾಗ, ದ್ವಾದಶಾಂತ (ಪಶ್ಚಿಮಶಿಖಾ), 
| ಚಿದಾತ್ಮ ಇವುಗಳಲ್ಲಿ ಯಾವುದಾದರೂ ಒಂದು ಸ ಸ್ಥಾನದಲ್ಲ ಧ್ಯಾನಿಸಬೇಕೆಂದು `೨ಗಮಗಳು 
ತಿಳಿಸುತ್ತವೆ. 


ಹೀಗೆ ಶರೀರಕ್ಕೆ ಮಂತ್ರಗಳ ಸಂಬಂಧದ ವಿವರಗಳನ್ನು ಶಾಸ್ತ್ರೀಯವಾದ 
ಹಿನ್ನಲೆಯಲ್ಲಿ ಶರಣರು ಹೀಗೆ ವಿವರಿಸಿದ್ದಾರೆ. 


ಆಧಾರಚಕ್ರದಲ್ಲಿ ನಕಾರ ಸ್ವಾಯತ. ಸ್ವಾಧಿಷ್ಠಾನಚಕ್ರದಲ್ಲಿ ಮಃಕಾರ ಸ್ವಾಯತ. 
ಮಣಿಪೂರಕಚಕದಲ್ಲಿ ಶಿಕಾರ ಸ ಸ್ವಾಯತ. ಅನಾಹತಚಕದಲ್ಲಿ ವಾಕಾರ ಸ ಸ್ನಾಯತ. 
ವಿಶುದ್ಧಿಚಿಕ್ರದಲ್ಲಿ ಯಕಾರ ಸ್ವಾಯತ. ಆಜ್ಞಾಚಕ್ರದಲ್ಲಿ ಓಂಕಾರ ಸ್ವಾಯತ. 
ಇದು ಸಾ ಶರಣನ ಆ ಷಡಕ್ಷರಮಂತ್ರಶರೀರವಾಗಿ. 
ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ.” 


ಎಂದು ಮಂತ್ರಗಳಿಗೂ ಶರೀರದ ವಿವಿಧಭಾಗಗಳಗೂ ಷಟ್‌ ಚಕಗಳಿಗೂ 
ಇರುವ ಸಂಬಂಧವನ್ನು ತಿಳಿಸಿ, ಮಂತ್ರಶಕ್ತಿಯಿಂದ ತಾವೇ ಮಂತ್ರಶರೀರಿಗಳಾದ 
ಅನುಭಾವವನ್ನು ಶರಣರು ವ್ಯಕ್ತಗೊಳಿಸಿದ್ದಾರೆ. ಹೀಗೆ ಮ೦ತ್ರಶರೀರಿಗಳಾಗುವ ಬಗೆಯನ್ನು 
ಆಗಮಗಳು ಈ ಬಗೆಯಾಗಿ ವಿವರಿಸಿವೆ. 


೮೫. ಪಾ.ಆ.೧೦ ನೇ ಪಟಲ, ಶ್ಲೋ. ಸಂ, ೨೪-೨೫ 
೮೬. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂ. ೨೦೨, ಪುಟ ೯೮ 


೩೯೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರಾಣವಾಯುಂ ನಿರುದ್ಧ್ಯಾ ಥ ಗುಣಸಂಖ್ಯಾನುಸಾರತಃ। 
ಭೂತಗಂಧಿಂ ತತಶ್ಲಿಂದ್ಯಾದಸೆ ಸೇಣೈವಾಸ್ತಮುದಯಾ | 

ನಾಡ್ಕಾ ಸುಷುಮ ಯಾಂತಾನೆಂ ಪ್ರೇರಿತಂ ಪ್ರಾಣವಾಯುನಾ। 
ನಿರ್ಗತಂ ಬ್ರಹ್ಮರಂಧ್ರೇಣ ಯೋಜಯೇಜಿ ಕವತೇಜಸಾ॥ 
ವಾಯುನಾ ಚ ಎಶೋಷ್ಠೆ ವ ದೇಹಂ ಕಾಲಾಗ್ನಿನಾ ದಹೇತ್‌ ॥ 
ಅಮೃತಪ್ಪಾವನಂ೦ ಕೃತ್ವಾ ಭಸ್ಮೀಭೂತಸ್ಯ ತಸ್ಯ ವೈ| 

ತತೋ ವಿದ್ಯಾಮಯಂ ದೇಹಂ ಸಂಭೂತಮಿತಿ ಭಾವಯೇತ್‌ ॥ 
ತತೋ ಎದ್ಯಾಮಯೇ ತಸ್ಮಿನ್‌ ದೇಹೇ ದೀಪಶಿಖಾಕೃತಿಮ್‌। 
ಶಿವಾನ್ನಿರ್ಗತಮಾತ್ಮಾನಂ ಬ್ರಹ್ಮರಂಧ್ರೇಣ ಯೋಜಯೇತ್‌ ॥ 
ಅಂತರ್ದೇಹಂ ಪ್ರವಿಷ್ಟಂ ತಂ ಧ್ಯಾತ್ವಾ ಹೃದಯಪಂಕಜೇ। 
ಪುನಶ್ಚಾಮೃ ತವರ್ಷೇಣ ಸಿಂಚೇದ್ದಿದ್ಯಾ ಮಯಂ ವಪುಃ ॥ 
ಏವಂ ೬೭೪೭೪8 ಕೃತ್ವಾ ದೇಹಾತ್ಮಶೋಧನಮ್ಸ್‌ 
ಶಿವಭಾವಮುಪಾಗಮ್ಯ ಕೈವಪ೦ಚಾಕ್ಷರಂ' ಜಪೇತ್‌ ॥ 


ಪ್ರಾಣಾಯಾಮದ ಮೂಲಕ ಪ್ರಾಣವಾಯುವನ್ನು ನಿರುದ್ಧಗೊಳಿಸಿ ಗುಣಗಳ 
ಸಂಖ್ಯೆಗೆ ಅನುಸಾರವಾಗಿ ಅಸ್ತಮಂತ್ರದ ಜಪವನ್ನು ಮಾಡುತ್ತಾ ಮತ್ತು ್ತ ಅಸ್ತ್ರ ಮುದ್ರೆಗಳನ್ನು 
ಪ್ರದರ್ಶಿಸುತ್ತಾ (ಪಂಚ) ಭೂತಗಳ ಗಂಧಿಗಳನ್ನು ಛೇದಿಸಜೇಕು. 'ಪಾಣಾವಾಯುವಿನ 
ಮೂಲಕ ಪ್ರೇರಿತವಾದ ತನ್ನ ಆತ್ಮವನ್ನು ಸುಷಮ್ನಾ ನಾಡಿಯ ಸಹಾಯದಿಂದ 
ಬ್ರಹ್ಮರಂಧ್ರದಿಂದ ಹೂರಗೆ ತಂದು ಶಿವನ ತೇಜಸ್ಸಿನೊ೦ದಿಗೆ ಸಂಯೋಜಿಸಬೇಕು. 
ಅಲ್ಲಿ ತನ್ನ ಪಾಪಮಯ ಶರೀರವನ್ನು ವಾಯುವಿನಿಂದ ಒಣಗಿಸಿ ಕಾಲಾಗ್ನಿಯಿಂದ 
ಅದನ್ನು ಭಸ್ಮವಾಗಿಸಿದಂತೆ ಭಾವಿಸಿಬೇಕು. ಅನಂತರ ಕಾಲಾಗ್ನಿಯಿಂದ ಭಸ್ಮೀಭೂತವಾದ 
ಆ ಭೌತಿಕ ಶರೀರವನ್ನು ಅಮೃತದಿಂದ ಆಪ್ಕಾಯಿತಗೊಳಿಸಿ ಭಾವಿಸಬೇಕು. ಶಿವನಿಂದ 
ಹೊಮ್ಮಿದ ದೀಪದ ಶಿಖೆಯಂತೆ ಹೊಳೆಯುವ ಆತ್ಮವನ್ನು ಬ್ರಹ್ಮರಂಧ್ರದ ಮೂಲಕ 
ಪ್ರವೇಶಿಸುವಂತೆ ಮಾಡಿ ಆ ವಿದ್ಯಾಮಯ ಶರೀರದಲ್ಲಿ ಯೋಜಿಸಬೇಕು. ತನ್ನ 
ದೇಹವನ್ನು ಪ್ರವೇಶಿಸಿದ (ಶಿವತೇಜಾಂಶವಾದ) ಆತ್ಮವನ್ನು ಹೃದಯ ಕಮಲದಲ್ಲಿ 
ಧ್ಯಾನಿಸಬೇಕು. ಮತ್ತೆ ಆ ಎದ್ಯಾಮಯ ಶರೀರವನ್ನು ಅಮೃತವರ್ಷದಿಂದ 
ಆಪ್ಯಾಯಿತಗೊಳಿಸ ಸಬೇಕು. ಹೀಗೆ ದೇಹ ಮತ್ತು ಆತ್ಮಗಳನ್ನು ಶುದ್ಧಗೊಳಿಸಿ 
ಶಿವಭಾವವನ್ನು ಹೊಂದಿ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕೆಂದು ಜಪೋಚ್ಚಾರಣೆಯ 
ಬಗೆಯನ್ನು ತಿಳಿಸುತ್ತವೆ. 

ಇದನ್ನೇ ಅನುಭವದ ದೃಷ್ಟಿಯಿಂದ ತೋಂಟದ ಸಿದ್ದಲಿಂಗಯತಿಗಳು ಹೀಗೆ 
ವಿವರಿಸಿದ್ದಾರೆ 


“ಎನ್ನ ರೇಚಕಪೂರಕ ಕುಂಭಕವೆಲ್ಲವು ಶಿವಮಂತ್ರಮಯವಾಗಿ ಸಂಚರಿಸುತಿಪುವು, 
ಎನ್ನ ಪೂರಕವೇ ಓಂ ಎಂಬ ಪ್ರಣಮ ಸ್ವರೂಪವಾಗಿಪುದು; ನೊಡ. 


೮೭. ಚಂ.ಆ. ಕ್ರಿಪಾ. ಪಟಲ ೧೧, ಶ್ಲೋಕ ಸಂಖ್ಯೆ ೨೭-೩೪ 


ಮಂತ್ರ ೩೯೯ 


ಎನ್ನ ರೇಚಕವೇ ನಮಃಶಿವಾಯ ನಮಃಶಿವಾಯ ಎನುತಿಪ್ಪುದು ನೋಡಾ, 
ಎನ್ನ ಕು೦ಭಕವೇ ಪರಮಶಕ್ತಿಮಯವಾಗಿ ಪರಂಜ್ಯೋತಿ ಸ್ವರೂಪವಾಗಿ 
ಪರಮಚಿದ್ಧಾಂಡ ಸ್ಥಾನವಾಗಿಪ್ಟುದು ನೋಡಾ" 


ಎ೦ದಿದ್ದಾರೆ. ಹೀಗೆ ದೇಹದ ಷಟ್‌ ಚಕ್ರಗಳನ್ನು ಮಂತ್ರ ಪಠಣದಿಂದ 
ಸಂಬ೦ಧಗೊಳಿಸುವ ಮಂತ್ರ ಜಪದ ಕ್ರಮವನ್ನು ಆಗಮಗಳಲ್ಲಿ ನಿರೂಪಿಸಿದಂತೆ 
ವಚನಗಳಲ್ಲಿಯೂ ಪ್ರತಿಪಾದಿಸಲಾಗಿದೆ. 


ವಿಧಿಲೋಪವಾದರೂ ಮಂತ್ರವು ನಿಷ್ಠಲವಲ್ಲ 


ಜಪಾಭ್ಯಾಸ ಮಾಡುವಾಗ ಸಾಧಕನು ಅನುಷ್ಠಾನ ಮಾಡಬೇಕಾದ ನಿಯಮಗಳ 
ವಿಶ್ಲೇಷ ಣೆಯನ್ನು ಆಗಮಗಳು ಮಾಡಿದರೂ ಸಹ ಯಾವುದೇ ನಿಯಮವೂ ಇಲ್ಲದೆ 
ಪಂಚಾಕ್ಷರ ಮಂತ್ರದ ಜಪಮಾಡಿದರೂ ಅದು ನಿಷ್ಠಲವಾಗುವುದಿಲ್ಲ. ಅದು 
ಸಮುಚಿತವಾದ ಫಲವನ್ನು ನೀಡುತ್ತದೆ ಎಂದು ಚಂದ್ರಜ್ಞಾನಾಗಮದಲ್ಲಿ- ' 


ಗಚ ತಸ್ತಿಷ್ಠತೋ ವಾಪಿ ಸ್ವೇಚ್ಛಯಾ ಕರ್ಮ ಕುರ್ವತಃ 
ಅಶುಚೇರ್ವಾ ರಾ ಮಂತ್ರೋಂಯಂ ನಚ ನಿಷ್ಠಲಃ। 


“ಪ್ರಯಾಣ ಮಾಡುವಾಗ, ನಿಂತಿರುವಾಗ, ಯಾವುದೇ ಕೆಲಸ ಸವನ್ನು 
ಮಾಡುತ್ತಿರುವಾಗ ಅಥವಾ ಶುಚಿಯಾಗಿರುವಾಗಲಿ ಮತ್ತು ಅಶುಚಿಯಾಗಿರಲಿ ಈ 
ಮಂತ್ರವ ನಿಷ್ಠಲವಾಗುವದಿಲ್ಲ”- ಎಂದು ತಿಳಿಸಲಾಗಿದೆ. ಅಲ್ಲದೇ ಗುರುವು ಉಪದೇಶ 
ಮಾಡಿದ ಮಂತ್ರವು ಯಾವಾಗಲೂ ಗೋಪನೀಯವಾಗಿದ್ದು ಎಲ್ಲಿಯೂ ಯಾರಿಗೂ 
ಅದನ್ನು ಹೇಳಬಾರದು." ಜಪಮಾಡುವಾಗ ಅಕ್ಷರ ಲೋಪವುಂಟಾಗದಂತೆ ಎಚ್ಚರಿಕೆ 
ವಹಿಸಿ ಶುದ್ದವಾದ ಉಚ್ಚಾರಣೆಯಿಂದ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕೆಂದು 
ತಿಳಿಸುವುದರೊಂದಿಗೆ ಪ್ರಣವ ಸಹಿತವಾದ ಪಂಚಾಕ್ಷರೀ ಮಹಾ ಮಂತ್ರವು ಅತ್ಯಂತ 
ಮಹಿಮೆಯುಳ್ಳದೆಂದು ಆಗಮ ಹಾಗೂ ವಚನಗಳಲ್ಲಿ ಬಣ್ಣಿಸಲಾಗಿದೆ. 


ಪಂಚಾಕ್ಷರೀ ಮಂತ್ರ ಮಹಿಮೆ 


ಪಂಚಾಕ್ಷರೀಜಾಪಕೋ ಹಿ ಯತ್ರ ತಿಷ್ಠತಿ ಪ ಪಾರ್ವತಿ! 
ಜ್‌ ತತ್ರ 'ತಿಷ್ಠಾಮಿ ಮಮ ಪ್ರಿಯತರೋ ಯತಃ। 
ತಸ್ಮಾತ್‌ಸರ್ವಂ ಪರಿತ್ಯ ಜ್ಯ ಜಪೇತ್‌ ಪಂಚಾಕ್ಷರಂಶುಭಮ್‌। ' 


“ಪಂಚಾಕ್ಷರ ಮಂತ್ರವನ್ನು ಜಪಿಸುವ ಸಾಧಕನು ಎಲ್ಲಿರುತ್ತಾನೆಯೋ ಅಲ್ಲಿ 
ಶಿವನು ಸಂತೋಷವಾಗಿರುತ್ತಾನೆ. ಕಾರಣ ಅಂತಹ ವ್ಯಕ್ತಿ ಶಿವನಿಗೆ ಅತ್ಯಂತ 


೮೮. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವಚನ ಸಂ. ೬, ವಚನ ಸಂಖ್ಯೆ೨೦೮, ಪುಟ೧೦೦ 
೮೯. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೮೪ 
೯೦. ಚಂ.ಆ. ಕ್ರಿಪಾ. ಪಟಲ ೮, ಶ್ಲೋಕ ಸಂಖ್ಯೆ ೮೨ 
೯೧. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೭೪ 


೪೦೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪ್ರಿಯನಾದವನು. ಆದ್ದರಿ೦ದ ಎಲ್ಲವನ್ನೂ ಬಿಟ್ಟು (ಅರ್ಥಾತ್‌ ಬೇರಲ್ಲ ಮಂತ್ರಗಳನ್ನು 
ಜಪಿಸದೆ) ಶುಭದಾಯಕವಾದ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು” ಎಂಬ 
ಪೀಠಿಕೆಯೊಂದಿಗೆ ಸೂಕ್ಷ್ಮಾಗಮವು ಪಂಚಾಕ್ಷರ ಮಹಾಮಂತ್ರದ ಮಹಿಮೆಯನ್ನು 
ಈ ರೀತಿಯಾಗಿ ನಿರೂಪಿಸುತ್ತದೆ - 


ಇದಂ ರಹಸ್ಯಂ ಪಾಪಘ ಮಾತ್ನ ಹ ಜ್ಞಾನಪ್ರಕಾಶಕಮ್‌। 
ಸಾರಾತ್ಸಾರತರಂ ದಥ್ಮೋ ನವನೀತಮಿವೋದ್ದ ತಮ್‌! WW 


ರಹಸ್ಯವಾದ ಈ ಮಂತ್ರವು ಪಾಪನಾಶಕವೂ, ಆತ್ಮಜ್ಞಾನ ಪ್ರಕಾಶಕವೂ ಆಗಿದೆ. 
ಮೊಸರು ಕಡೆದು ಬೆಣ್ಣೆಯನ್ನು ತೆಗೆಯುವಂತೆ, ಷಡಕ್ಷರ ಮಂತ್ರ ಜ್ಞಾನದಿಂದ 
ಸಕಲಶಾಸ್ತ್ರಗಳ ಜ್ಞಾನವುಂಟಾಗುತ್ತದೆ. | 


ಏತಾವದ್ದಿ ಶಿವಾಜ್ಞಾನಮೇತಾವತ್ತರಮಂ ಪದಮ್‌! 
ಯಸ್ಯೋನ್ನ ಮಃ ಶಿವಾಯೇತಿ ಸದಾ ವಾಚಿ ಪ್ರವರ್ತತೇ॥ 
ನಕೃತ್‌ ಪ ಪ್ರಸನ್ನಾನ್ನೋಹಾದ್ದಾ ಶಿವಾಯೇತ್ಯಕ್ಷರತ್ರಯಮ್‌। 
ಉಚ್ಛರೇದ್ಯಸಸ್ತ, ವಿಘ್ನಾಕ ಜಡಿ ಶಾಂತಿಂ EE ಹಿ। (4 
ಪ್ರಣವಾದಿನಮೋಂತಂ ಚೇತ್‌ ಕಿಂ ಪುನಃ ಸರ್ವಸಿದ್ಧಿದಂ॥ 


ಯಾರ ವಾಣಿಯಲ್ಲಿ ಪ್ರಣವ ಸಹಿತ “ನಮಃ ಶಿವಾಯ” ಎಂಬ ಷಡಕ್ಷರ 
ಮಂತ್ರ ಸದಾ ಉಚ್ಚರಿಸಲ್ಪಡುವುದೋ ಇದೇ ಶಿವಜ್ಞಾನ. ಇದೇ ಪರಮ ಪದವಿಯ 
ಪ್ರಾಪ್ತಿ ಪ್ರಸನ್ನತೆಯಿ೦ದಲೋ ಅಥವಾ ಪ್ರಮಾದದಿಂದಲೋ ಒಂದು ಸಲ “ಶಿವಾಯ' 
ಎಂಬ ಡು ಅಕ್ಷರಗಳ ಮಂತ್ರವನ್ನು ಉಚ್ಚರಿಸಿದರೆ ಸಾಕು, ಅಂಥವನ ಎಲ್ಲ 
ಎಫ್ನಗಳೂ ನಿವಾರಣೆಯಾಗಿ ಶಾಂತಿ” ಉಂಟಾಗುತ್ತದೆ. ಇನ್ನು ಪ್ರಣವದಿಂದ 
ಮೊದಲ್ಗೊಂಡು "ನಮಃ ದಲ್ಲಿ ಅಂತ್ಯವಾಗುವ ಈ ಷಡಕ್ಷರೀ ಮಂತ್ರವನ್ನು ಉಚ್ಚಾರ 
ಮಾಡಿದರೆ ಎಲ್ಲ ಸಿದ್ಧಿಗಳೂ ಲಭಿಸುತ್ತವೆ. ಈ ರೀತಿಯಾಗಿ ಈ ಮಂತ್ರದ ಮಹಿಮೆ 
ಅದ್ಭುತವಾಗಿದೆ ಎಂದು ಆಗಮಗಳು ತಿಳಿಸುತ್ತಾ - 


ಮುಮುಕ್ಷೂಣಾಂ ಯಥಾ ಶಂಭುಃ ಸಂಸಾರಭಯಮೋಚಕಃ 

ತಥಾ ಷಡಕ್ಷರೋ ಮಂತ್ರಃ ಸಂಸಾರಭಯನಾಶಕಃ॥ 

“ಮುಮುಕ್ಸುಗಳಿಗೆ ಶಿವನು ಸಂಸಾರದ ಎಲ್ಲ ಭಯಗಳನ್ನು ಪರಿಹರಿಸುವಂತೆ 
ಷಡಕ್ಷರ ಮಂತ್ರವೂ ಸಹ ಸಂಸಾರದ ಎಲ್ಲ ಭಯಗಳನ್ನು ನಾಶಪಡಿಸುತ್ತದೆ ಎಂದು 
ಮಂತ್ರದ ಮಹತ್ವವನ್ನು ಅರುಹಿದೆ. ಅಲ್ಲದೇ- 


ಏತಾಂ ಪಂಚಾಕ್ಷರೀಂ ವಿದ್ಯಾಂ ಹೃದ್ಯಾಂ ಮಮ ಸಮಾಶ್ರಿತಾಕಿ 
೯೨. ಸೂ.ಆ. ಕ್ರಿಪಾ, ಪಟಲ ೪, ಶ್ಲೋಕ ಸಂಖ್ಯೆ ೬೮ 
೯೩. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೮೫-೮೬ 
೯೪. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೫೪ 


ಮಂತ್ರ ೪೦೧ 


ಕಲಾವಪಿ ಪ್ರಮುಚ್ಕಂತೇ ಮಹಾತ್ಮಾನೋ ದೃಢವತಾಃ॥ 
ಪಂಚಾಕ್ಷರೇ ಹ ್ಥಿತೇಇಪಿ ಜಿ ನರಾಃ 
ಪತಂತಿ “ನರಕೇ ಮೂಢಾ ಚ ಬಾಜಾ ಪರಿಮೋಹಿತಾಃ॥ 4 


“ಹೃದ್ಯವಾದ ಶಿವಪಂಚಾಕ್ಷರೀ ವಿದ್ಯೆಯನ್ನು ಆಶ್ರಯಿಸಿದ, ದೃಢವ್ರತರಾದ 
ಮಹಾತ್ಮರು ಕಲಿಯುಗದಲ್ಲಿಯೂ ಭವಬಂಧನಗಳಿಂದ ಮುಕ್ತರಾಗುತ್ತಾರೆ. ಪಂಚಾಕ್ಷರ 
ಮಹಾಮಂತ್ರವು ಇದ್ದರೂ ಅದನ್ನು ಜಪಿಸದೆ ಕಲಿಯುಗದ ಮೂಢ ಮಾನವರು 
ಮಾಯಾಪಾಶದಲ್ಲಿ ಸಿಲುಕಿ, ನರಕದಲ್ಲಿ ಬೀಳುತ್ತಾರೆ” ಇದರ ಅರ್ಥವೇನೆಂದರೆ 
ಕಲಿಯುಗದಲ್ಲಿಯೂ ಈ ಮಹಾಮಂತ್ರವು ತನ್ನ ಮಹಿಮೆಯನ್ನು ಉಳಿಸಿಕೊಂಡಿದೆ. 
ಇದನ್ನು ಅರಿತಿರುವ ಮಹಾತ್ಮರು ಶಿವಪಂಚಾಕ್ಷರೀ ಮಂತ್ರವನ್ನು ಜಪಿಸುವದರ 
ಮೂಲಕ ಭವ ಬಂಧನಗಳಿಂದ ಮುಕ್ತರಾದರೆ, ಅದನ್ನು ಅರಿಯದ ಮೂಡರು ಈ 
ಮಂತ್ರವನ್ನು ಜಪಿಸದೆ ಅನೇಕ ಕಷ್ಟನಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ತಿಳಿಸಿದೆ. 
ಇದನ್ನೇ ಷಣ್ಮುಖ ಶಿವಯೋಗಿಗಳು- 


ಅರಿಯದೇ ಒಂದು ವೇಳೆ "ಓಂ ನಮಃ ಶಿವಾಯ' ಎಂದಡೆ 
ಮರೆದು ಮಾಡಿದ ಹಿ೦ದೇಳುಜನ್ನದ 

ಕರ್ಮದ ಕಟ್ಟು ಹರಿದು ಹೋಯಿತ್ತು ನೋಡಾ | 
ಅರಿದೊಂದು ವೇಳೆ "ಓಂ ನಮಃ ಶಿವಾಯ” ಎಂದಡೆ 
ದುರಿತಸಂಕುಳವೆಲ್ಲ ದೂರಾಗಿಹವು ನೋಡಾ | 


ಎಂದಿದ್ದಾರೆ. ಮಂತ್ರದ ವಿಷಯದಲ್ಲಿ ಶ್ರದ್ಧೆಯುಳ್ಳವರಿಗೆ ಅದರ ಮಹಿಮೆಯ 
ಅನುಭವವುಂಟಾಗುತ್ತದೆ. ಬಸವಣ್ಣನವರು ಹೇಳುವಂತೆ - 


ಕರಿಯಂಜುವುದು ಅಂಕುಶಕ್ಕೆ, ಗಿರಿಯಂಜುವುದು ವಜ್ರಕ್ಕೆ; 
ತಮಂಧವಂಜುವುದು ಜ್ಯೋತಿಗೆ: ಕಾನನವಂಜುವುದು ಬೇಗೆಗೆ 
ಪಂಚ ಮಹಾಪಾತಕವಂಜುವುದು ಕೂಡಲಸಂಗನನಾಮಕ್ಕೆ.' 


` ಎಂಬಂತೆ ಶಿವ ನಾಮಸ್ಮರಣೆಯಿಂದ ಪಂಚ ಮಹಾಪಾತಕಗಳು ಅಂಜುತ್ತವೆ. 

| ಔದರರೆದ ಧ್ಯಾನದಲ್ಲಿ ಪೂಜೆಯಲ್ಲಿ ಆಚರಣೆಯಲ್ಲಿ ನಿತ್ಯದ ನಡೆಯಲ್ಲಿ ಕುಳಿತಲ್ಲಿ 

ಎಲ್ಲೆಲ್ಲಿಯೂ ಮತ್ತು ಯಾವಾಗಲೂ "ಮಂತ್ರವನ್ನು ಜಪಿಸಿದರೆ ಅಮಂಗಳಕರವಾದ 

ಶಕ್ತಿಗಳು ಆತನ ಬಳಿ ಸಾರಲು ಅಂಜುತ್ತವೆ. ಕಾರಣ ಮಂತ್ರವನ್ನು ಮನನ 

ಮಾಡುವುದರಿಂದ ಜನನ- ಮರಣಗಳೆಂಬ ಸಂಸಾರ ಸಾಗರದಿಂದ Ee 
ರಕ್ಷಿಸಲಡುತ್ತಾನೆ ಎಂದು - 

“ಎನ್ನ ಜನನಮರಣಗಳಲ್ಲಾ ಜಾರಿಹೋದುವಯ್ಯಾ ನಿಮ್ಮ ನೆನಹಿನ ಬಲದಿಂದೆ. 


೯೫. ಸೂ.ಆ. ಕ್ರಿಪಾ, ಪಟಲ ೩, ಶ್ಲೋಕ ಸಂಖ್ಯೆ ೭೬-೭೭ 
೯೬ ಸಮಗ್ರ ವಚನ ಸಂಪುಟ ೧೪,ಸಂಕೀರ್ಣ ವಚನ ಸಂ. ೯, ವಚನ ಸಂಖ್ಯೆ ೩೪೫, ಪುಟ೨೦೩ 
೯೭. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂ. ೧, ವಚನ ಸಂಖ್ಯೆ ೭೫, ಪುಟ ೨೨. 


೪೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎನ್ನ ಪುಣ್ಯಪಾಪಂಗಳೆಲ್ಲ ಪಲ್ಲಟವಾದುವಯ್ಯಾ ನಿಮ್ಮ ನೆನಹಿನ ಬಲದಿಂದೆ 
ಎನ್ನ ಕಾಲಕಲ್ಲಿತಂಗಳೆಲ್ಲ ಕರಿಹೋದವಯ್ಯಾ ನಿಮ್ಮ ನೆನಹಿನ ಬಲದಿಂದೆ 
ಎನ್ನಪಂಚೇಂದ್ರಿಯಸಪ್ಪವ್ಯಸನಂಗಳಲ್ಲ ಸಣ್ಣಿಸಿಹೋದುವಯ್ಯಾ ನಿಮ್ಮನೆನಹಿನ ಬಲದಿಂದೆ 
ಎನ್ನ ಅಷ್ಟಮದ ಅರಿಷಡ್ಜರ್ಗ೦ಗಳೆಲ್ಲ ನಷ್ಟವಾದುವಯ್ಯಾ ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ತನುಕರಣೇ೦ದ್ರಿಯ೦ಗಳೆಲ್ಲ ತರಹರವಾದುವಯ್ಯಾ ನಿಮ್ಮ ನೆನಹಿನ ಬಲದಿಂದೆ. 
ಎನ್ನ ಮನ ಪ್ರಾಣ ಭಾವಂಗಳೆಲ್ಲ ಬರಿದಾಗಿ ಹೋದುವಯ್ಯಾ 

ನಿಮ್ಮ ನೆನಹಿನ ಬಲದಿಂದೆ ಅಖಂಡೇಶ್ವರಾ." ನ 


ಎಂದು ಶರಣರು ಮಂತ್ರದ ಮಹತ್ವವನ್ನು ಬಹು ಮಾರ್ಮಿಕವಾಗಿ 
ವಿವೇಚಿಸಿದ್ದಾರೆ. ಇದನ್ನೇ ಇನ್ನೊಂದು ವಚನದಲ್ಲಿ - 


“ಶಿವಮಂತ್ರವೆನಗೆ ಕಾಮಧೇನುವಯ್ಯಾ| ಶಿವಮಂತ್ರವೆನಗೆ ಕಲವ ೈಕ್ಷವಯ್ಯಾ 
ಶಿವಮಂತ್ರವೆನಗೆ ಚಿ೦ಂತಾಮಣಿಯಯ್ಯಾ ಶಿವಮಂತ್ರವೆನಗೆ ಪರುಷದ ಖಣಿಯಯ್ಯಾ 
ಶಿವಮಂತ್ರವೆನಗೆ ಪುನಃ ಪ್ರಾಣಮಾಲಿಕೆಯಯ್ಯಾ ಅಖಂಡೇಶ್ವರಾ” 


ಎಂದು "ಓಂ ನಮಃಶಿವಾಯ' ಎಂಬ ಶಿವಷಡಕ್ಷರ ಮಂತ್ರವು ಇಷ್ಟಾರ್ಥಗಳನ್ನೆಲ್ಲಾ 
ಪೂರೈಸುವಂತಹುದಾಗಿದೆ ಎ೦ದು ವರ್ಣಿಸುವುದರೊಂದಿಗೆ - 


“ಪಂಚಾಕ್ಷರವೆ೦ದಡೆ ಪರಬ್ರಹ್ಮ ಪಂಚಾಕ್ಷರವೆಂದಡೆ ಪರಶಿವ, 
ಪಂಚಾಕ್ಷರವೆಂದಡೆ ಪರವಸ್ತುವಿನ ನಾಮ, 

ಪಂಚಾಕ್ಷರವೆಂದಡೆ ಭವದುರಿತ ಬಿಟ್ಟೋಡುವುದು, 

ಪಂಚಾಕ್ಷರವೆಂದಡೆ ಬಹುಜನ್ಮದ ದೋಷ ಪರಿಹಾರವಾಗುವುದು, 
ಪಂಚಾಕ್ಷರವೆಂದಡೆ ಸಕಲ ತೀರ್ಥ ಕ್ಷೇತ್ರ ಯಾತ್ರೆಯಾದ 

ಪುಣ್ಯಫಲ ಪ್ರಾಪ್ತಿಯಾಗುವದು. 

ಪಂಚಾಕ್ಷರವೆಂದಡ ಅಷ್ಟಮಹಾಸಿದ್ಧಿ ನವಮಹಾಸಿದ್ಧಿ 

ಅಷ್ಟಾಂಗಯೋಗದ ಫಲ ಅಷ್ಟೈಶ್ವರ್ಯ ಸಂಪತ್ತು ದೊರಕೊಳ್ಳುವುದು ನೋಡಾ. 
ಇಂತಪ್ಪ ಪಂಚಾಕ್ಷರೀ ಮಂತ್ರದ ಮಹತ್ವವ ಕಂಡು ಮನ ಕರಗಿ, ತನು ಉಬ್ಬಿ, 
ಪಂಚಾಕ್ಷರಿ, ಪಂಚಾಕ್ಷರಿಯೆಂದು ನೆನೆನೆನೆದು, 

ಭವ ಹರಿದು ಪರಶಿವಲಿಂಗವ ಕೂಡಿ, ಸುಖಿಯಾಗಿರ್ದೆನಯ್ಯಾ 
ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ.” 


ಎ೦ದು ಮಂತ್ರದ ವ್ಯಾಪಕ ಶಕ್ತಿಯನ್ನು ವಚನಕಾರರು ಅರುಹಿದ್ದಾರೆ. ಕಾರಣ 
ಬಸವಣ್ಣನವರು, “ಎನ್ನ ಮನದಲ್ಲಿ ಮತ್ತೊಂದನರಿಯೆನಯ್ಯ ಓಂ ನಮಃ ಶಿವಾಯ, 


೯೮.ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂ. ೯, ವಚನ ಸಂಖ್ಯೆ ೪೮೪, ಪುಟ೨೪೨ 
೯೯.ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವಚನ ಸಂ. ೯, ವಚನ ಸಂಖ್ಯೆ ೩೪೦, ಪುಟ೨೦೨ 
೧೦೦.ಸಮಗ್ರ ವಚನ ಸಂಪುಟ ೧೦, ಸಂಕೀರ್ಣ ವಚನ ಸಂ. ೫, ವಚನ ಸಂಖ್ಯೆ ೭೮, ಪುಟ ೫೩ 


ಮಂತ ೪೦೩ 


Ad 


ಓಂ ನಮಃ ಶಿವಾಯ ಎನುತಿರ್ದೆ'೧೦೧ ಎಂದಿದ್ದಾರೆ: ಮತ್ತು ಎಲ್ಲ ಶಕ್ತಿಗಳಿಗಿಂತ ಈ 
ಮಂತ್ರ ಶಕ್ತಿ ಮಿಗಿಲಾದುದೆಂಬುದನ್ನು ಈ ಕೆಳಗಿನ ವಚನದಲ್ಲಿ ಹೀಗೆ ಹೇಳಿದ್ದಾರೆ: 


ವಶ್ಯವ ಬಲ್ಲವೆಂದೆಂಬಿರಯ್ಯ-ಬುದ್ದಿಯನರಿಯದ ಜನರು ಕೇಳಿರಯ್ಯ; 
ವಶ್ಯನಾವುದೆಂದರಿಯದೆ ಮಾಸಾ ಗಾವಿಲ ಮ್‌ 
i: ನಮಃ ಶಿವಾಯ' ಎಂಬ ಮಂತ್ರ ಸರ್ವಜನವಶ್ಶ ಕೂಡಲ ಸಂಗಮದೇವಾ.” 


ಸರ್ವಜನ ವಶ್ಯವಾದದ್ದು ಈ ಮಂತ್ರ; ಮತ್ತು ಎಲ್ಲ ವಶ್ಯಶಕ್ತಿಗಳಿಗಿಂತ 
ಮಿಗಿಲಾದದ್ದು. ಏಕೆಂದರೆ ಇದು ನೆನೆದವನನ್ನು ತನ್ನಂತೆ ಮಾಡುತ್ತದೆ; ಮಂತ್ರರೂಪಿ 
ಯನ್ನಾಗಿ ಮಾಡುತ್ತದೆ; ಶಿವಸ್ಥರೂಪಿಯನ್ನಾಗಿ ಮಾಡುತ್ತದೆ. ಹೀಗೆ ಶಿವನ ನೆನೆಹಿನ 
ನಾದರೂಪಿಯಾದ ಈ ಮಂತ್ರದಿಂದ ಅಂಗದಲ್ಲಿ ಲಿಂಗತೆಕ್ತಿಗಳು ಜಾಗೃತಗೊಳ್ಳುತ್ತವೆ; 
ಲಂಗಾಂಗ ಸಾಮರಸ್ಯಕ್ಕೆ ಕಾರಣವಾಗುತ್ತವೆ. ಇದನ್ನೇ ಆಗಮಗಳು - 


ನಾಶಿವಃ ಶಿವಮಭ್ಯಸ್ಕೇನ್ನಾ. ಶಿವಃ ಶಿವಮರ್ಚಯೇತ್‌! 
ನಾಶಿವಸ್ತು ಶಿವಂ 'ಧ್ಯಾಯೇನ್ನಾ ಶಿವಃ ಶಿವಮಾಪು ್ಸಯಾತ್‌ | 


ಶಿವನಾಗದೆ ಶಿವಮಂತ್ರದ ಅಭ್ಯಾಸವನ್ನು ಮಾಡಲಾಗದು, ಶಿವನಾಗದೆ ಶಿವನ ಪೂಜೆ 
ಮಾಡಲಾಗದು, ಶಿವನಾಗದೆ ಶಿವನ ಧ್ಯಾನ ಮಾಡಲಾಗದು ಮತ್ತು ಶಿವನಾಗದೆ 
ಶಿವನನ್ನು ಹೂ೦ದಲಾಗದು ಎಂದು ಪರಮ ಪವಿತ್ರವಾದ ಶಿವಪಂಚಾಕ್ಷರಿ ಜಪಿಸಿ 
ಲಿಂಗಾಂಗಸಾಮರಸ್ಯ ಹೊಂದುವ ಬಗೆಯನ್ನು ತಿಳಿಸಿವೆ. 


ಒಟ್ಟಿನಲ್ಲಿ ಮಂತ್ರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ “ನ ಲೆಯಲ್ಲಿ ಸಮಾಲೋಚಿಸಲಾಗಿ ತಿಳಿದುಬರುವ ವಿಷಯವೇನೆಂದರೆ 
ಶಿವಾಗಮಗಳಲ್ಲಿ ಮಂತ್ರದ ನಿಷ್ಪತ್ತಿ ಮಂತ್ರದ ಸ್ವರೂಪ, ಮಂತ್ರದ ಯಷಿ-ದೇವತೆ- 
ಛಂದಸ್ಸು, ಮಂತ್ರೋಪದೇಶಕ್ಕೆ ಅರ್ಹರು-ಅನರ್ಹರು, ಪುನಶ್ಚರಣ ವಿಧಾನ, ಜಪಕ್ಕೆ 
ಯೋಗ್ಯ ಸ್ಥಳ, ನ್ಯಾಸ ಕ್ರಮ, ಜಪದ ವಿಧಾನ, ಮಂತ್ರದ ಮಹಾತ್ಮೆ ಮುಂತಾದವುಗಳ 
ವಿಸೃತ ವಿವರಣ ಮೂಡಿಬಂದಿದೆ. ಆದರೆ ವಚನಗಳಲ್ಲಿ ಮಂತ್ರದ ನ್ಯಾಸ ಕ್ರಮವನ್ನು 
ಶೈವಕರ್ಮವೆಂದು ವಿರೋಧಿಸಿರುವರು. ಅಲ್ಲದೇ ಪುನಶ್ಚರಣ ವಿಧಾನಗಳನ್ನು 
ವಚನಗಳಲ್ಲಿ ಕೈಬಿಟ್ಟಿರುವದು ಕಂಡುಬರುತ್ತದೆ. ಉಳಿದಂತೆ ಎಲ್ಲ ಅಂಶಗಳ 
ವಿವರಣೆಯಲ್ಲಿ ಕಗ ಮತ್ತು ವಚನಗಳಲ್ಲಿ ವಿಕರೂಪದ ಸಾಮ್ಯತೆ ಕಂಡುಬರುತ್ತದೆ. 
ಸಾಧಕರ ಅನುಕೂಲತೆಗಾಗಿ ಕೆಲವೇ ಕೆಲವು ವ್ಯತ್ಯಾಸಗಳು ಔರ ವಚನಗಳು 
ಶಿವಾಗಮಗಳ ಮೂಲ ಜಾಡನ್ನು ಬಿಡದೆ" ತಮ್ಮ ಅನುಭವವನ್ನು ಅದರಲ್ಲಿ 
ಮಿಶ್ರಣಗೊಳಿಸಿ ವಿಷಯ ವಸ್ತುವನ್ನು ಪ್ರತಿಪಾದಿಸಿದೆ. 


೧೦೩ 


೧೦೧.ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೮೦, ಪುಟ ೨೩ 
೧೦೨.ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೭೮, ಪುಟ ೨೨ 
೧೦೩.ಚಂ.ಆ. ಕ್ರಿಪಾ. ಪಟಲ ೧೧, ಶ್ಲೋಕ ಸಂಖ್ಯೆ ೩೮ . 


9.೨ ಪಂಚಾಚಾರ 


ಆಚಾರ: ಪರಮೋ ಧರ್ಮ: ಎ೦ಬ ಅಭಿಪ್ರಾಯದಂತೆ ಆಚಾರವೇ ಧರ್ಮದ 
ಜೀವಾಳವಾಗಿದೆ. ಆಚಾರವಿಲ್ಲದ ಧರ್ಮವಾಗಲಿ, ಧರ್ಮವಿಲ್ಲದ ಆಚಾರವಾಗಲಿ 
ಸಾರ್ಥಕವಾಗಲಾರವು. ಅದಕ್ಕಾಗಿ ಯಾವುದೇ ಧರ್ಮ ಕೇವಲ ಸೈದ್ಧಾಂತಿಕವಾಗಿ 
ಉಳಿದರೆ ಸಾಲದು ಅದು ಪ್ರತ್ಯಕ್ಷ ಆಚರಣೆಯಲ್ಲಿ ಬರಬೇಕು. 


ಆಚಾರವೆಂದರೆ ಕೇವಲ ಧಾರ್ಮಿಕ ನೀತಿನಿಯಮಗಳ ಪಾಲನೆ ಅಥವಾ 
ಶರೀರ ಶುದ್ಧಿಗಾಗಿ ಮಾಡುವ ಸ್ನಾನಾದಿ ಕ್ರಿಯೆಗಳು ಅಥವಾ ಉದರ ನಿರ್ವಹಣೆಗಾಗಿ 
ಮಾಡುವ ಉದ್ಯೋಗಗಳಲ್ಲ. ಇವುಗಳ ಜೊತೆಗೆ ಮನಸ್ಸು ಹಾಗೂ ಆತ್ಮಗಳ 
ಮಾಲಿನ್ಯವನ್ನು ಕಳೆಯುವ ಅರಿವಿನ ಸತ್‌ಕ್ರಿಯೆಯಾಗಿದೆ. 


ಆಚಾರ ಪದದ ಶಾಬ್ದಿಕ ಮತ್ತು ತಾತ್ವಿಕ ವಿವೇಚನೆ - 


ಆಚಾರ ಎಂಬ ಪದವು "ಅಜ್‌' ಉಪಸರ್ಗ ಪೂರ್ವಕ ಗತಿ, ಲಕ್ಷಣಾರ್ಥವಾದ 
“ಚರ” ಎಂಬ ಧಾತುವಿನಿಂದ ನಿಷ್ಠನಗೊಂಡಿದೆ. ಈ “ಚರ' ಧಾತುವಿಗೆ "ಎಲ್ಲಾ 
ಗತ್ಯರ್ಥಕ ಧಾತುಗಳೂ ಜ್ಞಾನ ವಾಚಕವಾಗಿರುತ್ತವೆ' ಎಂಬ ವ್ಯಾಕರಣ ನಿಯಮಾನುಸಾರ 
ಜ್ಞಾನ ಮತ್ತು ಕ್ರಿಯೆಗಳೆಂಬ ಎರಡರ್ಥಗಳನ್ನು ಹೊಂದಿದೆ. ಕಾರಣ "ಆಚಾರ' ಎ೦ಬ 
ಪದವೇ ಜ್ಞಾನ ಕ್ರಿಯಾತ್ಮಕವಾಗಿದ್ದು. ಇದು ಉದಾತ್ತ ಜೀವನ ಮೌಲ್ಯಗಳನ್ನೊಳಗೊಂಡ 
ಕ್ರಿಯೆಯಾಗಿದೆ. 


ಕ್ರಿಯೆ, ಕರ್ಮ, ಮಾಟ ಮೊದಲಾದವುಗಳನ್ನು ಆಚಾರಕ್ಕೆ ಸಂವಾದಿಯಾಗಿ 
ವಚನಗಳಲ್ಲಿ ಬಳಸಿದ್ದರೂ ಸಹ ಆಚಾರವೆಂಬುದು ಅವುಗಳಿಗಿಂತ ವಿಶಾಲಾರ್ಥವನ್ನು 
ಹೊಂದಿದ್ದು ಅದು ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗಗಳರಡನ್ನೂ ಶುದ್ಧೀಕರಿಸುವ 
ಸೂತ್ರವಾಗಿದೆ. ಆದ್ದರಿ೦ದ ದಾರ್ಶನಿಕ ಕ್ಷೇತ್ರದಲ್ಲಿ ಆಚಾರಕ್ಕೆ ಬಹು ಮಹತ್ವದ ಸ್ಥಾನವನ್ನು 
ನೀಡಲಾಗಿದೆ. ಚ೦ದ್ರಜ್ಞಾನಾಗಮವು ಆಚಾರದ ಮಹತ್ವವನ್ನು ಹೀಗೆ ನಿರೂಪಿಸುತ್ತದೆ. 


ಆಚಾರ ಏವ ಸರ್ವೇಷಾಮಲಂಕಾರಾಯ ಕಲ್ಪತೇ | 
ಆಚಾರಹೀನಃ ಪುರುಷೋ ಲೋಕೇ ಭವತಿ ನಿಂದಿತಂ॥ 
ಜ್ಞಾನೇನಾಚಾರಯುಕ್ತೇನ ಪ್ರಸೀದತಿ ಮಹೇಶ್ವರಃ। 
ತಸ್ಮಾದಾಚಾರವಾನ್‌ ಜ್ಞಾನೀ ಭವೇದಾದೇಹಪಾತನಾತ್‌॥ 
ಆಚಾರಃ ಪರಮೋ ಧರ್ಮಃ ಆಚಾರಃ ಪರಮಂ ಧನಮ್‌! 
ಜ್ಞಾನಮಾಚಾರಹೀನಂ ಚೇನ್ನ ತದ್ಭವತಿ ಸಿದ್ಧೆಯೇ॥" 


“ಆಚಾರವೇ ಎಲ್ಲರಿಗೂ ಭೂಷಣ. ಆಚಾರಹೀನನಾದ ವ್ಯಕ್ತಿಯು ಲೋಕದಲ್ಲಿ 
ನಿಂದೆಗೆ ಒಳಗಾಗುತ್ತಾನೆ. ಆಚಾರಸಹಿತವಾದ ಜ್ಞಾನದಿ೦ದ ಮಹೇಶ್ವರನ ಅನುಗ್ರಹ 


೧. ಚಂ.ಆ.ಕ್ರಿಪಾ. ಪಟಲ ೯, ಶ್ಲೋಕ ಸಂಖ್ಯೆ ೧೬-೧೯ 


ಪಂಚಾಚಾರ ೪೦೫ 


ಪ್ರಾಪ್ತವಾಗುತ್ತದೆ. ಆದುದರಿಂದ ದೇಹ ಬಿದ್ದುಹೋಗುವವರೆಗೆ ಆಚಾರಯುಕ್ತನಾದ 
ಜ್ಞಾನಿಯಾಗಿರಬೇಕು. ಆಚಾರವೇ ಶ್ರೇಷ್ಠವಾದ. ಧರ್ಮ, ಆಚಾರವೇ ಶ್ರೇಷ್ಠ ಸಂಪತ್ತು 
ಜ್ಞಾನವು ಆಚಾರ ರಹಿತವಾಗಿದ್ದರೆ ಅದು ಸಿದ್ದಿಗೆ ಒದಗುವುದಿಲ್ಲ” ಕಾರಣ 
ಶಿವಾನುಗ್ರಹಾಕಾಂಕ್ಷಿಗಳಾದ ಜ್ಞಾನಿಗಳು ಪ ಪ್ರಾಣವಿರುವವರೆಗೂ ಆಚಾರವಂತರಾಗಿರ 
ಬೇಕೆಂದು ತಿಳಿಸಿ ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನದಲ್ಲಿ ಆಚಾರದ 
ಅವಶ್ಯಕತೆಯನ್ನು ಅರುಹಿದೆ. ಆಚಾರದಿಂದ ವ್ಯಕ್ತಿಯ ಅಂತರಾತ್ಮವು ಸದಾ 
ಪ್ರಸನ್ನವಾಗಿರುತ್ತದೆ, ದೇಹದ ಸ ಸ್ವಾಸ್ಥ ವು ವೃದ್ಧಿಸುತ್ತದೆ ಹಾಗೂ ದೀರ್ಫಾಯವಾಗುತ್ತಾರೆ. 
en ಮಾನವನ ಉತ್ಕ 'ಷ್ಟವಾದ" “ಅಲೌಕಿಕ ಆಭರಣವಾಗಿದೆ. ವಸ್ತ್ರ 


 ಆಭರಣಗಳಿಗಿಂತಲೂ ಜರಾ ಹ ಉತ್ತಮವಾದುದು. ವಸ್ತಾದಿಗಳಿಂದ 


ಅಲಂಕೃತನಾಗಿದ್ದರೂ ಆಚಾರವಿಲ್ಲದ ಮನುಷ್ಯನು ಪ್ರ ಪ್ರಪಂಚದಲ್ಲಿ ನಿಂದಿತನಾಗುತ್ತಾನೆ. 
“ಆಚಾರವೇ ಭಕ್ತಂಗೆ ಅಲಂಕಾರವು. ಆಚಾರವೇ ಭಕ್ತಂಗೆ ಸರ್ವಪೂಜ್ಯವು. ಇಂತೀ 
ಆಚಾರವುಳ್ಳವನೇ ಭಕ್ತನು. ಆಚಾರವುಳ್ಳವನೇ ಯುಕನು. ಆಚಾರವುಳ್ಳವನೇ ಮುಕ್ತನಯ್ಯ” 
ಎನ್ನುವಂತೆ ಆಚಾರವೆಂದರೆ ಯಾಂತ್ರಿಕವಾದ ನೀತಿ ನಿಯಮಗಳ ಪರಿಪಾಲನೆಯಲ್ಲ; 
ಅಂಗಕ್ರಿಯೆಗಳನ್ನು ಲಿಂಗಕ್ರಿಯೆಗಳನ್ನಾಗಿ ಪರಿವರ್ತಿಸುವ ಕ್ರಿಯಾ ಕಲಾಪ. ಅಂತರಂಗದ 
ಅರಿವು ಮತ್ತು ಅರಿವಿನ ಬ ಇವರಡರಿಂದ ಅದು ಸಿದ್ಧಿ ಸುತ್ತದೆ. 
“ಆಚಾರವಿಲ್ಲದವರಿಗೆ ಜ್ಞಾನವಿಲ್ಲ, ಜ್ಞಾನವಿಲ್ಲದವರಿಗೆ ಭಾವ ಶುದ್ಧವಿಲ್ಲ. ಭಾವ 


ಶುದ್ಧವಿಲ್ಲದವನಿಗೆ ಧ್ಯಾನವಿಲ್ಲ, ಧ್ಯಾನವಿಲ್ಲದವನಿಗೆ ಪ್ರಸಾದವಿಲ್ಲ, ಪ್ರಸಾದವಿಲ್ಲದವನಿಗೆ 


ಮುಕ್ತಿ ಇಲ್ಲ.” ಎಂಬ ಬು ದ ಕ್ವ ಕೊಟ್ಟ ವ್ಯಾಪಕ ಸ್ವರೂಪವನ್ನು ಸೂಚಿಸುತ್ತದೆ. 


ಆಚಾರಗಳ ಮೂಲಕ ದುರ್ಗುಣಗಳನ್ನೂ ದೌರ್ಬಲ್ಯಗಳನ್ನೂ ದೋಷಗಳನ್ನೂ 


ಸಾಧಕ ಕಳೆದುಕೊಳ್ಳಬೇಕು; ಶಿವಪರವಾದ ಗುಣಗಳನ್ನು ಸಂಪಾದಿಸಿಕೊಳ್ಳಬೇಕು. 


ಇದು ಸುಲಭವಾದುದಲ್ಲ; ನಿರಂತರ ಜಾಗತಿಯಿಂದ ಸಾಧಿಸಬೇಕಾದುದು. 


ಕಾರಣ ಪ್ರತಿಯೊಂದು ಧರ್ಮವೂ ತನ ಗ್ಗ ಸೈದ್ಧಾಂತಿಕ ತತ್ವಗಳಿಗನುಗುಣವಾಗಿ 


ವಿಶಿಷ್ಠವಾದ ಆಚಾರಗಳನ್ನು ಹೊಂದಿವೆ. ಇವು ಬಾಹ್ಯದಲ್ಲಿ ಭಿನ್ನವಾಗಿದ್ದರೂ 


ಆಚರಣೆಗಳ ಗುರಿಯೆಲ್ಲಾ Aer ಆಗಿರುತ್ತದೆ. ಬಾಹ್ಯ ತ "ಕಾಲಕಾಲಕ್ಕೆ 


' ರೂಪಾಂತರಗೊಳ್ಳುತ್ತವೆ. ಆದರೆ ಆಂತರಿಕ ಜಟ್ಟಿ ನಿರ್ದಿಷ್ಟವಾಗಿರುತ್ತವೆ. 
ಎಲ್ಲ ಧರ್ಮಗಳೂ ಬಾಹ್ಯ ಮತ್ತು ಆಂತರಿಕ ಆಚಾರಗಳನ್ನು ಸಮನ್ವಯಗೊಳಿಸಿ 


ಅವುಗಳಿಗೆ ಸೈದ್ಧಾಂತಿಕ ಸ್ವರೂಪವನ್ನು ಕೊಟ್ಟಿವೆ. 


ವೀರಶೈವ ಧರ್ಮವೂ ಸಹ ಜಗತ್ತಿನ ಇತರ ದರ್ಶನಗಳಂತೆ ಸ್ವತಂತ್ರವಾಗಿ 


ತಾತ್ವಿಕ ಚಿಂತನಗೈ ದ ದರ್ಶನವಾಗಿದ್ದು ಜೀವಾತ್ಮ ಮತ್ತು ಪರಮಾತ್ಮರ ಸಾಮರಸ್ಯ ವನ್ನೇ 
ಮುಖ್ಯ ಧ್ಯೇಯವನ್ನಾ ಗಿಸಿಕೊಂಡಿದೆ. ಕಾರಣ ಈ ಧಾರ್ಮಿಕ ಧ್ಯೇಯಸಾಧನೆಗೆ 
ಔಟಾದ ಮತ್ತು ಪ್ರೆ ನಿಪ ನೈತಿಕ ನಿಯಮಗಳನ್ನು ವೀರಶೈವ. ದಾರ್ಶನಿಕರು 


ನಿರೂಪಿಸಿದ್ದು, ಅವು “ಪಂಚಾಚಾರ'ಗಳೆಂದು ಕರೆಯಲ್ಪಡುತ್ತವೆ. ವೀರಶೈವ ಧರ್ಮವು 


೪೦೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸರ್ವರಿಗೂ ಸಾಧ್ಯವಾಗಬಹುದಾದ ವ್ಯಾವಹಾರಿಕ ಧರ್ಮ; ಕೇವಲ ಬೌದ್ಧಿಕ ಸಿದ್ಧಾಂತ 
ಪ್ರಧಾನವಾದ ಧರ್ಮವಲ್ಲ. ಸಿದ್ಧಾಂತಗಳೇನಿದ್ದರೂ ಆಚಾರದಲ್ಲಿ ಪರ್ಯವಸಾನವಾದಾಗ 
ಮಾತ್ರ ಸಾರ್ಥಕ. ಪಂಚಾಚಾರಗಳು ವ್ಯಕ್ತಿ ಹಾಗೂ ಸಮಾಜಗಳಲ್ಲಿನ ಸುಮಧುರ 
ಬಾಂಧವ್ಯ ಸಾಧ್ಯವಾಗುತ್ತದೆ. ವೀರಶೈವನೂ ಸಹ ಸಮಾಜದ ಅವಿಭಾಜ್ಯ 
ಅ೦ಗವಾಗಿರುವುದರಿ೦ದಾಗಿ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಅವನು 
ಯಾವ ರೀತಿ ನಡೆದರೆ ಪರಧರ್ಮ ಸಹಿಷ್ಣುತೆಯ ಜೊತೆಗೆ ಸ್ವಧರ್ಮ ನಿಷ್ಠೆಯಿಂದ 
ಕೂಡಿಕೊಂಡು ಲಿಂಗಾಂಗ ಸಾಮರಸ್ಯ ರೂಪದ ಮುಕ್ತಿಯನ್ನು ಪಡೆಯಲು 
ಸಮರ್ಥನಾಗುತ್ತಾನೆಂಬುದು ಪಂಚಾಚಾರಗಳಿಂದ ವ್ಯಕ್ತವಾಗುತ್ತದೆ. ಅಂಗಕ್ರಿಯೆಗಳನ್ನು 
ಲಿಂಗ ಕ್ರಿಯಗಳನ್ನಾಗಿಸುವಂತಹ ಕ್ರಿಯೆ ಮತ್ತು ಜ್ಞಾನಗಳೆರಡನ್ನು ಹೊಂದಿದ ಈ 
ಪಂಚಾಚಾರಗಳು ವೀರಶೈವನಿಗೆ ಪ್ರಾಣವೆಂದು ಪರಿಗಣಿಸಲ್ಪಡುತ್ತವೆ. ಜೀವನವನ್ನು 
ನಿರ್ಮಲ ಹಾಗೂ ಉದಾತ್ತಗೊಳಿಸುವದೇ ಪಂಚಾಚಾರಗಳ ಗುರಿಯಾಗಿದ್ದು, ಅವು 
ಅಷ್ಟಾವರಣ ಮತ್ತು ಷಟಸ್ಥಲಗಳನ್ನು ಸೇರಿಸುವ ಕೊಂಡಿಯಾಗಿವೆ. 


ಪಂಚಾಚಾರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು ವಚನ 
ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ ಶಿವಾಗಮಗಳಲ್ಲಿ ಪಂಚಾಚಾರಗಳನ್ನು 
ಕುರಿತು ಪ್ರತ್ಯೇಕ ಪಟಲದಲ್ಲಿ ವ್ಯವಸ್ಥಿತವಾಗಿ ನಿರೂಪಣೆ ಮಾಡಲಾಗಿದೆ. ಆದರೆ 
ವಚನಸಾಹಿತ್ಯದಲ್ಲಿ ಸ್ಥಲನಿರೂಪಣೆಯ ಕಲ ಪ್ರಸಂಗಗಳಲ್ಲಿ ಮಾತ್ರ ಪಂಚಾಚಾರಗಳ 
ಬಗ್ಗೆ ಹೇಳಲಾಗಿದೆ. ಅಲ್ಲದೇ ಚೆನ್ನಬಸವಣ್ಣನವರಷ್ಟು ನಿರ್ದಿಷ್ಟವಾಗಿ ಮತ್ತು ನಿಖರವಾಗಿ 
ಬೇರೆ ಯಾವ ಶರಣರೂ ಪಂಚಾಚಾರಗಳ ಬಗ್ಗೆ ಹೇಳಿರುವದಿಲ್ಲ. ಆದರೆ 
ಚೆನ್ನಬಸವಣ್ಣನವರ ವಚನಗಳಲ್ಲಿ ಪಂಚಾಚಾರಗಳ ಜೊತೆಗೆ ತ್ರಿವಿಧಾಚಾರಗಳನ್ನು 
(ಸದಾಚಾರ, ಶಿವಾಚಾರ, ಸಮಯಾಚಾರ), ಸಪ್ತಾಚಾರಗಳನ್ನು (ಕ್ರಿಯಾಚಾರ, 
ಜಾನಾಚಾರ, ಭಾವಾಚಾರ, ಸತ್ಯಾಚಾರ, ನಿತ್ಯಾಚಾರ, ಧರ್ಮಾಚಾರ, ಸರ್ವಾಚಾರ), 
ದ್ವಾದಶಾಚಾರಗಳನ್ನು (ಪಂಚಾಚಾರ ಮತ್ತು ಸಪ್ತಾಚಾರಗಳನ್ನು ಸೇರಿಸಿ) ಹಾಗೂ 
ಸಿದ್ದರಾಮನನ್ನು ಉದ್ದೇಶಿಸಿ ಹೇಳಿದ ವಚನದಲ್ಲಿ ಐವತ್ತು ಆಚಾರಗಳನ್ನು ಹೆಸರಿಸಿರುವರು. 
ಹಾಗೂ ಷಟಸ್ಥಲ ಮತ್ತು ಅಷ್ಟಾವರಣಗಳ ಆಚರಣೆಗೂ "ಆಚಾರ" ವೆಂದೇ ಕರೆದಿದ್ದು, 
ಪಂಚಾಚಾರ, ಷಟಸ್ಥಲ ಮತ್ತು ಅಷ್ಟಾವರಣ ಈ ಮೂರರ ಆಚರಣೆಯನ್ನು ಒಟ್ಟಾಗಿ 
“ಸರ್ವಾಚಾರ ಸಂಪತ್ತು' ಎಂದು ಕರೆದಿರುವರು. ಹೀಗೆ ವಿವಿಧ ರೀತಿಯಲ್ಲಿ 
ಆಚಾರಗಳ ವಿಂಗಡಣೆ ಮತ್ತು ವಿವರಗಳು ಚೆನ್ನಬಸವಣ್ಣನವರ ವಚನದಲ್ಲಿ ಕಂಡು 
ಬರುತ್ತವಾದರೂ ಅವುಗಳಲ್ಲ ಪಂಚಾಚಾರಗಳಲ್ಲಿಯೇ ಸಮಾವೇಶವಾಗುತ್ತವೆ. ಕಾರಣ 
ಪಂಚಾಚಾರಗಳಿಗೇ ವೀರಶೈವ ದರ್ಶನದಲ್ಲಿ ಹೆಚ್ಚು ಒತ್ತು ಕೊಡಲಾಗಿದೆ. 


ಪಂಚಾಚಾರಗಳ ಉಲ್ಲೇಖ ಹಾಗೂ ನಿರೂಪಣೆ 


ಚಂದಜ್ಞಾನಾಗಮದ ಕ್ರಿಯಾಪಾದ ನವಮ ಪಟಲದಲ್ಲಿ ಪಂಚಾಚಾರಗಳ 
ಉಲ್ಲೇಖ ಹಾಗೂ ನಿರೂಪಣೆ ಮಾಡಲಾಗಿದ್ದು ಅದು ಈ ರೀತಿಯಾಗಿದೆ. 


ಪಂಚಾಚಾರ ೪೦೭ 


ಲಿಂಗಾಚಾರಃ ಸದಾಚಾರಃ ಶಿವಾಚಾರಸ್ಪಥೈವ ಚ। 
ಭೃತ್ಯಾಚಾರೋ ಗಣಾಚಾರಃ ಪಂಚಾಚಾರಾಃ ಪ್ರಕೀರ್ತಿತಾಃ 
ಗುರುಣಾ ದತ್ತಲಿಂಗಾದ್ವೆ 4 ನಾಸ್ತಿ ದೈವಂ ಮಹೀತಲೇ । 

ಇತಿ ಭಾವಾನುಸಂಧಾನಂ ಲಿಂಗಾಚಾರಃ ಸ ಉಚ್ಕತೇ॥ 
ಧರ್ಮಾರ್ಜಿತೇನ ದ್ರವ್ಯೇಣ ಯತ್‌ ಸಂತರ್ಪಣಮನ್ನಹಮ್‌ । 
ಗುರುಲಿಂಗಜಂಗಮಾನಾಂ ಸದಾಚಾರ ಇತಿ ಸ್ಮೃತಃ॥ 

ಶಿವ ಏವ ಪರಂ ಬ್ರಹ್ಮ ಪಂಚಕೃತ್ಯಪರಾಯಣಮ್‌। 

ನ ತತೋತನ್ಯಾ ಗತಿರಿತಿ ಶಿವಾಚಾರೋ ಹಿ ಕೀರ್ತಿತಂ 

ಶಿವಸ್ಯ ಶಿವಭಕ್ತಸ್ಯ ಶಿವಧರ್ಮಾದಿಕಸ್ಕ ಚ॥ 

ನ ಶೃಣೋತಿ ಚ ಯನ್ನಿಂದಾಂ ಚ ಗಣಾಚಾರ ಉಚ್ಛತೇ॥ 
ಶಿವಭಕ್ತಜನಾಃ ಸರ್ವೇ ವರಿಷ್ಠಾಃ ಪೃಥಿವೀತಲೇ। 
ತೇಷಾಂ ಭೃತ್ಕೋಹಮಿತಿ ಯದ್‌ ಭೃತ್ಕಾಚಾರ ಇತಿ ಸ್ಮೃತಃ॥ " 


ಅರ್ಥಾತ್‌ ಗುರುವು ದಯಪಾಲಿಸಿದ (ಇಷ್ಟಲಿಂಗವನ್ನು ಬಿಟ್ಟು ಈ ಭೂಮಿಯಲ್ಲಿ 
ಬೇರೊಂದು ದೈವವಿಲ್ಲವೆಂಬ ಭಾವಾನುಸಂಧಾನವೇ ಲಿಂಗಾಚಾರ. ಧರ್ಮ 
ಮಾರ್ಗದಿಂದ ಗಳಿಸಿದ ದ್ರವ್ಯದಿಂದ ಗುರು-ಲಿ೦ಗ-ಜ೦ಗಮರ ನಿತ್ಯಾರಾಧನೆಯೇ 
ಸದಾಚಾರ. ಸೃಷ್ಟಿ, ಸ್ಥಿತಿ ಲಯ, ತಿರೋಧಾನ ಮತ್ತು ಅನುಗ್ರಹವೆಂಬ ಐದು 
ಕೃತ್ಯಗಳಿಂದ ಕೂಡಿದ ಶಿವನೇ ಪರಬ್ರಹ್ಮನಾಗಿದ್ದು ಅವನನ್ನುಳಿದ ಬೇರೆ ಗತಿಯಿಲ್ಲವೆಂದು 
ಭಾವಿಸಿ ನಡೆಯುವುದೇ ಶಿವಾಚಾರ. ಶಿವನ, ಶಿವಭಕ್ತನ ಮತ್ತು ಶಿವಧರ್ಮದ 
ನಿಂದೆಯನ್ನು ಕೇಳದಿರುವುದೇ ಗಣಾಚಾರ. ಈ ಜಗತ್ತಿನಲ್ಲಿ ಶಿವಭಕ್ತರೆಲ್ಲಾ ಶ್ರೇಷ್ಠರಾಗಿದ್ದು 
ನಾನು ಅವರ ಸೇವಕನಾಗಿದ್ದೇನೆಂದು ಭಾವಿಸುವುದೇ ಭೃತ್ಯಾಚಾರ ಎಂದು 
ಪಂಚಾಚಾರಗಳ ಲಕ್ಷಣಗಳನ್ನು ವಿವರಿಸಲಾಗಿದೆ. 


ಚೆನ್ನಬಸವಣ್ಣನವರ ವಚನದಲ್ಲಿಯೂ ಪಂಚಾಚಾರಗಳ ಬಗ್ಗೆ ಇದೇ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ.* 

“ಲಿ೦ಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಕಾಚಾರವೆಂಬ 

ಪಂಚಾಚಾರದ ಆಚರಣೆಯೆಂತೆಂದಡೆ: 

ಲಿಂಗವನಲ್ಲದೆ ಅನ್ಯವನರಿಯದಿಹುದೆ ಲಿಂಗಾಚಾರ, 

ಸಜ್ಜನ ಕಾಯಕದಲ್ಲಿ ತಂದು 

ಗುರುಲಿಂಗಜಂಗಮಕ್ಕೆ ನೀಡಿ ಸತ್ಯಶುದ್ಧನಾಗಿಹುದೆ ಸದಾಚಾರ 

ಶಿವಭಕ್ತರಲ್ಲಿ ಕುಲ ಗೋತ್ರ ಜಾತಿ ವರ್ಣಾಶ್ರಮವನರಸದೆ 


೨. ಚಂ.ಆಕ್ರಿಪಾ. ಪಟಲ ೯, ಶ್ಲೋಕ ಸಂಖ್ಯೆ ೪-೯ 
೩. ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವ.ಸಂ. ೧೫೪೪, ಪುಟ ೫೬೨ 


೪೦೮ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅವರೊಕ್ಕುದ ಕೊಂಬುದೆ ಶಿವಾಚಾರ, 

ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ, 
ಶಿವಶರಣರೆ ಹಿರಿಯರಾಗಿ ತಾನೆ ಕಿರಿಯನಾಗಿ 
ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ 

ಇಂತೀ ಪಂಚಾಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದನಿಕ್ಕಿ 
ಸಲಹಯ್ಯಾ ಪ್ರಭುವೇ, ಕೂಡಲ ಚೆನ್ನಸಂಗಮದೇವ” 


ಎಂದು ಪಂಚಾಚಾರಗಳ ಬಗ್ಗೆ ನಿರೂಪಿಸಲಾಗಿದೆ. ಇದೇ ಬಗೆಯಾದ 


ಅರ್ಥವಿಶ್ಲೇಷಣೆಯನ್ನು ಅಕ್ಕಮಹಾದೇವಿಯವರ ವಚನದಲ್ಲಿಯೂ ಕಾಣಬಹುದು. 


ಚಚ ತ, ಲಿಂಗಾಚಾರವೆಂದು, ಸದಾಚಾರವೆಂದು, ಶಿವಾಚಾರವೆಂದು, 
ಭೃತ್ಯಾಚಾರವೆಂದು, ಗಣಾಚಾರವೆಂದು ಶಿವಾಚಾರವು 

ಐದುತೆರನಾಗಿಪುದು ನೋಡಯ್ಯಾ. 

ಶ್ರೀ ಗುರು ಕರುಣಿಸಿಕೊಟ್ಟ ಲಿಂಗವನಲ್ಲದೆ 

ಅನ್ಯ ದೈವಂಗಳಿಗೆರಗದಿಹುದೇ ಲಿಂಗಾಚಾರ ನೋಡಯ್ಯ. 

ತಾ ಮಾಡುವ ಸತ್ಯ ಕಾಯಕದಿಂದ ಬಂದ ಅರ್ಥಾದಿಗಳಿಂದ 

ತನ್ನ ಕುಟುಂಬ ರಕ್ಷಣೆಗೊ೦ಬ ತೆರದಿ 

ಗುರುಲಿಂಗಜಂಗಮ ದಾಸೋಹಿಯಾಗಿಪುದೇ ಸದಾಚಾರ ನೋಡಯ್ಯ 
ಶಿವಭಕ್ಷರಾದ ಲಿಂಗಾಂಗಿಗಳಲ್ಲಿ ಪೂರ್ವದ ಜಾತಿಸೂತಕಾದಿಗಳನ್ನು 
ವಿಚಾರಿಸದೆ ಅವರ ಮನೆಯಲ್ಲಿ ತಾ ಹೊಕ್ಕು 

ಒಕ್ಕು ಮಿಕ್ಕ ಪ್ರಸಾದವ ಕೊಂಬುದೇ ಶಿವಾಚಾರ ನೋಡಯ್ಯ 
ಲಿಂಗಾಂಗಿಗಳಾದ ಶಿವಭಕ್ತರೇ ಮರ್ತ್ಯದಲ್ಲಿ ಮಿಗಿಲಹರೆಂದು 

ತಾನು ಅವರ ಭೃತ್ಯನೆಂದರಿದು ಅಂತಪ್ಪ ನಿಜಲಿಂಗಾಂಗಿಗಳ ಚಮ್ಮಾವುಗೆಯ 
ಕಾಯ್ದಿಪ್ಪುದೇ ಭೃತ್ಯಾಚಾರ ನೋಡಯ್ಯ, 

ಗುರುಲಿಂಗಜಂಗಮ ಪಾದೋದಕ ಪಸಾದ 

ರುದ್ರಾಕ್ಷಿ ಮಂತ್ರಗಳೆ೦ಬಷ್ಟಾವರಣ೦ಗಳು 

ತನ್ನ ಪ್ರಾಣ ಸ್ವರೂಪವಾಗಿ ಅವುಗಳ ನಿಂದೆಯನ್ನು ಕೇಳಿ ಸೈರಿಸದೆ 
ಶಿಕ್ಷಿಸುವೆನೆಂಬ ನಿಷ್ಠೆಗೊಂಡುದೇ ಗಣಾಚಾರ ನೋಡಯ್ಯಾ.......” 


ಎಂದು ಪಂಚಾಚಾರಗಳ ಸ್ವರೂಪವನ್ನು ನಿರೂಪಿಸಲಾಗಿದೆ. ಕಾರಣ ಪಂಚಾಚಾರಗಳ 


ನಾಮೋಲ್ಲೇಖ ಹಾಗೂ ನಿರೂಪಣೆ ಶಿವಾಗಮಗಳಲ್ಲಿ ಹಾಗೂ ವಚನಗಳಲ್ಲಿ ಒಂದೇ 
ಬಗೆಯಾಗಿದ್ದರೂ ಶಿವಾಚಾರದ ವ್ಯಾಖ್ಯಾನದಲ್ಲಿ ಮಾತ್ರ ವ್ಯತ್ಯಾಸವಿದೆ. 


೪. ಶಿವಶರಣೆಯರ ವ.ಸಂ. ಸಮಗ್ರ ವಚನ ಸಂಪುಟ ೫, ವ.ಸಂ. ೩೧೪, ಪುಟ ೯೩ 


೫.೨.೧ ಲಿಂಗಾಚಾರ 


ಗುರುವಿನ ಅನುಗ್ರಹದಿಂದ ದೀಕ್ಷಿತನಾದ ವೀರಶೈವನಿಗೆ ಈ ಆಚಾರವು 
' ಪ್ರಾಣಸ್ಟರೂಪವಾಗಿದೆ. ಇಷ್ಟಲಿಂಗದಲ್ಲಿ ಅತ್ಯಂತ ನಿಷ್ಠೆಯನ್ನಿಟ್ಟು ಅದರ ಹೊರತು 
ಅನ್ಯದೈವವಿಲ್ಲೆಂದು ಅರಿತು ಆಚರಿಸುವುದೇ ಲಿಂಗಾಚಾರ. 
ಲಿಂಗಾಚಾರದ ಬಗ್ಗೆ: ಶಿವಾಗಮಗಳಲ್ಲಿ ಹಾಗೂ ವಚನಸಾಹಿತ್ಯದಲ್ಲಿ ಚರ್ಚಿಸ 
ಲಾಗಿದ್ದು ಅವುಗಳ ವಿವೇಚನೆ ಇಂತಿದೆ - 


ಲಿಂಗಾಚಾರದ ಅರ್ಥ - 


ಲಿಂಗಾಚಾರದ ವ್ಯಾಖ್ಯಾನವನ್ನು ಚಂದ್ರಜ್ಞಾನಾಗಮ ಹೀಗೆ ನಿರೂಪಿಸ ಸುತ್ತದೆ. 
“ಗುರುಣಾ ದತ್ತಲಿಂಗಾದ್ವೈ ನಾಸ್ಕಿ ದೈವಂ ಮಹೀತಲೇ। 
ಇತಿ ಸಾವಾಭಸಾರಿತ ಗಾಸಿ ಸ ಉಚ್ಯತೇ” 


ಅಂದರೆ, ಗುರುವಿನಿಂದ ಪ್ರಾಪ್ತವಾದ ಇಷ್ಟಲಿಂಗವನ್ನು ಅಂಗದ ಮೇಲೆ ಸದಾ 
ಧರಿಸಿಕೂಂಡು, ಆ ಇಷ್ನಲಿಂಗಕ್ಕಿಂತ ಅಧಿಕವಾದ ದೈವವು ಈ ಪೃಥ್ವಿಯ ಮೇಲೆ 
ಇನ್ನೊಂದಿಲ್ಲವೆಂದು ಭಾವಿಸಿ ಲಿಂಗಾನುಸಂಧಾನ ಮಾಡುವದೇ ಲಿಂಗಾಚಾರ. ಕಾರಣ 
ಲಿಂಗಾಚಾರದಲ್ಲಿ ಪ್ರಮುಖವಾಗಿ ಎರಡು ವಿಚಾರಧಾರೆಗಳನ್ನು ಕಾಣುತ್ತೇವೆ. 


ಅ. ಇಷ್ಟಲಿಂಗದಲ್ಲಿ ಅಪಾರವಾದ ನಿಷ್ಠೆ 
ಬ. ಲಿಂಗವನ್ನುಳಿದು ಅನ್ಯದೈವಕ್ಕೆರಗದಿರುವುದು 


ಲಿಂಗಾಚಾರದ ಪ್ರಥಮ ಆಶಯವೆಂದರೆ ಇಷ್ಟಲಿಂಗದಲ್ಲಿ ಅಪಾರವಾದ ನಿಷ್ಠ 


ನಂಬಬಲ್ಲ ಪತಿವ್ರತೆಗೆ ಗಂಡನೊಬ್ಬನೇ ಆಗಿರುವಂತೆ ವೀರಶೈವನಿಗೆ ಲಿಂಗವೇ 
ಪರದೈವವಾಗಿದೆ. ಇಷ್ಟಲಿಂಗ ನಿಷ್ಠೆಯನ್ನು ಕುರಿತು ಪಾರಮೇಶ್ಚರಾಗಮದಲ್ಲ- 


.' ಸಜ್ಜಿಕಾಗುಣಲಿಂಗಾದೌ ಯನಷ ಷ್ಟಂ ತತ್ತದಾಚರೇತ್‌ 
ಯಲ್ಲಿಂಗಮಾದಿತೋ ಲಬ್ಧಂ ಯಾವಜ್ಜೀವಂ ತದೇವ ಹಿ 
ನಾನ್ಕಲಿಂಗಂ ಭವೇನ್‌ಮಧ್ಯೇ ಯದಿ ಸ್ಯಾತ್‌ ಸ ತು ಪಾತಕೀ" 


ಅರ್ಥಾತ್‌ ದೀಕ್ಷಾಕಾಲದಲ್ಲಿ ಗುರುವಿನಿಂದ ಹಸ್ತಮಸ್ತಕ ಸಂಯೋಗದಿಂದ 
ಪ್ರಾಪ್ತವಾದ ಲಿಂಗವನ್ನೇ ಯಾವಜ್ಜೀವಂ ಪೂಜಿಸಬೇಕು. ನಡುವೆ ಬೇರೆ ಯಾವ 
ಲಿಂಗವೂ ಬರಕೂಡದು. ಹಾಗೆ ಬಂದರೆ ಆತನು ಪಾತಕಿಯು. ಅವನಿಗೆ 
ರೌರವನರಕ ಪ್ರಾಪ್ತವಾಗುತ್ತದೆ. ಗುರುಕರುಣಿಸಿದ ಲಿಂಗವೇ ಪ್ರಾಣಲಿಂಗವೆಂದು 
ಹೇಳಲಾಗಿದೆ. ಸೂಕ್ಷ್ಮಾಗಮವು ಲಿ೦ಗನಿಷ್ಠೆಯನ್ನು ಕುರಿತು ಹೇಳುತ್ತಾ - 


೧. ಚಂ.ಆ. ಕ್ರಿ. ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೫ 
೨. ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೦೦-೧೦೧ 


೪೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಲಂಗಭಕ್ತಿರ್ಲಿಂಗಪೂಜಾ ಲಿಂಗಸೇವಾ ತಥಾ ಶಿವೇ। 
ಲಿಂಗಧ್ಯಾನಂ ಲಿಂಗಮನೋ ಲಿಂಗಚರ್ಯಾಪರೌ ಕರೌ ॥ 
ಲಿಂಗಶುತಿಪರೇ ಶ್ರೋತ್ರೇ ಲಿಂಗಾರ್ಪಿತರಸಾದಯಃ 
ಲಿ೦ಗನಿರ್ಮಾಲ್ಯಸುರಭಿಲಾಭೋ ಪಫ್ರಾಣಸ್ಯ ಪಾರ್ವತಿ ॥ 
ಲಿ೦ಗಾಲಂಕಾರಸ೦ದರ್ಶನಾಸಕ್ತೇ ಲೋಚನೇಪಿ ಚ । 
ಲಿ೦ಗಪ್ರದಕ್ಷಿಣಪರೌ ಪಾದೌ ಚ ಗಿರಿಸಂಭವೇ ॥ 

ಲಿಂಗಸ್ಕ್ಯ ಪುರತೋ ನಿತ್ಯಂ ತದರ್ಥಂ ಚಾಂಗಬೇಷ್ಠನಮ್‌! 
ಗ ದತ್ತಸ ರ್ವಸ್ಥಂ ಲಿಂಗನಿಷ್ಠೇತಿ ಗೀಯತೇ ॥ 


ವೀರಶೆ ಶವನು ಲಂಗದಲ್ಲಿ ಭಕ್ತಿ ಲಿಂಗಪೂಜೆ, ಲಿಂಗಸೇವೆ, ಲಿಂಗಧ್ಯಾನ, ಲಿಂಗದಲ್ಲಿ 
ಮನವುಳ್ಳವನಾಗಿರಬೇಕು. ಕೈಗಳೆರಡೂ ಲಿಂಗೋಪಚಾರದಲ್ಲಿರಬೇಕು. ಅವನ 
ಕಿವಿಗಳೆರಡು ಲಿಂಗದ Ry. ಶ್ರವಣದಲ್ಲಿ ತತ್ತರವಾಗಿರಬೇಕು. ನಾಲಿಗೆ 
ಲಿಂಗಾರ್ಪಿತವಾದ ರಸಸ್ವಾದದಲ್ಲಿ ನಿರತವಾಗಿರಬೇಕು. ಮೂಗು (ನಾಸಿಕ) 
ಲಿಂಗಾರ್ಪಿತವಾದ ಪುಷ್ಪ-ಪರಿಮಳ ಲಾಭವನ್ನು ಪಡೆಯಬೇಕು. ಕಣ್ಣುಗಳು ಲಿಂಗಕ್ಕೆ 
ಮಾಡಿರುವ ಅಲಂಕಾರಗಳನ್ನು ನೋಡಲು ಆಸಕ್ತವಾಗಿರಬೇಕು. ಕಾಲುಗಳು 


ಲಿಂಗಪ ಪ್ರದಕ್ಷಿಣಯನ್ನು ಮಾಡುತ್ತಿರಬೇಕು. ಸರ್ವಸ್ವವೂ ಲಿಂಗಕ್ಕಾಗಿ ಸಮರ್ಪಿತ : 


ವಾಗಿರಬೇಕು ಎಂದು ತಿಳಿಸಿದೆ. 


ಪಾರಮೇಶ್ವರಾಗಮವು ಪವಿತ್ರವಾದ ಇಷ್ಟಲಿಂಗವನ್ನು ಸದಾಕಾಲ ಧರಿಸಬೇಕೆಂದು 
ತಿಳಿಸುತ್ತಾ ಸೂತಕದಲ್ಲಾಗಲೀ, ರತಿಕಾಲದಲ್ಲಿಯಾಗಲೀ, ಅಶೌಚದ ಸಿಂ 
ನಿದ್ರೆ ಮು೦ತಾದವುಗಳ ಸಮಯದಲ್ಲಾಗಲೀ, ಯುದ್ದದಲ್ಲಾಗಲೀ, ಜಾಗ್ರತ್‌, ಸ್ಪಷ್ಟ 
ಸುಷುಪ್ತಿ ಅವಸ್ಥೆಗಳಲ್ಲಾಗಲೀ ಕ್ರಿಯೆ-ಮನಸ್ಸು-ಮಾತುಗಳಿಂದ 'ಲಿಂಗವನ್ನು ದೇಹದಿಂದ 
ಬೇರ್ಪಡಿಸುವ ವಿಚಾರ ಮಾಡಬಾರದು. ಪ್ರಾಣ ಹೋಗುವಂತಿದ್ದರೂ, ಕುಲವೇ 
ನಾಶವಾಗುತ್ತದೆ ಎಂಬಷ್ಟು ಮಟ್ಟಿಗೆ ಉತ್ಕಟ ಸಂಕಟ ಬಂದಾಗಲೂ ಇಷ್ಟಲಿಂಗ 
ಪೂಜೆಯನ್ನು ಬಿಡಬಾರದೆಂದು ಆದೇಶಿಸಿದೆ.” ಅಲ್ಲದೇ ನಡೆಯುತ್ತಾ ನಿಂತುಕೊಂಡು, 
ನಿದ್ರೆ ಮಾಡುತ್ತಾ. ಭೋಗಗಳನ್ನು ಅನುಭವಿಸುತ್ತಾ, ಎಚ್ಚರವಾಗಿ, ನಗುತ್ತಾ ಊಟ 
ಮಾಡುತ್ತಾ, ನೀರು ಕುಡಿಯುತ್ತಾ. ಲಿಂಗಪೂಜೆಯನ್ನು ಸದಾಕಾಲ ಮಾಡಬೇಕೆಂದು 
ತಿಳಿಸಿದೆ. 


ಚ೦ದ್ರಜ್ಞಾನಾಗಮವು ಇಷ್ಟಲಿಂಗದಲ್ಲಿ ಏಕೈಕನಿಷ್ಠೆಯನ್ನು ಹಾಗೂ ಲಿಂಗಾಂಗ 
ಸಾಮರಸ್ಯದ ವಿಧಾನವನ್ನು ಬೋಧನೆಗೈಯುವ ಇಪ್ಪತ್ತೊಂದು ವಿಧದ ದೀಕ್ಷೆಗಳು 
ಲಿಂಗಾಚಾರದಲ್ಲಿ ಅಂತರ್ಗತವಾಗುತ್ತವೆಂದು ತಿಳಿಸುತ್ತದೆ.“ - ಇಷ್ಟಲಿಂಗವೇ 


ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೮-೫೧ 
ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೧೮-೨೦ 
ಪಾ.ಆ. ಪಟಲ ೨, ಶ್ಲೋಕ ಸಂಖ್ಯೆ ೨೮,೨೯ 
ಚಂ.ಆ. ಕ್ರಿ ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೧೧ 


ಜಿ 0 ಚಿ 


| 


ಲಿಂಗಾಚಾರ ೪೧೧ 


ಪರವಸ್ತುವೆಂಬ ಅರಿವು ಮೂಡಿಸುವುದು ಏಕಾಗ್ರಮತಿದೀಕ್ಷೆ. ದೇಹವಿರುವವರೆಗೆ ಹಿಡಿದ 
ವ್ರತಗಳನ್ನು ಬಿಡದಿರುವುದು ದೃಢವ್ರತದೀಕ್ಷೆ. ತಾನೇ ಸತಿ ಲಿ೦ಗವೇ ಪತಿ ಎಂಬ 
ಮನೋಭಾವದಿಂದ ತನು ಮನ, ಭಾವಗಳನ್ನು ಇಷ್ಟ, ಪ್ರಾಣ ಭಾವಲಿಂಗಗಳಲ್ಲಿ 
ಸಮನ್ವಯಗೊಳಿಸುವ ಸಾಧನೆಯ ಮಾರ್ಗವೇ ಪಂಚೇಂದ್ರಿಯಾರ್ಪಣದೀಕ್ಷೆ. ಎಲ್ಲ 
ಪ್ರಾಣಿಗಳಲ್ಲೂ ಜೀವಾತ್ಸನಿದ್ದಾನೆ. ಅದರಂತೆ ಪ್ರಾಣಿಗಳೂ ನಮ್ಮಂತೆ ಬದುಕಲು 
ಅವಕಾಶವಿರಬೇಕು. ಆದುದರಿಂದ ಪ್ರಾಣಿಹಿಂಸೆ ಮಾಡಬಾರದೆಂಬುದೇ ಅಹಿಂಸಾದೀಕ್ಷೆ. 
ಆದಿ ಮಧ್ಯ ಅಂತ್ಯಗಳಿಲ್ಲದ ಪರಬ್ರಹ್ಮ ಸ್ವರೂಪವಾದ ಲಿಂಗದಲ್ಲಿ ನಿಷ್ಠೆಯಿಂದಿರುವುದೇ 
ಲಿಂಗನಿಷ್ಠಾದೀಕ್ಷೆ. “ಇಷ್ಟಲಿಂಗದ ಧ್ಯಾನವನ್ನು ಮಾಡುವಾಗ ಸಂಕಲ್ಪ ವಿಕಲರಹಿತ 
(ಅಮನಸ್ಥ)ನಾಗುವುದೇ' ಮನೋಲಯದೀಕ್ಷೆ ಪರವಸ್ತು ಪ್ರತೀಕವಾದ ಲಿಂಗವನ್ನು ಧಾರಣ 
ಮಾಡಿಕೊ೦ಡು ಅದರಲ್ಲಿ ಮನಮಗ್ನವಾಗಿ ಅನ್ಯ ವಿಷಯಗಳಿಂದ ಮುಕ್ತನಾಗುವುದೇ 
ಸದ್ಯೋಮುಕ್ತಿದೀಕ್ಷೆ. ದೇಹ, ಇಂದ್ರಿಯ ಹಾಗೂ ಸಂಸಾರಗಳ ಸಂಗದಲ್ಲಿ ಸಂಲಗ್ಗನಾಗಿರದೆ 
ಇವು ಆತ್ಮ ಸಾಕ್ಷಾತ್ಕಾರದ ಸಾಧನಗಳಂಬ ಭಾವನೆಯಿಂದೊಡಗೂಡಿ ಸರ್ವಕಾರ್ಯವೂ, 
ಸಂಸಾರ ವ್ಯವಹಾರವೂ ಲಿಂಗಾನುಸಂಧಾನಕ್ಕೆ ನೆರವಾಗುವಂತೆ ಮಾಡಿಕೊಳ್ಳುವುದು 
ನಿಃಸಂಸಾರದೀಕ್ಷೆ. ಆಣವ, ಮಾಯೀಯ ಮತ್ತು ಕಾರ್ಮಿಕ ಎಂಬ ಮಲತ್ರಯಗಳಿಗೆ 
ತುತ್ತಾಗದೆ ಮನವನ್ನು ಲಿಂಗಮಯವಾಗಿ ಮಾಡಿಕೊಳ್ಳುವುದೇ ನಿರ್ವಾಣದೀಕ್ಷೆ. 
ಶಿವಜೀವೈಕ್ಕದ ಅಂದರೆ ಲಿಂಗ ಮತ್ತು ಅಂಗದ ತತ್ವಗಳನ್ನರಿತು ಅವುಗಳಲ್ಲಿ ಸಮರಸ 
ಸಾಧಿಸಬೇಕೆಂಬ ಉಪದೇಶ ಕ್ರಿಯೆಯೇ ತತ್ವದೀಕ್ಷೆ. ಅಂಗದಲ್ಲಿರುವ ಪ್ರಾಣವನ್ನು 
ಸ್ಮರಿಸಿ ಅಲ್ಲಿ ಲಿಂಗಭಾವನೆಯನ್ನು ಮೂಡಿಸಿಕೊಂಡು ಅಂಗ ಮತ್ತು ಲಿಂಗ ಸಮನ್ವಯ 
ಸಾಧಿಸುವ ಅಂದರೆ ಪ್ರಾಣಲಿಂಗಿ ಸ್ಥಿತಿಗೇರುವ ದರ್ಶನವೇ ಆಧ್ಯಾತ್ಮದೀಕ್ಷೆ. ಶಬ್ದ, ರೂಪ, 
ರಸ, ಗಂಧ, ಸ್ಪರ್ಶ ಇವು ಪಂಚೇಂದ್ರಿಯದ ವಿಷಯಗಳು. ಇವುಗಳನ್ನು ಆಚಾರಲಿಂಗ, 

ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ ಆರು 
ಲಿಂಗಗಳಿಗೆ ಸಮರ್ಪಿಸಿ ಮನವನ್ನು ಶಿವಮಯವಾಗಿ ಮಾಡಿಕೊಳ್ಳುವ ಮಾರ್ಗದರ್ಶನವೇ 
ತತ್ವ ಸಂಶೋಧನಾದೀಕ್ಷೆ. ಪರಾತ್ರರವಸ್ತುಪ್ರತೀಕವಾದ ಲಿಂಗವನ್ನು ತಾನೇ ಎಂದು ಭಾವಿಸಿ, 
ಶಿವೋಹಂ ಭಾವದ ಉಪಾಸನೆಯ ಮಾರ್ಗದರ್ಶನವೇ ತತ್ವಬೋಧರಧದೀಕ್ಷೆ 
ಹೀಗೆ ದೀಕ್ಷಾಕಾಲದಲ್ಲಿ ಗುರುವಿನ ಅನುಗ್ರಹ ಹಾಗೂ ಉಪದೇಶದ ಮೂಲಕ 
' ಪ್ರಾಪ್ತವಾದ ಇಷ್ಟಲಿಂಗವನ್ನು ಸಾಧಕನು ಏಕೈಕನಿಷ್ಠೆಯಿ೦ದ ಪೂಜೆಗೈದು ಲಿಂಗಾಂಗ 
ಸಾಮರಸ್ಕರೂಪದ ಗುರಿಯನ್ನು ಮುಟ್ಟಲು ಶಕ್ಷನಾಗುವುದೇ ಲಿಂಗಾಚಾರವಾಗಿದೆಯೆಂದು 
_ ಆಗಮಗಳಲ್ಲಿ ಪ್ರತಿಪಾದಿಸಲಾಗಿದೆ. 

ವಚನ ಸಾಹಿತ್ಯದಲ್ಲಿಯೂ ಇದೇ ಮನೋಭಾವನೆಯೇ ಪ್ರತಿಪಾದಿತವಾಗಿದ್ದು 
ಶರಣರು ಲಿಂಗದಲ್ಲಿಯೇ ಸಾಧನೆಯ ಸರ್ವಸ್ವವನ್ನು ಕ೦ಡುಕೊಂಡಿದ್ದಾರೆ. 

“ಲಿ೦ಗವಿಲ್ಲದೆ ನಡೆವವರ, ಲಿಂಗವಿಲ್ಲದೆ ನುಡಿವವರ 

ಲಿಂಗವಿಲ್ಲದೆ ಉಗುಳು ನುಂಗಿದಡೆ 


೭. ಕಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ 2ಲಿ೨ ೧೫೬೮ಭ/'19ಡ೨-ಲಿದಿಕಿ 


೪೧೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಅಂದಂದಿಗೆ ಕಿಲ್ಲಷವಯ್ಯಾ” 


ಎಂದಿದ್ದಾರೆ. ಅಲ್ಲದೇ “ ಲಿಂಗದ ಮೇಲೆ ನಿಷ್ಟೆ ಇಲ್ಲದ ಭಕ್ತ ಇದ್ದಡೇನೊ 
ಶಿವಶಿವ ಹೋದಡೇನೋ?9?* ಎನ್ನುತ್ತಾ ಸ ಇಷ್ಟಲಿಂಗದಲ್ಲಿ ನಿಷ್ಠೆಯನ್ನಿಟ್ಟು ಅದರ ಹೊರತು 
ಅನ್ಯದೈವವಿಲ್ಲವೆಂದು ಹೇಳಿದ್ದಾರೆ. ಬಸವಣ್ಣನವರು- 


“ಲಿ೦ಗವಲ್ಲದನ್ಯವನರಿಯೆ, ಶಿವಲಿಂಗವಲ್ಲದನ್ಯವ ನೆನೆಯೆ, 
ಸತ್ತಿ ces ನಡೆ ಸಾಕ್ಷಿಯಾಗಿ 
ನಾನಾವ ತೀರ್ಥಯಾ ತ್ರೆಗಳನರಿಯೇ” ಕ 


ಎಂದು ಲಿಂಗಾಚಾರದ ಮಹತ್ವವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೇ ಲಿಂಗಕ್ಕೆ 
ತನ್ನನ್ನೇ ಅರ್ಪಿಸಿಕೊಳ್ಳುತ್ತ- 

ಲಿಂಗಕ್ಕೆಂದೇ ನೆನೆವೆ, ಲಿಂಗಕ್ಕೆಂದೇ ಮಾಡುವೆ 

ಲಿಂಗಕ್ಕೆಂದೇ ಕೊಡುವೆನು ನಾನಯ್ಯ. 

ಸಕಲ ಪದಾರ್ಥಂಗಳ ಲಿಂಗಕ್ಕಂದೇ ಬಾವಿಸುವೆ; 

ಅ೦ಗಗುಣ೦ಗಳನರಿಯೆನಯ್ಯ 

ಲಿಂಗಕ್ಕೆಂದೇ ಕಾಮಿಸುವೆನು ನಿಃಕಾಮಿಯಾಗಿ. 

ಎನ್ನ ದೇಹೇಂದ್ರಿಯ ಮನ ಪ್ರಾಣಾದಿಗಳು ಲಿಂಗದ ಸತಿಯರಾಗಿ, 

ಲಿಂಗಕ್ಕೆಂದೇ ಬಯಸಿ ಲಿಂಗ ಪ್ರಾಣಿಗಳಾದ ಕಾರಣ, 

ಲಿಂಗಕ್ಕೆಂದೇ ಕೈ ಕೊಂಬೆನು. 

ER ಕೂಡಲ ಸಂಗಮದೇವಾ” 


ಎಂದು ಸರ್ವವನ್ನೂ ಲಿಂಗಕ್ಕೆ ಅರ್ಪಿಸುವ ತನ್ನಯತೆಯ ಈ ಮನೋಭಾವವೇ 
ಲಿಂಗಾಚಾರವಾಗಿದೆ. 


ಲಿಂಗಾಚಾರದ ಇನ್ನೊಂದು ಪ್ರಮುಖ ಆಶಯವೆಂದರೆ ಲಿಂಗವನ್ನುಳಿದು 
ಅನ್ಯದೈವಕ್ಕೆರಗದಿರುವುದು 

ಲಿಂಗಧಾರಿಯು ತನ್ನ ಆತ್ಮಸ್ತರೂಪವಾದ ಲಿಂಗವನ್ನುಳಿದು ಅನ್ಕದೈವಕ್ಕೆರಗುವುದು 
ಪಾಪವೆಂಬ ಅಭಿಪ್ರಾಯ ಆಗಮೋಕ್ತಿಯಿ೦ದ ಸ್ಪಷ್ಟವಾಗುತ್ತದೆ. ಸೂಕ್ಷ್ಮಾಗಮದಲ್ಲಿ 
ಪರಶಿವನು ಪಾರ್ವತಿಗೆ - 


ವೀರಶೈವಃ ಪರೋ ಯಸ್ತು ಯತ್ರ ತಿಷ್ಠತಿ ಪಾರ್ವತಿ 


೮. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ. ೧, ವ.ಸಂ. ೬೦೯, ಪುಟ ೧೫೨ 
೯. ಬಸವಣ್ಣನವರ ವ.ಸಂ.. ಸಮಗ್ರ ವಚನ ಸಂಪುಟ. ೧, ವ.ಸಂ. ೧೦೯, ಪುಟ ೩೦ 
೧೦. ಬಸವಣ್ಣನವರ ವ.ಸಂ. ಸಮಗ್ರ ವಚನ ಸಂಪುಟ. ೧, ವ.ಸಂ. ೧೩೪೦, ಪುಟ ೩೬೯ 
೧೧. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ (ಸನ್‌೧೯೨೩) ವಚನಸಂಖ್ಯೆ ೯, ಪುಟ ೩೪೮ 


ಲಿಂಗಾಚಾರ ೪೧೩ 


ತತ್ತೀರ್ಥಂ ತತ್ರಪ ಪಃ ಶಾಂತಿಸ್ಪತ್ರ ತಿಷ್ಟಾ ಮಿ ಸರ್ವದಾ ॥ 
ತೀರ್ಥಯಾತ್ರಾದಿಕಂ ಕ್ತ ನಾಸ್ತಿ ಚಾನ್ಯತ್ರ ಪಾರ್ವತಿ! 
ಕೃಲಾಸಾದಿಪದಾಪೇಕ್ಟಾಂ ತ್ವಜೇಲ್ಲಿಂಗಾಂಗಯೋಗಭಾಕ್‌ | ಕ 
ಯಾತಾನ್ಯದೇವತಾಪೂಜಾ' ತತ್‌ಸ್ಥಾನಂ ಪರಿವರ್ಜಯೇತ್‌ 


ಹೇ ಪಾರ್ವತಿ! ವೀರಶೈವನು ವಾಸ ಮಾಡುವ ನೆಲೆಯೇ ತೀರ್ಥಕ್ಷೇತ್ರ, 
ತಪೋಭೂಮಿ, ಶಾಂತಿಸದನ. ಎಲ್ಲಿ ಶಿವನು ಸದಾ ಇರುತ್ತಾನೆ. ಅವರು ಬೇರೆ 
ತೀರ್ಥಯಾತಾದಿಗಳಿಗೆ ಹೋಗಬೇಕಾಗಿಲ್ಲ. ಲಿಂಗಾಂಗಯೋಗ ಉಳ್ಳವನು ಕೈಲಾಸಾದಿ 
ಸ್ಥಾನ-ಮಾನಗಳನ್ನು ಅಪೇಕ್ಷೆ ಮಾಡಬಾರದು. ಎಲ್ಲಿ ಬೇರೆ ದೇವರ ಪೂಜೆ 
ನಡೆಯುತ್ತದೆಯೋ ಅಲ್ಲಿಗೆ ಹೋಗಬಾರದೆಂದು ತಿಳಿಸಿದೆ. ವೀರಾಗಮವಂತೂ 
ಸ್ಥಾವರಲಿಂಗ ಪೂಜೆಯನ್ನು ಅತ್ಯಂತ ಕಠೋರವಾಗಿ ವಿರೋಧಿಸಿ, ದೇವಾಲಯದಲ್ಲಿ 
ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿಗಳಿಗೆ ಪ್ರೇತಲಿಂಗಗಳೆಂದು ಸ೦ಬೋಧಿಸುತ್ತದೆ. ಅಲ್ಲದೇ- 

ಪ್ರಾಣಲಿಂಗ೦ ಪರಿತ್ಯಜ್ಯ ತಾ೦ಂತ್ರ್ಯಶೈವ ಸಮನ್ನಿತಂ। 

ಪ್ರೇತಲಿಂಗಂ ಸದಾ ಭಕ್ತ್ಯಾನಮಃ ಕುಠ್ದಂತಿ ಮಾನವಾಃ 

ಶ್ಲಾನಯೋನಿಶತಂ ಗತ್ವಾ ಚಾಂಡಾಲಃ ಕೋಟಿ ಜನ್ಮಸು ಕೆ 

ಜಾಯಂತೇ ತೇನ ಪಾಪೇನ ಶ್ರುಣು ತ್ವಂ ಭಕ್ತವತ್ಸಲೇ ॥ 


ಗುರುವಿನಿಂದ ಅನುಗ್ರಹಪೂರ್ವಕವಾಗಿ ದಯಪಾಲಿಸಿದ ಇಷ್ಟಲಿಂಗ 
(ಪ್ರಾಣಲಿಂಗ)ವನ್ನು ತ್ಯಜಿಸಿ ಶೈವದ ತಾಂತ್ರಿಕ ವಿಧಾನದಿ೦ದ ಸ್ಥಾಪಿಸಲ್ಪಟ್ಟ ಸ್ಥಾವರಲಿಂಗಕ್ಕೆ 
ಭಕ್ತಿಯಿಂದ ನಮಸ್ಕರಿಸುವ೦ತಹ ಮಾನವರು ಶ್ವಾನಯೋನಿಯಲ್ಲಿ ನೂರುಸಲ ಇಲ್ಲವೇ 
ಚಾಂಡಾಲನಾಗಿ ಕೋಟಿಸಲ ಜನಿಸುವರೆಂದು ಎಚ್ಚರಿಸಿದೆ. ಅಲ್ಲದೇ 


ಪ್ರೇತಲಿಂಗಾರ್ಹನರತಂ ಮಾನವಂ ನರದಾನವಂ ॥" 


ಇಷ್ಟಲಿಂಗವನ್ನು ತ್ಯಜಿಸಿ ಸ್ಥಾವರಲಿಂಗಕ್ಕೆ ಭಕ್ತಿಯಿಂದ ಅರ್ಚಿಸುವ ಮತ್ತು 
ವ ವ್ಯಕ್ತಿಯು. ಬಾರಾತ್‌ ಮ ದ ರಕ್ಕಸನೆಂದು ವೀರಾಗಮ ಸಾರುತ್ತದೆ. 


ಯೇ ಭರ್ದಯಂತಿ ಮತ್ರೀತ್ಯಾತೇ ಯಾಂತಿ ಮಮಮಂದಿರಂ | 


ಪ್ರೇತಲಿಂಗಂ ನಮಸ ಸ್ಮತ್ವಾ ಪ ಪ್ರಾಣಲಿಂಗಸ್ಥ ಹೇ ಪ್ರಿಯೇ । 


ಪೂಜಾಂ ಕರೋತಿ ಮತ್ತೀತ್ಯಾ ಸಾ ಪೂಜಾ ನಿಷಲಾ ಭವೇತ್‌ । 
ಮು ಊ ೫ 
ತಸ್ಮಾತ್‌ ತ್ವಂ ಪ್ರೇತಲಿಂಗಸ್ಯ ತ್ಯಜ ಪೂಜಾಂ ಮಹೇಶ್ವರಿ I 


೧೨. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೮೧-೮೩ 

೧೩. ವೀರಾಗಮ, ಪಟಲ ೧, ಶ್ಲೋ.ಸಂ. ೬೫-೬೬, ಪುಟ ೧೫, 
೧೪. ವೀರಾಗಮ, ಪಟಲ ೧, ಶ್ಲೋ.ಸಂ. ೭೦, ಪುಟ ೧೬, 
೧೫. ವೀರಾಗಮ, ಪಟಲ ೧, ಶ್ಲೋ.ಸಂ. ೭೧-೭೨, ಪುಟ ೧೬, 


೪೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಯಾರು ಸ್ಥಾವರ ಪೂಜೆಯನ್ನು ತ್ಯಜಿಸಿ ಭಕ್ತಿಯಿಂದ ಕೇವಲ ಇಷ್ಟಲಿಂಗವನ್ನು 
ಮಾತ್ರ ಪೂಜಿಸುವನೋ ಆ ಭಕ್ತನು ನನ್ನ (ಶಿವನ) ಸಾನಿಧ್ಯವನ್ನು ಹೊಂದುವನು. 
ಒ೦ದು ವೇಳೆ ಗುರುವಿತ್ತ ಪ್ರಾಣಲಿಂಗವನ್ನೂ ಹಾಗೂ ಸ್ಥಾವರಲಿಂಗಳರಡನ್ನೂ 
ಪೂಜೆಗೈದರೆ ಆತನ ಪೂಜೆಯು ನಿಷ್ಠಲಗೊಳ್ಳುವುದು. ಕಾರಣ ಇಷ್ಟಲಿಂಗಧಾರಿಯು 
ಸ್ಥಾವರಲಿಂಗವನ್ನು ಪೂಜಿಸಬಾರದೆ೦ದು ಆದೇಶಿಸಿದೆ. ಹಾಗೂ 


“ಪ್ರೇತಲಿಂಗಸ್ಯ ನೈವೇದ್ಯಂ ಮಲತೀರ್ದಂ ತು ಮೂತ್ರಿಕಂ”೬ 


ಸ್ಥಾವರಲಿಂಗಕ್ಕೆ ತೋರಿದ ನೈವೇದ್ಯ ಮಲವು, ಹಾಗೂ ತೀರ್ಥವು ಮೂತ್ರಕ್ಕೆ 
ಸಮಾನವಾದುದು. ಕಾರಣ - 


“ಪ್ರೇತಲಿಂಗ ನೈವೇದ್ಯಂ ಯೋ ನ ಕಾಂಕ್ಷತಿ | 
ಸ ಭಕ್ತೋ ಭಗವಾನ್‌ ಶ್ರೀಮಾನ್‌ ಪೂಜ್ಯೋ ಭವತಿ ಪಾರ್ವತಿ” 


ಯಾವ ಲಿಂಗಧಾರಿ ಭಕ್ತನು ಪ್ರೇತಲಿಂಗಕ್ಕೆ (ಸ್ಥಾವರಲಿಂಗಕ್ಕೆ) ಅರ್ಪಿಸಿದ 
ನೈವೇದ್ಯವನ್ನು ಬಯಸುವುದಿಲ್ಲವೋ ಅವನು ಪಡ್ಗುಣೆಶ್ರರೃವುಳ್ಳ ಸಿರಿವಂತನಾಗಿ 
ವಂದನೀಯನಾಗುವನು ಎಂದು ಅರುಹಿದೆ. 


ವಚನಗಳಲ್ಲಿ ಕೂಡಾ ಇದೇ ಮನೋಭಾವನೆ ಪ್ರಶಿಪಾದಿತವಾಗಿದ್ದು ಶರಣರು 
ತನ್ನ ಉಪಾಸನೆಯ ದೈವವನ್ನು ಕುರಿತು ಉಗನಿಷ್ಠೆಯನ್ನು ಹೊಂದಿರಬೇಕೆಂದು 
ತಿಳಿಸಿ, ಸ್ಥಾವರಲಿಂಗಗಳಿಗೆ ಎರಗುವದನ್ನು ಖಂಡಿಸಿದ್ದಾರೆ. ಬಸವಣ್ಣನವರು “ನಂಬಿದ 
ಹಂಡತಿಗೆ ಗಂಡನೊಬ್ಬನೇ ಕಾಣಿರೋ ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ, 
ಬೇಡ ಬೇಡ, ಅನ್ಯದೈವದ ಸಂಗ ಹೊಲ್ಲ. ಅನ್ಯದೈವವೆಂಬುದು ಹಾದರ ಕಾಣಿರೋ. 
ಕೂಡಲಸಂಗಮದೇವರು ಕಂಡರೆ, ಮೂಗ ಕೊಯ್ಯುವ ಕಾಣಿರೋ.”ಎಂದು ಸ್ವಲ್ಪು 
ಕಟುವಾಗಿಯೇ ಹೇಳಿದ್ದಾರೆ." 


ಅಂಬಿಗರ ಚೌಡಯ್ಯನು,“ ಒಬ್ಬ ತಂದೆಯ ಬಸಿರಲ್ಲಿ ಒಂಬತ್ತು ಮಕ್ಕಳು 
ಹುಟ್ಟಿದರೇನಯ್ಯ) ಕೋಸಿ ಶರಗವ ಒಬ್ಬಗೆ ಕಟ್ಟಿ ಮದುವೆಯ. ಮಾಡಿದ 
ಬಳಿಕ, Sel ತನ್ನ ಅಂಗದ ಸುಖವನ್ನು ಒಪ್ಲಿಸಬೇಕಲ್ಪದೆ. ಉಳಿದಾದ ಬಾವ 
ಮೈದುನರಿಗೆ ಅವನ ಮಕ್ಕಳೆಂದು ಅವರಿಗೆ ತನ್ನ ಶರಗು ಹಾಕಿದವಳನ್ನು ಒಪ್ಪುವರೇ 
ಲೋಕದೊಳಗೆ? ಪರಮೇಶ್ವರನೆಂಬ ಶಿವಂಗೆ ಹುಟ್ಟದಾತ ವಿನಾಯಕ, ಆತಂಗೆ 
ಸಾಕಾರವಾಗಿ ಹುಟ್ಟಿದಾತ ವೀರಭದ್ರ. ಇವರೆಲ್ಲರು ಶಿವನ ಮಕ್ಕಳು. ಆದರೆ ತನಗೊಂದು 
ಪ್ರಾಣಲಿಂಗವೆಂದು ಕಂಕಣವಕಟ್ಟಿ ಕರಸ್ಥಲದಲ್ಲಿ ಪಡೆದ ಬಳಿಕ, ಅದೇನೆಂದರೆ 
ಅನ್ಯದೈವಕ್ಕೆರಗಿದಾತ೦ಗೆ ನಾಯಕ ನರಕ ತಪ್ಪದು” . ಎನ್ನುತ್ತಾ ವಚನಕಾರರು 


೧೬. ವೀರಾಗಮ, ಪಟಲ ೧, ಶ್ಲೋ.ಸಂ. ೭೪, ಪುಟ ೧೭, 

೧೭. ವೀರಾಗಮ, ಪಟಲ ೧, ಶ್ಲೋ.ಸಂ. ೮೧, ಪುಟ ೧೮, 

೧೮. ವಚನ ಶಾಸ್ತ್ರಸಾರ-ಫ.ಗು.ಹಳಕಟ್ಟಿ(ಸನ್‌೧೯೨೩)- ವಚನಸಂಖ್ಯೆ ೧೭, ಪುಟ೨೮೩ 
ಮೆ 


ಲಿಂಗಾಚಾರ ೪೧೫ 
ಬಹುದೇವತಾ ಆರಾಧನೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದಾರೆ." 


ಹೀಗೆ ಗುರುವಿನ ಅನುಗಹ ಹಾಗೂ ಉಪದೇಶದ ಮೂಲಕ ಪ್ರಾಪ್ತವಾದ 
ಇಷ್ಟಲಿಂಗವನ್ನುಳಿದು ಅನ್ಯ ಸ್ಥಾವರಲಿಂಗಗಳನ್ನಾಗಲೀ, ಅನ್ಯದೈವವನ್ನಾಗಲೀ ಸೇವಿಸದೇ 
ಇರುವುದು ಬಾರಾ“ 


ಒಟ್ಟಿನಲ್ಲಿ ಲಿಂಗಾಚಾರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು 
ವಚನ ಸಾಹಿತ್ಯದ ಹಿನ್ನಲೆಯಲ್ಲಿ ಸಮಾಲೋಚಿಸಲಾಗಿ, "ಗುರುವಿನ ಮೂಲಕ ಧಾರಣ 
ಮಾಡಿದ ಇಷ್ಟಲಿಂಗವನ್ನುಳಿದು ಅಧಿಕವಾದ ದೈವವು ಈ ಪೃಥ್ವಿಯ ಮೇಲೆ 
ಇನ್ನೊಂದಿಲ್ಲವೆಂದು ಭಾವಿಸಿ ಲಿಂಗಾನುಸಂಧಾಷ ಮಾಡುವದೇ ಲಿಂಗಾಚಾರ' ಎಂಬ 
ಶಿವಾಗಮದ ವ್ಯಾಖ್ಯಯನ್ನೇ ವಚನ ಸಾಹಿತ್ಯದಲ್ಲಿಯೂ ಅಂಗೀಕರಿಸಲಾಗಿದೆ. 


ಗುರುವಿನ ಅನುಗ್ರಹ ಹಾಗೂ ಉಪದೇಶದ ಮೂಲಕ ಪ್ರಾಪ್ತವಾದ ಲಿಂಗವೇ 
ಪ್ರಾಣಲಿಂಗವೆಂದು ಹೇಳಿ, ಇಷ್ಟಲಿಂಗವನ್ನು ಸಾಧಕನು ಏಕೈಕನಿಷ್ಠೆಯಿ೦ದ ಪೂಜೆಗೈದು 
ಲಿಂಗಾಂಗಸಾಮರಸ್ಯ್ಕರೂಪದ ಗುರಿಯನ್ನು ಮುಟ್ಟಬೇಕೆಂದು ಆಗಮಗಳು ಪ್ರತಿಪಾದಿಸಿವೆ. 
ಹಾಗೂ ತ್‌ಾ ತನ್ನ ಆತ್ಮಸ್ತ ಸ್ವರೂಪವಾದ "ರಿಂಗವನ್ನು ಳಿದು ಅನ್ಮದ್ಧೆ ೈವಕ್ಕೆರಗುವುದು 
ಪಾಪವೆಂಬ ಅಭಿಪ್ರಾಯ ಆಗಮೋಕ್ತಿಗಳಿಂದ ಸಷ್ಟವಾಗುತದೆ. 


ವೀರಶೈವನು ವಾಸ ಮಾಡುವ ನೆಲೆಯೇ ತೀರ್ಥಕ್ಷೇತ್ರ ತಪೋಭೂಮಿ, 
ಶಾಂತಿಸದನ. ಅಲ್ಲ ಶಿವನು ಸದಾ ಇರುತ್ತಾನೆ. ಅವರು ಬೇರೆ ತೀರ್ಥಯಾತಾದಿಗಳಿಗೆ 
ಹೋಗಬೇಕಾಗಿಲ್ಲ. ಲಿಂಗಾಂಗಯೋಗ ಉಳ್ಳವನು ಕೈಲಾಸಾದಿ ಸ್ಥಾನ- ಮಾನಗಳನ್ನು 
ಅಪೇಕ್ಷಿ ಮಾಡಬಾರದು. ಎಲ್ಲಿ ಬೇರೆ ದೇವರ ಪೂಜೆ ನಡೆಯುತ್ತದೆಯೋ ಅಲ್ಲಿಗೆ 
ಹೋಗಬಾರದೆಂದು ತಿಳಿಸಿದೆ. ವೀರಾಗಮವಂತೂ ಸ್ಥಾವರಲಿಂಗ ಪೂಜೆಯನ್ನು 
ಅತ್ಯ೦ತ ಕಠೋರವಾಗಿ ವಿರೋಧಿಸಿ, ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಮೂರ್ತಿಗಳಿಗೆ 
ಪ್ರೇತಲಿ೦ಗಗಳಂ೦ದು ಸ೦ಬೋಧಿಸುತ್ತದೆ. ಇಷ್ಟಲಿಂಗವನ್ನು ತ್ಯಜಿಸಿ ಸ್ಥಾವರಲಿಂಗಕ್ಕೆ 
ಭಕ್ತಿಯಿಂದ ಅರ್ಚಿಸುವ ಮತ್ತು ಪೂಜಿಸುವ ವ್ಯಕ್ತಿಯು ಸಾಕ್ಷಾತ್‌ ನರರೂಪದ 
ರಕ್ಕಸನೆಂದು ವೀರಾಗಮ ಸಾರುತ್ತದೆ. ಗುರುವಿತ್ತ ಪ್ರಾಣಲಿಂಗವನ್ನೂ ಹಾಗೂ 
| ಸ್ಥಾವರಲಿಂಗಳೆರಡನ್ನೂ ಪೂಜೆಗೈದರೆ ಆತನ ಪೂಜೆಯು ನಿಷ್ಠಲಗೊಳ್ಳುವುದು. 
ಕಾರಣ ಇಷ್ಟಲಿಂಗಧಾರಿಯು ಸ್ಥಾವರಲಿಂಗವನ್ನು ಪೂಜಿಸಬಾರದೆಂದು ಆದೇಶಿಸಿದೆ. 
ಯಾವ ಲಿಂಗಧಾರಿ ಭಕ್ತನು ಪ್ರೇತಲಿಂಗಕ್ಕೆ (ಸ್ಥಾವರಲಿಂಗಕ್ಕೆ) ಅರ್ಪಿಸಿದ ನೈವೇದ್ಯವನ್ನು 
ಬಯುಸುವುದಿಲ್ಲವೋ ಅವನು ಷಡ್ಡುಣೃಶ್ವರ್ಯಮಳ್ಳ ಸಿರಿವಂತನಾಗಿ 
ವಂದನೀಯನಾಗುವನು ಎಂದು ಅರುಹಿದೆ. ಕಾರಣ ಆಗಮ ಪ್ರತಿಪಾದಿತವಾದ 
ಇಷ್ಟಲಿಂಗದ ಬಗ್ಗೆ ಏಕೃಕ ನಿಷ್ಠಯನ್ನು ವಚನಕಾರರು ಪುರಸ್ಕರಿಸಿ 
ಬಹುದೇವತೋಪಾಸನೆಯನ್ನು ತಮ್ಮ ಆಡು ಮಾತಿನ ಶೈಲಿಯಲ್ಲಿ ಅತ್ಯಂತ ಉಗ್ರವಾಗಿ 


_ ಖಂಡಿಸಿದಾ ರೆ. 


೧೯. ವಚನ ಶಾಸ್ತ್ರಸಾ ಸಾರ-ಫ.ಗು.ಹಳಕಟ್ಟಿ(ಸನ್‌೧೯೨೩) ವಚನಸಂಖ್ಯೆ ೬, ಪುಟ ೨೮೮ 


೫.೨.೨ ಸದಾಚಾರ 


ಪಂಚಾಚಾರಗಳಲ್ಲಿ ಸದಾಚಾರ ಬಹಳ ವ್ಯಾಪಕವಾದದ್ದು; ಮಾನವನ 
ಪರಿಶುದ್ಧವಾದ ಸಾತ್ತಿಕ ಜೀವನಕ್ಕೆ ಆಧಾರಭೂತವಾದದ್ದು. ಪರರ ಸಂಪತ್ತಿಗೆ ಆಶೆಪಡದೇ 
ಸತ್ಯಶುದ್ಧ ಮಾರ್ಗದಿಂದ ಸಂಪಾದಿಸಿದ ಹಣದಿಂದ ಗುರು-ಲಿಂಗ-ಜಂಗಮರನ್ನು 
ತೃಪ್ತಿಪಡಿಸುವುದೇ ಸದಾಚಾರ. 


ಸದಾಚಾರದ ಬಗ್ಗೆ ಶಿವಾಗಮಗಳಲ್ಲಿಹಾಗೂ ವಚನಸಾಹಿತ್ಯದಲ್ಲಿ ಚರ್ಚಿಸಲಾಗಿದ್ದು 
ಅವುಗಳ ವಿವೇಚನೆ ಇಂತಿದೆ - 


ಸದಾಚಾರದ ಅರ್ಥ 

ಸದಾಚಾರವನ್ನು ಸೂಕ್ಷಾ ಗಮವು ಈ ರೀತಿ ವ್ಯಾಖ್ಯಾನಿಸಿದೆ ದ 
ಸಜ್ಜನಃ ಶಿವಭಕ್ತತ್ವ ಯೇನಮಾರ್ಗೇಣ RO 
ತೋಷ್ಠತೇ ಚ a ಸದಾಚಾರಃ ಸ ವೈ ಸ ತಣ 


'ಸಜ್ಜನರಾದ ಶಿವಭಕ್ತರನ್ನು ಸದಾ ಅ: Pole re ಆಚಾರವೇ 
ಸದಾಚಾರ'ವೆಂದು ಕರೆಯಲಾಗಿದೆ. ಸಜ್ಜನರಿಗೆ ಸಂತಸವನ್ನುಂಟು ಮಾಡುವ ಇದರ 
ಸ್ವರೂಪವನ್ನು ಚ೦ದ್ರಜ್ಞಾನಾಗಮವು ಹೀಗೆ ನಿರೂಪಿಸಿದೆ - 


ಧರ್ಮಾರ್ಜಿತೇನ ದ್ರವ್ಯೇಣ ಯತ್ನಂತಪ ಧಣಮನ್ನನಾವಸ 
ಸಾನ ಕಳ pe ಇತಿ ಸ ತಃ IW 


“ಧರ್ಮಾಮಾರ್ಗದಿಂದ ಗಳಿಸಿದ ದ್ರವ್ಯದಿಂದ ಗುರು-ಲಿಂಗ-ಜಂಗಮರ 
ನಿತ್ಯಾರಾಧನೆಯೇ ಸದಾಚಾರ'ವೆಂದು ತಿಳಿಸಿದೆ. ಕಾರಣ ಸದಾಚಾರವು ಎರಡು 
ಪ್ರಮುಖವಾದ ಸಂಗತಿಗಳನ್ನು ಒಳಗೊಂಡಿದೆ. 


೧. ಸತ್ಯಶುದ್ಧವಾದ ವೃತ್ತಿಯಿ೦ದಲೇ ಜೀವನವನ್ನು ನಿರ್ವಹಿಸಬೇಕು. 
೨. ಅತಿಥಿಗಳನ್ನು ಸಾಕ್ಷಾತ್‌ ಶಿವಸ್ತರೂಪರೆಂದು ಭಾವಿಸಿ ಅವರ ಸೇವೆಗೈದು 
ಅವರನ್ನು ಸಂತ್ಕ ೈಪ್ರಿಗೊಳಿಸಬೇಕೆಂಬುದಾಗಿದೆ. 


'ಏಕಮೂರ್ತೇಸ್ವ್ತಯೋ ಭಾಗಾ ಗುರುರ್ಲಿಂಗಂ ಚ ಜ೦ಗಮಃ* ಎಂಬ 
ಆಗಮಗಳ ಪ್ರತಿಪಾದನೆಖಿಂತೆ ವೀರಶೈವ ಧರ್ಮವು ಗುರು, ಲಿಂಗ, ಜಂಗಮರನ್ನು 
ಪರಶಿವನ ಮೂರು ರೂಪಗಳು ak ಪೂಜ್ಯವಸ್ತುಗಳೆಂದು ಪರಿಗಣಿಸಿದೆ. 
ಆದುದರಿಂದ ಶಿವಭಕ್ತನಾದ ಸಾಧಕನು ಅವರ ಅನುಗ್ರಹವನ್ನು ಸಂಪಾದಿಸಲು ಸತ್ಯ 
ಶುದ್ದ ಕಾಯಕದಿಂದ ಅರ್ಥಾತ್‌ ಧರ್ಮಮಾರ್ಗದಿಂದ ಹಣವನ್ನು ಸಂಪಾದಿಸಿ 
ತನ್ನ ಶಕ್ತ್ಯಾನುಸಾರ ಗುರು, ಲಿ೦ಗ, ಜ೦ಗಮರಿಗೆ ಸಲ್ಲಿಸಿ ಸೇವೆಗೈಯುವುದೇ 


೧. ಸೂ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೭ 
೨. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೬ 
೩. ಚಂ.ಆ. ಕ್ರಿಪಾ. ಪಟಲ ೫ ಶ್ಲೋಕ ಸಂಖ್ಯೆ ೧೫ 


ಸದಾಚಾರ ೪೧೭ 


ಸದಾಚಾರವೆಂದು ಚ೦ದ್ರಜ್ಞಾನಾಗಮವು ವಿಶ್ಲೇಷಿಸಿದೆ. ಈ ಸೇವೆಯು ಅನ್ನ, ವಸ್ತ್ರ 
ಧನಾದಿಗಳನ್ನು ದಾನ ಮಾಡುವ ರೂಪದಲ್ಲಿರುತ್ತದೆ. 


ಈ ಅಭಿಪ್ರಾಯವನ್ನೇ ಸಮರ್ಥಿಸುತ್ತ ಚೆನ್ನ ಬಸವಣ್ಣನವರ ವಚನವೊಂದರಲ್ಲಿ 

ಸಜ್ಜನ ಕಾಯಕದಲ್ಲಿ ಶಾ ಗುರು -ಲಿಂಗ- ಜಂಗಮಕ್ಕೆ ನೀಡಿ ಸತ್ಯಶುದ್ದನಾಗಿಹುದೇ 

ಸದಾಚಾರ. ಎಂದು ವ್ಯಾಖ್ಯಾನಿಸಿದ್ದಾರೆ. ಈ ಸತ ಶುದ್ಧ ಕಿ ಕ್ರಿಯೆಯನ್ನು ಶಿವಶರಣರು 
ಕಾಯಕವೆಂದು ಕರೆದು ಶೆ ಕೈಲಾಸವೆಂದು ಕರೆದಿದ್ದಾರೆ. 


ಬಸವಣ್ಣನವರು. “ಪಾಪಿಯ ಧನ ಪ್ರಾಯತ್ಚಿತ್ರಕ್ಕಲ್ಲದೇ ಸತ್ಪಾತ್ರಕ್ಕೆ ಸಲ್ಲದೆಂದು' 
ನಿಷ್ಠುರವಾಗಿ ಹೇಳಿ ಧರ್ಮಮಾರ್ಗದಿಂದ 1 ಸಂಪತ್ತೇ ಬ ಟ್‌ 
ಪೂಜೆಗೆ ಯೋಗ್ಯವೆಂದು ಸದಾಚಾರದ ಪರಿಚಯವನ್ನು ಬಹುಮಾರ್ಮಿಕವಾಗಿ 
ಮಾಡಿಕೊಟ್ಟಿದ್ದಾರೆ. ಸೂಕ್ಷಾ ಗಮದಲ್ಲಿ ಇ 


ಯೇನ ಕೇನಾಪಿ ಕ ಯೇನ ಕೇನ ಚ ಕರ್ಮಣಾ। 
ಶಿವೈಕನಿಷ್ಯಮನಸೋ ಭಕ್ತಾಸ್ತೇ ಚೋತ್ತಮೋತ್ತಮಾಃ" 


ಉದ್ಯೋಗಗಳು ಬೇರೆ ಬೇರೆ ಆದರೂ, ಅವುಗಳನ್ನು ದೈವಸಾಕ್ಷಿಯಾಗಿ ಮಾಡಬೇಕು. 
| ಹಾಗೆ ನಿಷ್ಠೆಯಿಂದ ಉದ್ಯೋಗ ಮಾಡುವವರು ಉತ್ತಮೋತಮ ಭಕ್ತರು ಎಂದು 
ವೃತ್ತಿ ಗೌರವವನ್ನು ವ್ಯಕ್ತಪಡಿಸಿದೆ. ಆದರೆ ಪಾರಮೇಶ್ವರಾಗಮವು ನೀರಶೈವನು 
| ನೀಚವ ೃತ್ತಿಗಳನ್ನು ಕೈಗೊಳ್ಳಬಾರದು ಎಂದು ಎಚ್ಚರಿಸುತ್ತದೆ ದ 


ದೀಕ್ಷಿತೋ ವೀರಶೆ ಶವಾನಾಂ ದೀಕ್ಷಾಯಾಂ ಧೃತಲಿಂಗಕಃ। 
ನ ಜಗ್‌ ಕರ್ಮ ನಾಯಾಸಂ ನಾಪಿ ಕುತ್ತಿತಮ್‌!' 


ವೀರಶೆ ವನು ವೃತ್ತಿಗಳೆ೦ದು, ನೀಚವ ೃತ್ತಿಗಳನ್ನು ಕೈಗೊಳ್ಳಬಾರದು. ಅಂದರೆ 
ಕರಮ. ವಿಟಕರ್ಮ, ವೇಶ್ಯಾ ಕ್‌ ಇತ್ಕಾ ದಿಗಳನ್ನು ಮಾಡಬಾರದು. 
ಸಮಾಜದಲ್ಲಿ ಇವು ಹೀನ ವೃ ತ್ರಿಗಳೆ೦ದು ಪಾರಮೇಶ್ವರಾಗಮ ತಿಳಿಸುತ್ತದೆ. 
' ಸಮಾಜದಲ್ಲಿರುವ ಇಂಥ ಹೀನ ವೃತ್ತಿಗಳನ್ನು ಕುತ್ತಿತ ವೃತ್ತಿಗಳೆಂದು ಅದು ಕರೆಯುತ್ತದೆ. 
ಕಾರಣ ಲೋಕಕಂಟಕವಾದ, ತ “ಅಹಿತಕ್ಕೆ 11 ವೃತ್ತಿಗಳನ್ನು ವೀರಶೈ ವರು 
ನ ಕೊಳ್ಳಕೂಡದೆಂದು ಎಚ್ಚರಿಸುತ್ತದೆ. 


ಶುದ್ಧ ಕಾಯಕದಿಂದ ದೊರೆತ ಫಲವು ಕೇವಲ ಸ್ವಾರ್ಥಕ್ಕಾಗಿ ಬಳಕೆಯಾಗದೇ 

ಪರಹಿತಾರ್ಥ-ವಾಗಿರಬೇಕು. ಪರರ ಹಿತದಲ್ಲಿಯೇ ಪರಮಾನಂದವನ್ನು ಪಡೆಯಬೇಕೆಂದು 
| ಆಗಮಗಳು ಅರುಹುತ್ತವೆ. ಕಾರಣ ಮನೆಯಲ್ಲಿ ತಯಾರಿಸಿದ ಅನ. -ಪಾನಾದಿಗಳನ್ನು 
ನಾವೇ ಸ್ವತಃ ತಿಂದು "ಸಂತೋಷಪಡಕೂಡದು. ಅದನ್ನು ರೂ ಟೆ 
 ತೃಪ್ತಿಪಡಿಸಬೇಕೆಂದು ಪಾರಮೇಶ್ವ್ಚರಾಗಮವು- 


೪. ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವ.ಸಂ.೧೫೪೪ ಪುಟ ೫೬೨ 
೫. 1 ಪಟಲ ೯, ಶ್ಲೋಕ ಸಂಖ್ಯೆ ೧೨ 
೬ ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ. ಆತ 


೪೧೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ನಾತ್ಮಾರ್ಥಂ ಪಾಚಯೇದನ್ನಂ ನಾದ್ಯಾನ್ನಾತಿಥ್ಯ ೯ನರ್ಪಿತಮ್‌। 
ಶಕ್ತ್ಯಾ ACESS Jase "ಗೃಹಮಾಗತಮ್‌ Ny 


ವೀರಶೈವನು ತನಗೋಸ್ಕರ ಅನ್ನವನ್ನು ಬೇಯಿಸಬಾರದು. ಅತಿಥಿಗೆ ಅರ್ಪಿಸದೆ 
ಊಟ ಮಾಡಬಾರದು. ಶಕ್ತಿಗೆ ಅನುಗುಣವಾಗಿ ಮನೆಗೆ ಬಂದ ಜ೦ಗಮದಿಗೆ 
ಪೂಜೋಪಚಾರಗಳನ್ನು ಮಾಡಬೇಕು ಎಂದು ಆದೇಶಿಸಿದೆ. ಈ ಸಮರ್ಪಣೆಯ 
ಸತ್‌ಕ್ರಮವು ಕೇವಲ ei ದಿನಕ್ಕೆ ಸೀಮಿತಗೊಳ್ಳದೇ ದಿನನಿತ್ಯವೂ 
ಅತಿಥಿಗಳನ್ನು ಸತ್ಕರಿಸಬೇಕೆಂದು ಆಗಮಗಳು ವೀಠತೆ ವನ ದೈನಂದಿನ ಆಚರಣೆಯಲ್ಲಿ 
ಇದನ್ನು ಕಡ್ಡಾಯಗೊಳಿಸಿವೆ. 


ಅಲ್ಲದೇ ಚ೦ದ್ರಜ್ಞಾನಾಗಮದಲ್ಲಿ ವೀರಶೈ ವನು ಧರ್ಮಮಾರ್ಗದಿಂದ 
ಸಂಪಾದಿಸಿದ ಹಣವನ್ನು ಗುರುವಿಗೆ ದಾನ ಬಾರೋ ಯ ವಿಧಿಸಿದೆ. 

ತಸ್ಮಾದ್ದನಾನಿ ರತ್ನಾನಿ ಕ್ಷೇತ್ರಾಣಿ ಚ ಗೃಹಾಣಿ ಚ। 

ಭೂಷಣಾನಿ ಚ ವಾಸಾಂಸಿ ಯಾನಶಯ್ಯಾಸನಾನಿ ಚ ॥ 

ಏತಾನಿ ಗುರುವೇ ದದ್ಯಾದ್‌ ಭಕ್ತ್ಯಾ ವಿತ್ತಾನುಸಾರತಃ। 

ವತ್ತಶಾಠ್ಯಂ ನ ಚ ಯದೀಚ್ಛೆ ತ್‌ "ಪರಮಾಂ ಗತಿಮ್‌॥ 


ವಿವಿಧ ಸಂಪತ್ತು ರತ್ನಗಳು, ಕ್ಷೇತ್ರಗಳು, ಮನೆಗಳು, ಭೂಷಣಗಳು, ಬಟ್ಟೆ- 
ಬರೆಗಳು, ವಾಹನ, ಶಯನ ಸಾಮಗ್ರಿಗಳು ಮುಂತಾದವುಗಳನ್ನು ಭಕ್ತನು ತನ್ನ 
ಶಕ್ತ್ಯಾನುಸಾರ ಗುರುವಿಗೆ ದಾನಮಾಡಬೇಕು. ಪರಮಗತಿಯನ್ನು ಹೊಂದುವ 
ಇಚ್ಛೆಯಿದ್ದರೆ ಭಕ್ತನು ತನ್ನ ಸಂಪತ್ತಿನ ಬಗ್ಗೆ ವಂಚನೆ ಮಾಡಬಾರದು ಎಂದು 
ತಿಳಿಸುವುದರ ಜೊತೆಗೆ ಜಂಗಮರೂ ಸಹ ಭಕ್ತರಿಂದ ದೊರೆತ ಧನ-ಧಾನ್ಯ 
ವಸ್ತುಗಳನ್ನು ಎಂದೂ ಸಂಗ್ರಹ ಮಾಡಬಾರದು. ಸಂಗ್ರಹ ವೃತ್ತಿ ಸೂಕ್ತವಲ್ಲವೆಂದು 
ಸೂಕ್ಷಾ ಗಮ ಸೂಚನೆ ನೀಡುತ್ತದೆ- 

ಸ ವಸ್ತುಸಂಗ್ರಹ೦ ಕುರ್ಯಾದ್ಯತ್ರ ಕುತ್ರಾಪಿ ಜಂಗಮಃ । 

ದತ್ತಂ ದದ್ಯಾಜ್ಞ ಭಕ್ತೇಭ್ಯೋ | ದರಿದೇಭ್ಯೋ, ದಯಾನ್ವಿತಃ॥" 


ಕ) A ಸಂಗ್ರಹ ಪ್ರವೃತ್ತಿಗೆ ತೊಡಗಬಾರದು. ತಮಗೆ 
ಭಕ್ತರಿಂದ ಬ೦ದ ಧನವನ್ನು ಭಕ್ತರಿಗೂ, ಬಡವರಿಗೂ, ಅಸಹಾಯಕರಿಗೂ ಸಹಾಯ 
ಮಾಡಬೇಕೆಂಬುದನ್ನು ಸೂಚಿಸುತ್ತದೆ. ಕಾರಣ ಗುರುವಾಗಲಿ ಜ೦ಂಗಮನಾಗಲಿ ಅವರು 
ಸಮಾಜದ ಆರಾಧ್ಯದೇವತಾಸ್ಪರೂಪರು. ಅವರಿಗೆ ಕೊಡುವ ದಾನವು ಸಮಾಜಕ್ಕೆ 
ಹಿತವನ್ನುಂಟು ಮಾಡಲು ಬಳಸಲಾಗುತ್ತದೆಯೆಂದು ಇಲ್ಲಿ ತಿಳಿಯಬೇಕು. 

ಚ೦ದ್ರಜ್ಞಾನಾಗಮದ ಪ್ರಕಾರ ಸದಾಚಾರದಲ್ಲ ಅಷ್ಟವಿಧಶೀಲವಿರುತ್ತದೆ. ಅದರ 
ನಿರೂಪಣೆ ಈ ಬಗೆಯಾಗಿದೆ - 

೭. ಪಾ.ಆ. ಪಟಲ ೭, ಶ್ರೋಕ ಸಂಖ್ಯೆ ೪೧ 


೮. ಚಂ.ಆ. ಕ್ರಿಪಾ. ಪಟಲ ೨ ಶ್ಲೋಕ ಸಂಖ್ಯೆ ೭೦-೭೧ 
೯. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೭೨ 


_ ಸದಾಚಾರ ೪೧೯ 


ಅಂಕುರಂ ಪ್ರಥಮಂ ಜ್ಞೇಯಮುತ್ತನ್ನಂ ಚ ದ್ವಿತೀಯಕಮ್‌। 
ದ್ವಿದಲಂ ಚ ತೃತೀಯಂ. ಸ್ಯಾತ್‌ ಪವ ೈದ್ಧಂ ಚ” ಚತುರ್ಥಕಮ್‌॥ 
ಸಪ್ತಕಾಂಡಂ ಪಂಚಮಂ ಸ್ಯಾತ್‌ ಸಶಾಖಿಂ ಷಷ್ಠಮುಚ್ಕತೇ॥ 
ಸಪುಷ್ಟಂ ಸ ಸಪ್ತಮಂ ಜ್ಞೇಯಂ. ಸಫಲಂ 6 ಇಳೆ ಭವೇತ್‌॥ 
ರತಾ ಸೇವಿತಃ ES 


ರವೇ ಸದಾಚಾರದಲ್ಲಿ ಅಂಕುರ, ಉತ್ಪನ್ನ ದ್ವಿದಲ, ಪ್ರವೃದ್ಧ, ಸಪಕಾಂಡ, 
ಸಶಾಖ, ಸಪುಷ್ಟ ಮತ್ತು ಸಫಲವೆಂಬ ವಾ ಶೀಲಗಳಿರುತ್ತವೆ. ಅಂಕುರಾದಿ 
ಅಪ್ಪಶೀಲಗಳ ವಿವರಣೆ ಹೀಗಿದೆ 
()) ಶ್ರೀಗುರುವಿನ ಅನುಗ್ರಹದಿಂದ ಪ್ರಾಪ್ತವಾದ ವೇಧಾದೀಕ್ಷೆ. ಮಂತ್ರದೀಕ್ಷೆ ಮತ್ತು 
ಕ್ರಿಯಾದೀಕ್ಷೆಗಳಿಂದ ಕ್ರಮವಾಗಿ ಯೋಗಾಂಗ- ಇಜಯೇಗಾಂಗ-ತ್ಕಾಗಾಂಗಳೆಂಬ 
ಪರ್ಯಾಯ ನಾಮಗಳುಳ್ಳ ಕಾರಣ-ಸೂಕ ಕ್ಷ್ಪ-ಸ್ಥೂಲಗಳೆಂಬ ಮೂರು ಶರೀರಗಳನ್ನು 
ಶುದ್ಧಿಗೊಳಿಸಿದ ಕಾರಣದಿಂದ ತನ್ನನ್ನು "ಅಪ್ತಾಕ ೈತನೆಂದು ತಿಳಿದು, ಶ್ರೀಗುರುವಿನ 
ಉಪದೇಶದಂತೆ ಪ್ರತಿನಿತ್ಯವೂ ತನ ಇಷ್ಟಲಿಂಗದ. ಪೂಜಾದಿಗಳನ್ನು ಮಾಡುವುದೇ 
“ಅಂಕುರಶೀಲ' ವನಿಸಿದೆ. ಸದಾಚಾರದಲ್ಲಿ ನಿರತನಾದವನಿಗೆ ವ ಸ್ಥಿತಿಯು 
ಮೊದಲನೆಯದಾದ ಕಾರಣ ಇದನ್ನು ಅಂಕುರಶೀಲವೆಂದು ಕರೆಯಲಾಗಿದೆ. 
೨) ತಾನು ದೀಕ್ಷೆಯಿಂದ ಪರಿಶುದ್ಧನಾದಂತೆ ಹೆಂಡತಿ, ಮಗ, ಮೊಮ್ಮಕ್ಕಳನ್ನು ಸಹ 
ತಮ್ಮ ಕುಲಗುರುವಿನ ಮೂಲಕ ದೀಕ್ಷಾಸಂಸ್ಕಾರದಿಂದ ಶುದ್ಧಿಗೊಳಿಸುವುದು, 
ದೀಕ್ಷಾಸಂಸ್ಥಾರದಿಂದ ಪ್ಲಾವನರಾದ ಪತಿ ಪುತ್ರ ಪೌತ್ರಾದಿಗಳೊಂದಿಗೆ ವಾಸಿಸುವುದು 
"ಉತ್ಪನ ಶೀಲಿ'ವನಿಸಿದೆ 


೩) ಯಾವಾಗಲೂ ಶರೀರದ ಮೇಲೆ ಧರಿಸಲೇಬೇಕಾಗಿರುವ ಇಷ್ಟಲಿಂಗ, ಭಸ್ಮ 
ರುದ್ರಾಕ್ಷಾದಿ ವೀರಶೈ ವರ ಲಾಂಛನಗಳನ್ನು ಎಚ್ಚರಿಕೆಯಿಂದ ಎಲ್ಲ 
ಸಂದರ್ಭದಲ್ಲಿಯೂ ಇಜಾಜ್‌ "ದ್ವಿದಲಶೀಲ', 


೪) ಶಿವನ ಮಹಾತ್ಮೆಯನ್ನು ಪ್ರತಿದಿನವು ಶ್ರವಣ ಮಾಡುವುದು, ಶ್ರವಣ ಮಾಡಿದ 
ಶಿವಮಹಾತ್ಮೆಯನ್ನು ವ ಮನಸ್ಸಿನಲ್ಲಿ ಮನನ -ನಿದಿಧ್ಯಾಸ ಮಾಡುವುದು 

"°° ಹಾಗೂ ಶಿವತತ್ವದಲ್ಲಿ ಅಚಲ ಶ್ರದ್ಧೆಯನ್ನಿ| ಟ್ರಿರುವದೇ " ಪ್ರವೃದ್ಧಶೀಲ' ಪೆನಿಸಿದೆ. ಈ 
ಬಗೆಯ ಮನನಾದಿಗಳು ಶಿವನೆ ವಿಷಯದಲ್ಲಿನ ಭಕ್ತಿಯು ವೃದ್ಧಿಯಾಗಲು 
ಸಹಾಯಕವಾಗುತ್ತದೆ ಎನ್ನುವ ಕಾರಣದಿಂದ . 'ಪ್ರವೃದ್ಧಶೀಲ'ವಂಬ ಹೆಸರು 
ಬಂದಿರುತ್ತದೆ.” 


೧೦. ಚ೦.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೦-೨೨ 
0೧. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೩ 
೧೨. ಚ೦.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೪ 
೧೩. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೫ 
೧೪. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೬ 


೪೨೦ ಶಿವಾಗಮಗಳು ಮತ್ತು ವಚನ ಸಾಹಿತ 


ಎವಿ 


ಲಾ 


೫) ವೀರಶೈವರ ನಿತ್ಯ ಕರ್ಮವಾದ ಇಷ್ಟಲಿಂಗ ಪೂಜೆ ಇಲ್ಲದೆ ಅನ್ನ- ಪಾನಾದಿಗಳನ್ನು 
ಸ್ವೀಕಾರಮಾಡದಿರುವುದು "ಸಪ್ರಕಾಂಡಶೀಲ' ವೆನಿಸುತ್ತದೆ.” 


೬) ಇಷ್ಟಲಿಂಗಕ್ಕೆ ನೈವೇದ್ಯ ಮಾಡದಿರುವ ಭಕ ಕ್ಷ್ಯಣಭೋಜ್ಯಾದಿಗಳನ್ನು ಸ್ವೀಕಾರ 
ಮಾಡಡಿರತಪುಡು “ಸಶಾಖಶೀಲ'ವೆನಿಸಿದೆ. ಆದುದರಿಂದ ವೀರಶೈ ವರು 
ಯಾವಾಗಲ್ಲೂ ಇಷ್ಟಲಿಂಗಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ಹ 
ಸ್ವೀಕರಿಸಬೇಕು. 


ಸು) ಇಷ್ಟಲಿಂಗಕ್ಕೆ ಅರ್ಪಿತವಾದ ಪ್ರಸಾದ ರೂಪವಾದ ಭಕ್ಸ್ಯಾದಿ ಪದಾರ್ಥಗಳನ್ನು 
ತ್ಯಾಗಮಾಡದಿರುವುದು 'ಸಮಷ್ಪಶೀಲ'ವೆನಿಸುತ್ತದೆ. ಇಷ್ಟಲಿಂಗದ ವಿಷಯದಲ್ಲಿ 
ನಿಷ್ಠರಾದ ಭಕ್ತರು ಶಿವಪ್ರಸಾದವನ್ನು ಎಂದಿಗೂ  ತಿರಸ್ಪಾರಮಾಡಬಾರದೆಂಬುದು 
ಇದರ ತಾತ್ಪರ್ಯ. 


೮) ವೀರಶೈವ ಸಿದ್ದಾಂತದಲ್ಲಿ ಪೂಜಾರ್ಹವಾದವುಗಳೆಂದು ಅಂಗೀಕರಿಸಿರುವ pe 
SS ವಿಷಯದಲ್ಲಿ ಭೇದವನ್ನು ಮಾಡದೆ ಮೂರನೂ 
ಶಿವನ ಸ್ವರೂಪವಂಬ ಭಾವನೆಯಿಂದ so ನಿಸುವುದ “ಸಫಲ ಶೀಲ” 


pe ಅಷ್ಟಶೀಲವುಳ್ಳ ಸದಾಚಾರವು ಕಲ್ಪವೃಕ್ಷವಾಗಿದ್ದು, ಸದ್ಭಕ್ತರಿಗೆ 
ಮನೋವಾಂಛಿತ ಫಲವೂ 'ಹಾಗೂ ಶಿವಾನುಗಹವೂ ”ಫಾಪವಾಗುತ್ತದೆ ನಂದು 
ಆಗಮಗಳು ಅರುಹುತ್ತವೆ. 


ಒಟ್ಟಿನಲ್ಲಿ ಸದಾಚಾರವು ಎರಡು ಪ್ರಮುಖವಾದ ಸಂಗತಿಗಳನ್ನು ಒಳಗೊಂಡಿದ್ದು, 
ಮೊದಲನೇಯದು ಸತ ಶುದ್ಧ ವಾದ ವೃತ್ತಿಯಿಂದಲೇ ಜೀವನವನ್ನು `ಎರ್ವಹಿಸಬೇಕೆ 
ಎಂಬುವದು, ಎರಡನೇಯದು ಅತಿಥಿಗಳನ್ನು ಸಾಕ್ಟಾತ್‌ ಶಿವಸ ರೂಪ ರೆಂದು ಭಾವಿಸಿ 
ಅವರ ಸೇವೆಗೈದು ಅವರನ್ನು ಸಂತೃ ಪ್ರಿಗೊಳಿಸ So ಶಿವಾಗಮದಲ್ಲಿ 
ಪ್ರತಿಪಾದಿಸಲಾದ ಸಾ ಪ "ರ್ಥವಿಶ್ಲೇಷಣೆಯನ್ನೇ ವಚನ ಸಾಹಿತ್ಯವೂ 
ಅಂಗೀಕರಿಸಿದ್ದರಿ೦ದ ಸದಾಚಾರದ ವಿಷಯ ಪ್ರತಿಪಾದನೆಯಲ್ಲಿ ಶಿವಾಗಮ ಮತ್ತು 
ವಚನ ಸಾಹಿತ್ಯದಲ್ಲಿ ಸಾಮ್ಯತೆಯನ್ನು ಕಾಣಬಹುದಾಗಿದೆ. ಮತ್ತು ಸತ್ಯಶುದ್ಧವಾಥ 
ವೃತ್ತಿಯು ವಚನದಲ್ಲಿ ನಾನಂದು ಅತೀ ಸತ್ವಯುತವಾಗಿ ಪ್ರತಿಪಾದನೆಗೊಂಡಿದೆ. 
ಚ ಶಿವಾಗಮದಲ್ಲಿ ಸದಾಚಾರದ ಅಂತರ್ಗತವಾಗಿ ಪ್ರತಿಪಾದನೆಗೊ೦ಡ ಅಂಕುರ, 
ಉತ್ಪನ್ನ, ದ್ವಿದಲ, ಪ್ರವೃದ್ಧ ಸಪ್ರಕಾಂಡ, ಸಶಾಖ, ಸಪುಷ್ಟ ಮತ್ತು ಸಫಲವೆಂಬ 
ಎಂಟು ಶೀಲಗಳು ವಚನಗಳಲ್ಲಿ 'ಪ್ರತಿಪಾದನೆಗೊಂಡಿಲ್ಲ. ಆದರೆ ಚಿನ್ನ! ಬಸವಣ್ಣನವರ 
ಒ೦ದು ವಚನದಲ್ಲಿಯ ಐವತ್ತು ಬಗೆಯ ಶೀಲಗಳಲ್ಲಿ "ಉತ್ತನ್ನಶೀಲ'ವನ್ನು "ಹೊರತುಪಡಿಸಿ 
ಉಳಿದವುಗಳು ಉಲ್ಲೇಖಗೊಂಡಿವೆ. 


೧೫. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೭ 
೧೬. ಚಂ.ಆ. ಕ್ರಿಪಾ. ಪಟಲ ೯ ಶ್ಲೋಕ ಸಂಖ್ಯೆ ೨೮ 
೧೭. ಚಂ.ಆ. ಕ್ರಿಪಾ. ಪಟಲ ೨ ಶ್ಲೋಕ ಸಂಖ್ಯೆ ಹ ತ 
೧೮. ಚಂ.ಆ. ಕ್ರಿಪಾ. ಪಟಲ ೨ ಶ್ಲೋಕ ಸಂಖ್ಯೆ ೩೦ 


೫.೨.೩ ಶಿವಾಚಾರ 


ಶಿವಭಕ್ತಿಪಾರಮ್ಯವನ್ನು ಅಂಗೀಕರಿಸಿ, ಶಿವನೇ ಪರಬ್ರಹ್ಮನು, ಜಗನ್ನಿಯಾಮಕನು, 
ಸಕಲ ಚರಾಚರ ಜಗತ್ತನ್ನೆಲ್ಲಾ ಪರಶಿವನೇ ವ್ಯಾಪಿಸಿರುವನು, ಈ ಜಗತ್ತೆಲ್ಲ ಅವನ 
ಪಸಾದವೆಂದು ತಿಳಿದು 'ಶಿವಲಾಂಛನಧಾರಿಗಳೆಲ್ಲ ಸಾಕ್ಷಾತ್‌ ಶಿವಸ್ಪ ಸ್ಫರೂಪರೆ೦ದು ತಿಳಿದು 
ಸಮಭಾವದಿಂದ ಸರ್ವರನ್ನು ಕಾಣುವುದೇ ಶಿವಾಚಾರವಾಗಿದೆ. 


ಶಿವಾಚಾರದ ಬಗ್ಗೆ ಶಿವಾಗಮಗಳಲ್ಲಿ ಹಾಗೂ ವಚನಸಾಹಿತ್ಯದಲ್ಲಿ ಚರ್ಚಿಸ 
ಲಾಗಿದ್ದು ಅವುಗಳ ವಿವೇಚನೆ ಇಂತಿದೆ - 


 ಶಿವಾಚಾರದ ಅರ್ಥವಿಶ್ಲೇಷಣೆ - 


ಶಿವ ಏವ ಪರಂ ಬಹ  ಪಂಚಕೃತ್ಯಪರಾಯಣಮ್‌। 
ನ ತತೋಇನ್ಯಾ ಗತಿರಿತಿ ವ ಹಿ ಕೀರ್ತಿತಃ N 


ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತು ಅನುಗಹವೆಂಬ ಐದು ಕೃತ್ಯಗಳಿಂದ 
ಕೂಡಿದ ಶಿವನೇ ಪರಬ್ರಹ್ಮನಾಗಿದ್ದು ಅವನನ್ನು ದು ಬೇರೆ ಗತಿಯಿಲ್ಲವೆಂದು* ಭಾವಿಸಿ 
ನಡೆಯುವುದೇ ಶಿವಾಚಾರವಂದು' ಚಂದ್ರಜ್ಞಾನಾಗಮವು ವ್ಯಾಖ್ಯಾನಿಸುತ್ತದೆ. ಶಿವನೇ 
ಸರ್ವಸ್ವನೆಂದು ಪರಿಭಾವಿಸಿ, ಅನನ ಭಕ್ತಿಯಿಂದ med ಶಿವನಿಗೆ 
ಶರಣಾಗತನಾಗುವುದರಿಂದ ಭಕ್ತನಲ್ಲಿ ಶಿವಭಾವವು ದೃಢವಾಗುತ್ತದೆ ಮತ್ತು ಎಲ್ಲೆಡೆಯೂ 


ಶಿವದೃಷ್ಟಿಯುಂಟಾಗುತ್ತದೆ. ಸೂಕ್ಷ್ಮಾಗಮವು ಹೇಳುವಂತೆ - 


ಸರ್ವಂ ಶಿವಮಯಂ ಪಶ್ಯೇದನ್ಯಬಾವೋ ನ ವಿದ್ಯತೇ। 
ಲಿಂಗಾಂಗಸ ಸಂಬಂಧಪದಾರ್ಥಜ್ಞಾನಂ ಮೋಕ್ತಸಾಧನಮ್‌' 


ವೀರಶೈವನು ಈ ಜಗತ್ತನ್ನು ಶಿವಮಯವೆಂದು ತಿಳಿಯಬೇಕು. ಬೇರೆ 
ಭಾವದಿಂದಲ್ಲ. ಲಿಂಗಾಂಗ ಹ ಲಿಂಗಾಂಗ ಸಾಮರಸ್ಯದ ಜ್ಞಾನವೇ 
| ಮೋಕ್ಷಸಾಧನವಾಗುತ್ತದೆ ಎಂಬಂತೆ "ಸರ್ವಂ ಶಿವಮಯಂ ಸ ಎಂದು 
ಪರಿಭಾವಿಸುವುದರಿಂದ ಎಲ್ಲೆಲ್ಲಿಯೂ, ಎಲ್ಲರಲ್ಲಿಯೂ ಶಿವಸ್ತರೂಪವನ್ನೆ ಕಂಡು 
, ಶಿವನೇ ಸರ್ವೋತ್ತಮ ಎಂಬ 'ಭಾವನೆಯುಳ್ಳವನಾಗಿ ತಾನು ಶಿವಸರೂಪ ದು 
. ಮಾತ್ರವಲ್ಲ; ಸಚರಾಚರ ಜಗತ್ತನ್ನೆಲ್ಲಾ ಅವನ. ಪ್ರಸಾದ; ಅವನ ಪ್ರತೀಕ; ಅವನ ಪ್ರಭೆ 
ಎರಿದು ಪರಿಭಾವಿಸತೊಡಗುತ್ತಾನೆ' ಇದರಿಂದ ಸಂಕುಚಿತ [ಕೆ 
ನಾಶವಾಗಿ, ಸಾಮಾಜಿಕವಾದ ಮೇಲು ಕೀಳುಗಳೂ ತಾರತಮ್ಯಗಳೂ ಇಲ್ಲವಾಗುತ್ತವೆ. 
ಸಾಮಾಜಿಕ ಸಮಾನತೆ ಸಂಪೂರ್ಣವಾಗಿ ಸಾಧಿತವಾಗಬೇಕಾದರೆ ಅದು ಕೇವಲ 
ಬೌದ್ಧಿಕ ನಿರೂಪಣೆಗಳಿಂದ ಪ್ರತಿಪಾದನೆಗಳಿಂದ ಆಗಲಾರದು. ವೆ ಯಕ್ತಿಕವಾದ 
ವಿಕಾಸದಿಂದ ಅದು ನಡೆನುಡಿಗಳಲ್ಲಿ ಅಳವಡಬೇಕು; ಆಧ್ಯಾತ್ಮಿಕವಾದ. ಅನುಭವದ 


೧. ಚಂ.ಆಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೭ 
೨. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೮೫ 


೪೨೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಧಾರದ ಮೇಲೆ ಬೆಳೆದು ಚಿರಬೇಕು. ಎಲ್ಲರಲ್ಲೂ ಶಿವನ ಅ೦ಶವನ್ನೇ ಕಂಡ 
ಶರಣರು- 


ಶ್ಚಪಚನಾದರೇನು? ಲಿ೦ಂಗಭಕ್ತನೇ ಕುಲಜನು 
ನಂಬಿ ನಂಬದಿದ್ದರೆ ಸಂದೇಹಿ ನೋಡಾ! 
ಕಟ್ಟಿದರೇನು, ಮುಟ್ಟಿದರೇನು, ಪೂಸಿದರೇನು 
ಮನಮುಟ್ಟದನ್ನಕ್ಕ? 

ಭಾವ ಶುದ್ಧವಿಲ್ಲದವರಿಗೆ ಭಕ್ತಿ ನೊಲೆಗೊಳ್ಳದು 
ಕೂಡಲಸಂಗಯ್ಯನೊಲಿದಂಗಲ್ಲದೆ. 


ಎನ್ನು ತ್ತಾರೆ ಬಸವಣ್ಣನವರು. ಭಾವಶುದ್ಧಿಯಿಂದ ಭಕ್ತಿನೆಲೆಗೊಂಡು ಶಿವನ 
ಕರುಣೆಯನ್ನು ಪಡೆದವರೆಲ್ಲರೂ ಶಿವಸ್ವರೂಪರು. "ಅವರ ನಡೆಯೊಂದು 
ನುಡಿಯೊಂದಾದರೆ ಶಿವಾಚಾರಕ್ಕವರು ಸಲ್ಪರು.' 


ಶಿವಾಚಾರವೆಂಬುದು ಬಾಳ ಬಾಯ ಧಾರೆ; 

ಲಿಂಗ ಮೆಚ್ಚಬೇಕು, ಜಂಗಮ ಮೆಚ್ಚಬೇಕು, 

ಪ್ರಸಾದ ಮೆಚ್ಚಿ ತನ್ನಲ್ಲಿ ಸ್ವಾಯತವಾಗಿರಬೇಕು | 
ಬಿಚ್ಚಿಬೇರಾದರೆ ಮೆಚ್ಚುವನೆ ನಮ್ಮ ಕೂಡಲಸಂಗಮದೇವಾ? 


ಎಂಬ ಮಾತಿನಲ್ಲಿ ಬಸವಣ್ಣನವರು ಶಿವಾಚಾರದ ರಹಸ ವನ್ನು ಹೇಳಿದ್ದಾರೆ. 
ಲಿಂಗ ಜಂಗಮ ಮೆಚ್ಚುವಂತೆ ನಡೆದು, ಪ್ರಸಾದವನ್ನು ಸ್ವಾಯತ ಮಾಡಿಕ್‌ 
ಶಿವಾಚಾರಿಗಳು. ಅವರು ಸಾಕ್ಟಾತ್‌ ಶಿವಸ್ಥರೂಪ ರು; 'ಎಲೆಲ್ಲಿಯೂ ಶಿವಸ್ಥರೂಪವನ್ನೇ 
ಕಾಣಬಲ್ಲ ಶಿವಯೋಗಿಗಳು. ಕಾರಣ ಆಗಮಗಳು ಅತಿವರ್ಣಾಶ್ರಮ ಸೂರ್‌ 
ಪ್ರಖ್ಯಾತವಾದ ವೀರಶೈವದಲ್ಲಿ ಲಿಂಗದೀಕ್ಷಾ ಪವಿತ್ರನಾದ ವ್ಯಕ್ತಿಯಲ್ಲಿ ಪೂರ್ವಾಶ್ರಮವನ್ನು 
ಪರಿಗಣಿಸಕೂಡದೆಂದು ತಿಳಿಸುತ್ತಾ- 


ನ ಸಿಭೇದೋ ನ ಪುಂಭೇದೋ ಜಾತಿ-ವರ್ಣಾಶ್ರಮಾದಿಕಮ್‌ 
ಸರ್ವಾತೀತಮಿದಂ ಎದ್ದಿ ವೀರಶೈ ವಮತಂ ಮಮ ॥ 
ಯದನಾಯಾಸತೋ ದೇವಿ ಭೋಗಮೋಕ್ಸು ಕರಸ್ಥಿತ್‌। 
ಧಾರಣಾನ್ನಮ ಲಿಂಗಸ್ಯ ಪೂಜನಾಚ್ಚ ನಿರಂತರಮ್‌. | 


ವೀರಶೈವ ಮತವು ERT ಏಕೆಂದರೆ, ಭೋಗ-ಮೋಕ್ಷಗಳನ್ನು 
ನೀಡುವ ಇಷ್ಟಲಿಂಗವನ್ನು ಧರಿಸುವುದರಿಂದ ಮತ್ತು ನಿರಂತರ ಘೂಟಸುವುದ 
ಸ್ತ್ರೀ-ಪುರುಷರ೦ಬ ಭೇದವಾಗಲೀ, ಜಾತಿ-ವರ್ಣ ಆಶ್ರಮ ಮುಂತಾದ ಯಾವುದೇ 
ಫೇದಗಳಾಗಲೀ ವೀರಶೈವರಲ್ಲಿ ಇಲ್ಲ ಎಂದು ಸ್ಪಷ್ಟವಾಗಿ ನಿರ್ದೇಶಿಸಲಾಗಿದೆ. | 


ಕಾ 


೩. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೧ -೪೨ 


ಶಿವಾಚಾರ ೪೨೩ 


ಇದನ್ನೇ ವಚನಗಳಲ್ಲಿ " ಪಟ್ಟವಕಟ್ಟಿದ ಬಳಿಕ ಲಕ್ಷಣವನರಸುವರೇ? ಆವಕುಲದವ 
ನಾದಡೇನು ಅಿಂಗವಿದ್ದವನೆ 8 ಸ ಎಂದು. ಬಸವಣ್ಣನವರು ಶಿವಾಚಾರದ 
ಕಾವ್ಯಮಯ ನಿರೂಪಣೆ ಮಾಡಿದ್ದರೆ, ಅದನ್ನೇ ಚೆನ [ಬಸವಣ್ಣನವರು ಶಾಸ್ತ್ರೀಯವಾಗಿ 
ಹೀಗೆ ನಿರ್ದೇಶಿಸಿದ್ದಾರೆ ~ 


ಗುರುಮಾರ್ಗಾಚಾರದಲ್ಲಿ ನಿಂದ ಶಿವಲಾಂಛನಧಾರಿಗಳೆಲ್ಲಾ 
ಪರಶಿವಲಿಂಗವೆಂದು ಭಾವಿಸಿ, 

೫ 
ಅರ್ಥ ಪ್ರಾಣಾಭಿಮಾನವನರ್ಪಿಸುವುದೇ ಶಿವಾಚಾರವೆಂಬೆನಯ್ಯಾ 


ಎಂದು ಶಿವಾಚಾರದ ಬಗ್ಗೆ ನಿರೂಪಿಸಿದ್ದಾರೆ. ಇದೇ ಬಗೆಯಾದ 
ಅರ್ಥವಿಶ್ಲೇಷಣೆಯನ್ನು ಅಕ್ಕಮಹಾದೇವಿಯವರ ವಚನದಲ್ಲಿಯೂ ಕಾಣಬಹುದು. 


ಶಿವಭಕ್ತರಾದ ಲಿಂಗಾಂಗಿಗಳಲ್ಲಿ ಪೂರ್ವದ ಜಾತಿಸೂತಕಾದಿಗಳನ್ನೂ 
ವಿಚಾರಿಸದೆ ಅವರ ಮನೆಯಲ್ಲಿ ತಾ ಹೊಕ್ಕು 
ಒಕ್ಕು ಮಿಕ್ಕ ಪ್ರಸಾದವ ಕೊಂಬುದೇ ಶಿವಾಚಾರ ನೋಡಯ್ಯ" 


ಇಡ “ಹೊಲೆಯುಂಟಿ ಲಿಂಗವಿದ್ದೆಡೆ' ಎಂದು ಪ್ರಶಿ ಸುವ ಮೂಲಕ 
ಸಮಾಜದ ಮೇಲು- ಕೀಳು, ಉಚ್ಚ, ನೀಚ, ಎಂಬ ಭಾವನೆಯನ್ನು ತೊಡೆದು 
' ಹಾಕಲು ಕಲ್ಯಾಣದಲ್ಲಿ ಕ್ರಾಂತಿಯನ್ನೆಸಗಿದ ಶಿವಶರಣರು ರ್‌ 
| ಹರಿಕಾರರೆನಿಸಿದರೂ ಶಿವಾಗಮಗಳ ವಿಶಾಲ ವಿಚಾರಸರಣಿಯಿಂದ ಪ್ರಭಾವಿತ 
| ರಾಗಿರುವುದನ್ನು ಮರೆಯುವಂತಿಲ್ಲ. "ಉದಾರಚರಿತಾನಾಂ ತು ವಸುದೈವ ಕುಟುಂಬಕಂ' 
ಎಂಬ ವಿಶ್ವಕುಟುಂಬ ಕಲ್ಪನೆಯ : ಬೀಜವನ್ನು ಶಿವಾಚಾರದಲ್ಲಿಯೇ ಕಾಣುತ್ತೇವೆಂದರೆ 
| ತಪ್ಪಾಗಲಾರದು. 


ಭಾವಶುದ್ಧಿಯಾಗದೇ ಶಿವಾಚಾರವು ಸಂಭವಿಸುವುದಿಲ್ಲ ಎನ್ನುವ ಕಾರಣದಿಂದ 
| ಭಾವಶುದ್ಧಿಗೋಸ್ಕರ ಭೋಗ್ಯವಸ್ತುಗಳ ಶುದ್ಧಿಯು ಅವಶ್ಯಕ. ಆದುದರಿಂದ ಶಿವಾಚಾರದಲ್ಲಿ 
| ದ್ರವ್ಯ, ಕ್ಷೇತ್ರ ಗೃಹ ಮೊದಲಾದ ಹದಿನಾರು ಪದಾರ್ಥಗಳನ್ನು ಶಾಸ್ತೋಕ್ತವಿಧಿಯಿಂದ 
ಶುದ್ಧಗೊಳಿಸುವ ಪ್ರಕ್ರಿಯೆಯನ್ನು ಚ೦ದ್ರಜ್ಞಾನಾಗಮವು ನಿರೂಪಿಸುತ್ತದೆ 
ವ್ಯಕ್ಷೇತಗೃಹಾದೀನಾಂ ಷೋಡಶಾನಾಂ ವಿಶೋಧನಮ್‌। 
ರೋ ಶಿವಾಚಾರ ಇತಿ ಸ ಶತ 


ಆ ಷೋಡಶಶುದ್ಧಿಗಳು ಈ ರೀತಿಯಾಗಿವೆ: ಗ ದವ್ಯಶುದ್ಧಿ ೨. ಕ್ಷೇತ್ರಶುದ್ಧಿ 
೩. ಗೃಹಶುದ್ಧಿ ಛ್ರ ಭಾಂಡಶುದ್ಧಿ ೫ ತೃಣಶುದ್ಧಿ ೬. ಕಾಫ ಶುದ್ಧಿ ೭ ವೀಟಿಕಾಶುದ್ಧಿ 
೮. ಪಾಕಶುದ್ಧಿ ೯. ರಸಶುದ್ಧಿ ೧೦. ಭವಶುದ್ದಿ ೧೧. ಭೂತಶುದ್ಧಿ ೧೨. ಭಾವಶುದ್ದಿ 


೪. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೧೩೮. ಪು.೩೭ 
೫. ಚೆನ [ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೯೩೦. ಪು.೨೯೩ 
೬ ಶಿವಶರಣೆಯರ ವ.ಸಂ. ಸಮಗ್ರ ವಚನ ಸಂಪುಟ ೫, ವ.ಸ೦ ೩೧೪. ಷು೯೪ 

೭ ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೨ 


೪೨೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೩. ಮಾರ್ಗಶುದ್ದಿ ೧೪. ಕಾಲಶುದ್ಧಿ ೧೫. ವಾಕ್‌ಶುದ್ಧಿ ಮತ್ತು ೧೬. ಜನಶುದ್ಧಿ 
ಇವುಗಳ ಲಕ್ಷಣವನ್ನು ಚ೦ದ್ರಜ್ಞಾನಾಗಮವು ಈ ರೀತಿಯಾಗಿ ವಿವರಿಸಿದೆ - 


$೫ ದ್ರವ್ಯಶುದ್ಧಿ - ಶಿವಭಕ್ತನಿಂದ ಪ್ರಾಪ್ತವಾಗುವ ಫಲ-ಮೂಲಾದಿಗಳ ಸ್ವೀಕಾರ 
RE, ಬೇರೆಯವರಿಂದ ಪ್ರಾಪ್ತವಾಗುವ ಫಲ- -ಮೂಲಾದಿಗಳನ್ನು 
ಮಂತ್ರ ಸಹಿತವಾಗಿ ಭಸ್ಮವನ್ನು ಪ್ರೋಕ್ಷಣೆ ಮಾಡುತ್ತಾ ಶುದ್ಧಿಗೊಳಿಸುವುದು 
ದ್ರವ್ಯಶುದ್ಧಿ 


ಬು ೇತಶುದ್ಧಿ - ಭೂಮಿಯ ನಾಲ್ಕೂ ಮೂಲೆಗಳಲ್ಲಿ ನಂದಿಯ ಮುದ್ರೆಯುಳ್ಳ 
ಶಿಲಾನ್ಸಾಸ ಮಾಡುವುದು ಕ್ಷೇತಶುದ್ಧಿ" 


೩ ಗೃಹಶುದ್ಧಿ - ಶಿವಭಕ್ತರಿಂದ ಲಾ ಅಥವಾ ಮಹಾದ್ವಾರದಲ್ಲಿ 
ಶಿವಲಿಂಗದ ಚಿಹ್ನೆ ಯುಳ್ಳ ಮನೆಯನ್ನು ಪಡೆಯುವುದ್ದು ಹಾಗೂ 
BN ಮನೆಯಲ್ಲಿ ಡನ ಗೃಹಶುದ್ದಿ. 


ಲ ಭಾಂಡಶುದ್ಧಿ - ಶಿವಭಕ್ತರಿಂದ ನಿರ್ಮಿತವಾದ ಅಥವಾ ಶಿವಲಿಂಗದ ಚಿಹ್ನೆ ಯುಳ್ಳ 
ಪಾತ್ರೆಯ ಸ್ವೀಕಾರ ಹಾಗೂ ಬಳಕೆಯೇ ಭಾಂಡಶುದ್ಧಿ" 


೫. ಕಾಷ್ಠಶುದ್ಧಿ - ಶಿವಭಕ್ತನಿಂದ ತರಲ್ಪಟ್ಟ ಕಟ್ಟಿಗೆಯನ್ನು ಅಥವಾ ಎಭೂತಿಯ್ದಿಂದ 
ಸಂಸ್ಕರಿಸಲ್ಪಟ್ಟ ಕಟ್ಟಿಗೆಗಳನ್ನು ಮಾತ್ರ eer ಕಾಷ್ಠಶುದ್ಧಿ." 


ತ ತಣತುದ್ದಿ — ಶಿವಭಕ್ತನು ತಂದಂತಹ ಹುಲ್ಲನ್ನು ಸ್ವೀಕರಿಸುವದು ಅಥವಾ 
ಬೇರೆಯವರು ತಂದ. ಹುಲ್ಲನ್ನು ಭಸ್ನ | ಪ್ರೋಕ್ಷಣೆಯಿಂದ ಶುದ್ಧಿಗೊಳಿಸುವುದು 
ತೃಣಶುದ್ಧಿ. 


ಈ ವೀಟಿಕಾಶುದ್ಧಿ - ಶಿವಭಕ್ತರು ಸಿದ್ಧಗೊಳಿಸಿದ ತಾಂಬೂಲವನ್ನು ಅಥವಾ ಭಸ್ಮದಿಂದ 
ಸಂಸ್ಕರಿಸಲ್ಪಟ್ಟ ವೀಳೆಯ ಎರೆ, ಅಡಿಕೆ ಮತ್ತು ಸುಣ್ಣದಿಂದ ಕೂಡಿದ 
ತಾಂಬೂಲವನ್ನು ಸೇವಿಸುವುದೇ ವೀಟಿಕಾಶುದ್ಧಿ"' 


ಲ ಪಾಕಶುದ್ಧಿ - ಶಿವದೀಕ್ಷಾ ಸಂಪನ್ನ ರಿಂದ A ಶಿವಭಕ್ತರಲ್ಲದವರು 
ನೋಡದಿರುವ ಭಕ್ಷ -ಭೋಜ್ಯಗಳ. ಸ್ವೀಕಾರವು ಪಾಕಶುದ್ಧಿ. 


೯. ರಸಶುದ್ಧಿ ಎಮ್ಮೆ ಕುರಿ, ಆಡು ಮೊದಲಾದ ಪ ಪ್ರಾಣಿಗಳ ಹಾಲು, ಮೊಸರು, 
ಮಜ್ಜಿಗೆ. ತುಪ್ಪ ಮೊದಲಾದವುಗಳನ್ನು ತ್ಯಜಿಸಿ ಸದಾ ಹಸುವಿನ ಉತ್ಪನ್ನಗಳನ್ನು 


೮... ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೩ 
೯. ಚಂ.ಆಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೪ 
೧೦. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೫ 
೧೧. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೬ 
೧೨. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೭ 
೧೩. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೮ 
೧೪. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೩೯-೪೦ 
೧೫. ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೧ 


ಶಿವಾಚಾರ ೪೨೫ 


ಮಾತ್ರ ಸ್ವೀಕಾರ ಮಾಡುವುದು ರಸಶು 


NO. ಭವಪುದ್ಧಿ — ಕಾಮ್ಯಕರ್ಮಗಳ ತ್ಯಾಗದಿಂದ ನಿಷ್ಠಾಮಕರ್ಮದ ಮೂಲಕ 
ಅಂತಃ ಕರಣದೆ ನಿರ್ಮಲತ್ವವನ್ನು ಇಡೆದು ತತ್ತ ಜ್ಞಾನದ ಪ್ರಾಪ್ತಿಯಿಂದ 
ಪುನರ್ಜನ್ನವಿಲ್ಲದಿರುವಿಕೆಯ ಸ್ಥಿತಿಯ ಸಂಪಾದನೆಯೇ ಭವಶುದ್ದಿ. 


NO. ಭೂತಶುದ್ಧಿ- ಸಕಲ ಪ್ರಾಣಿಗಳಲ್ಲಿ ದಯಾ ಮನೋಭಾವನೆಯನ್ನು mt 
ಪಂಚಭೂತಗಳಿಂದಾದ ಪದಾರ್ಥಗಳಿಗೆ ಸಂಸ್ಕಾರವನ್ನು ನೀಡಿ, ಪಂಚ್ಛಮಹಾ 
ಭೂತಗಳಲ್ಲಿ ದೋಷಗಳನ್ನು ನಿವಾರಿಸುವುದೇ ಭೂತಶುದ್ದಿಯಾಗಿದೆ.. 


(2೨. ಭಾವಶುದ್ಧಿ - ಎಲ್ಲ ಆಸೆಗಳನ್ನು, ಬಯಕೆಗಳನ್ನು ದೂರಮಾಡಿ ಮನಸ್ಸಿನಲ್ಲಿ 
ಸರ್ವದಾ” ಶಿವಭಾವನೆಯಿಂದ 'ಕೂಡಿಕೊಳ್ಳುವುದೇ ಭಾವಶುದ್ಧಿ.' 


೧೩. ಮಾರ್ಗಶುದ್ಧಿ- ಮಾರ್ಗದಲ್ಲಿಯ ಇರುವೆ ಮೊದಲಾದ ಕುದ ಕೆಮಿಗಳಿಗೆ 
ಪಾದಗಳಿಂದ ಹಿಂಸೆಯಾಗದ್ದಂತೆ ಎಚ್ಚರಿಕೆಯಿಂದ ಸಾವಧಾನವಾಗಿ 
ಸಂಚರಿಸುವುದೇ ಮಾರ್ಗಶುದ್ದಿ.” 


೧೪. ಕಾಲಶುದ್ಧಿ-ಶಾಸ್ತ್ರ ಸ್ತಗಳಲ್ಲಿ ಪ್ರಶಂಸೆ ಮಾಡಿರುವ ಶಾಂತವೂ, ನಿರ್ಮಲವೂ, 
| ಮನೋಹರವೂ” ಆದ. ಪ್ರಾತಃಕಾಲ ಹಾಗೂ ಸಾಯಂಕಾಲದ ಸ ಸಮಯದಲ್ಲಿ 
ಇಷ್ಟಲಿಂಗಪೂಜೆ ಮಾಡುವುದೇ ಕಾಲಶುದ್ಧಿ.' 


೧೫. ವಾಕ್‌ಶುದ್ಧಿ- ಅಸತ್ಯ, ಕಠೋರ, ಬೀಭತ್ಸ, PE ಮುಂತಾದವುಗಳಿಂದ 
ಕೂಡಿದ ಮಾತುಗಳನ್ನು ಆಡದಿರುವುದೇ ವಾಕ್‌ಶುದ್ದಿ. 


“ನುಡಿದರೆ ಮುತ್ತಿನ ಹಾರದಂತಿರಬೇಕು...” ಎಂಬ ಬಸವಣ್ಣನವರ ವಚನ 
ವಾಕ್‌ಶುದ್ದಿಗೆ ಬರೆದ ಕಾವ್ಯಮಯ ವ್ಯಾಖ್ಯಾನವಾಗಿದೆ ಎಂದರೆ ತಪ್ಪಾಗದು. 


೧೬. ಜನಶುದ್ಧಿ- ಎಂ ಗಾಃ ಮಲಗಿರುವಾಗ, ಪ್ರಯಾಣದ ಕಾಲದಲ್ಲಿ, 
ವಿದ್ಧದ್ಲೋಷ್ಠಿಗಳಲ್ಲಿ ಹೀಗೆ ಸರ್ವತ್ರ ಸರ್ವದಾ ಸದ್ಧಕ್ತ ಜನರ ಸಹವಾಸವು 
ಜನಶುದ್ಧಿ. ನ 

ಇದೇ ಗೊ ಚೆನ ಬಸವಣ್ಣನವರ ವಚನವೊಂದರಲ್ಲಿ "ನಾನು ಮೆಟ್ಟುವ 
ಭೂಮಿಯ ಭಕ್ತನ ಮಾಡಿದಲ್ಲದೆ ಮೆಟ್ಟಿನಯ್ಯಾ ನಾನು ನೋಡುತಿಹ ಆಕಾಶದ 
ಚಂದ್ರ ಸೂರ್ಯರ ಭಕ್ತರ ಮಾಡಿದಲ್ಲದೆ ನೋಡೆನಯ್ಯಾ ನಾನು ಬಳಸುವ 


`ಚಂ.ಆಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೨ 
. ಚ೦.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೩ 
.. ಚ೦.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೪ 
.. ಚ೦.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೫ 
- ಚಂ.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೬ 
. ಚ೦.ಆ.ಕ್ರಿಪಾ. ಪಟಲ ೯.ಶ್ಲೋಕ ಸಂಖ್ಯೆ ೪೭ 

ಚಂ.ಆ.ಕ್ರಿಪಾ. ಪಟಲ ೯. ಶ್ಲೋಕ ಸ ಸಂಖ್ಯೆ ೪೮ 
.. ಚೆಂ.ಆ.ಕ್ರಿಪಾ. ಪಟಲ ೯. ಶ್ಲೋಕ ಸ ಸಂಖ್ಯೆ ೪೯ 


೪೨೬ '  ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜಲವ ಭಕ್ತನ ಮಾಡಿದಲ್ಲದೆ ಬಳಸೆನಯ್ಯಾ, ನಾನು ಕೊಂಬ ಹದಿನೆಂಟು ಧಾನ್ಯವ 
ಭಕ್ತನ ಮಾಡಿದಲ್ಲದೆ ಕೊಳ್ಳನು ಕೂಡಲ ಚೆನ್ನಸಂಗಾ ನಿಮ್ಮಾಣೆ” ಎಂಬ 
ದೃಢ ನಿಷ್ಠೆಯಿಂದ ನುಡಿದಿದ್ದಾರೆ. ಕಾರಣ ವೀರಶೈ ವನು ಪ್ರತಿಯೊಂದು 
ಭೋಗ್ಯವಸ್ತುಗಳನ್ನು ಶಿವಭಕ್ತರ. ಮುಖೇನ ಇಲ್ಲವೇ 4 |ವಚಿಹ್ಮಾಂಕಿತಗೊಳಿಸಿ 
ಬಳಸಬೇಕೆಂಬುದನ್ನು ಸೂಕ್ಷ್ಮಾಗಮವು - 


ಆದಾತೃ ದಾತ ದೇಯಾನಾಂ ಶಿವಚಿಹ್ನ! ೦ ಸುಶೋಭನಮ್‌ | 
ಶಿವಚಿಹ್ನಾ ಜತೆ ಗಾಹ ್ಯಮನ್ಯ ಚ್ವ೦ಡಾಲವಿಟ್ಟಮಮ್‌ ' 


ದಾನ ಕೊಡುವವನು, ದಾನ ಸೀಕರಿಸುವವನು, ಕೊಡುವ ವಸ್ತುಗಳು ಶಿವ 
ಚಿಹ್ನೆಗಳಿಂದ ಶೋಭಿಸಬೇಕು. ಶಿವ ಚಿಹ್ನಗಳಿರುವ ವಸ್ತುಗಳನ್ನು ಮಾತ್ರ ಸ್ವೀಕರಿಸಬೇಕು. 
ಬೇರೆ ವಸ್ತುಗಳನ್ನು ಸ್ವೀಕರಿಸಿದರೆ ಅದು ಚಾಂಡಾಲನ ಮಲಕ್ಕೆ ಸಮಾನ ಎಂದು 
ಕಠೋರವಾಗಿ ನುಡಿದಿದೆ. ಹೀಗೆ ಪ್ರತಿಯೊಬ್ಬರಲ್ಲಿಯೂ, ಪ್ರತಿಯೊಂದರಲ್ಲಿಯೂ 
ಶಿವಸ ಸರೂಪವನ್ನೇ ಕಾಣುತ್ತಾ ಸಾಧನೆಯಲ್ಲಿ “ಮುಂದುವರೆದ ಭಕ್ತ ಕೊನೆಯಲ್ಲಿ 
ಶಿವಾಚಾರದ ಶಿವದ ಷ್ಟಿಯನ್ನು ಪಡೆಯುತ್ತಾನೆ. 


ಒಟ್ಟಿನಲ್ಲಿ “ಶಿವನೇ ನನ್ನ ಸರ್ವಸ್ಥನೆಂದು ಪರಿಭಾವಿಸಿ, ಅನನ್ಯಭಕ್ತಿಯಿಂದ 
ಸಂಪೂರ್ಣವಾಗಿ ಶಿವನಿಗೆ ರ ಶಿವನನ್ನುಳಿದು ಬೇರೆ ಗತಿಯಿಲ್ಲವೆಂದು 
ಪರಿಭಾವಿಸಿ ನಡೆಯುವುದೇ ಶಿವಾಚಾರ.” ಎಂದು ರಾರ ವ್ಯಾಖ್ಯಾನಿಸಿದ್ದರೆ, 
“ಲಿ೦ಗಧಾರಿಗಳಾದ ಶಿವಭಕ್ತರನ್ನೆಲ್ಲ ಸಾಕ್ಟಾತ್‌ ಶಿವಸ್ಥ ಸರೂಪರೆಂದು ತ್‌ ಅವರ 
ಪೂರ್ವದ ಜಾತಿಸೂತಕಾದಿಗಳನ್ನೂ ವಿಚಾರಿಸದೆ. ಅವರ ಮನೆಯಲ್ಲಿ ಪ್ರಸಾದವ 
ಕೊಂಬುದೇ ಶಿವಾಚಾರ.” ಎಂದು Se ವ್ಯಾಖ್ಯಾನಿಸಿವೆ. ಬಾಹ ನೋಟಕ್ಕೆ ಈ 
ಎರಡೂ ವ್ಯಾಖ್ಯಾನಗಳು ಬೇರೆ ಬೇರೆಯಾಗಿ ಜ್‌ ಶಿವನೇ 'ಸರ್ವೋತ್ರಮ 


ಎಂಬ ಭಾವನೆಯುಳ್ಳವನಾಗಿ “ಸರ್ವಂ ಶಿವಮಯಂ೦ ಜಗತ್‌' ಎಂದು 


ಪರಿಭಾವಿಸುವುದರಿಂದ ಎಲ್ಲೆಡೆ ಶಿವಭಾವ, ಶಿವದೃಷ್ಟಿ ಉಂಟಾಗಿ, ವ್ಯಕ್ತಿಯು ದ ಷ್ಟಿ 
ವೈಶಾಲ್ಯವನ್ನು ಹೊಂದುವುದರಿಂದ ಸಂಕುಚಿತ ಮರೋಭಾಜಿಕ ಹ ನಾಶವಾಗಿ, 


ಹ cn 


PES Ne ಮೇಲು ಕೀಳುಗಳೂ ತಾರತಮ್ಯಗಳೂ ಇಲ್ಲವಾಗುತ್ತವೆ. ಹೀಗಾಗಿ ' 
ಸ್ಪೀ-ಪುರುಷರಂಬ ಭೇದವಾಗಲೀ, ಜಾತಿ-ವರ್ಣ- ಆಶ್ರಮ ಮುಂತಾದ ಯಾವುದೇ ' 
ಫೇದಗಳಾಗಲೀ, ಪರಸರ ದ್ವೇಷಾಸೂಯೆ, ಜಿಗುಪ್ಲೆಯ ವಿಷಮತೆಯಾಗಲೀ ನಶಿಸಿ, ' 


ಸಮಾಜದಲ್ಲಿ ಸಮತೆಯ ಪ್ರತಿಷ್ಠಾಪನೆಯಾಗುವದು. ಕಾರಣ ಶಿವಾಗಮ ಮತ್ತು 
ವಚನಗಳಲ್ಲಿ ವ್ಯಾಖ್ಯಾನದ ಭಿನ್ನ ತೆಯಿದ್ದರೂ ವ್ಯಕ್ತಿಯಲ್ಲಿ ಹೃದಯ ವೈಶಾಲ್ಯತೆಯನ್ನೂ 
ಹಾಗೂ ದೃಷ್ಟಿ ವೈಶಾಲ್ಯತೆಯನ್ನೂ ಬೆಳೆಸುವುದರ ಹ್‌ ಸಮಾಜದಲ್ಲಿ ಸಮತೆಯನ್ನು 
ತರುವುದೇ ಶಿವಾಚಾರದ ಅಂತರಾರ್ಥವಾಗಿದ್ದು ಇದನ್ನು ಇವೆರಡರ ವ್ಯಾಖ್ಯಾನಗಳ 
ವಿಶ್ಲೇಷಣೆಗಳಲ್ಲಿ ಕಾಣಬಹುದಾಗಿದೆ. 


೨೪. ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೮೭ ಪುಟ ೨೫ 
೨೫. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೮೪ 


“ಷ್ಟ 


। 
೨. ಸೂ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೯ 


ಗಣಾಚಾರ ೪೨೭೩ 


೫.೨.೪ ಗಣಾಚಾರ 


ಪರಧರ್ಮ ಸಹಿಷ್ಣುತೆಯಿ೦ದ ಕೂಡಿದ ಸ್ಪಧರ್ಮನಿಷ್ಠೆ ವೀರಶೈವದಲ್ಲಿ ವಿಶಿಷ್ಟ 
ವಾಗಿದ್ದರೂ ಸಮಾಜದಲ್ಲಿಯ ಸಮಾಜಘಾತುಕ ಶಕ್ತಿಗಳು ಕೆಲವೊಮ್ಮೆ ಶಿವಧರ್ಮ, 
ಶಿವಲಾ೦ಛನಗಳ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲವೇ ನಿಂದನೆಯನ್ನು ಮಾಡಿದಾಗ 
ಅದಕ್ಕೆ ಪ್ರತಿಕಾರವನ್ನು ಮಾಡುವುದೇ ಗಣಾಚಾರ. ಗಣಾಚಾರದ ಬಗ್ಗೆ ಶಿವಾಗಮಗಳಲ್ಲಿ 
ತ್‌್‌ ವಚನಸಾಹಿತ್ಯದಲ್ಲಿ ಚರ್ಚಿಸಲಾಗಿದ್ದು ಅವುಗಳ ವಿವೇಚನೆ ಇಂತಿದೆ - 
ಗಣಾಚಾರದ ಅರ್ಥ 


ಗಣಾಚಾರವನ್ನು ಕುರಿತು ಚ೦ದ್ರಜ್ಞಾನಾ ರ್ಯಾ ಹ 
ಶಿವಸ್ಯ ಶಿವಭಕ್ತಸ್ಯ ಶಿವಧರ್ಮಾದಿಕಸ್ಕ 
ನ ತುಣೋತಿ ಸ್ಯ ಯನ್ನಿ ೦ದಾಂ ಚ ಜಿ ಉಚ್ಛತೇ॥' 


ಅರ್ಥಾತ್‌ ಶಿವನ, ಶಿವಭಕ್ತನ, ಶಿವಧರ್ಮ ಮುಂತಾದವುಗಳ ನಿಂದೆಯನ್ನು 
ಕೇಳದಿರುವುದೇ ಗಣಾಚಾರವೆಂದು ವ್ಯಾಖ್ಯಾನಿಸಿದೆ. ಸೂಕ್ಷ್ಮಾಗಮವು ಇನ್ನೂ 


ಮುಂದುವರೆದು - 


ಗುರುಲಿಂಗಾದಿವಿಷಯೇ ನ ಶ್ರಾವ್ಯಂ ದೂಷಣ೦ ಯದಿ! 
ಶ್ರುತಂ ತಾನ್‌ ಶಿಕ್ಷಯಾಮೀತಿ ಆ ಹಿ ಸ್ಮತಃ I 


ಅಂದರೆ ಗುರು-ಲಿಂಗ-ಜಂಗಮರ ನಿಂದೆಯನ್ನು ಕೇಳುವುದೇ ಮಹಾದೋಷ. 
ಕಾರಣ ಯಾರು ಶಿವನಿಂದೆ ಮಾಡುತ್ತಾರೋ ಅಂತಹ ಶಿವನಿಂದಕನನ್ನು 


ಘಾತಿಸುತ್ತೇನೆಂದು ಮನಸ್ಸು ಮಾಡುವುದೇ ಗಣಾಚಾರವೆಂದು ತಿಳಿಸಿದೆ. ಇಲ್ಲಿ 


ಶಿವನಿಂದೆ ಮಾಡುವವನಷ್ಟೇ ಕೇಳುವವನು ಪಾಪಿಯಾಗುತ್ತಾನೆಂಬ ಮಾತು 
ಅರ್ಥಪೂರ್ಣವಾದುದು. ಯಾರು ಶಿವನಿಂದೆ ಮಾಡುತ್ತಾರೋ ಅಂತಹ 


' ಶಿವನಿಂದಕನನ್ನು ಘಾತಿಸಬೇಕು ಇಲ್ಲವೇ ಶಪಿಸಬೇಕೆಂದು ಆಗಮಗಳು ಅರಹುತ್ತವೆ. 
' ಅಲ್ಲದೇ ಸೂಕ್ಷ್ಮಾಗಮವು - 


ಮಮಾವರಾವತಾರಾಣಾಂ ಲಿಂಗಾಂಗಾನಾಂ ವಿಶೇಷತಃ । 

ನಿಂದಾಂ ಕುರ್ವಂತಿ ಯೇ ಮೋಹಾತ್ತೇಷಾ೦ಂ ತು ನಿರಯೋ ಗತಿಃ ॥ 
ಶಕ್ಷಶ್ಲೇದಸತಾಂ ಜಿಹ್ವಾಂ ಛಂದ್ಯಾದ್ಯಃ ಸ್ವಯಮೇವ ಹಿ | 

ನ “ಸ್ಯ ದೋಷಲೇಶೋಸಿ A ತಿ ಗಚ್ಛತಿ ॥ 
ಅಶಕ್ಷಶ್ಲೇತ್ರದಾಂನತ್ರ ಗಚ್ಛೇತ್ತತ್ರ ನ ಸಂವಸೇತ್‌ । 


೧. ಚಂ.ಆ. ಕ್ರಿ. ಪ್ರಾ ಪಟಲ ೯ , ಶ್ಲೋಕ ಸಂಖ್ಯೆ ೮ 


೪೨೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತತ್ತಂಸರ್ಗಾನ್ನಹಾದೋಷಂ ಪ್ರಾಪ್ನೋತಿ ಹಿ ನ ಸಂಶಯಃ ॥ 
ಶಿವನಿಂದಾ ಭಕ್ತನಿಂದಾ ನಿಂದಾ ರುದ್ರಾಕ್ಷಭಸ್ಮನೋಃ 

ಯತ್ರ ಪ್ರವರ್ತತೇ ದೇವಿ ನ ತತ್ರ ದಿವಸಂ ವಸೇತ್‌ ॥ 
ಯದ್ಗ ಹೇ ಭವಿಸಂಸರ್ಗಸ್ತದ್ಧ] ಹಂ ಪರಿವರ್ಜಯೇತ್‌ 
ಯತಾನ್ಯದೇವಪೂಜಾ ಸ್ಯಾನ್‌ ತಿಷ್ಟೇತ್ತತ್ರ ಭಕ್ತಿಮಾನ್‌ | 


ಶಿವನ ಆಪರಾವತಾರಿಗಳಾದ ಲಿಂಗಾಂಗಿಗಳನ್ನು ಅಜ್ಞಾನದಿಂದ ನಿಂದಿಸುವವರಿಗೆ 
ನರಕವೇ ಗತಿ. ಸಮರ್ಥರಾದರೆ ಅಜ್ಞಾನಿಗಳ (ನಿಂದಿಸುವವರ) ನಾಲಿಗೆಗಳನ್ನು 
ತಾನೇ ಸ್ವತಃ ಸೀಳಿದರೂ ಅವನಿಗೆ ಯಾವ ದೋಷವೂ ಉಂಟಾಗುವುದಿಲ್ಲ; ಪ್ರತಿಯಾಗಿ. 
ಶಿವಲೋಕ ಪ ಪ್ರಾಪ್ತವಾಗುತ್ತದೆ. ಅಸಮರ್ಥರಾದರೆ ನಿಂದಕರಿಂದ ದೂರ ಹೋಗಬೇಕು, 
ಅವರಿರುವಲ್ಲಿ ವಾಸ ಮಾಡಬಾರದು. ಅವರ ಸಹವಾಸದಿಂದ ಮಹಾದೋಷ 
ಉಂಟಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಶಿವನ ನಿಂದೆ, ಭಕ್ತನ ನಿಂದೆ, ವಿಭೂತಿ- 
ರುದ್ರಾಕ್ಷಗಳ ನಿಂದೆ ನಡೆಯುವ ಸ್ಥಳದಲ್ಲಿ ಒಂದು ದಿನವೂ ಇರಬಾರದು. ಯಾವ 
ಮನೆಯಲ್ಲಿ ಭವಿಗಳ ಸಂಬ೦ಧವಿರುವುದೋ ಆ ಮನೆಯಲ್ಲಿ ಶಿವಭಕ್ತರು ಇರಬಾರದು. 
ಮತ್ತೆ ಯಾರ ಮನೆಯಲ್ಲಿ ಇತರ ದೇವತೆಗಳ ಪೂಜೆ ನಡೆಯುತ್ತದೆಯೋ ಅಲ್ಲಿ 
ಶಿವಭಕ್ತನು ನಿಲ್ಲಬಾರದು ಎಂದು ತಿಳಿಸುತ್ತದೆ. 


ವಚನಗಳೂ ಗಣಾಚಾರದ ಬಗ್ಗೆ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು 
"ಶಿವನಿಂದೆ ಕೇಳದಿಹುದೇ ಗಣಾಚಾರ”, “ಅಷ್ಟಾವರಣ೦ಗಳ ಮೇಲೆ ಅನ್ಯರಿಂದ 
ಕುಂದುನಿಂದೆಗಳು ಬಂದು ತಟ್ಟಿದಲ್ಲಿ ಗಣಸಮೂಹನೊಡಗೂಡಿ ಆ ಸ್ಥಲವ ತ್ಯಜಿಸುವುದೇ 
ಗಣಾಚಾರವೆಂಬೆನಯ್ಯಾ” ಎಂದು ವ್ಯಾಖ್ಯಾನಿಸುವುದಪ್ಪೆ ಅಲ್ಲದೆ ಇನ್ನೂ ಉಗ್ರವಾಗಿ"... 
ಭಕ್ತನಿಂದೆ ಹರನಿಂದೆ ಆಚಾರನಿಂದೆಯ ಮಾಳ ಮಾಯಾವಾದಿಗಳ ಸ ಮತಂಗಳಂ, 
ಪರದೈ ವ೦ಗಳ ನಿಷ್ಠೆಯಂ ಶಿವಾಚಾರದ ವಕಂಗಳಂ ಕೆಡಿಸುವ ಜೈನ ಬೌದ್ಧ ಚಾರ್ವಾಕ 
ತಾಜಾ ಪ್ರಾಣಲಿಂಗ ಸ೦ಬ೦ಧಿಗಳಪ್ಪ ಭಕ್ತರ ವೆ ಕೆಡಿಸುವ ಪ್ರಯತ್ನದ 
ಸಮಯದಲ್ಲಿ ಪರವಾದಿಗಳ ಕಾಣುತಾಕ್ಷಣವೇ ಹಸ ಸಖಡದಿಂದ ಅವರ ಪಾಣ ತಾಗಮಂ 
ಮಾಡುವುದು. ಅಲ್ಲದೊಡೆ ಶಪಿಸುವುದು, ಹಾಗಾಗದ ಪಕ್ಷ ಆ ಸ್ಥಾನಗಳ ತೊಲಗಿ 
ಹೋಗುವುದು, ಇಂತಿಷ್ಟು ಆಗದ ಪಕ್ಷಕ್ಕೆ ತನ್ನ ಪ್ರಾಣವಾದರೂ ತ್ಕಾಗಮಾಡುವುದು, 
ಹಾಗಾಗದಿರ್ದೊಡೆ ಆ ದೇಶತ್ಕಾಗವ ಮಾಡುವುದು, ಇಂತೀ ಪ್ರಕಾರದಲ್ಲಿ ತನ್ನ 
ಗಣಾಚಾರವನ್ನುಂಟು ಮಾಡುವುದೇ ಗಣಾಚಾರ'" ಎಂದು ವ್ಯಾಖ್ಯಾ ನಿಸಿದ್ದುಂಟು. 
ಇದಕ್ಕೆ ಜ್‌ ಆ ಕಾಲದ ಧಾರ್ಮಿಕ ಜೀವನದಲ್ಲಿ ಕಂಡುಬರುತ್ತಿದ್ದ ಪರಸ ಸರ 
ಸರ್ದೆ ತಿಕ್ಕಾಟಗಳೇ ಕಾರಣವಾಗಿರಬಹುದು. ಆದರೆ ಆಧುನಿಕ ಕಾಲದಲ್ಲಿ ಥಾತಿಸುವುದು 


ಸೂ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೬೭ - ೭೧ 

ವಚನಗಳಲ್ಲಿ ವೀರಶೈವಧರ್ಮ, ಓಂ ಎಚ್‌. ತಿಪ್ಪೇರುದ್ರಸ್ವಾಮಿ, ಪುಟ ೨೬೬ 

ಜೆನ [ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂ. ೩. ವಚನ ಸಂಖ್ಯೆ ೯೩೦, ಪುಟ ೨೯೩ 
ವಚನಗಳಲ್ಲಿ. ವೀರಶೈ ವಧರ್ಮ, -ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ, ಪುಟ ೨೬೬ 


ಚೆ ೫ 


ಗಣಾಚಾರ ೪೨೯ 


ಅಪರಾಧವಾಗುತ್ತದೆ. ಕಾರಣ ಇಲ್ಲಿ "ಘಾತನ' ಶಬ್ದಕ್ಕೆ "ಶರೀರಘಾತನ' ಎಂಬ 
ಅರ್ಥವನ್ನು ಗೌಣವಾಗಿಸಿ, “ಬುದ್ಧಿಘಾತನ'ವೆಂಬ ಅರ್ಥವನ್ನು ಗ್ರಹಿಸಬೇಕು. ಏಕೆಂದರೆ 
ಕೇವಲ ಶರೀರಘಾತನದಿಂದ ವ್ಯಕ್ತಿಯ ಮನಸ್ಸು ಬುದ್ಧಿಗಳ ಶುದ್ಧಿಯಾಗುವುದಿಲ್ಲ. 
ಆದುದರಿಂದ ಶಿವನಿಂದೆಯನ್ನು ವಿರೋಧಿಸಿ, ಆ ಶಿವನಿಂದಕನಿಗೆ ಧರ್ಮದ ಆಚರಣೆಗಳ 
ಅಂತರಾರ್ಥವನ್ನರುಹಿ ಎನ ದುರ್ಬುದ್ದಿಯನ್ನು ಘಾತನಗೊಳಿಸಿ, ಸಮಾಜದಲ್ಲಿಯ 
| ಮೂಢಾಭರಣೆ.. ಕುಹಕ, ಕುತ್ತಿತ, ಕುಬುದ್ಧಿಗಳನ್ನು ದಿಟ್ಟತನದಿ೦ದ ಖಂಡಿಸಿ ಅದನ್ನು 
ತಡೆಯಲು ಪ್ರಯತ್ನಿ ಸುವುದೇ ಗಣಾಚಾರವೆನ್ನ ಣಾ 


ಈ ಗಣಾಚಾರದಲ್ಲಿ ೬೪ ಶೀಲಗಳಿರುತ್ತವೆಂದು ಚಂದ್ರಜ್ಞಾನಾಗಮವು 
ನಿರೂಪಿಸುತ್ತದೆ. 

ಸರ್ವೋತ್ತಮೇ ಗಣಾಚಾರೇ ಸದ್ಯಃ ಸಿದ್ಧಿಕರೇ ಪರೇ। 

ಶೀಲಾನಿ ತು ಚತುಃಷಶ್ಟಿರ್ವರ್ತ೦ತೇ ತಾನಿ ಸಂಶ ಮು 

೬೪ ಶೀಲಗಳ ದೀರ್ಫ ನಿರೂಪಣೆಯನ್ನು ಚಂದ್ರಜ್ಞಾನಾಗಮದ ನವಮ 
' ಪಟಲದಲ್ಲಿ ಮಾಡಲಾಗಿದ್ದು, ಅವುಗಳನ್ನು ಈ ರೀತಿಯಾಗಿವೆ. 


ಲೆ 


21 
ಚ 
ಲ್ಪ 
4 
(© 
1 
& 


L 


ಸತ್ಯವನ್ನೇ ನುಡಿಯುವುದು, 

ಪ್ರಿಯವಾದ ಸತ್ಯವನ್ನೇ ಮಾತನಾಡುವುದು, 

ವೇದ, ಆಗಮ, ಪುರಾಣ ಮುಂತಾದ ಸದ್‌ಗ್ರಂಥಗಳ ಅಭ್ಯಾಸ, 
ಶಿವ-ಶಿವಭಕ್ತರ ಹಾಗೂ ಗುರುವಿನ ಅವಿಶ್ರಾಂತ ಪ್ರಶಂಸೆ, 

ಶಿವೇತರ ದೇವತೆಗಳ ಹಾಗೂ ಮಾನವರ ಸ್ತುತಿಯ ಪರಿತ್ಕಾಗ, 
ಆತ್ಮಪ್ರಶಂಸೆ ಯ ತ್ಯಾಗ ಮತ್ತು 

ಯಾವುದೇ ಚಹ ಅಥವಾ ವ್ಯಕ್ತಿಯ ನಿಂದೆಯನ್ನು ಮಾಡದಿರುವುದು 


೦ಚವಿಧ ಪಾಣಿಗತ (ಕೈಯಿಂದ ಮಾಡುವ) ಶೀಲಗಳು: * 
ಗುರು-ಲಿಂಗ-ಜಂಗಮರಿಗೆ ಶ್ರದ್ದಾಪೂರ್ವಕ ಪ್ರಣಾಮ. 

ಹಗಲು-ಇರುಳು ಪೂಜಾಸಾಮಗಿ ಕೂಡಿಸುವುದು. 

ಪ್ರತಿದಿನ ನಿಯಮಾನುಸಾರ ಜಪಮಾಲೆ ಹಿಡಿದು ಮೂಲ ಪಂಚಾಕ್ಷರ ಮಂತ್ರ 
ಜಪ ಮಾಡುವುದು. 

೪, ಗುರು-ಲಿಂಗ-ಜಂಗಮರ ಆರಾಧನೆ. 


೭. ಚಂ.ಆ. ಕ್ರಿ. ಪ್ರಾ ಪಟಲ ೯ , ಶ್ಲೋಕ ಸಂಖ್ಯೆ ೫೨ 
೮. ಚಂ.ಆ. ಕ್ರಿ. ಪ್ರಾ ಪಟಲ ೯ , ಶ್ಲೋಕ ಸಂಖ್ಯೆ ೫೩-೬೦ 
೯. ಚಂ.ಆ. ಕ್ರಿ ಪ್ರಾ ಪಟಲ ೯, ಶ್ಲೋಕ ಸಂಖ್ಯೆ ೬೧-೬೬ 


ಲ ಟ್‌ ್‌್‌್ಪ್ಸ್‌ಟ 


PLD ೧ 


೪೩೦ 'ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
೫. ಗುರು-ಜ೦ಗಮರಿಗೆ ಶಿವಧರ್ಮರಕ್ಷಣೆಗಾಗಿ ಯಥಾಶಕ್ತಿ ಭಕ್ತಿಪೂರ್ವಕ ದಾನ 
ಮಾಡುವದು. 
ಚತುರ್ವಿಧ ಪಾ ಪಾದಗತ ಶೀಲಗಳು :79 
1 ಗುರು-ಮಾಹೇಶ್ವರರ ದರ್ಶನಕ್ಕಾಗಿ ಭಕ್ತಿಪೂರ್ವಕವಾಗಿ ಹೋಗುವುದು. 
೨.  ಗುರು-ಲಿಂಗ-ಜಂಗಮರ ಪ್ರದಕ್ಷಿಣೆ 
೩. ಸತ್ಕಾರ್ಯಕ್ಕಾಗಿ ಹಾಗೂ ಪೂಜಾಸಾಮಗ್ರಿಯನ್ನು ಕೂಡಿಸಲು ಸಂಚರಿಸುವುದು. 
೪. ಗುರು ಹಾಗೂ ಇಷಲಿಂಗದ ಪೂಜೆಗಾಗಿ ಸ್ಥಿರವಾದ ಮನಸ್ಕತೆಯಿಂದ 
ಕುಳಿತುಕೊಳ್ಳುವುದು. 
ದ್ದಿವಿಧ ತ್ರಕ್‌ ಸಂಬಂದಿತ ಶೀಲಗಳು :೨9 
೧. ಇಷ್ಟಲಿಂಗವನ್ನು ತನ್ನ ಶರೀರದಿಂದ ಸ್ವಲ್ಪವೂ ಅಗಲದೆ ನಿತ್ಯಸ್ಪರ್ಶ ಮಾಡುವುದು. 
೨. ಇಷ್ಟಲಿಂಗ ಸ್ಪರ್ಶದಿಂದ ಉಂಟಾಗುವ ರೋಮಾಂಚನ. 
ದ್ವಿವಿಧ ಚಕ್ಷು ಸಂಬಂದಿತ ಶೀಲಗಳು:"” 
೧. ನಿರಂತರವಾಗಿ, ಅನುರಾಗಪೂರ್ವಕವಾಗಿ ಇಷ್ಟಲಿಂಗಾವಲೋಕನ. 
೨. ಇಷ್ಟಲಿಂಗವನ್ನು ನಿರಂತರ ಅವಲೋಕನಗೈದು ಆನಂದಾಶ್ರುಗಳನ್ನು ಸುರಿಸುವದು. 
ಜಿಹ್ವಾಗತ ಟೂ 
೧. ಇಷ್ಟಲಿಂಗಕ್ಕೆ ಸಮರ್ಪಿತವಾದ ಪ್ರಸಾದವನ್ನು ಆಸ್ವಾದಿಸುವುದು. 
ಫ್ರಾಣಗತ ಶೀಲ: 
೧. ಶಿವಾರ್ಪಿತ ಗ೦ಂಧ-ಪುಷ್ಟಾದಿಗಳ ಸುಗಂಧವನ್ನು ಆಫಾಣಿಸುವುದು. 
ಶ್ರೋತೃಗತ ಶೀಲಗಳು:?* 


೧. ಚಾ ಲಿಂಗ-ಜಂಗಮರ ಹಾಗೂ ಶಿವಭಕ್ತರ ಸ್ತೋತ್ರಗಳನ್ನು ಪ್ರತಿದಿನ ಶ್ರವಣ 
ಮಾಡುವುದು 
೨. ಗುರು-ಲಿಂಗ-ಜಂಗಮರ ಹಾಗೂ ಶಿವಭಕ್ತರ ನಿಂದೆಯನ್ನು ಕೇಳದಿರುವುದು. 


OO ಭಲಿ, 
೧೧. ಚಂ.ಆ. 
೧೨೭೫೦೮: 
೧೨೬ ಚಂ: 
೧೪. ಚಂ.ಆ. 
೧೫. ಚಂ.ಆ. 


ಪಟಲ ೯ , ಶ್ಲೋಕ ಸಂಖ್ಯೆ ೬೭-೭೦ 
ಪಟಲ ೯ , ಶ್ಲೋಕ ಸಂಖ್ಯೆ ೭೨-೭೪ 
ಪಟಲ ೯ , ಶ್ಲೋಕ ಸಂಖ್ಯೆ ೭೫-೭೭ 
ಪಟಲ ೯ , ಶ್ಲೋಕ ಸಂಖ್ಯೆ ೭೮ 
ಪಟಲ ೯ , ಶ್ಲೋಕ ಸಂಖ್ಯೆ ೭೯ 
ಪಟಲ ೯ , ಶ್ಲೋಕ ಸಂಖ್ಯೆ ೮೦-೮೧ 


(ಈ (ರಾ (ರಾ ( (ಛಾ (ರ್‌ 
98988848 


ಗಣಾಚಾರ ೪೩೧ 


ಕಾಯಿಕ ಶೀಲಗಳು :೧೬ 


ಗುರು, ಲಿಂಗ, ಜಂಗಮ ಪ್ರಸಾದದಿಂದ ಶರೀರಶುದ್ದೀಕರಣ. 

ನಿಷಿದ್ದ ವಿಷಯಗಳಿಂದ ಇಂದ್ರಿಯ ನಿಗ್ರಹ. 

ಅಸ್ಪರ್ಶವಾದ ವಸ್ತು ಸರ್ಶದಿಂದ ಉಂಟಾಗುವ ದೋಷವನ್ನು ಜಲ ಅಥವಾ 
ಭಸ್ಮ ಸ್ಥಾನದಿಂದ ಪರಿಹರಿಸುವುದು. 

ಆಸನ, ಶಯ್ಯಾ, ಗೋಷ್ಠಿ ಮುಂತಾದವುಗಳಲ್ಲಿ ಭವಿ ಸಂಪರ್ಕವನ್ನು 
ದೂರಮಾಡುವುದು. 

ಭಸ್ಮ-ರುದ್ದಾಕ್ಷ-ಲಿ೦ಗಗಳನ್ನು ಸದಾ ಶರೀರದ ಮೇಲೆ ಧರಿಸುವುದು. 


ಮಾನಸಿಕ ಶೀಲಗಳು ;5₹ 


ಲ್ಪ ತ್‌ ್‌ತ3ಿ 


ಬ್ರಹ್ಮಚರ್ಯ. 

ಶಿವಭಕ್ತಿಯ ಹೊರತಾಗಿ ಇತರ ವಿಷಯಗಳ ಕಾಮನೆಯ ತ್ಯಾಗ. 
ಅಧರ್ಮದ ಬಗ್ಗೆ ಕ್ರೋಧಗೊಳ್ಳುವುದು ವಿನಃ ಶತ್ರುವಿನಲ್ಲಿ ಅಲ್ಲ(ಅಕ್ರೋಧಶೀಲ) 
ಧನಾದಿವಿಷಯಗಳ ಲೋಭ ಬಿಟ್ಟು ಶಿವಾರಾಧನೆಯಲ್ಲಿ ಲೋಭ (ಅಲೋಭಶೀಲ) 
ಭಕ್ತರ ವಿಷಯದಲ್ಲಿ ಮೋಹವನ್ನಿರಿಸಿ ಹೆ೦ಡತಿ-ಮಕ್ಕಳಾದಿಗಳ ವಿಷಯಗಳಲ್ಲಿ 
ಅಮೋಹ. (ಅಮೋಹಶೀಲ). 

ತನ್ನ ಇಂದ್ರಿಯಗಳ ವಿಷಯದ ಬಗ್ಗೆ ಮಾತ್ಸರ್ಯವನ್ನಿರಿಸುವುದು ವಿನಃ ವ್ಯಕ್ತಿಗಳಲ್ಲಿ 
ಅಲ್ಲ. (ಅಮಾತ್ತರ್ಯಶೀಲ) 

ಮಾಯೆಯನ್ನು ಗೆದ್ದ ವಿಷಯದಲ್ಲಿ ಮದವೇ ವಿನಃ ಧನಾರ್ಜನೆಯಿಂದ 
ಉಂಟಾಗುವ ಮದವಲ್ಲ. (ಅಮದಶೀಲ) 

ಗುರು- ಜ೦ಗಮರಲ್ಲಿ ದೋಷವೆನಿಸದಿರುವದು. 


"ಅಹಿಂಸೆ 
. ದಯೆ 
. ತನ್ನ ಸ್ತುತಿಗೈಯುವಲ್ಲಿ ಹಾಗೂ ಪರನಿಂದೆ ವಿಷಯದಲ್ಲಿ ಸಂಕೋಚ 


(ಲಜ್ಜೆಯೆಂಬ ಶೀಲ) 


. ಶತ್ರುವಿನಲ್ಲಾಗಲೀ, ಪುತ್ರನಲ್ಲಾಗಲೀ ದ್ವೇಷಭಾವದ ಪರಿತ್ಯಾಗ (ಅರ್ಜವಶೀಲ) 
. ನಿಗಮಾಗಮ ವಿಷಯದಲ್ಲಿ ವಿಶ್ವಾಸ (ಶ್ರದ್ಧಾಶೀಲ) 
. ಆಪತ್‌ಕಾಲದಲ್ಲಿಯೂ ಧರ್ಮಪಾಲನೆ (ಧೃತಿಶೀಲ) 


ಪ್‌ 


೧೬. ಚಂ.ಆ.ಕ್ರಿ ಪ್ರಾ ಪಟಲ ೯, ಶ್ಲೋಕ ಸಂಖ್ಯೆ ೮೨-೮೬ 


೧೭. ಚಂ.ಆ. ಕ್ರಿ ಪ್ರಾ ಪಟಲ ೯ , ಶ್ಲೋಕ ಸಂಖ್ಯೆ ೮೮-೧೨೨ 


೩೪. 
೩೫. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


. ಅಪಕಾರಿಗಳಾದ ಶತ್ರುಗಳ ಬಗ್ಗೆಯೂ ದೋಷ. ದೃಷ್ಟಿಯನ್ನಿರಿಸದೇ ಇರುವ 


ಕಮಾಶೀಲ. 
೦, 


ಭೋಗಾಸಕ್ತಿಯನ್ನು ತ್ಯಜಿಸುವಿಕೆ (ಭೋಗಾಸಕ್ತಿಚ್ಯುತಿ ಶೀಲ) 
. ಯಾವುದೇ ಕಾರ್ಯವನ್ನು ಮಾಡುವಲ್ಲಿ ಅಥವಾ ವಚನಪರಿಪಾಲನೆಯಲ್ಲಿ 


ಪ್ರಮಾದವಿಲ್ಲದಿರುವಿಕೆ. 


. ಶಿವನನ್ನು ಬಿಟ್ಟು ಬೇರೆ ಯಾವುದೇ ವಸ್ತುವನ್ನು ಆಶಿಸದೇ ಇರುವದು. 


(ದಮವೆಂಬ ಶೀಲ) 


. ಇತರರ ವಸ್ತುವನ್ನು ಕದಿಯದಿರುವದು. (ಅಸ್ತೇಯಶೀಲ) 
. ದೊರೆಯದಿರುವ ವಸ್ತುವಿನ ಬಗ್ಗೆ ಚಿಂತಿಸದೇ ಇದ್ದುದರಲ್ಲಿಯೇ ತೃಪ್ತಿಪಡುವದು. 


(ಸಂತುಷ್ಟಿಶೀಲ) 


. ಪರಮೇಶ್ವರನ ನಾಮ ಮತ್ತು ರೂಪಗಳ ಸ್ಮರಣ. 


ಶಿವನ ನಾಮ ಹಾಗೂ ಗುಣಾದಿಗಳ ಎಡಬಿಡದ ಚಿಂತನ. 


. ಗುರು-ಹಿರಿಯರ-ಜ೦ಗಮರ ಪಾದಸೇವೆ(ಪಾದಸೇವನಶೀಲ) 
. ಶಿವನನ್ನು ಸದಾಕಾಲ ಮಾನಸಿಕವಾಗಿ ಪೂಜೆಗೈಯುವದು. 
. ಗುರು-ಲಿಂಗ-ಜಂಗಮರ ಚರಣಕಮಲಗಳಿಗೆ ನಿತ್ಯವೂ ಮನಸ್ಸಿನಲ್ಲಿಯೇ 


ಪ್ರಣಾಮ ಮಾಡುವುದು. 


. ಶ೦ಭುವಿನ ಕೈಂಕರ್ಯವನ್ನು ಮನಸಾ ಮಾಡುವದು (ದಾಸ್ಕಶೀಲ) 
. ಶಿವನಲ್ಲಿ ಸಖ್ಯ(ಸಖ್ಯಶೀಲ) 


ಬ೦ಧ-ಮೋಕ್ಷಗಳ ಸರ್ವಹೂಣೆಯನ್ನು ಶಿವನಿಗೆ ಬಿಡುವುದು (ಆತ್ಮಾರ್ಪಣಶೀಲ) 


. ಪಂಚಾಕ್ಷರ ಮಂತ್ರದ ಮಾನಸಿಕ ಜಪ. 
. ಶಿವನ ದಿವ್ಯರೂಪದ ಅನುಸಂಧಾನ. (ಧ್ಯಾನಶೀಲ) 


ಮನಸಿನಲ್ಲಿ ಶಿವ ಸ್ವರೂಪವನ್ನು ಸದಾ ಧರಿಸಿಕೊಳ್ಳುವದು. (ಧಾರಣಾಶೀಲ) 
ಶಿವಧ್ಯಾನದಲ್ಲಿ ನಿಶ್ಚಲವಾದ ಚಿತ್ತವನ್ನಿರಿಸುವದು.(ಸಮಾಧಿಶೀಲ) 
ಶಿವೋಹಂ ಭಾವದಿಂದ ಶಿವಧ್ಯಾನವನ್ನು ಮಾಡುತ್ತ ತಾನು ಮಾಡಿದ್ದೆಲ್ಲಕ್ಕೂ 
ಭಗವಂತನೇ ಕಾರಣವೆಂದು ಭಾವಿಸಿ ಆಚರಿಸುವುದು. 

ಶಿವನ ಸರ್ವವ್ಯಾಪಕತ್ವದ ಅನುಸಂಧಾನ. 


ಶಿವನ ಅನಂತ ರೂಪಗಳನ್ನು ತನ್ನ ರೂಪಗಳೆಂದು ಭಾವಿಸಿ ಶಿವಾನಂದ 
ಪರವಶನಾಗುವದು. 


ಈ ರೀತಿ ೬೪ ಶೀಲಗಳನ್ನು ಸಾಧಕನು ಮೈಗೂಡಿಸಿಕೊಳ್ಳುತ್ತಾ ಹೋದಂತೆಲ್ಲ 


ಗಣಾಚಾರ ೪೩೩ 
ಶಿವನೊಂದಿಗಿನ ದ್ವೈತ ಮನೋಭಾವನೆಯು ತೊಲಗಿ ಅದ್ವೈತ ಭಾವ ನೆಲೆಗೊಂಡು 
ತಾನೇ ಸ್ವಯಂ ಶಿವನಾಗಿ ಶಿವಸಾಯುಜ್ಯವನ್ನು ಪಡೆಯುತ್ತಾನೆ. 
ಯಶ್ನತುಃಷಷ್ಠಿಶೀಲಾಢ್ಯಃ ಶಿವ ಏವ ನ ಚಾಪರಃ 
ಏತದಭ್ಯಾಸಯೋಗೇನ ಶಿವಸಾಯುಜ್ಯಮಶ್ನು ತೇ 


ಗಣಾ ಚಾರನಿಷ್ಠನಾದವನು ಶಿವನಲ್ಲದೆ ಬೇರಲ್ಲ. ಈ ೬೪ ಶೀಲಗಳನ್ನು ಆಚರಿಸುವ 
ವ್ಯಕ್ತಿಯಲ್ಲಿ ಶಿವನ ಕುರಿತಾದ ನಿಷ್ಠ ಬಲವಾಗುತ್ತವೆ. ಅದರಿಂದಾಗಿ ಶಿವ ಶಿವಭಕ್ತ, 
ಶಿವಧರ್ಮಗಳ ಬಗ್ಗೆ ನಿಂದೆಯನ್ನು ಕೀಳದಿರುವ ಛಲ ಅವನಲ್ಲಿ ಉದಯಿಸುತದೆ. 


ಚೆನ್ನಬಸವಣ್ಣನವರ “ಆಚಾರವೆಂಬುದು ಕೂರಲಗು, ತಪ್ಪಿ ಬಂದಡೆ ಪ್ರಾಣವ 
ಅದು ಕಾರಣ, ಅರಿದರಿದು ಆಚರಿಸಬೇಕು” ೯” ಎಂಬ ವಚನದಲ್ಲಿ 
ಆಚಾರಗಳೆಂಬ ಹೆಸರಿನಲ್ಲಿ ೫೦ ಶೀಲಗಳನ್ನು ಹೇಳಿದ್ದಾರೆ. ಅವುಗಳಿಗೂ 
ಚ೦ದ್ರಜ್ಞಾನಾಗಮದ ೬೪ ಶೀಲಗಳಿಗೂ ಪರಸ್ಪರ ಹೊಲಿಕೆಯನ್ನು ಕಾಣಬಹುದು. 
ಚೆನ್ನಬಸವಣ್ಣನವರು ಹೇಳಿದ ಆಚಾರಗಳು ಹೀಗಿವೆ. 
ಪರರ ಹೆಣ್ಣಿಗೆ ಕಣ್ಣಿಡದಿರುವದು, 
ಪರರ ದ್ರವ್ಯವ ಅಪಹರಣ ಮಾಡದಿರುವುದು, 
ಸುಳ್ಳಾಡದಿರುವುದು, 
ವಿಶ್ವಾಸಘಾತವ ಮಾಡದಿರುವದು, 
ಪ್ರಾಣಿಹಿಂಸೆಯ ಮಾಡದಿರುವದು, 
ಸಕಲ ಶಿವಶರಣರ್ಗೆ ಸಂತೋಷಮಂ ಪುಟಿಸುವುದು, 
ಸ್ತೀಕರಿಸಿದ ನೇಮವ ಪ್ರಾಣಾಂತ್ಕವಾಗಿ ಬಿಡದಿರುವದು 
ಷಟ್‌ಸ್ಥಲದವರ ಧಿಕ್ಕರಿಸುವ ಜನರ ಸೀಳುವೆನೆಂಬುವ ವತ, 
ಕೆಟ್ಟಜನರ ಸಹವಾಸ ಮಾಡದಿರುವದು 
೧೦.ಸಜ್ಜನರ ಸಂಗ ಬಿಡದಿರುವದು, 
೧೧. ಅನ್ಯದೇವತಾ ಭಜನೆಗೆ ವಿಮುಖನಾಗುವುದು, 
೧೨.ಶಿವನೇ ಸರ್ವದೇವ ಶಿಖಾಮಣಿಯೆಂದು ಮನದಲ್ಲಿ ಅಚ್ಚೊತ್ತಿಪ್ಪುದು, 
೧೩.ಶಿವನಿಗೆ ಶಿವಗಣಂಗಳಿಗೆ ಭೇದವ ಮಾಡದಿರುವದು, 


೧೪.ಸಕಲ ಜೀವಿಗಳಿಗೆ ಹಿತವ ಬಯಸುವುದು, 


FT LD 


೧೮. ಚಂ.ಆ. ಕ್ರಿ. ಪ್ರಾ ಪಟಲ ೯, ಶ್ಲೋಕ ಸಂಖ್ಯೆ ೧೨೩ 
೧೯. ಚೆನ್ನಬಸ ಪ ಬಸವಿ; ಸಮಗ್ರ ನಗಿ ಸುಟ ೩. ವಚನ ಸಂಖ್ಯೆ ೯೭೧ , ಪುಟ 
೩೮೧ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೫. ಸರ್ವರಿಗೆ ಹಿತವ ಮಾಡುವುದು 

೧೬.ಕಡ್ಡಿಯ ಲಿಂಗಕ್ಕೆ ತೋರಿ ದಂತಧಾವನೆಯ ಮಾಡುವುದು, 
೧೭.ಸರ್ವಾಯವಗಳನ್ನು ಸ್ವಚ್ಛ ಪ್ರಕ್ಷಾಳಿಸುವುದು, 
೧೮.ಲಿಂಗಮುದೆಯಿಲ್ಲದ ಗುಡಿಯಲ್ಲಿ ಪಾಕವ ಮಾಡದಿರುವದು, 
.- ೧೯.ಪ್ರಣವ ಮುದ್ರೆಯಿಲ್ಲದ ವಸ್ತ್ರವ ಹೊದೆಯದಿರುವದು, 


೨೦.ಹುಟ್ಟಿದ ಶಿಶುವಿಗೆ ಲಿಂಗಧಾರಣವ ಮಾಡದೇ, ತಾಯ ಮೊಲೆ ಹಾಲು 
ಜೇನುತುಪ್ಪ ಮುಟ್ಟಿಸದಿರುವದು, 


೨೧.ಆಡಿದ ಭಾಷೆಯ ಕಡೆಪೂರೈಸುವುದು, 
೨೨.ಸತ್ಯವ ನುಡಿದು ತಪ್ಪದಿರುವದು, 

೨೩. ತುರುಗಳ ಕಟ್ಟಿ ರಕ್ಷಿಸುವುದು, 

೨೪.ತುರುಗಳಿಗೆ ಲಿಂಗಮುದ್ರೆಯಿಕ್ಕಿ ಹಾಲು ಕರೆವುದು, 


೨೫.ಮಂತ್ರಸಹಿತ ಗೋಮಯವ ಹಿಡಿದು, ಮಂತ್ರಸಹಿತ ಪುಟ್ಟವಿಕ್ಕಿ ಭಸ್ಮದ 
ರಾಶಿಯ ಮಾಡುವುದು, 


೨೬.ಆ ಭಸ್ಮದ ರಾಶಿಯ ಪಾದೋದಕದೊಡನೆ ಉಂಡಿಯ ಕಟ್ಟುವುದು, 
೨೭. ವಿಧಿಯರಿತು ಸ್ಥಾನವರಿತು ರುದ್ರಾಕ್ಷಗಳ ಧರಿಸುವುದು. 

೨೮. ಶಿವಾನುಭವ ಶಾಸ್ತ್ರವ ವಿಚಾರಿಸುವುದು. 

೨೯. ಮನವ ನೋಯಿಸಿ ಮಾತನಾಡದಿರುವದು, 

೩೦.ಲಿಂಗದ ಕಲೆಯರಿತು ಲಿಂಗವ ಪೂಜಿಸುವುದು, 
೩೧.ಗುರುಮುಖದಿಂದ *ತಾನಾರು' ತನ್ನ ನಿಜವೇನೆಂದು ಬೆಸಗೊಳ್ಳುವುದು, 
೩೨. ಷಡ್ವರ್ಗ೦ಗಳ ಮೆಟ್ಟಿ ಷಟ್‌ಸ್ಥಲವ ನಿಂಬುಗೊಂಡುದು, 

೩೩. ಅವಿಚ್ಛಿನ್ನವಾಗಿ ಅಂಗತ್ರಯದಲ್ಲಿ ಮನ ಓಕರಿಸಿಕೊ೦ಡುದು, 
೩೪. ಲಿಂಗದಲ್ಲಿ ಶಿಲೆಯ ಭಾವವನರಸದಿರುವುದು, 

೩೫. ಜಂಗಮನಲ್ಲಿ ಕುಲವನರಸದಿಹುದು, 

೩೬. ವಿಭೂತಿಯ ಮಾಣ್ಣದಿಹುದು, 

೩೭. ರುದ್ರಾಕ್ಷಿಯ ಶುದ್ದವ ಮಾಡಿ ಮಣಿಗಳ ಅರಸುವುದು, 

೩೮. ಪಾದೋದಕದಲ್ಲಿ ಉಚ್ಛಿಷ್ಟವಳಿದುದು, 

೩೯. ಪ್ರಸಾದದಲ್ಲಿ ರುಚಿಯ ನೋಡದಿಹುದು, 


ಗಣಾಚಾರ ೪೩೫ 


೪೦. ಮಂತ್ರದಲ್ಲಿ ಕುತ್ಸಿತ ಕಲ್ಪನೆಯ ಮಾಡದಿಹುದು, 

೪೧. ಲಿಂಗಾರ್ಚನವಿರಹಿತ ಭೋಜನ ಮಾಡದಿಹುದು, 

೪೨. ಐಕ್ಕರ ಸಮಾಧಿಗೊಳಿಸಿ ತಾನು ಲಿಂಗಪೂಜೆಯ ಮಾಡುವುದು, 

೪೩. ಲಿಂಗದ್ರೋಹವ ಕೇಳಿ ತಾನು ಪ್ರಾಣಬಿಡುವುದು, 

೪೪. ಜಂಗಮದ್ರೋಹವ ಕೇಳಿ ತಾನು ಐಕ್ಕನಾಗುವುದು, 

೪೫. ಲಿಂಗದ್ರೋಹವ ಮಾಡಿದವನ ಪ್ರಾಣವ ಭೇದಿಸುವುದು, 

೪೬. ಜಂಗಮದ್ರೋಹ ಮಾಡಿದವನ ಶಿರವನೀಡಾಡುವುದು, 

೪೭. ಅಷ್ಟಾವರಣ ಸಂಗವ ಮಾಡುವ ಭೇದವ ತಿಳಿವುದು, 

೪೮. ತಾನಾರು ಲಿಂಗವಾರು ಎಂಬ ಭೇದವು ತಿಲಮಾತ್ರ ಇಲ್ಲದಿರುವುದು, 

೪೯. ತನ್ನ ನಿಜ ವಿಚಾರವ ತಾ ಮರೆಯದೆ ಷಟ್‌ಸ್ಥಲದವರಿಗೆ ಅರುಹಿ ತನ್ನಂತೆ 
ಮಾಡುವುದು 

೫೦. ಇಂತಿಷ್ಟು ಆಚಾರ೦ಗಳ ಕಡೆ ಮುಟ್ಟಿಸುವುದು. 

ಈ ಶೀಲಗಳನ್ನು ಸಾಧಕನು ಮೈಗೂಡಿಸಿಕೊಳ್ಳುತ್ತಾ ಹೋದಂತೆಲ್ಲ ಶಿವನ 
ಕುರಿತಾದ ನಿಷ್ಠೆ ಬಲವಾಗುತ್ತವೆ. ಅದರಿಂದಾಗಿ ಶಿವ, ಶಿವಭಕ್ತ, ಶಿವಧರ್ಮಗಳ 
ಬಗ್ಗೆ ನಿಂದೆಯನ್ನು ಕೇಳದಿರುವ ಛಲ ಅವನಲ್ಲಿ ಉದಯಿಸುತ್ತದೆ. ಕಾರಣ ಯಾರು 
ಶಿವನಿಂದೆ ಮಾಡುತ್ತಾರೋ ಅಂತಹ ಶಿವನಿಂದಕನನ್ನು ಘಾತಿಸುತ್ತೇನೆಂದು ಮನಸ್ಸು 
ಮಾಡುವುದು ಸಹಜ. ಆದರೆ ತನ್ನದೊಂದೇ ಶ್ರೇಷ್ಠವೆಂಬ ಹಠ, ಅಂಧಾಭಿಮಾನಗಳು 
ಗಣಾಚಾರವೆಂದರ್ಥವಲ್ಲ. ಅದಕ್ಕೆ ಬದಲಾಗಿ ಕುಟಿಲ, ಕುಹಕ, ಕುತ್ತಿತ, ಕುಬುದ್ಧಿಗಳನ್ನು 
ದಿಟ್ಟತನದಿಂದ ಖಂಡಿಸಿ ಅದನ್ನು ತಡೆಯಲು ಪ್ರಯತ್ನಿಸುವ ಜೊತೆಗೆ ಶ್ರೇಷ್ಠವಾದ 
ಸತ್ಯವನ್ನು ಮಾತ್ರ ಅಂಗೀಕರಿಸುತ್ತೇನೆಂಬ ದೃಢನಿಷ್ಠೆಯಾಗಿದೆ. ಆದುದರಿಂದ ಭಕ್ತಿ 
ಭಂಡಾರಿ ಬಸವಣ್ಣನವರು ಸಹ "ನ್ಯಾಯ ನಿಷ್ಠುರಿ; ದಾಕ್ಷಿಣ್ಯಪರನು ನಾನಲ್ಲ' ಎಂದಿದ್ದಾರೆ. 

ಒಟ್ಟಿನಲ್ಲಿ ಶಿವಾಗಮ ಮತ್ತು ವಚನ ಸಾಹಿತ್ಯಗಳರಡರಲ್ಲಿಯೂ "ಶಿವನ, ಶಿವಭಕ್ತನ, 

'ಹಾಗೂ ಅಷ್ಟಾವರಣದ ನಿಂದೆಯನ್ನು ಕೇಳದಿರುವುದು ಹಾಗೂ ಯಾರು ಶಿವಧರ್ಮದ 
ನಿಂದೆ ಮಾಡುತ್ತಾರೋ ಅಂತಹ ನಿಂದಕನನ್ನು ಘಾತಿಸುತ್ತೇನೆಂದು ಮನಸ್ಸು 
ಮಾಡುವುದೇ ಗಣಾಚಾರ'ವೆಂದು ವಿವರಿಸಲಾಗಿದೆ. ಆದರೆ ಘಾತಿಸಬೇಕೆನ್ನುವ ಈ 
ಮನೋಭಾವವು ಅಹಂಕಾರ ಅಸೂಯಾದಿಗಳ ತಾಮಸವೃತ್ತಿಯಿಂದ ಪ್ರೇರಿತವಾಗಿದ್ದಲ್ಲ; 
ಬದಲಾಗಿ ಸಮಾಜದಲ್ಲಿಯ ಕುಹಕ, ಕುತ್ತಿತ, ಕುಬುದ್ದಿಗಳನ್ನು ದಿಟ್ಟತನದಿಂದ ಖಂಡಿಸಿ 
ಅದನ್ನು ತಡೆಯಲು ಪ್ರಯತ್ನಿಸಬೇಕನ್ನುವುದೇ ಶಿವಾಗಮ ಮತ್ತು ವಚನ ಸಾಹಿತ್ಯಗಳ 
ಅಭಿಪ್ರಾಯವಾಗಿದೆ. 


೫.೨.೫ ಭೃ ತ್ಥಾ ಚಾರ 


'ನಾನು ಶಿವಭಕ್ತರೆಲ್ಲರ ಭೃತ್ಯ(ಸೇವಕ)ನೆಂದು ಪರಿಭಾವಿಸಿ ನಡೆಯುವುದೇ 
ಭೃತ್ಯಾಚಾರ'ವಾಗಿದೆ. "ಇದು ವ್ಯಕ್ತಿಯಲ್ಲಿ ಕಿ೦ಕರತ್ಚವನ್ನು ಹಾಗೂ ವಿನಮವಾದ 
ಸಮರ್ಪಣಾ ಮನೋಭಾವನೆಯನ್ನು ಪ್ರತಿಪಾದಿಸುವದರಿಂದ ಪಂಚಾಚಾರಗಳಲ್ಲಿ 
ಭೃತ್ಯಾಚಾರಕ್ಕೆ ವಿಶಿಷ್ಟ ಪ್ರಾಧಾನ್ಯತೆಯಿದೆ. 


ಭೃತ್ಕಾಚಾರದ ಬಗ್ಗೆ ಶಿವಾಗಮಗಳಲ್ಲಿ ಹಾಗೂ ವಚನಸಾಹಿತ್ಯದಲ್ಲಿ ಚರ್ಚಿಸಲಾಗಿ್ದು 
ಅಪ ವಿವೇಚನೆ ಇಂತಿದೆ ಎ | 


ಭೃತ್ಯಾ ಚಾರದ ಅರ್ಥ : 
ಭೃತ್ಯಾಚಾರದ ವ್ಯಾಖ್ಯಾನವನ್ನು ಚ೦ದ್ರಜ್ಞಾನಾಗಮ ಹೀಗೆ ನಿರೂಪಿಸುತ್ತದೆ- 


ತವೆ ಸರ್ವೇ ವರಿಷ್ಠಾಃ ಪೃಥಿವೀತಲೇ। 

ತೇಷಾಂ ಭೃತ್ಯೋಹಮಿತಿ ಯದ್‌ "ಭೃತ್ಯಾಚಾರ ಇತಿ ಸ ತಣ 

ಅರ್ಥಾತ್‌ ಈ ಜಗತ್ತಿನಲ್ಲಿ ಎಲ್ಲ ಶಿವಭಕ್ತರು ಶ್ರೇಷ್ಠರಾಗಿದ್ದು ನಾನವರ 
ಸೇವಕನೆಂದು ಭಾವಿಸಿ ವರ್ತಿಸುವುದೇ ಭೃತ್ಯಾಚಾರವೆನಿಸುತ್ತದೆ. ವ್ಯಕ್ತಿಯು ತನ್ನಲ್ಲಿಯ 
ಸಂಕುಚಿತ 'ಅಹಂ'ಭಾವವನ್ನು ತೊಡೆದು ಗುರು, ಜಂಗಮ, ಶಿವಭಕ್ತರಲ್ಲಿ ಸದಾ 
ಭಕ್ತಿಭಾವದಿಂದ ಸೇವೆ ಮಾಡುವ ಮನೋಭಾವನೆಯೇ ಭೃತ್ಯಾಚಾರವಾಗಿದೆ. 
ಪಾರಮೇಶ್ವರಾಗಮದ ಉಲ್ಲೇಖದಂತೆ- 

ಕೃತಕೃತ್ಯಸ್ಯ ತೃಪ್ಪ ಪ್ರಸ್ಯ ಶಿವಸ ಸ ಪರಮೇಷ್ಠಿನಃ॥ 

ಹ ೈಃ ಸಸ ಕ್ರಯತೇ ಈ ಭಾವಮಾತಂ ಹಿ ಗೃಹ್ಯತೇ i 


ಕೃತಕತ್ಯನಾದ, ತೃಪ್ತನಾದ, ಎಲ್ಲರ ಸ್ವಾಮಿಯಾದ ಶಿವನಿಗೆ ಯಾರಿಂದ ಯಾವ 
ಕರ್ಮವು ಬೇಕಾಗಿಲ್ಲ. ಅವನಿಗೆ ಬೇಕಾದುದು ಭಕ್ತಿಭಾವವು ಮಾತ್ರ ಎಂಬಂತೆ 
ಸದೃಢ ಭಕ್ತಿಯಿಲ್ಲದೆ ಕೇವಲ ಧರ್ಮಾಚರಣೆಯ ಮೂಲಕ ಶಿವನನ್ನು ಸಾಕ್ಷಾತ್ಮರಿಸಿ 
ಕೊಳ್ಳಲು ಸಾಧ್ಯವಿಲ್ಲ. ಕಾರಣ ನಮ್ಮ ಕಾರ್ಯಗಳು, ಆಚರಣೆಗಳು ಡಾಂಬಿಕ 
ಆಚರಣೆಗಳಾಗದೇ ನಿರಪೇಕ್ಷ ಹಾಗೂ ಸದೃಢಭಕ್ತಿಯಿಂದ ಕೂಡಿದ ವಿನಮ್ರ 
ಆಚರಣೆಗಳಾಗಿರಬೇಕು. ಇಂಥ ಭಕ್ತಿಭಾವವು ಉದಯಿಸಬೇಕಾದರೆ ಮೊದಲು. 
ಅಹಂಕಾರವನ್ನು ಬದಿಗಿರಿಸಬೇಕಾಗುತ್ತದೆ. ಏಕೆಂದರೆ ವಿನಯಗುಣವಾಗಲಿ, ವಿನಮ್ರ 
ಭಾವವಾಗಲಿ ಅಹಂಕಾರಿ ಮನುಷ್ಯನಿಗೆ ಅಳವಡಲು ಸಾಧ್ಯವಿಲ್ಲ. "ಅಹಂ' ಭಾವವನ್ನು 
ಬದಿಗೊತ್ತಿ "ಸರ್ವಂ ಶಿವಮಯಂ' ಭಾವನೆಯನ್ನು ತಳೆದಾಗ ಮಾತ್ರ ಪರಶಿವನ 
ಒಲುಮೆ ಸಾಧ್ಯ. ಇದನ್ನೇ ಅಲ್ಲಮಪ್ರಭುಗಳು ಅಲಂಕಾರಿಕವಾಗಿ : 

es ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನೆ ಇರಿವುದು 

. ಗುಹೇಶ್ವರನೆಂಬ ಹಗೆಯ ಗೆಲುವಡೆ, 


೧. ಚಂ. ಆ. ಕ್ರಿ. ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೯ 
೨. ಪಾ.ಆ. ಹ ೧೨, ಶ್ಲೋಕ ಸಂಖ್ಯೆ ೨೪ 


ಭೃತ್ಯಾಚಾರ ; ೪೩೭ 


ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡಾ ಸಂಗನಬಸವಣ್ಣಾ 


ಎಂದು ಅರ್ಥಪೂರ್ಣವಾಗಿ ನುಡಿದಿದ್ದಾರೆ. ಕಾರಣ ಪಂಚಾಚಾರಗಳಲ್ಲ 
'ಅಹಂ'ನ್ನು ಮೆಟ್ಟಿ ಹಾಕುವ, ಸೇವಾ ಮನೋಭಾವನೆಯನ್ನು ಪ್ರತಿಪಾದಿಸುವ 
ಭೃತ್ಯಾಚಾರಕ್ಕೆ ಎಶಿಷ್ಟ ಪ ಪ್ರಾಧಾನ್ಯತೆಯಿದೆ. ಕಾರಣ ಪಾರಮೇಶ್ವರಾಗಮವು- 


ಮಲ್ಲಿಂಗಲಿಂಗಚಿಹಾ ನಾಂ ದರ್ಶನೇ ಮಯಿ ಭಕ್ತಿತಃ॥ 
ಅಮಾಯಯಾನಪೇಕ್ಷಾತಃ ಸಾಷ್ಟಾಂಗಮಭಿವಾದನಮ್‌ | 


ಇಷ್ಟಲಿಂಗ ಹಾಗೂ ಅದರ ಅಂಕಿತದ ವ್ಯಕ್ತಿಗಳನ್ನು ಕಂಡಾಗ ಸಾಕ್ಷಾತ್‌ 
ಶಿವದರ್ಶನವಾದಂತೆ ನಿರಪೇಕ್ಷ, ನಿಷ್ಠಪಟತನದಿಂದ ಸಾಷ್ಟಾಂಗ ನಮಸ್ಕರಿಸಬೇಕೆಂದು 
ಆಗಮಗಳು ತಿಳಿಸುತ್ತವೆ. ಏಕೆ೦ದರೆ 

ಭಕ್ತಸ್ತು ತಾದೃಶೋ ಯತ್ರ ದೇಶೇ ವಸತಿ ಪೂತಧೀಃಿ 

ನಿತ್ಯಂ ವಸಾಮಿತತ್ತ್ವವ ಸಗುಣೋ*ಹಂ ತ್ವಯಾ ಸಹ ॥ 

ಭಕ್ತೋ ಹಿ ಮಾಂ ವಶೀಕರ್ತುಂ ಸಮರ್ಥಃ ಖಲು ಭಾಮಿನಿ! 

ಯತೋ ಭಕ್ತಪರಾಧೀನೋ ಭಕ್ತ್ಯಾಹಂ ವಿವೆಶೀಕೃತಃ ॥ ಛ 

ತತೋಹಂ ನಹಿ ಕೈಲಾಸೇ ನ ಮೇರ್‌ ನ ಚ ಮಂದರೇ!। 

ಯತ್ರ ತಿಷ್ಠಂತಿ ಮದ್ಧಕ್ತಾಸ್ತತ್ರ ತಿಷ್ಠಾಮಿ ಪಾರ್ವತಿ 

ತಸ್ಮಾತ್ಸರ್ವಾಣಿ ತೀರ್ಥಾನಿ ಪುಣ್ಯಕ್ಷೇತ್ರಾಣಿ ಪರ್ವತ್ಥಾನ್‌। 

ಭೌತಿಕಾನಿ ಚ ಸಂತ್ಯಜ್ಯ ಭಕ್ತಮೇವ ಭಜೇತ್ಸುಧೀಃ ॥ 

ಪವಿತ್ರ ಬುದ್ಧಿಯುಳ್ಳ ಶಿವಭಕ್ತರು ಎಲ್ಲಿ ಇರುವರೋ ಅಲ್ಲಿ ಸಗುಣಸ್ವರೂಪನಾದ 
ಶಿವನು ಅಲ್ಲಿಯೇ ನಿತ್ಯವೂ ವಾಸಮಾಡುತ್ತಾನೆ. ಶಿವನು ಭಕ್ತರ ಭಕ್ತಿಗೆ ಪರವಶನಾಗಿ 
ಭಕ್ತ ಪರಾಧೀನನಾಗುತ್ತಾನೆ. ಆದ್ದರಿ೦ದ ಶಿವನು ಕೈಲಾಸದಲ್ಲಾಗಲಿ, ಮೇರುಪರ್ವತ 
ದಲ್ಲಾಗಲೀ ಮಂದಾರ ಪರ್ವತದಲ್ಲಾದಲೀ ಅಥವಾ ದೇವಾಲಯದಲ್ಲಾಗಲೀ ಇರದೇ, 
ಶಿವಭಕ್ತರಿರುವಲ್ಲಿ ಇರುತ್ತಾನೆ. ಈ ಕಾರಣದಿಂದಾಗಿ, ಬುದ್ಧಿವ೦ತನು ಸರ್ವತೀರ್ಥಗಳನ್ನು 
ಪುಣ್ಯಕ್ಷೇತ್ರಗಳನ್ನು ಮತ್ತು ಪರ್ವತಗಳನ್ನು ಹಾಗೂ ಇತರ ಪವಿತ್ರವಾದ ಭೌತಿಕ 
ಸ್ಥಾನಗಳನ್ನು ನಿರಾಕರಿಸಿ, 'ಶಿವಭಕ್ತನನ್ನು ಆಶ್ರಯಿಸಬೇಕೆಂದು ಆಗಮಗಳು ಅರುಹುತ್ತವೆ. 
ಜ್‌ ಲಿಂಗಧಾರಿಗಳನ್ನು, "ವಿಭೂತಿ ರುದ್ದಾಕ್ಷಿ ಉಳ್ಳವರನ್ನು ಹಾಗೂ ಶಿವಭಕ್ತರನ್ನು 
ಕಂಡೊಡನೆ ಸಂತೋಷದಿಂದ ನಮಸ್ಕರಿಸಬೇಕು, ರ್‌ೂ ಹಾಗೂ ಯಥಾಶಕ್ತಿ 
ಅರ್ಚಿಸಬೇಕೆಂದು ತಿಳಿಸಿ, ಶಿವಯೋಗಿಗಳನ್ನು ಸತ್ಕರಿಸುವ ಬಗೆಯನ್ನು ವಿವರಿಸಿವೆ. 


ಯಥಾಶಕ್ತ ಭರ್ಚೆಯೇದನ್ನೆ 4ರತಿಧೀನ್‌ WE | 
ದೀನಂ ಯ NS ಯದ್ಯತ್ಕಾಲೇ ಸಮಾಗತವಮ್‌!। 
ಪ್ರತ್ಯುತ್ಥಾಯಭಿಗಮನಂ ವಂದನಂ ಪ್ರಿಯಭಾಷಣಮ್‌ | 


೩. ಅಲ್ಲಮಪ್ರಭುದೇವರ ವ.ಸಂಪುಟ. ಸಮಗ್ರ ವಚನಸಂಪುಟ ೨, ವಚನಸಂಖ್ಯೆ ೧೪೯೭, ಪುಟಳ೪೫ 
೪. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೩೬ | 
೫. ಸೂ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೩೪ - ೩೭ 


೪೩೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಸನಂ ಚಾನ್ನಪಾನಾದಿ ಯಥಾಶಕ್ತ ರ್ಟ ಯೇಚ್ಛೆ ವೇ! 

ಸರ್ವಾಭಾವೇ$ಪೃಶಕ್ಟೋ ವಾ EE | 

ಕಲ್ಯಾಣೀಂ ವಾ ವದೇದ್‌ ವಾಣೀಂಪ್ರಮಾದಃ ಸ್ಯಾದಥಾನ್ಯಥಾ॥ 
ಚಕ ಅತಿಥಿಗಳನ್ನು ಶಕ್ತ್ಯಾನುಸಾರ ಕಬ ಸತ್ಯರಿಸ ಬೇಕು. 
ಯಾವ ಯಾವ ಕಾಲದಲ್ಲಿ “ರಿಭ್ಯವೋ ಅದನ್ನಿತ್ತು ಎಲ್ಲಾ ಸ ಗಳಿಂದ 
ಅವನನ್ನು ಸಂತೋಷಗೊಳಿಸಬೇಕು. ಎದು ನಿಲ್ಲುವುದು, ಎದುರುಗೊಳ್ಳುವುದು. 
ವಂದಿಸುವುದು, ಪ್ರಿಯವಾಗಿ ಮಾತನಾಡುವುದು, ಆಸನವನ್ನು ನೀಡುವುದು, 
ಅನ್ನಪಾನಾದಿಗಳನ್ನು ಅರ್ಪಿಸುವುದು, ಇತ್ಯಾದಿಗಳಿಂದ ಅವನನ್ನು ಗೌರವಿಸಬೇಕು. 
ಏನೂ ಇಲ್ಲದಿದ್ದರೆ ಅಥವಾ ಅಶಕ್ಷನಾಗಿದ್ದರೆ ವಿನಯಾದಿಗಳಿಂದ ಸೇವೆ ಮಾಡಬೇಕು. 
ಮಂಗಲಕರವಾದ ಮಾತುಗಳನ್ನು ಆಡಬೇಕು.ಹಾಗೆ ಮಾಡದಿದ್ದರೆ ಪ್ರಮಾದವಾಗುತ್ತದೆ 
ಎಂದು ಎಚ್ಚರಿಸುತ್ತವೆ. 

ಈ ಅಭಿಪ್ರಾಯವನ್ನೇ ಸಮರ್ಥಿಸುತ್ತ ಅಕ್ಕಮ್ಮನೆಂಬ ವಚನಗಾರ್ತಿಯು "ಭಕ್ತರ 
ಮನೆಗೆ ಸತ್ಯ ಶರಣರು ಬಂದಲ್ಲಿಯೆ, ಮೆದುವೆಯ ಉತ್ಸಾಹಕ್ಕಿಂದ ವೆಗ್ಗಳವೆಂದು 
ಕಂಡು, ತನುಕರಗಿ, ಮನಬಿರೆಸಿ, ಕ೦ಗಳು ತುಂಬಿ ಪುಳುಕಿತವಾಗಿ, ವಂಚನೆ ಸಂಕಲವೆಂಬ 
ಶಂಕೆದೋರದೆ, ನಿಶ್ಶಂಕನಾಗಿ ಮಾಡುವ ಭಕ್ತನ ವಂಕದ ಬಾಗಿಲೆ ಆಚಾರವ ಪ್ರಾಣವಾದ 
ರಾಮೇಶ್ವರ ಲಿಂಗದ ಮಸ್ತಕ.” ಎಂದು ಭಕ್ತಿಪೂರ್ವಕವಾಗಿ ಶಿವಭಕ್ತರನ್ನು ಸತ್ವರಿಸುವವನ 
ಮನೆಯೆ ಬಾಗಿಲೇ ಪರೆಶಿವನ ಸದನವೆಂದು ಹೇಳಿದ್ದಾರೆ. 


ಹೀಗೆ ನಿರಪೇಕ್ಷ ಮನೋಭಾವದಿಂದ ಸತ್ತ್ಮರಿಸುವಾಗ ಶಿವಭಕ್ತರಲ್ಲಿ ಯಾವುದೇ 
ಬಗೆಯ ಭೇದಭಾವವನ್ನು ರ ಆಗಮಗಳು ತಿಳಿಸುತ್ತಾ 


5 ಬಾಲಯುವವೃ ದ್ಲಾದಿ ತಾರತಮ್ಯಧಿಯಾ ಭಜೇತ್‌ ॥' 
ಪ್ರತ್ಯುತ್ತಿಷ್ಟೇತ್‌ ತದಾನ್ಫೋನ್ಯಂ ದೃಷ್ಟಮಾತ್ರೇಣ ಲಿಂಗಿನಃ ॥ 
ಕ ತದಾನ್ಯೋನ್ಯಂ ನ ಭೇದೋ ಲಿಂಗಧಾರಿಣಾಮ್‌॥" 


ಲಿ೦ಗಧಾರಿಯಾದ ಶಿವಯೋಗಿಯನ್ನು ಬಾಲಕ, ತರುಣ, ವೃದ್ದನೆಂದು ತಾರತಮ್ಯ 
ಮಾಡದೇ ಸೇವೆ ಮಾಡಬೇಕು. ಶರ ಪರಸ್ಪರರಿಗೆ ಬ Re 
ಪಾರಮೇಶ್ವರಾಗಮದ ಮಾತು ಭೃತ್ಯಾಚಾರವನ್ನು ಪುಷ್ಟೀಕರಿಸುತ್ತದೆ. ಶರಣರ 
ವಚನದಲ್ಲಿಯೂ ಇದೇ ಮನೋಧರ್ಮ ವ್ಯಕ್ತವಾಗಿದೆ. 


ಶರಣ ಶರಣನ ಕಂಡು, "ಶರಣು' ಕ್‌ ಕರವ ಮುಗಿವುದೆ ಭಕ್ತಿ ಲಕ್ಷಣ. 
ಶರಣ ಶರಣನ ಕಂಡು, ಪಾದವಿಡಿದು ವಂದಿಸುವುದೆ ಭಕ್ತಿ ಲಕ್ಷಣಿ. 
ಶರಣ ಚರಣವ ಪಿಡಿಯದೆ ಕಂಡೂ ಕಾಣದೆ ಪೋದನಾದಡೆ 
ಕೂಡಲಚೆನ್ನಸ೦ಗನ ಶರಣರು ಮನ್ನಿಸರಯ್ಯಾ. 


೬. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೮೧ - ೮೪ 

೭. ಶಿವಶರಣೆಯರ ವ.ಸಂ., ಸಮಗ್ರ ವಚನ ಸಂಪುಟ ೫, ವಚನಸಂಖ್ಯೆ ೫೩೧, ಪುಟ ೧೬೫ 
೮. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೮-೪೯ 

೯. ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೩ವಚನಸಂಖ್ಯೆ ೧೫೮೨. ಪುಟ೫೭೫ 


ಭೃತ್ಯಾಚಾರ ೪೩೯ 


ಎಂದು "ಇತರ ಭಕ್ತರಿಗೆ ವಂದಿಸುವಾತನೇ, ಪೂಜಿಸುವಾತನೇ ಭಕ್ತ್‌: ನೆಂದು 
ವಚನಕಾರರೂ ಅರುಹಿದ್ದಾರೆ. ಷಣ್ಮುಖ ಶಿವಯೋಗಿಗಳು “ಇದಿರಿನಲ್ಲಿ ಜಂಗಮವು 
. ಬರುವುದು ಕಂಡು ಸದರನಿಳಿದು ನಡೆದು ಹೋಗಿ, ಚರಣಕ್ಕೆರಗುವುದೇ ಉತ್ತಮ ಭಕ್ತಿ 
ಎನಿಸಿತ್ತು ಇದ್ದ ಸ್ಥಾನದಲ್ಲಿಯೇ ಎದ್ದು ನಿಲ್ಲುವುದೇ ಮಧ್ಯಮ ಭಿ ಎನಿಸಿತ್ತು. ಕುಳಿತಲ್ಲಿಯೇ 
ಕರಮುಗಿಯುವುದೇ ಕನಿಷ್ಠ ಭಕ್ತಿ ಎನಿಸಿತ್ತು ಈ ಮೂರು ತೆರದ : ಭಕ್ತಿ ಇಲ್ಲದೆ ಗರ್ವದಿಂದ 
ಬೆರೆತುಕೊಂಡು ಕುಳಿತರೆ ಮುಂದೆ ಹಿರಿಯ ಶೂಲದ ಮುಂದೆ ಕುಳ್ಳಿರಿಸುವನು ನೋಡಾ 
ನಮ್ಮ ಅಖಂಡೇಶ್ವರಾ” ಎಂದು ಅತ್ಯಂತ ಮನೋಜ್ಞವಾಗಿ ನುಡಿದಿದ್ದಾರೆ. ಕಾರಣ - 


ಯೇ ಪೂಜಯತಿ ತಾನ್ನಿತ್ಕಂ ಮನೋವಾಕ್ಕಾಯಕರ್ಮಜಬಿನಿ 

ತೇಷಾಮಹಂ ಸಮುದರ್ತಾ ಸಂಸಾರಭವಸಾಗರಾತ್‌ 

ಯೇ ಪೋಷಯಂತಿ ತಾನ್‌ ಭಕ್ತ್ಯಾ ಭೋಜನಾಚ್ಚಾದನಾದಿಭಿಃ। 

ತೇ ವೈ ಮಮ ಪ್ರಿಯಕರಾಸವ ಚಾಪಿ ಮಹೇಶ್ವರಿ॥ 
ಯಾರು, ಸದ್ದನ್ನು ಕಾಯಾ-ವಾಚಾ-ಮನಸಾ ನಿತ್ಯವೂ "ಪೂಜಿಸುತ್ತಾರೋ, ಅವರನ್ನು 
ಶಿವನು ಈ ಸಂಸಾರವೆಂಬ ಭವಸಾಗರದಿಂದ ಶ್‌ ಮೂಲಕ "ಉದ್ಭರಿಸುವನು. 
ಯಾರು ಸದ್ಧಕ್ತರಿಗೆ ಭೋಜನ, ಹೊದಿಕೆ ಮೊದಲಾದುವನ್ನು ನೀಡಿ ಭಕ್ತಿಭಾವದಿಂದ 
ಪೋಷಣೆ ಮಾಡುತ್ತಾರೋ ಅವರು ಶಿವನಿಗೆ ಪ್ರಿಯರಾಗುತಾರೆ ಎನ್ನುವ ಮೂಲಕ 
ಆಗಮವು ಭೃತ್ಯಾಚಾರಕ್ಕೆ ಪ ಪ್ರಾಶಸ್ತ್ಯ ನೀಡಿದೆ. 


ಚ೦ದ್ರಜ್ಞಾನಾಗಮವು ಭೃತ್ಕಾಚಾರದಲ್ಲಿ ಭೃತ್ಯಭಾವ ಹಾಗೂ ವೀರಭ್ರ ತ್ಯಭಾವವೆಂದು 
ಎರಡು ವಿಧಗಳನ್ನು ಸ 
ಭೃತ್ಯತ್ವಂ ವೀರಭ್ಯತ್ತತ್ತಂ ಭೃತ್ಯಾಚಾರೋ ದ್ವಿಧಾ ಮತಃ 
ಸಾಗರ್‌ ಟಾ ಕೈಂಕರ್ಯಾಚರಣಂ ಹಿ ಯತ್‌॥ 
ಭೃತ್ಯತ್ವಮಿತಿ ನಿರ್ದಿಷ್ಟಂ ದೇವದೇವೇನ ಶಂಭುನಾ॥ 
ದೇಶಿಕಾಯ ತನುಂ ಚಿತ್ತಂ ಶಂಭವೇ ಚ ಧನಂ ತಥಾ! 
ಜಂಗಮಾಯ ಸಮಖೆ ರ್ಪ್ಯೈವಂ ಮಹೋತ್ಸಾಹಸಮನ್ವಿತಃ | 
| ಮುಕ್ತಿಮೇವ ಪರಾಂ ಕಾಂಕ್ಷಮಾಣೋ ಯದವತಿಷ್ಠತೇ। 
; ತನ್ನತಂ ವೀರಭೃತ್ಯತ್ವಂ ಶಿವಾನುಗಹಸಾಧನಮ್‌।" 
ಜ್‌ ಸರು ಲಿಂಗ, ಜಂಗಮರಿಗೆ ಸ ಸದಾನಿಷ್ಠನಾಗಿ ಭಕ್ತಿಭಾವದಿಂದ 
ನಿತ್ಯಸೇವೆ ಮಾಡುವುದೇ ಭೃತ್ಯತ್ವವಾಗಿದೆ. ಹಾಗೂ ಆ ಕ೦ಕರಭಾವವೇ ಬಲಿದು 
ಅತ್ಯಂತ ವಿನಮ್ರತೆಯಿಂದ ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು ಹಾಗೂ 
ಜಂಗಮಕ್ಕೆ ಧನವನ್ನು ಸಮರ್ಪಿಸಿ, ಇಹಲೋಕದ ಜ್‌ ಸುಖವನ್ನೂ ಅಪೇಕ್ಷಿಸದೇ, 
ಮುಕ್ತಿಯ "ಮನೆಯಿಂದ ಮಾತ್ರ ಶರೀರ ಧಾರಣೆ ಮಾಡುವ ಹಾಗೂ “ಶಿವಾನುಗಹಕ್ಕೆ 


ಪಾತ್ರವಾಗುವ ಸ್ಥಿತಿಯೇ ವೀರಭ್ಯ ತ್ಯತ್ತವಾಗಿದೆ ಎಂದು ತಿಳಿಸಿದೆ. 


೧೦. ಸಮಗ್ರ ವಚನ ಸಂಪುಟ ೧೪, ಸಂಕೀರ್ಣ ವ.ಸ೦ €, ವಚನಸಂಖ್ಯೆ ೩೭೭, ಪುಟ ೨೧೨೩ 
೧೧. ಸೂ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೨೫ - ೨೬ 
೧೨. ಚಂ. ಆ. ಕ್ರಿ ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೧೨೪ -೧೨೬ 


೪೪೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಾರಣ ಈ ದೇಹದ ಮೇಲಿನ ಮಮಕಾರವನ್ನು ತ್ಯಜಿಸಿ, ಗುರು, ಲಿಂಗ, 
ಜಂಗಮರಿಗೆ ನಿಷ್ಠನಾಗಿ ಭಕ್ತಿಭಾವದಿಂದ ನಿತ್ಯಸೇವೆ ನ ಮಾತ್ರವಲ್ಲದೇ 
ಸರ್ವವನ್ನೂ ಅವರಿಗೆ ಸಮರ್ಪಿಸಿ, ವಿನಯಶೀಲನಾಗಿ, ಶಿವಭಕ್ಕರಲ್ಲಿ ತಾರತಮ್ಯವೆಸ ಗದೇ 
ಅವರ ಸೇವೆಯಲ್ಲಿಯೇ. ಆ ಪರಶಿವನನ್ನು ಕಂಡು ಆನಂದಿಸುವ ಸ್ಥಿತಿಯೇ ನಿಜಷಾ 
ಭೃತ್ಯತ್ವವೆ೦ದು ಆಗಮಗಳು ಅರುಹುತ್ತವ. 


ಭೃತ್ಯಾಚಾರದ ಈ ಬಗೆಯ ಮನೋಭಾವವನ್ನು ಬಸ ಸವಣ್ಣನವರ “ಎನಗಿಂತ 
ಕಿರಿಯರಿಲ್ಲ, 'ಶಿವಭಕ್ತರಿಗಿಂತ ಹಿರಿಯರಿಲ್ಲ' ಎಂಬ ವಚನದಲ್ಲಿಯೂ' ER “ಮುಗಿದ 
ಕರ, ಬಾಗಿದ ಶಿರ:ದ ಅವರ ಜೀವನದಲ್ಲಿಯೂ ಕಾಣಬಹುದು. "ಸದುವಿನಯವೇ 
ಸದಾಶಿವನ ಒಲುಮೆ ಎಂದು ಭಾವಿಸಿ ಅದನ್ನು ಜೀವನದಲ್ಲಿ ಸಾಧಿಸಿ ತೋರಿಸಿದ 
ಬಸವಣ್ಣನವರು ಭೃತ್ಯಾಚಾರಕ್ಕೆ ಶ್ರೇಷ್ಠ ನಿದರ್ಶನವಾಗಿದ್ದಾರೆ. ಇದೇ ಮನೋಭಾವವನ್ನೇ 
ವ್ಯಕ್ತಪಡಿಸುತ್ತಾ ಅಕ್ಕಮಹಾದೇವಿಯು "ಆಯತ ಸ್ವಾಯತ ಅನುಭಾವವ ನಾನೆತ್ತ 
ಬಲ್ಲೆನಯಾ?ಿ' ಸ್ಸ್‌ ಫಿ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ, 
ಕೊಂ ಎದೆ ಡಹ Ae ಇವರ ಮನೆಯಲ್ಲಿ ಭೃತ್ಯರ ಭ್ಯತ್ಯಳಾಗಿಪ್ದೆ ಸನಯ್ಯಾ'” 
ಎಂದಿದ್ದಾರೆ. ಜೇಡರದಾಸಿಮಯ್ಯನವರು ಸಎತ್ತಪ್ಟೆ ಶರಣಂಗೆ 'ತೊತ್ತಪ್ಪೆ ಸರಣ 
ಭೃತ್ಯನಾಗಿ ಸದಕರ ಮನೆಯ ಸಭಾ ಕಾಯ್ದಿಪ್ಪ ಸೊಣಗನಪ್ಪೆ. ಕರ್ತಾರ| ನಿನಗೆ 
ಕರವೆತಿ ಹೊಡೆವಡುವ ಭಕ್ತರ ಮನೆಯ ಹಿತ್ತಿಲ ಬೇಲಿಯಾಗಿಪೆ ಪ್ಲೆನಯ್ಯಾ, ರಾಮನಾಥಾ!” 
ಎಂದು ತಮ್ಮ ಭೃತ್ಯಭಾವವನ್ನು ತೋರ್ಪಡಿಸಿದ್ದಾರೆ. 


ಹೀಗೆ ಭೃತ್ಯಾಚಾರವು ವಿನಯ ಗುಣವನ್ನೇ ಪ್ರಧಾನವಾಗಿ ಹೊಂದಿ 
ನಿರಹಂಕಾರತ್ವವನ್ನು ಪ್ರತಿಪಾದಿಸುತ್ತದೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, 
ಗಣಾಚಾರಗಳನ್ನು ಎ ೪ ಸಾಧಿಸಿದ ವ್ಯಕ್ತಿಯಲ್ಲೂ ಸಹ ಒಮ್ಮೆ ಅಹಂಕಾರ, 
ಅಭಿಮಾನ ಮೂಡಿದರೆ ಆ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆ ನಿಶ್ಚಿತವಾಗಿಯೂ 
ಪತನವಾಗುತ್ತದೆ. ಕಾರಣ ಭೃತ್ವಭಾವವೇ ಎಲ್ಲ ಇದರಗ ಫಲಪ್ರಾಪ್ತಿಗೆ ಕಾರಣವಾಗಿದೆ. 
ಅಲ್ಲದೇ ಈ "'ಭೃತ್ಯಭಾವವು. ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯ ಆರಂಭಿಕ ಹಂತದಿಂದ 
ಹಿಡಿದು ಜಸ್‌ ಹರೇದವರಗೂ ಇತು ಅವಶ್ಯಕವಾಗಿದೆ. 


ಒಟ್ಟಿನಲ್ಲಿ ಭೃತ್ಯಾಚಾರದ ವಿಷಯ ಪ್ರತಿಪಾದನೆಯನ್ನು ಶಿವಾಗಮ ಮತ್ತು 
ವಚನ ಸಾಹಿತ್ಯದ ಹನ್ನ ಲೆಯಲ್ಲಿ ಸಮಾಲೋಚಿಸಲಾಗಿ, “ರಃ ಜಗತ್ತಿನಲ್ಲಿ ಎಲ್ಲ ಶಿವಭಕ್ತರು 
ಶ್ರೇಷ್ಠರಾಗಿದ್ದು. ಜ್‌ ಸೇವಕನೆಂದು ಭಾವಿಸಿ ವರ್ತಿಸುವುದೇ 'ಭೃತ್ಯಾಚಾರ' 
ಎಂಬ ಶಿವಾಗಮದ ಅರ್ಥವಿಶ್ಲೇಷಣೆಯನ್ನೇ ವಚನ ಸಾಹಿತ ದಲ್ಲಿಯೂ pe 
ಬಗೆಯಾಗಿ ಪ್ರತಿಪಾದಿಸುವುದರ ಜೊತೆಗೆ ಪ್ರತ ಕವಾಗಿ ಆಚರಿಸಿ EME 

ಒಟ್ಟಾರೆ ಪಂಚಾಚಾರಗಳು ವೀರಶೈವ ನಷ: ದರ್ಪಣವಾಗಿದ್ದು, 
ಅಂಗಕ್ರಿಯೆಗಳನ್ನು ಲಿಂಗ ಕಿಯೆಗಳನ್ನಾ ಗಿಸುವಂತಹ ಕ್ರಿಯೆ ಮತು ು ಜ್ಞಾನಗಳೆರಡನ್ನು 
ಹೊಂದಿವೆ. ಈ ಪಂಚಾಚಾರಗಳಲ್ಲಿಯ. ಪ್ರತಿಯೊಂದು. ಆಚಾರದಲ್ಲಿಯೂ ಇನ್ನು ಳಿದ 


೧೩. ಶಿವಶರಣೆಯರ ವ.ಸಂ., ಸಮಗ್ರ ವಚನ ಸಂಪುಟ ೫, ವಚನಸಂಖ್ಯೆ ೬೨, ಪುಟ ೨೪ 
೧೪. ಸಮಗ್ರ ವಚನ ಸಂಪುಟ ೭, ಸಂಕೀರ್ಣ ವ.ಸಂ ೨, ವಚನಸಂಖ್ಯೆ ೭೪೬, ಪುಟ ೨೩೭ 


ಗನ್ನು. SARs . ಮ ಮ್‌ 
SS <I NAS 4೪  : ನಾನ ಮಮಾ ಹಮ ಹಟಾ: ಮಾ a 


ಭೃತ್ಯಾಚಾರ ೪೪೧ 


ಆಚಾರಗಳು ಅಡಗಿರುವುದನ್ನು ನೋಡಬಹುದು. ಉದಾಹರಣೆಗೆ ಲಿಂಗಾಚಾರದಲ್ಲಿ 
ಲಿಂಗನಿಷ್ಠೆಯಿಂದ ಕೂಡಿದ ಭಕ್ತನು ಶಿವನೇ ಸರ್ವೋತ್ತಮ ಭಾವನೆಯಿಂದ 
ಕೂಡಿಕೊಂಡು ಶಿವಾಚಾರದ ಸಾಧನೆ ಮಾಡುತ್ತಾನೆ. ಲಿಂಗಪೂಜೆಗೆ ಅವಶ್ಯವಾದ 
ಧನಾರ್ಜನೆಗೆ ಸದಾಚಾರವನ್ನವಲಂಬಿಸುತ್ತಾನೆ. ತನ್ನ ಶಿವಪೂಜಾದಿ ಧರ್ಮಾಚರಣೆಗೆ 
ಉಂಟಾಗುವ ಅಡ್ಡಿಆತಂಕಗಳ ನಿವಾರಣೆಗೆ ಗಣಾಚಾರಿಯಾಗಲೇಬೇಕಾಗುತ್ತದೆ. ಅದೇ 
ರೀತಿ ಶಿವನ ಮೂರು ರೂಪಗಳಾದ ಗುರು-ಲಿಂಗ-ಜಂಗಮಗಳ ವಿಷಯದಲ್ಲಿ 
ಸೇವಾವೃತ್ತಿಯಿಂದಾಗಿ ಭೃತ್ಯಾಚಾರ ಸ್ವಾಭಾವಿಕವಾಗಿ ಸಿದ್ಧಿಸುತ್ತದೆ. ಹೀಗೆ 
ವೀರಶೈವಧರ್ಮದ ನೈತಿಕ ಹಾಗೂ ಧಾರ್ಮಿಕ ಮೌಲ್ಯವನ್ನು ಪಂಚಾಚಾರಗಳಲ್ಲಿ 
ಕಾಣಬಹುದಾಗಿದೆ. ಆದರೆ ಈ ಮೌಲ್ಯಗಳಿಗೆ ಸಾರ್ಥಕತೆ ಹಾಗೂ ಸಶಕ್ತತೆ ದೊರಕುವದು 
ಇವುಗಳನ್ನು ಆಚರಿಸಿ ತೋರಿಸಿದಾಗ ಮಾತ್ರ. 


ಇಲ್ಲಿ ಗಮನಿಸುವ ಇನ್ನೊಂದು ಮಹತ್ವಪೂರ್ಣ ಸಂಗತಿಯೆಂದರೆ 
ಪಂಚಾಚಾರಗಳು ವೈಯಕ್ತಿಕ ಹಿತಸಾಧನೆಯ ಜೊತೆಗೆ ಸಾಮಾಜಿಕ ಹಿತಸಾಧನೆಯ 
ದೃಷ್ಟಿಯನ್ನೂ ಹೊಂದಿವೆ. ಲಿಂಗಾಚಾರ ವ್ಯಕ್ತಿಯಲ್ಲಿ ಲಿಂಗಗುಣಗಳನ್ನು ಬೆಳಸುವುದರ 
ಜೊತೆಗೆ ಸಮಾಜದಲ್ಲಿ ಏಕದೇವೋಪಾಸನೆಯನ್ನು ಕೈಕೊಂಡು ಭಗವಂತನಲ್ಲಿ ಏಕೈಕ 
ನಿಷ್ಠೆಯನ್ನು ಪ್ರೇರೇಪಿಸುತ್ತದೆ. ಸದಾಚಾರದಿ೦ದ ವ್ಯಕ್ತಿಯ ಸದ್ಗುಣ, ಶೀಲ ಸಂಪತ್ತು 
ಬೆಳೆವುದಲ್ಲದೆ ಸಮಾಜದಲ್ಲಿ ಸಚ್ಜಾರಿತ್ರ್ಯ ಉದ್ಯೋಗಶೀಲತೆಗಳೂ ಬೆಳೆಯುತ್ತವೆ. 
ಗಣಾಚಾರದ ಏಕೈಕ ನಿಷ್ಠೆಯು ವ್ಯಕ್ತಿಯ ಸಾಧನೆಗೆ ರಕ್ಷೆಯನ್ನೀಯುವುದರ ಜೊತೆಗೆ 
ಸಾಮಾಜಿಕವಾಗಿ: ಧರ್ಮಾಭಿವೃದ್ಧಿ ಯನ್ನು ಸಾಧಿಸುತ್ತದೆ. ಶಿವಾಚಾರ ವೈಯಕ್ತಿಕವಾಗಿ 
ಸರ್ವಸಮತೆಯ ಶಿವದೃಷ್ಟಿಯನ್ನು ತಂದುಕೊಡುತ್ತದೆ ಹಾಗೂ ಸಾಮಾಜಿಕವಾಗಿ 
ವಿಷಮತೆಯ ತಾರತಮ್ಯಗಳನ್ನು ಹೋಗಲಾಡಿಸುತ್ತದೆ. ಭೃತ್ಯಾಚಾರ ವ್ಯಕ್ತಿಯ 
ಅಹಂಕಾರವನ್ನು ನಿರಸನಗೊಳಿಸಿ ಏಕಾಸಕ್ಕೆ ಕಾರಣವಾಗುತ್ತದೆ ಮತ್ತು ಸಮಾಜದ 
ಸೇವೆಯನ್ನು ಕೈಕೊಂಡು ಸರ್ವತೋಮುಖ ಅಭಿವೃದ್ದಿಗೆ ಸಾಧನವಾಗುತ್ತದೆ. 


ಒಟ್ಟಿನಲ್ಲಿ ಶಿವಾಗಮದಲ್ಲಿ ಪ್ರತಿಪಾದನೆಗೊಂಡ ಈ ಪಂಚಾಚಾರಗಳಲ್ಲಿ 
ಏಕದೇವೋಪಾಸನೆ, ಶುದ್ಧ ಕಾಯಕದಿಂದ ಗಳಿಸಿದ ದವ್ಯಾದಿಗಳಿಂದ ಅತಿಥಿಸೇವ, 
ದೃಷ್ಟಿ ವೈಶಾಲ್ಯತೆ, ದುರ್ಗುಣಗಳನ್ನು ದೂರಗೊಳಿಸುವಿಕೆ, ನಿರಹಂಕಾರತ್ವದ ತತ್ವಗಳು 
, ಪ್ರತಿಪಾದನೆಗೊಂಡಿದ್ದು, ಇವು ವ್ಯಕ್ತಿ ಮತ್ತು ಸಮಾಜದ ಅಭ್ಯುದಯಗಳೆರಡನ್ನೂ 
ಸುಂದರವಾಗಿ ಸಮನ್ವಯಗೊಳಿಸಿರುವುದರಿಂದ ವಚನಕಾರರು ಇವುಗಳನ್ನು 
ಸ್ವೀಕರಿಸಿದ್ದಲ್ಲದೇ ಪ್ರತ್ಯಕ್ಷವಾಗಿ ಆಚರಿಸಿ, ತಮ್ಮ ವಚನಸಾಹಿತ್ಯದ ಆಡುಮಾತಿನ ಧಾಟಿ, 
ತಿಳಿಯಾದ ಭಾಷೆ. ನೇರ ನಿರೂಪಣೆ ಮೂಲಕ ಪಂಚಾಚಾರಗಳಿಗೆ ಹೆಚ್ಚಿನ 
ಜೀವಂತಿಕೆಯನ್ನು ತಂದುಕೊಟ್ಟರು. ಅಲ್ಲದೇ ಸಮಾಜದಲ್ಲಿಯ ಧನಿಕ-ದರಿದ್ರ, ಹೆಣ್ಣು- 
ಗಂಡು, ಮೇಲು-ಕೀಳು, ಶ್ರೇಷ್ಠ-ಕನಿಷ್ಠ ಎಂಬ ಭೇದ-ಭಾವ, ನೈತಿಕ ಅಧಃಪತನ 
ಹಾಗೂ ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಲು ಇವುಗಳನ್ನು ಪ್ರಮುಖ 
ಆಯುಧಗಳನ್ನಾಗಿ ಬಳಸಿಕೊಂಡು, ಪರಿಶುದ್ಧವಾದ ಬಾಳನ್ನು ರೂಪಿಸಿಕೊಳ್ಳಲು 
ಪ್ರೇರೇಪಿಸಿದರು. 


೫.೩ ಷಟಸ್ಥಲ 


ಭಾರತೀಯ ಧರ್ಮಗಳಲ್ಲಿ ವೀರಶೈವ ಸಿದ್ದಾಂತವು ಅತ್ಯಂತ ವಿಶಿಷ್ಟವಾಗಿದೆ 
ಬಹುತೇಕವಾಗಿ ಎಲ್ಲ ಧರ್ಮಗಳು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಮಟ್ಟಿಗೆ 
ಪ್ರಯತ್ನಿಸಿದರೆ ವೀರಶೈವ ಧರ್ಮವು ನಿತ್ಕದಲ್ಲಿ ಆತನೊಡನೆ ಸಾಮರಸ್ಯವನ್ನು ಅನುಭವಿಸುತ್ತದೆ. 
ವೀರಶೈವ ಸಿದ್ಧಾಂತವು ಕೇವಲ ಅರಿವು ಪಡೆಯುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. 
ಅರಿವನ್ನು ಆಚರಣೆಯಲ್ಲಿ ಅಳವಡಿಸುವುದೇ ಇದರ ಪ್ರಮುಖ ಗುರಿಯಾಗಿದೆ. 


ಈ ಲಿಂಗಾಂಗ ಸಮರಸವನ್ನು ಸಾಧಿಸುವ ಕ್ರಮವು ಭಕ್ತ, ಮಾಹೇಶ್ವರ, ಪ್ರಸಾದಿ 
ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕ ಎ೦ಬ ಆರು ಸ್ಥಲಗಳಿಂದ ವಿಶಿಷ್ಟವಾಗಿರುವುದರಿಂದ 
ಇದಕ್ಕೆ ಷಟ್‌ಸ್ಥಲ ಸಿದ್ಧಾಂತವೆಂದು ಕರೆಯುವರು. ಜೀವವು ದೇವನತ್ತ ಸಾಗುವ ತನ್ನ 
ಯಾತ್ರೆಯ ಮಾರ್ಗದಲ್ಲಿ ಏರಬೇಕಾದ ಆರು ಮೆಟ್ಟಿಲುಗಳೇ ಈ ಷಟ್‌ಸ್ಥಲಗಳು. ತನ್ನ 

ಸ್ವರೂಪವನ್ನು ಮರೆತು ತಾನು ದುಃಖಿ ಎಂದು ತಲ್ಲಣಗೊಳ್ಳುವ ಭಕ್ತನ ಮನಸ್ಸಿನ 
ತಳಮಳದಿಂದ ಹಿಡಿದು ವಿಶ್ವವನ್ನೆಲ್ಲಾ ವ್ಯಾಪಿಸಿರುವ ಚೈತನ್ಯಸ್ತರೂಪ ಶಕ್ತಿಯೇ ತಾನೆಂಬ 
ಮುಕ್ತಿಯ ಮಾಗದ ಎಲ್ಲ ಮನೋಧರ್ಮಗಳನ್ನೂ "ಷಟ್‌ಸ್ಥಲಗಳಲ್ಲಿ 
ಕಾಣುತ್ತೇವೆ. ಷಟ್‌ಸ್ಥಲ ಮಾರ್ಗದಲ್ಲಿ ಭಕ್ತಿ, ಕರ್ಮ, ಜ್ಞಾನ-ಇವೆಲ್ಲಕ್ಕೂ ಪ ಪ್ರಾಮುಖ್ಯವಿದೆ. 
ಇವೆಲ್ಲವುಗಳ ಸಮನ್ಹಯವೇ ಈ ಮಾರ್ಗದ ವೈಶಿಷ್ಟ್ಯ ವಾಗಿದೆ. 


೫.೩.೧ ಸ್ಥಲದ ಅರ್ಥ 


ಸ್ಥಲ'ವೆಂಬ ಶಬ್ದ ವೀರಶೈವದ ತೆ ಮಹತ್ವದ ಪರಿಭಾಷೆ. ಸಾಮಾನ್ಯ 
ಅರ್ಥದಲ್ಲಿ ಸ್ಥಲವೆಂದರೆ ನೆಲ, ಸರವು ಸ್ಥಲ, ಜಮೀನು, ಹೊಲ, ಗಂಥದ ಒಂದು 
ಭಾಗ, ಪರಿಚ್ಛೇದ, ಮೆಟ್ಟಲು, ಹಂತ, ಸ್ಥಲಾಂತರ ಎಂಬ ಅರ್ಥಗಳಿವೆ. ಆದರೆ ವೀರಶೈವ 
ಧಾರ್ಮಿಕ ಪಕ್ರಿಯೆಯಲ್ಲಿ 'ಸ್ಮಲ' ಶಬ್ದಕ್ಕೆ ಮೇಲಿನ ಅರ್ಥಗಳು ಅನ್ಹಯಿಸುವುದಿಲ್ಲ. 
ಸ ಮೆಟ್ಟಲು, ಹಂತವೆಂಬ ಅರ್ಥಗಳು ಕೆಲ ಮಟ್ಟಿಗೆ ಸಮಂ೦ಜಸವೆನ್ನ ಬಹುದು. 


ಸ್ಥಲ 'ಎ೦ಬಲ್ಲಿ ಎರಡಕ್ಷರಗಳಿವೆ. "ಸ್ಥ'ಎಂಬ ವರ್ಣವು ಸ್ಥಾನವಾಚಕವೆನಿಸಿ 
"ಲ 'ಕಾರವು ಲಯವಾಚಕವೂ ಆಗಿದೆ. ಅಂದರೆ ಸ ಸೃಷ್ಟಿಯ ಸ್ಥಿ, ಸಿತಿ-ಲಯಗಳಿಗೆ ಯಾವುದು 
ಕಾರಣವೋ ಅದು 'ಸ್ಥಲ'ವೆನಿಸಿದೆ. ಸೂಕ್ಷ್ಮಾಗವು ಮತ್ತು ಪಾರಮೇಶ್ವರಾಗಮದಲ್ಲಿ 
“ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ಯಾವ ವಸ್ತುವಿನಲ್ಲಿಯೇ ಅಡಗಿದ್ದು, ಸಂರಕ್ಷಣೆ 
ಹೊ೦ದಿ ಸೃಷ್ಟಿಯ ರೂಪದಲ್ಲಿ ಹೊರಬಂದು ಕಡೆಗೆ ಯಾವ ವಸ್ತುವಿನಲ್ಲಿಯೇ 
ಲೀನವಾಗುತ್ತದೋ ಆ ಪರಾತ್ಪರ ವಸ್ತುವೇ 'ಸ್ಥಲ'ವೆನಿಸುತ್ತದೆ.” ಎಂದು ಅರ್ಥೈಸಲಾಗಿದೆ. 
ಹೀಗೆ ಚೇತನಾಚೇತನವಾದ ಈ ಜಗತ್ತು ಮೊದಲು ಸ್ಥಿತಿಯನ್ನು ನಂತರ ಲಯವನ್ನು 
ಯಾವ ತತ್ತ್ವದಲ್ಲಿ ಹೂಂದುವುದೋ ಅದೇ ಸ್ಥಲವೆಂದು ಹೇಳಲ್ಪಡುತ್ತದೆ. ಕಾರಣ 
“ಲಿ೦ಗ' ಪದಕ್ಕಿದ್ದ ಅರ್ಥವೆಲ್ಲವೂ ಸ್ಥಲ'ಕ್ಕೆ ಇದೆ. “ಲಿ' ಕಾರವು ಲಯವನ್ನು (ಜೀವರ 


ಪಟಸ್ಥಲ ೪೪೩ 


ಐಕ್ಕವನ್ನೂ), "೦' (ಬಿಂದುವು) ಸ್ಥಿತಿಯನ್ನೂ, “ಗ' ಕಾರವು ಸೃಷ್ಟಿಯನ್ನೂ ಸೂಚಿಸುತ್ತದೆ. 
ಅ೦ತೆಯೇ ಪರಶಿವತತ್ವಕ್ಕೆ "ಲಿಂಗ'ವೆಂದೂ. 'ಸ್ಥಲ'ವೆಂದೂ ಹೆಸರು ಅನ್ನರ್ಥವಾಗಿದೆ. 
ಕಾರಣ "ಸ್ಥಲ' ಪದವು ಪರಶಿವನನ್ನು ಸಾಂಕೇತಿಸಿದೆ. ಅಲ್ಲದೆ ಸ್ಥಲವು ವಾ್‌ 
ಹಂತಗಳೆಂಬ ಅರ್ಥದಲ್ಲಿಯೂ ಬಳಕೆಯಾಗುತ್ತದೆ. "ಒಟ್ಟಿನ ಮೇಲೆ ಸಮಸ್ಕವಾದ 
ಪಂಚಭೂತಗಳಿಗೂ, ಸಕಲ ಲೋಕಗಳಿಗೂ, ಸರ್ವಸಂಪದಗಳಿಗೂ ಯಾವುದು 
, ಆಶ್ರಯ ಸ್ವರೂಪವೋ ಅದೇ ಸ್ಥಲವೆನಿಸಿದೆ ಮತ್ತು ಜಗತ್ತಿನ ಅಂತಿಮ ವಿಶ್ರಾಂತಿ 
ಸ್ಥಾನವೂ ಇದುವೇ ಆಗಿದೆ. 


೫.೩.೨ ಸಲ ವಿಭಾಗ ಕಮ 
ಥಿ ಬ) 


| ವೀರಶೈವ ದರ್ಶನದಲ್ಲಿ ಸ್ಥಲವೆಂದು ವ್ಯವಹರಿಸಲ್ಲಡುವ ಪರಶಿವ ಚೈತನ್ಯವು 
| ಶಕಿವಿಶಿಷ್ಟವಾಗಿದ್ದು. ಆ ಶಕ್ತಿಯು ಶಿವನಲ್ಲಿ ಅವಿನಾಭಾವ ರರ 
 ಬೆರೆತುಕೊಂಡಿರುತ್ತದೆ. ಸ ಸರ್ವಶೂನ್ಯ ನಿರಾಲಂಬನೆನೆಸಿದ ಪರಬ್ರಹ್ಮಕ್ಕೆ ಸೃಜಿಸಬೇಕೆಂಬ 
ಸಂಕಲ್ಪ ಉಂಟಾದಾಗ ಅದು "`ಭಿತವಾಯಿತು. ಅದಕ್ಕೆ "ತನ್ನನ್ನು ತಾನು 
ಅರ್ಚಿಸಿಕೊಳ್ಳುವ ಬಯಕೆ ಉಂಟಾಗಿ ಉಪಾಸ್ಕ ಮತ್ತು ಈ ತಿ ಭೇದದಿಂದ 
| ಲಿಂಗ ಅಂಗಪಂಬುದಾಗಿ ಎರಡು ರಾಶ 


ಉಪಾಸ್ಕೋಪಾ ಪಾಸಕತ್ತೇನ ಸ್ವಯಮೇವ ದ್ವಿಧಾ ಭವೇತ್‌! 
ಲಿಂಗಸ್ಥಲಮುಪಾಸ್ಯಂ ಸ್ಯಾತ್‌ ಅಂ೦ಗಸು ಕಲಮುಪಾಸಕಮ್‌। 
ಉಪಾಸ್ಕತ್ವಂ ತಥೋಪಾಸಕತ್ತಂ ಚಿ ಪರಮಶ್ಶಿವಃ" 


' ಲಿಂಗವು ಉಪಾ ಪಾಸ್ಯವಾದರೆ ಅಂಗವು ಉಪಾಸಕ. ಅದೇ ಮುಂದೆ ಲಿ೦ಗಸ್ಥಲ 
ಮತ್ತು ಅಂಗಸ ಲವೆನಿಸಿತು ಎಂದು ಆಗಮಗಳು ನಿರೂಪಿಸ ಸುತ್ತವೆ. ಇದನ್ನೇ 
ಸಿದ್ಧೆಂಗಯತಿಗಳು 


ಆ ನಿಃಕಲ ಶಿವತತ್ವ ತಾನೊಂದೆ ತನ್ನ ಶಕ್ತಿಯ 

`ಚಲನೆ ಮಾತ್ರದಿಂದ ಒಂದೆರಡಾಯಿತ್ತು ನೋಡಾ. 

ಅದರೊಳಗೆ ಒಂದು ಲಿ೦ಗಸ್ಥಲ, ಮತ್ತೊಂದು ಅಂಗಸ್ಥಲ 

ಹೀಗೆ ಅಂಗಲಿಂಗವೆಂದು, ಉಪಾಸ್ಯ-ಉಪಾಸಕವೆಂದು 

ವರ್ತಿಸುತ್ತಿಹುದು ನೋಡಾ” 

| ಎಂದು ಸ್ಥಲ ವಿಕಾಸ ಕ್ರಮವನ್ನು ಅತ್ಯಂತ ಸರಳವಾಗಿ, ವಿವರವಾಗಿ ಪ್ರತಿಪಾದಿಸಿದ್ದಾರೆ. 


ಲಿಂಗಸ ಸಲ ವಿವೇಚನೆ 
ಲಿಂಗಸ್ಪ ಸಲವೆಂದರೆ ಪರಶಿವಸ್ಥಲ. ಯಾವ ಮಹಾಲಿಂಗದಿಂದ ಜಗತ್ತು 


೧. "ತಂತ್ರೋತ್ತರ ಪ್ರದೀಪ ಭಾ ಪಟಲ ೨, ಶ್ಲೋಕ ಸಂಖ್ಯೆ ೧೩-೧೪ 
೨. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬. ವಚನಸ ೦ಖ್ಯೆ ೩೯ ಪುಟ ೧೯ 


೪೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಜನಿಸುವುದೋ, ಯಾವ ಮಹಾಲಿಂಗದ ತಾದ್ರೂಪವನ್ನು ಹೊಂದಿ ಜಗತ್ತು ಇರುವುದೋ 
ಮತ್ತು ಯಾವ ಮಹಾಲಿಂಗದಲ್ಲಿ ಈ ಜಗತ್ತು ಲೀನವಾಗುವುದೋ ಆ ಮಹಾಲಿಂಗವು 
ಭಕ್ತರ ಅನುಗ್ರಹಕ್ಕಾಗಿ ಮೂರು ರೂಪಗಳನ್ನು ಧರಿಸಿತು. ಮೊದಲನೆಯದು ಭಾವಲಿಂಗ, 
ಎರಡನೆಯದು ಪ್ರಾಣಲಿಂಗ ಮತ್ತು ಮೂರನೆಯದು ಇಷ್ಟಲಿಂಗ" ಎನ್ನುತ್ತ ಆ 
ತ್ರಿವಿಧ ಲಿಂಗಗಳ ಸ್ವರೂಪವನ್ನು ಹೀಗೆ ವರ್ಣಿಸಲಾಗಿದೆ : 


ನಿಷ್ಠಲಂ ಭಾವಲಿಂಗ೦ ಸ್ಕಾದ್‌ ಭಾವಗ್ರಾಹ್ಯಂ ಪರಾತ್ತರಮ್‌। 
ಪ್ರಾಣಲಿಂಗ೦ಂ ಮನೋಗ್ರಾಹ್ಯಂ ಭವೇತ್‌ ಸಕಲನಿಷ್ಠಲಮ್‌। 
ಸಕಲಂ ದೃಕ್ಕಲಾಗ್ರಾಹ್ಯಮಿಷ್ಟಲಿಂಗಂ ಪ್ರಕೀರ್ತಿತಮ್‌! 
ಇಷ್ಟಸಿದ್ದಿಕರಂ ಸಮ್ಯಗನಿಷ್ಟಪರಿಹಾರಕಮ್‌॥ 


ಇಷ್ಟಲಿಂಗವು ಸ್ಥೂಲ ಶರೀರಕ್ಕೆ, ಪ್ರಾಣಲಿಂಗವು ಸೂಕ್ಷ್ಮ ಶರೀರಕ್ಕೆ ಮತ್ತು 
ಭಾವ ಲಿಂಗವು ಕಾರಣ ಶರೀರಕ್ಕೆ. ಹೀಗೆ ಶರೀರಗಳಿಗೆ ಮೂರು ಲಿಂಗಗಳು 
ಸಲ್ಲುತ್ತವೆ ಎಂದು ಆಗಮಗಳು ವಿವರಿಸಿವೆ. ಚೆನ್ನಬಸವಣ್ಣನವರು ಇದನ್ನೇ ಪ್ರತಿಪಾದಿಸುತ್ತ 


“ಸ್ಥೂಲತನು, ಸೂಕ್ಷ ತನು, ಕಾರಣತನು: ಸ್ಥೂಲತನುವಿನಲ್ಲ ಇಷ್ಟಲಿಂಗಪ್ರ ತಿಷ 
ಸೂಕ್ಷ ತನುವಿನಲ್ಲಿ ಪ 'ಪ್ರಾಣಲಿಂಗಪ್ರತಿಷ್ಯ ಕಾರಣತನುವಿನಲ್ಲಿ ತೃಪ್ತಿಲಿಂಗಪ್ತ ತಿಷ್ಠೆ ; 
ಇಂತೀ ಸ್ಥೂಲಸೂಕ್ಷ್ಮ ಕಾರಣವು ಮಹವು 

ಮಹದುದಯ ಹೃದಯದಲ್ಲಿ ಕೊನೆದೋರುತಿಪ ಪರಂಜ್ಯೋತಿ 

ನಿಮ್ಮ ಶರಣನ RR ಕೂಡಲಚೆನ್ನ RE 


ಎ೦ದು ಮೂರು ಲಿಂಗಗಳಿಂದ ಮೂರು ಶರೀರಗಳು ಮಹಾಲಿಂಗಯುಕ್ತವಾದವು 
ಮತ್ತು ಹೃದಯದಲ್ಲಿ ಪರಂಜ್ಯೋತಿ ಕಂಡಿತೆಂದು ವರ್ಣಿಸುತ್ತಾರೆ. ಈ ಮೂರು 
ಲಿ೦ಗಗಳು ಆರಾದ ಬಗೆಯನ್ನು ಶಿವಾಗಮಗಳು ವರ್ಣಿಸುತ್ತವೆ - 


ಭಾವಾದಿಲಿಂಗತ್ರಿತಯಂ ದ್ವಿವಿಧಂ ದ್ವಿವಿಧಂ ಭವೇತ್‌! 
ಭಾವಲಿಂಗಂ ಸು ಹಾಲಿನಗನ ಪ್ರಸಾದಾಭಿಖ್ಯಕಂ ದ್ವಯಮ್‌॥ 
ಪ್ರಾಣಲಿಂಗಂ ತಥಾ ಚರಶಿವಲಿಂಗದ್ದಯಂ ಭವೇತ್‌! 
ಇಷ್ಟಂತು ಗುರುಲಿಂಗಾಖ್ಯಮಾಚಾರಾಖ್ಯಂ ದ್ವಯಂ ಭವೇತ್‌॥ 
ಆಚಾರಲಿಂಗಮಾಖ್ಯಾತಂ ಸದ್ಯೋಜಾತಮುಖಾತ್ಮಕಮ್‌। 
ಗುರುಲಿಂಗ೦ ಡ್ಯ ಹಕ್ಕ ವಕ್ತಾತ್ಮಕಂ ಭವೇತ್‌। 
ಶಿವಲಿಂಗಂ ತಥಾಃಘೋರಮುಖರೂಪರಿ ಭವೇತ್‌ ಹುನಃ॥ 
ಚರಲಿಂಗಂ ಭವತ್ಕೇವ ತತ್ತುರುಷಮುಖಾತ್ಮಕಮ್‌॥ 
ಪ್ರಸಾದಲಿಂಗಂ ಕಥಿತಮೀಶಾನಮುಖಸಂಜ್ಞಕಮ್‌! 


೩. ಚಂ.ಆ., ಕ್ರಿಪಾ. ಪಟಲ ೩ ಶ್ಲೋಕ ಸಂಖ್ಯೆ ೨೩ 
೪, ಚಂ.ಆ., ಕ್ರಿಪ್ರಾ ಪಟಲ ೩ ಶ್ಲೋಕ ಸಂಖ್ಯೆ ೨೪-೨೫ 
೫. ಚೆನ್ನ! ಬಸವಣ್ಣನವರ ವ.ಸ೦., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೬೬೯ ಪುಟ ೬೧೦ ' 


ಸ ಅವಾ: 


ಮ್‌ ಸ್‌ 


1 
C 


೪೪೫% 
ಮಹಾಲಿಂಗಂ ತಥಾ*ಖಂಡಶಿವರೂಪಂ ಪ್ರಕೀರ್ತಿತಮ್‌ 


ಭಾವಲಿಂಗ, ಪ್ರಾಣಲಿಂಗ ಮತ್ತು ಇಷ್ಟಲಿಂಗಗಳು ಒಂದೊಂದು ಎರಡೆರಡಾದವು. 
ಭಾವಲಿಂಗವು ಮಹಾಲಿಂಗ ಮತ್ತು ಪ್ರಸಾದಲಿಂಗವೆಂದು ಎರಡು, ಪ್ರಾಣಲಿಂಗವು 
ಚರಲಿಂಗ (ಜಂಗಮಲಿಂಗ) ಮತ್ತು ಶಿವಲಿಂಗವೆಂದು ಎರಡು ಮತ್ತು ಇಷ್ಟಲಿಂಗವು 


ಗುರುಲಿಂಗ ಮತ್ತು ಆಚಾರಲಿಂಗವೆಂದು ಎರಡು, ಹೀಗೆ ಮೂರು ಲಿಂಗಗಳು ಆರು 


ಲಿಂಗಗಳಾದವು. "ಅವುಗಳಲ್ಲಿ ಆಚಾರಲಿಂಗವು ಸದ್ಯೋಜಾತಮುಖಸ್ನ ಸರೂಪವುಳ್ಳದ್ದು, 
ಗುರುಲಿಂಗವು ವಾಮದೇವ ಮುಖಸ್ವರೂಪವುಳ್ಳದ್ದು, ಶಿವಲಿಂಗವು ಅನು 
ಸ್ವರೂಪವುಳ್ಳದ್ದು, ಚರಲಿಂಗವು ತತ್ಪುರುಷಮುಖಸ್ತರೂಪವುಳ್ಳದ್ದು, ಪ್ರಸಾದ ಲಿಂಗವು 
ಈಶಾನಮುಖಸಂಜ್ಞೆಯಳ್ಳದ್ದು ಮತ್ತು ಮಹಾಲಿಂಗವು ಅಖಂಡ ಶಿವ ಸ್ವರೂಪವುಳ್ಳದ್ದು 


 ಮಹಾಲಿಂಗವು ಹೀಗೆ ಮೂರಾಗಿ ಆರಾದದ್ದು ಅಖಂಡ ಶಿವ ಸ್ವರೂಪವುಳ್ಳದ್ದು. 


ಮಹಾಲಿಂಗವು ಹೀಗೆ ಮೂರಾಗಿ ಆರಾದದ್ದು ಸುಜನರನ್ನು ಅನುಗಹಿಸುವ ಸಲುವಾಗಿ 


| (ಸುಜನಾನುಜಿಫೃಕ್ಷಯಾ). “ಯೋಗಿನಾಮುಪಕಾರಾಯ”*" ಎಂಬ ಆಗಮೋಕ್ಷಿಯಂತೆ 


ಧ್ಯಾನದ ಎ ಹೊಮ್ಮಿದ ಸೃಷ್ಟಿಯ ಉದ್ದೇಶವು ಜೀವರುಗಳನ್ನು ಪಾಶಗಳಿಂದ 


| ವಿಮೋಚನೆಗೊಳಿಸುವುದಲ್ಲದ ಬೇರೇನೂ ಅಲ್ಲವೆಂಬುದು ಸಪ್ಪವಾಗುತ್ತದೆ. ಪರಮಾತ್ಮನು 
 (ಮಹಾಲಿಂಗವು) ಭಕ್ತಾನುಗಹಕ್ಕಾಗಿ ಇಷ್ಟ-ಪ್ರಾಣ-ಭಾವಲಿಂಗಗಳಾಗಿ ಮತ್ತೆ 


ಮೂರುಲಿಂಗಗಳು ಒಂದೊಂದು ಎರಡಾಗಿ ಕ್ರಮವಾಗಿ ಆಚಾರಲಿಂಗ- ಗುರುಲಿಂಗ, 


| ಶಿವಲಿಂಗ- ಚರಲಿಂಗ ಮತ್ತು ಪ್ರಸಾದ ಲಿಂಗ- ಮಹಾಲಿಂಗ ಎಂಬ ಆರು ಲಿಂಗಗಳಾಗಿ 
ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಸ್ಥಲಗಳಲ್ಲಿ 
| ಪೂಜೆಗೊಳ್ಳುತ್ತವೆ ಎಂಬುದನ್ನು ಶಿವಾಗಮಗಳು ನಿರೂಪಿಸುತ್ತವೆ. 


ಅಂಗ ಸ್ಥಲ ವಿವೇಚನೆ 


ಲಿಂಗಸ್ಥಲವು ಮೂರಾಗುವಂತೆ ಅಂಗ ಸ್ಥಲವೂ ತ್ಕಾಗಾ೦ಗ (ಸ್ಥೂಲ ಶರೀರ), 
ಭೋಗಾ೦ಗ (ಸೂಕ್ಷ್ಮ ಶರೀರ) ಮತ್ತು ಯೋಗಾಂಗ (ಕಾರಣ ಶರೀರ)ವೆಂದು 
ಮೂರು ವಿಭಾಗವಾಗುತ್ತದೆ. ಈ ತ್ಕಾಗಂಗ, ಭೋಗಾಂಗ ಮತ್ತು ಯೋಗಾಂಗಗಳಿಗೆ 
ಚಂದ್ರಜ್ಞಾನಾಗಮದಲ್ಲಿ ಬಾಹ್ಯಾಂಗ, ಅಂತರಾಂಗ, ಮತ್ತು ಆತ್ಮಾಂಗವೆಂದು 


\ ಕರೆಯಲಾಗಿದೆ. 


ಇಷ್ಟಲಿಂಗಂ ತು ಬಾಹ್ಯಾಂಗೇ ಪ ಪ್ರಾಣಲಿಂಗಂ ತಥಾಂತರೇ 
ಭಾವಲಿಂಗಂ ತಥ್ಯೆವಾಸಿನ್ನಾ ತ್ಮಾಂಗೇ ಸುಪ್ರತಿಷ್ಠಿತಮ್‌॥ 


ಇಷ್ಟ-ಪ್ರಾಣ-ಭಾವಲಿಂಗಗಳು ಕ್ರಮವಾಗಿ ಸ್ಥೂಲ- ಸೂಕ್ಷ್ಮ-ಕಾರಣ ಶರೀರಗಳಿಗೆ 
ಎಂಬಂತೆ ಅವು ಕ್ರಮವಾಗಿ ಬಾಹ್ಯಾ ೦ಗ, ಅಂತರಾಂಗ ಮತ್ತು ಆತ್ಮಾಂಗಳಿಗೆ ಎಂದೂ 


೬ ಚಂ.ಆ., ಕ್ರಿಪಾ. ಪಟಲ ೩ ಶ್ಲೋಕ ಸಂಖ್ಯೆ ೨೬-೩೦ 
೭. ಸೂ.ಅ., ಪಟಲ ೧, ಶ್ಲೋಕ ಸಂಖ್ಯೆ ೧೯ 


೮. ಚಂ.ಆ. ಚ.ಪಾ. ಪಟಲ ೨ ಶ್ಲೋಕ ಸಂಖ್ಯೆ ೧೫ 


೪೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಹೇಳಬಹುದು. ಇನ್ನು ತ್ಯಾಗಾ೦ಗವು ಭಕ್ತಸ್ಥಲ, ಮಾಹೇಶ್ವರಸ್ಥಲವೆ೦ದೂ, ಭೋಗಾಂಗವು 
ಪ್ರಸಾದಿಸ್ಥಲ ಪ್ರಾಣಲಿಂಗಿಸ್ಥಲವೆಂದು, ಯೋಗಾಂಗವು ಶರಣಸ್ಮಲ ಮತ್ತು 


ಐಕ್ಯಸ್ಥಲವೆ೦ದೂ ವಿಭಾಗ ಹೊಂದಿ ಅ೦ಗಸ್ಥಲಗಳು ಆರಾಗುತ್ತದೆ. 


ಪರಮಾತ್ಮನಲ್ಲಿ ಆರು ಅಂಗಗಳಿವೆ. ಅವುಗಳ ಹೆಸರುಗಳು ಹೀಗಿವೆ: 

ಸರ್ವಜ್ಞತಾ ತೃಪಿರನಾದಿಬೋಧಃ ಸ್ವತಂತ್ರತಾ ನಿತ್ಯಮಲುಪ್ತ ಶಕ್ತಿಃ 

ಅನ೦ತಶಕ್ತಿಶ್ಚ ಎಭೋರ್ವಿಧಿಜ್ಜಾ ಷಡಾಹುರಂಗಾನಿ ಮಹೇಶ್ವರಸ್ಯ| 

ಈ ಐದು ಪರಮಾತ್ಮನ ಅಂಗಗಳನ್ನೇ ಆಧಾರವಾಗಿಟ್ಟುಕೊಂಡು ಆರು 
ಅ೦ಗಸ್ಥ! ಲಗಳನ್ನು ಕಲಿಸಲಾಗಿದೆ: 

ಯದ್ಭಕ್ರಸ್ಥಲಮಿತ್ಯಾಹುಸ್ವತ್‌ ಸರ್ವಜ್ಞತ್ವಮುಚ್ಯತೇ। 

ಯನ್ಮಹೇಶ್ವರಕ೦ ನಾಮ ಸಾ ತೃಪ್ತಿರ್ಮಮ ಶಾಂಕರಿ॥ 

ಯತ್‌ ಪ್ರಸಾದಾಭಿಧಂ ಸ್ಥಾನಂ ತದ್ದೋಧೋ ಮೇ ನಿರಂಕುಶಃ 

ಯತ್‌ ಪ್ರಾಣಲಿಂಗಕಂ ನಾಮ ತತಶ್‌ಸ್ವಾತಂತ್ರ್ಯ ಮುದಾಹೃತಮ್‌॥ 

ಯದಸ್ತಿಶರಣಜ್ಜಾನಮಲುಪ್ತಾ ಶಕ್ತಿರುಚ್ಛತೇ। oy 

ಯದ್ಭಕ್ಕಸ್ಥಾನಮೂರ್ದ್ವಸ್ಥಂ ಶಕ್ತ 'ಸಂತೇಶಿತಾ ಮಮ। 

ಭಕ್ತಸ್ಥ ಲವೆಂದು ಕರೆಯುವುದೇ ಸರ್ವಜ್ಞತ್ವ, ಮಾಹೇಶ್ವರ ಸ್ಥಲವು ಶಿವನ ತೃಪ್ತಿ, 
ಪ್ರಸಾದಿಸ್ಥಲವು ಅನಾದಿಬೋಧ, ಪ್ರಾಣಲಿಂಗಿಸ್ಕಲವು ಸ್ವತ೦ತ್ರತ್ವ, ಶರಣಸ್ಥಲವು ಅಲುಪ್ರಶಕ್ತಿ 
ಮತ್ತು ಐಕ್ಕಸ್ಥಲವು ಅನ೦ತಶಕ್ತಿ ಹೀಗೆ ಪರಮಾತ್ಮನ ಆರು ಅಂಗಗಳೇ ಆರು 
ಅ೦ಗಸ್ಥಲಗಳು. ಆಯಾಯ ಸ್ಥಲಕ್ಕೆ ಸರ್ವಜ್ಞಕಾ ಮುಂತಾದ ಶಕ್ತಿಗಳನ್ನು ಪರಿಗಣಿಸಿ 
ಅಕ್ಕಮಹಾದೇವಿಯವರು ಆಯಾಯ ಸ್ಥಲಗಳಿಗೆ ಸಂಬಂಧಿಸಿದಂತೆ ಅವುಗಳ 
ಅರ್ಥವನ್ನೂ ಸಮರ್ಥನೆಯನ್ನೂ ಒಂದು ದೀರ್ಫವಾದ ವಚನದಲ್ಲಿ ನೀಡಿದ್ದಾರೆ. 

“ಚರಚರಾತ್ಮಕ ಪ್ರಪಂಚವೆಲ್ಲ ಶಿವನ ಚಿದ್ದರ್ಭದಿಂದುದಯಿಸಿಪುವೆಂದು, . 

ಶಿವಾಭಿನ್ನತ್ತದಿಂ ಸಕಲಪ್ರಾಣಿಗಳಲ್ಲಿ ತನ್ನಾತ್ಮಚೇತನವ 

ತನ್ನಲ್ಲಿ ಸಕಲ ಪ್ರಾಣಿಗಳ ಆತ್ಮಚೇತನವ ಕ೦ಡು, 

ದಯಾಪರತ್ಹವನುಳ್ಳ ಸರ್ವಜ್ಞತಾ ಶಕ್ತಿಯನು ಭಕ್ತಿಸ್ಥಲದಲ್ಲಿ ಪಡೆವುದು ನೋಡಾ. 

ತನಗೆ ಬಂದ ಅಪವಾದ ನಿಂದೆ ಎಡರಾಪತ್ತುಗಳಲ್ಲಿ ಎದೆಗುಂದದೆ 

ಬಪ್ಪ ಸುಖ ದುಃಖ ಖೇದ ಹರ್ಷಾದಿಗಳು ಶಿವಾಜ್ಞೆಯಹುದೆಂದು ಪರಿಣಿತನಪ್ಪ 

ತೃಪ್ತಿಯ ಶಕ್ತಿಯನು ಮಾಹೇಶ್ವರ ಸ್ಥಲದಲ್ಲಿ ಪಡೆವುದು ನೋಡಾ. 

ದೇಹಾದಿ ಆದಿ ಪ್ರಪಂಚಕ್ಕೆ ಮೂಲಿಗನಾದ 


೯. ಪಾ.ಆ, ಪಟಲ ೬. ಶ್ಲೋಕ ಸಂಖ್ಯೆ ೩೩ 
೧೦. ಪಾ.ಆ., ಪಟಲ ೬. ಶ್ಲೋಕ ಸಂಖ್ಯೆ ೩೪-೩೬ 


4 
C 


ಅನಾದಿ ಪರಶಿವನು ಪ್ರಸನ್ನತ್ತವನ್ನುಂಟು ಮಾಡುವ 
ಅನಾದಿಬೋಧಶಕ್ತಿಯನು ಪ್ರಸಾದಿ ಸ್ಥಲದಲ್ಲಿ ಪಡೆವುದು ನೋಡಾ 
ಅಂತಪ್ಪ ದೇಹಾದಿ ಪ್ರಪಂಚದ ಚಲನವಲನವು ತನ್ನಾಶ್ರಯದಲ್ಲಿ 

ನಡೆದು ತಾನು ಆವುದನ್ನೂ ಆಶ್ರಯಿಸದೆ 

ಸರ್ವ ಸ್ವತಂತ್ರ ತಾನೆಂಬರಿವನುಂಟು ಮಾಡುವ 

ಸ್ವತಂತ್ರ ಶಕ್ತಿಯನು ಪ್ರಾಣಲಿಂಗಿಸ ಸ್ಥಲದಲ್ಲಿ ಪಡೆವುದು ನೋಡಾ. 
ತನ್ನಾಶ್ರಯವ ಪಡೆದ ದೃಶ್ಯಮಾನ ದೇಹಾದಿ ಜಗವೆಲ್ಲ ಅನಿತ್ಯವಂಬ 

ಆ ದೃಶ್ಯಮಾನ ದೇಹಾದಿಗಳ ಮೂಲೋತ್ರ್ಪತ್ತಿಗಳಿಗೆ ಕಾರಣನಪ್ಪ 
ಪತಿಪರಶಿವಲಿಂಗವೇ ನಿತ್ಯವೆ೦ಬರಿವನು೦ಟು ಮಾಡುವ ಅಲುಪ್ರಶಕ್ತಿಯನು 
ಶರಣ ಸ್ಥಲದಲ್ಲಿ ಪಡೆವುದು ನೋಡಾ. 

ಕನಸ ಸಂಯೋಗವ ತೋರಿ, ಅಖಂಡ ಪರಶಿವಲಿಂಗೈ ಡ್‌ 
ಮಾಡಿ ಕೊಡುವ ಅನಂತ ಶಕ್ತಿಯನು ಐಕ್ಕಸ್ಥಲದಲ್ಲಿ ಪಡೆವುದು ನೋಡಾ.” 


ಹೀಗೆ ಆಯಾಯ ಸ್ಥಲಗಳಿಗೆ ಸಂಬಂಧಿಸಿದಂತೆ ಅವುಗಳ ಅರ್ಥವನ್ನೂ 
ಸಮರ್ಥನೆಯನ್ನೂ ಅತ್ಯಂತ ಮನೋಜ್ಞವಾಗಿ ನಿರೂಪಿಸಿದ್ದಾರೆ. 


ಶಕ್ತಿ-ಭಕ್ತಿಗಳ ವಿವೇಚನೆ 


ಲಂಗಸ್ಥಲ ಮತ್ತು ಅಂಗಸ್ಥ ನಲಗಳ ಹಾಗೂ ಅವುಗಳಲ್ಲಿ ಅವಿನಾಭಾವ ಸಂಬಂಧದಿಂದ 
ಅಡಗಿರುವ ಕ್ತಿ ಮತ್ತು ಭಕ್ತಿಗಳ ಸ್ವರೂಪವನ್ನು ವಾತುಲಾಗಮದ ಉಪಾಗಮವಾದ 
“ತ೦ತ್ರೋತ್ತರ ಪ್ರದೀಪ: "ದಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಿಸಲಾಗಿದೆ. 


ಅ೦ಗ-ಲಿಂಗವೆಂಬುದಾಗಿ ಎರಡು ಭಾಗವಾದಾಗ ಅದರಲ್ಲಿ ನೆಲಿಸಿರುವ ಶಕ್ತಿಯು 
ಸಹ ಕಲಾ ಮತ್ತು ಭಕ್ತಿವೆಂಬುದಾಗಿ ಎರಡು ವಿಧವಾಗುತ್ತದೆ. ಲಿಂಗಸ ಲವನ್ನು 
ಆಶ್ರಯಿಸಿಕೊಂಡ 'ಶಕಿಗೆ ಕಲೆಯೆಂತಲೂ, ಆಂಗಸ್ಥಲವನ್ನಾಶ್ರಯಿಸಿಕೊಂಡ ಶಕಿಗೆ 
, ಭಕ್ತಿಯೆಂತಲೂ ಕರೆಯಲಾಗುತ್ತದೆ. ಮೂಲತಃ ಸ್ಥಲತತ್ತದಲ್ಲಿ ಅವಿನಾಭಾವ 
ಸಂಬಂಧದಿಂದ ನೆಲೆಸಿದ ಶಕ್ತಿಯು ಒ೦ದೇ ಆಗಿದ್ದರೂ ಸ್ಥಲತತ್ವದ ವಿಕಾಸಕ್ಕೆ 
ಸಹಕಾರಿಯಾಗಿ ಕಲೆಯಾಗುತ್ತದೆ. ವಿಕಾಸಗೊಂಡ ಸ್ಥಲತತ್ವದ ಎಭಾಗಗಳನ್ನು 
ಪುನಃ ಒಂದಾಗಿಸಲು ಸಹಕಾರಿಯಾಗಿ ಭಕ್ತಿಯಾಗುತ್ತದೆ ಎನ್ನುತ್ತ ಶಕ್ತಿ ಮತ್ತು 
ಭಕ್ತಿಗಿರುವ ಅ೦ತರವನ್ನು ಈ ಬಗೆಯಾಗಿ ವಿಶ್ಲೇಷಿಸಿದೆ - 


ಸಾ ಶಕ್ತಿರ್ದ್ದಿವಿಧಾ ಭೂತಾ ಸ್ವಸ ಸ್ವಾತಂತ್ರ್ಯ ಬಲೇನ ತು । 


ಸಮಾನ ಧರ್ಮಿಣೀತ್ವೇನ ವಿಭಕ್ತಾ ಭಕ್ಷವತಲಾ ॥ 


೧೧. ಶಿವಶರಣೆಯರ ವ.ಸಂ., ಸಮಗ್ರ ವಚನ ಸಂಪುಟ ೫, ವಚನಸಂಖ್ಯೆ ೨೦೯ ಪುಟ ೬೧ 


೪೪೮ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಲಿಂಗಸ್ಥಲಾಶ್ರಯಾ ಕಾಚಿತ್ಕಾಚಿದಂಗಸ್ಥಲಾಶ್ರಯಾ । 
ಲಂಗಸ್ಥಲಾಶ್ರಯಾ ಶಕ್ತಿಃ ಕಲಾರೂಪಾ ಪ್ರಕೀತೀತಾ ॥ 
ಅ೦ಗಸ್ಥಲಾಶ್ರಯಾ ಶಕ್ತಿಃ ಭಕ್ತಿರೂಪಾ ಭವಾಪಹಾ । 
ಯಥಾ ಮಹಾನಲಜ್ಞಾಲಾ ವಿಭಕ್ತಾ ದೀಪಿಕಾಕೃತಿಃ ॥ 
ತಥಾ ಮಾಹೇಶ್ವರೀ ಶಕ್ತಿರ್ವಿಭಕ್ತಾ ಭಕ್ತಿರೂಪಿಣೀ । 
ಜ್ವಾಲಾ ತಮಸ್ತಿನೀ ಯಸ್ಮಾತ್‌ ದೀಪೀಕಾ ಸುಪ್ರಕಾಶಿನೀ ॥ 
ತಸ್ಮಾತ್‌ ಸವಾಸನಾಶಕ್ಕಿರ್ಭಕ್ಕಿರ್ನಿರ್ವಾಸನಾ ಮತಾ | 
ಭಕ್ತಿರ್ಮಹತ್ತರಾ ಶುದ್ಧಾಸು ಸೂಕ್ಷ್ಮಾ ಶೋಭನಾ ಪರಾ ॥ 
ಸಚ್ಚಿದಾನಂದರೂಪಾ ಸ್ಕಾತ್‌ ಭುಕ್ತಿಮುಕ್ತಿಫಲಪದಾ । 
ಶಕ್ತಿ ರೇವ ಸ್ಮೃತಾ ಭಕ್ತಿರ್ಭಕ್ತಿರೇವ ಹಿ ಸಾ ಸದಾ 
ಶಕ್ತಿಭಕ್ತೊ ನರ್ನಭೇದೋಸ್ತಿ ಪರಮಾರ್ಥನಿರೂಪಣೇ । 
ಶಕ್ತಿಃ ಪ್ರವೃತ್ತಿರಾಖ್ಯಾತಾ ನಿವೃತ್ತಿರ್ಭಕ್ತಿರೀರಿತಾ ॥ 
ಶಕ್ತ್ಯಾ ಪ್ರಪಂಚಸೃಷ್ಟಿಸ್ಕಾತ್‌ ಭಕ್ತ್ಯಾ ತದ್ವಿಲಯೋ ಮತಃ | 
ಶಕ್ತಿವೈಚಿತ್ಯತೋ ರೂಪಂ ನೀರೂಪಮಪಿ ಯಾತಿ ಹಿ ॥ 
ಭಕ್ತಿವೈಚಿತ್ಯತೋ ರೂಪಮಪಿ ನೀರೂಪತಾಮಿಯಾತ್‌ । 
ಪ್ರಪಂಚ ವೃದ್ಧ್ಯಪೇಕ್ಷಾ ಹಿ ಶಕ್ತೇಃ ಸ್ವಾಭಾವಿಕೋ ಗುಣಃ ॥ 
ಪ್ರಪಂಚ ಸಂಕ್ಷಯಾಪೇಕ್ಷಾ ಭಕ್ತೇಃ ಸ್ವಭಾವಿಕೋ ಗುಣಃ | 
ಅಧೋಮುಖೀ ಭವೇಶ ಶಕ್ತಿ ಭಕ್ತಿರೂರ್ದಮುಖೀ ಭವೇತ್‌ ॥ 
ಸಮಾಯಾ ಶಕ್ತಿರಾಖ್ಯಾತಾ ನಿರ್ಮಾಯಾ ಭಕ್ತಿರೀರಿತಾ । 
ಅಪಿ ತರ್ಕಪ್ರಮಾಣಾಭ್ಯಾಂ ಶಕ್ತೇಭಕ್ತಿರ್ಗರೀಯಸೀ ॥ 
ಉಪಾಸ್ಕತ್ವಂ ಭವೇತ್‌ ಶಕ್ತಾ ಭಕ್ತೊ ಸಪಾಸಕತಾ ಭವೇತ್‌ । 
ತಸ್ಮಾಲ್ಲಿಂಗಸ್ಥಲೇ ಶಕ್ತಿಃ ಭಕ್ತಿರಂಗಸ್ಥಲೇ ಸ್ಥಿತಾ ॥ 


ಲಿಂಗಸ್ಥಲಂ ಶಿವಃ ಸಾಕ್ಷಾತ್‌ ಜೀವಾತ್ಮಾಂಗಸ್ಥಲಂ ಭವೇತ್‌ । 


' ಲಿಂಗಾಂಗಸ್ಥಲಯೋರೈಕ್ಯಂ ಶಿವಜೀವೈಕ್ಕಮೇವ ಹಿ | 


ಎಂಬ ನಿರೂಪಣೆಯು ಅತ್ಯಂತ ವೈಶಿಷ್ಟ್ಯ ಪೂರ್ಣವಾಗಿದ್ದು ಇಲ್ಲಿ ವಿಶ್ಲೇಷಿಸಿರುವ 


ಶಕ್ತಿ ಮತ್ತು ಭಕ್ತಿಗಳಿಗಿರುವ ಅ೦ತರವನ್ನು ಹೀಗೆ ವಿಭಾಗಿಸಿ ಸೂಚಿಸಬಹುದು. 


(೨. 


"ತಂತ್ರೋತ್ತರ ಪ್ರದೀಪ, ಸ್ಥಲನಿರ್ದೇಶಾಧಿಕರಣ ಪಟಲ ೨ ಶ್ಲೋಕ ಸಂಖ್ಯ ೨೧-೩೩ 


೪೪೯ 


ಶಕ್ತಿ ಭಕ್ತಿ 
೧. ಜ್ವಾಲೆ ಹೊಗೆಯಿಂದ ಕೂಡಿದೆ ದೀಪದಂತೆ ಸುಪ್ರಕಾಶವುಳ್ಳದ್ದು. 
೨. ಲಿಂಗಗತವಾದ ಶಕ್ತಿಯಲ್ಲಿ ಹೊಗೆ ಭಕ್ತಿಯಲ್ಲಿ ಆ ವಾಸನೆ ಇಲ್ಲ. ಮೇಲಾಗಿ 
ಎ೦ಬ ವಾಸನೆ ಇದೆ. ಭಕ್ತಿಯು ಮಹತ್ತರ, ಶುದ್ಧ, ಸೂಕ್ಷ್ಮ 
ಸಚ್ಚಿದಾನಂದ ರೂಪವಾಗಿದ್ದು 
ಅಂಗನಿಗೆ ಭೋಗ- ಮೋಕ್ಷಗಳನ್ನು 
ಕರುಣಿಸುತ್ತದೆ. 
೩. ಶಕ್ತಿಯು ಪ್ರವೃತ್ತಿ ಪರ ಭಕ್ತಿಯು ನಿವೃತ್ತಿ ಪರ 
ಲ್ಲ, ಶಕ್ತಿಯಿಂದ ಪ್ರಪಂಚ ಸ ಸೃಷ್ಟಿ ಭಕ್ತಿಯಿಂದ ಪ್ರಪಂಚ ಲಯ 
೫. ಶಕ್ತಿ ವೈಚಿತ್ಯದಿಂದ ರೂಪವಿಲ್ಲದ್ದೂ ಭಕಿ ವೈಚಿತ್ರದಿಂದ ರೂಪವೂ 
ರೂಪುತಳೆಯುತ್ತದೆ. ರೂಪ ರಟಿತವಾಗುತದೆ. 
ಶಕ್ತಿಗೆ ಪ್ರಪಂಚ ವೃದ್ಧಿಯ ಅಪೇಕ್ಷೆ ಭಕ್ತಿಗೆ ಪ್ರಪಂಚ ಕ್ಷಯಾಪೇಕ್ಷೆ 


ಭಕ್ತಿಯು ಊರ್ದ್ದಮುಖಿ 
ಭಕ್ತಿಯು ನಿರ್ಮಾಯೆ 
ಅರಿಗಸ ಸ್ಲಲದಲ್ಲ ಭಕ್ತಿ 


೬ 

೭. ಶಕ್ತಿಯು ಅಧೋಮುಖಿ 

೮. ಶಕ್ತಿ ಸಮಾಯೆ 

೯ ಲಿಂಗಸ್ಥಲಗಳಲ್ಲ ಶಕ್ತಿ 
ಹೀಗೆ ಶಕ್ತಿ ಮತ್ತು ಭಕ್ತಿಗಳಿಗಿರುವ ಅಂತರವು ಅತ್ಯಂತ ಮನೋಜ್ಯವಾಗಿ 

"ತಂತ್ರೋತ್ತರ ಪ್ರದೀಪ' ದಲ್ಲಿ ಮೂಡಿಬಂದಿದೆ. 

ಈ ಶಕ್ತಿ-ಭಕ್ತಿಗಳ ಕುರಿತು ಸಿದ್ದಲಿಂಗಯತಿಗಳು ಹ 


ಆ ಪರಶಿವನ ಚಿಚ್ಚಕ್ತಿ ತಾನೆ ಎರಡು ತೆರನಾಯಿತ್ತು. 
ಲಿ೦ಗಸ್ಪ ಸ ಲವನಾಶ್ರಯಿಸಿ ಶಕ್ತಿಯೆನಿಸಿತ್ತು 
ಅ೦ಗಸ್ತ ಲವನಾಶ್ರಯಿಸಿ ಭಕಿಯೆನಿಸಿತ್ತು 
ಶಕ್ತಿಯೆ' ಪವ ೈತ್ತಿಯೆನಿಸಿತ್ತು. "ಭಕ್ತಿಯೇ ಇವು ತ್ರಯೆನಿಸಿತ್ತು. 

ಎಂದು ಅತ್ಯಂತ ಸರಳವಾಗಿ ವಿವರವಾಗಿ ಪ್ರತಿಪಾದಿಸಿದ್ದಾರೆ. 
ಹೀಗೆ ಸ್ಥಲವು ಮಹಾಲಿಂಗ, ಪಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, 
ಗುರುಲಿಂಗ ಮತ್ತು ಆಚಾರಲಿಂಗವೆಂಬುದಾಗಿ ಕ್ರಮವಾಗಿ ಆರು ಭೇದಗಳನ್ನು 
ಹಾಗೂ ಅಂಗಸ್ಥಲವು ಭಕ್ತಸ್ಥಲ, ಮಾಹೇಶ್ವರ ಸ್ಥಲ, ಪ್ರಸಾದಿಸ್ಥಲ, ಪ ಪ್ರಾಣಲಿಂಗಿಸ್ಸಲ. 
ಶರಣಸ್ಥಲ ಮತ್ತು ಐಕ್ಶ 'ಸ್ನಲವೆಂದೂ" ಆರು ವಿಭಾಗ ಹೊಂದುವುದರಿಂದ 
ಅವುಗಳನ್ನಾಶ್ರ ಕೊಂಡ ಭಕಿ ಹಾಗೂ ಕಲೆಗಳು ಸಹ ಆರು ವಿಧವಾಗಬೇಕಾಗುತ್ತದೆ. 
ಲಿ೦ಗಸ್ಸ ಕಲವನಾಶ್ರಯಿಸಿಕೊಂಡೆ. ಕಲೆಯು ಶಾಂತ್ಯತೀತ್ತೋತ್ತರಾ ಕಲಾ, ಶಾಂತ್ಯತೀತ 
_ ಕಲಾ, ಶಾಂತಿ ಕಲಾ, ವಿದ್ಯಾಕಲಾ, ಪ್ರತಿಷ್ಠಾಕಲಾ 'ಮತ್ತು' ನವೃತ್ತಿ ಕಲಾ ಎಂ 


೧೩. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ. ೬. ವಚನಸಂಖ್ಯೆ ೩೯ ಪುಟ ೧೯ 


೪೫೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 

ಆರು ವಿಧವಾಗುತ್ತದೆ. ಉಪಾಸಕವಾದ ಅಂಗಸ್ಥಲವನ್ನು ಆಶ್ರಯಿಸಿಕೊಂಡ 
ಭಕ್ತಿಯು ಸಮರಸ ಭಕ್ತಿ ಆನಂದ ಭಕ್ತಿ ಅನುಭವ ಭಕ್ತಿ, ಅವಧಾನ ಭಕ್ತಿ, ನಿಷ್ಠಾ ಭಕ್ತಿ 
ಮತ್ತು ಶ್ರದ್ಧಾಭಕ್ತಿಯೆ೦ಬುದಾಗಿ ಆರು ಭೇದಗಳನ್ನು ಹೊಂದುತ್ತದೆ. ' ಅಂದರೆ 
ಮಹಾಲಿಂಗವು ಶಾಂತ್ಯತಿತ್ತೋತ್ತರಾ ಕಲೆಯಿಂದ, ಪ್ರಸಾದ ಲಿಂಗವು ಶಾಂತ್ಯತೀತ 
ಕಲೆಯಿಂದ, ಜಂಗಮಲಿಂಗವು ಶಾಂತಿ ಕಲೆಯಿಂದ, ಶಿವಲಿಂಗವು ವಿದ್ಯಾಕಲೆಯಿಂದ, 
ಗುರುಲಿಂಗವು ಪ್ರತಿಷ್ಠಾಕಲೆಯಿಂದ ಮತ್ತು ಆಚಾರಲಿಂಗವು ನಿವೃತ್ತಿಕಲೆಯಿಂದ 
ಕೂಡಿಕೊಂಡಿರುತ್ತದೆ. ಇದರಂತೆಯೇ ಐಕ್ಕಸ್ಥಲದಲ್ಲಿ ಸಮರಸ ಭಕ್ತಿಯು, ಶರಣಸ್ಥಲದಲ್ಲಿ 
ಆನಂದ ಭಕ್ತಿಯು, ಪ್ರಾಣಲಿಂಗಿಸ್ಸಲದಲ್ಲಿ ಅನುಭವ ಭಕ್ತಿಯು, ಪ್ರಸಾದಿ ಸ್ಥಲದಲ್ಲಿ 
ಅವಧಾನ ಭಕ್ತಿಯು, ಮಾಹೇಶ್ವರ ಸ್ಥಲದಲ್ಲಿ ನಿಷ್ಠಾಭಕ್ತಿ ಮತ್ತು ಭಕ್ತ ಸ್ಥಲದಲ್ಲಿ 
ಶ್ರದ್ಧಾಭಕ್ತಿ ನೆಲೆಸಿರುತ್ತವೆ. ಇದನ್ನು ಹೀಗೆ ಚಿತ್ರಿಸಬಹುದು. 


ಡ್ಯ 
ಲಿಂಗಸ್ಥಲ 
sp 


ಜಬ. ೦ ಲಿ ; RESO 
ಭಾವಲಂಗ ಪಾಣಲಿಂಗ 2ಷಲಂಗ 


ನ ತಿ 
ಫೌ ್‌್‌ 


ಕ | ದ ಸ್ಯಾ ಭ್‌ 

ಮಹಾಲಿಂಗ ಪಸಾದಲಿಂಗ ಜಂಗಮಲಂಣ ಶಿವಲಿಂ; ಗುರುಲಿಂಗ ಆಚಾರಲಿಂಗ 

ಪರಾಶಕಿ ಅನ್‌ ಇಚ್ಚಾಶಕಿ ಕಿಯಾಶಕಿ 

ಬೆತ್‌ಶಕಿ ನ ಆದಿಶಕಿ ಕೂ ಜಾನವಶಕಿ wv ೪ 

ಬಡ ರ ಡಾ ಹೊಳ Jo 
ಶಾಂತ್ರತೀತೋತರ ಶೌರಿತ್ಯತೀತ  ಶಾಂತಿಕಲಾ ವಿದ್ಯಾಕಲಾ ಕ್ಯೂ ಕಲಾ ನಿವೃತ್ತಿಕಲಾ 
ತಸ್‌ We 6 
ಸ ಗಲ್‌ ಸಗ 
ಅ೦ಗಸ್ಥಲ 
ಷಿ ತಾಗಾಂ 
ಯೋಗಾಂಗ ಭೋಗಾಂಗ ತ್ಕಾಗಾಂಗ 
ಈ ತ 
ಐಕ ಶರಣ  ಹಾಣಲಂಗಿ ಪ್ರಸಾದಿ ಮಾಹೇಶ ಭಕ 
ಕುಲ ಜ್‌ ಕ್ತ 
ಇ 
| | ಅವದಾನ | 
ಜರಿಯ ಆನಂದ ಅನುಭವ oe NSD ಮೆ h: = ಶ್ರದ್ಧಾ 
ಸಮರಸ ತ ಗಿ hor 
ಭಕಿ ಇರ ಭರ್ತಿ ಶನ ಭಕ್ತಿ A 
ಹ 


| ಷಟಸ್ಥಲ ೪೫೧ 
| ಶಕ್ತಿಯೇ ಕಲೆಯಾಗಿ ಜೀವಗಳನ್ನು ಪರಮಾತ್ಮನಿಂದ ಬೇರ್ಪಡಿಸಿದರೆ ಭಕ್ತಿಯಾಗಿ 
; ಪುನಃ ಅವರಿಗೆ ಪರಮಾತ್ಮನನ್ನು ಪರಿಚಯಿಸುವುದರ ಮೂಲಕ ಅವನಲ್ಲಿ ಸಾಮರಸ್ಯ 
' ಹೊಂದಲು ಸಹಕಾರಿಯಾಗುತ್ತಾಳೆ. ಈ ಶಕ್ತಿಯ ಸಹಾಯದಿಂದಲೇ ಸ್ಥಲತತ್ನ 
' ಅಂಗಲಿಂಗಗಳ ರೂಪದಿಂದ ಭೇದವಾಗಿ ಪುನಃ ಅವುಗಳಲ್ಲಿ ಆರು ಆರು ಭೇದಗಳನ್ನು 
ಹೂಂದಿ ವಿಕಾಸವಾಗುತ್ತದೆ. ಇದಕ್ಕೆ ನಾವು ಸ್ಥಲತತ್ವದ ವಿಕಾಸ ಇಲ್ಲವೆ 
ಅವರೋಹಣಕ್ರಮವೆಂದು ಹೆಸರಿಸಬಹುದು. ಪರಮಾತ್ಮನೇ ಅವರೋಹಣ ಕ್ರಮದಲ್ಲ 
ಇಳಿದು ಬಂದು ಜೀವಾತ್ಮವಾಗುತ್ತಾನೆ. ಪುನಃ ಪರಮಾತ್ಮ ಸ್ವರೂಪವನ್ನು ಹೊಂದಲು 
| ಅವರೋಹಣ ಕ್ರಮದಲ್ಲಿ ಆಗಮಿಸಿದ ಮಾರ್ಗವನ್ನೇ ಆಶ್ರಯಿಸಿಕೊಂಡು ಕ್ರಮವಾಗಿ 
ಆರೋಹಣ ಮಾಡುತ್ತಾ ಅಂದರೆ ಹಂತಹಂತವಾಗಿ ತನ್ನ ಆಂತರಿಕ ಸಾಧನೆಯ 
| ಮೂಲಕ ಮೇಲೇರುತ್ತಾ ಹೋಗಬೇಕಾಗುತ್ತದೆ. ಇದುವೇ ಷಟ್‌ಸ್ಥಲ ಸಾಧನೆ 
' ಅಥವಾ ಷಟ್‌ಸ್ಥಲ ಸೋಪಾನವೆಂದು ಕರೆಯಲ್ಪಡುತ್ತದೆ. 


ಹೀಗೆ ಪ್ರವೃತ್ತಿ ಮಾರ್ಗದಲ್ಲಿ ಶಕ್ತಿಯು ಮಹಾಲಿಂಗ, ಪ್ರಸಾದಲಿ೦ಗ, ಜಂಗಮ 

ಲಿ೦ಗ, ಶಿವಲಿಂಗ, ಗುರುಲಿಂಗ "ಮತ್ತು ಆಚಾರಲಿಂಗಗಳಲ್ಲಿ ಕ್ರಮವಾಗಿ ಚಿತ್‌ಶಕ್ತಿ, 
ಪರಾಶಕ್ತಿ, ಆದಿಶಕ್ತಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕಿಯಾಗಿ ಶಾ೦ತ್ಯತೀತೋತ್ತರ, 
ಶಾಂತ್ಯತೀತ, ಶಾಂತಿ, ವಿದ್ಯಾ “ಪ್ರತಿಷ್ಠಾ ನಿವೃತ್ತಿ, ಸಲೆಗಳೆನಿಸಿ 'ಜಗತ'ಸೃಷ್ಟಿಗೆ ಕಾರಣವಾಗಿದೆ. 
ಭಕರನ್ನು ಉದ್ದರಿಸಲು ಭಕ್ತಿಯಾಗಿ ಪರಿಣಮಿಸಿದ ಅದೇ ಶಕ್ತಿಯು ಭಕ್ತ, ಮಹೇಶ, 
ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕ ಎಂಬ ಅಂಗನ ಆರು. ಸ್ಥಲಗಳಲ್ಲಿ 
ಕ್ರಮವಾಗಿ ಶ್ರದ್ಧಾ, ನಿಷ್ಠಾ, ಅವಧಾನ, ಅನುಭವ, ಆನ೦ದ ಮತ್ತು ಸಮರಸ 
ಭಕ್ತಿಯೆನಿಸಿ ನಿವೃತ್ತಿ ಮಾರ್ಗದಲ್ಲಿ ಅಂಗನನ್ನು ಮೇಲೆ ಒಯ್ದು ಪರಶಿವನಲ್ಲಿ 
ಸಮರಸಗೊಳಿಸಿ ಲಿಂಗಾಂಗಸಾಮರಸ್ಯ ಭಾವವನ್ನುಂಟು ಮಾಡುವದೇ ಷಟ್‌ಸ್ಥಲ 
| ನಿರ್ಣಯ. 


ಹೀಗೆ ಅ೦ಗಸ್ಥಲಗಳ ಮತ್ತು ಲಿಂಗಸ್ಥಲಗಳ ವಿಚಾರದಲ್ಲಿ ಶಿವಾಗಮಗಳಿಗೂ 
ವಚನ ಸಾಹಿತ್ಯಕ್ಕೂ ನಿಕಟವಾದ ಸಂಬಂಧವಿರುವುದನ್ನು ಕಾಣಬಹುದು. ಹಾಗೆಯೇ 
ಆಚಾರಾದಿ ಲಿಂಗನ ಸಲಗಳಲ್ಲಿ ಒಂದೊಂದು ಮೂರು ೬೫ ಹದಿನೆಂಟು ಲಿಂಗ 
ಸ್ಥಲಗಳು ಮತ್ತು 'ಭಕ್ತಾದಿ ಅಂಗಸ್ಸ ಸಲಗಳಲ್ಲ ಒಂದೊಂದು ಮೂರು ಮೂರಾಗಿ 
ಹದಿನೆಂಟು ಅಂಗಸ ಸ್ಜಲಗಳು ಸೇರಿ: ಒಟ್ಟು ಮೂವತ್ತಾರು ಸ್ಥಲಗಳಾಗುವ 
ಪ್ರಕ್ರಿಯೆಯಲ್ಲಿಯೂ ಶಿವಾಗಮಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೂ ನಿಕಟವಾದ 
ಸಂಬಂಧವಿರುವುದನ್ನು ಗಮನಿಸಬಹುದು. 


೧೮ ಲಿಂಗಸ್ತ ನಲಗಳು ಮತ್ತು ೧೮ ಅಂಗಸ್ಥ .ಲಗಳ ವಾಸ ಪ್ರ ಕ್ರಮ 


ಸೂಕ್ಷ್ಮಾಗಮವು ಲಿಂಗಸ್ಥಲಗಳನ್ನು ಮತ್ತೆ ಮೂರು ತೆರನಾಗಿ ವಿಂಗಡಿಸಿ 
ಲಿಂಗಸ್ಪ ೃಲದಲ್ಲಿ ಹದಿನೆಂಟು ವಿಧವಾಗಿ ಮ 


೪೫೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಚಾರಲಿಂಗಸ್ತ ಲವು ಸದಾಚಾರ, ನಿಯತಾಚಾರ ಮತ್ತು ಗಣಾಚಾರಸ್ಥ ಸಲವೆಂದು 
ಮೂರು ವಿಧ: ಯಾವ ಮಾರ್ಗದಿಂದ ಸಜ್ಜನ ಶಿವಭಕ್ತನನ್ನು ಸದಾ ಸಂತುಷ್ಟನನ್ಮಾಗಿ 
ಮಾಡಬಹುದೋ ಅದು ಸದಾಚಾರ ಸ ಸ್ಥಲ. ತಾನು ಸ್ವೀಕರಿಸಿದ. ಆಚಾರವನ್ನು ಎಂದೂ 
ಬಿಡದೆ, ಎಂತಹ ಸಂಕಟ ಬಂದರೂ ಪ್ರಾಣವನ್ನೂ ಲೆಕ್ಕಿಸದೆ ಕಾ ವ್ಯಕ್ತಿ 
ಆಚರಿಸುತ್ತಾ ನೋ ಅಂಥವನ ಆಚಾರ ನಿಯತಾಚಾರ ಸ್ಥ ಸ್ಥಲ. ಘೆ ಲಿಂಗ-ಜಂಗಮರ 
ವಿಷಯದಲ್ಲಿ ಯಾವುದೇ ಪ್ರಕಾರದ ನಿಂದೆಯನ್ನು ಕೇಳುವುದಿಲ್ಲ: ಅ೦ತಹ ನಿ೦ದಕನನ್ನು 
ಶಿಕ್ಷಿಸುತ್ತೇನೆ, ಇಂತಹ ಸಂಕಲವೇ ಗಣಾಚಾರ ಸ್ಥಲ.” ¥ 


ಗುರುಲಿಂಗಸ್ಥಲವು ದೀಕ್ಷಾಗುರು, ಶಿಕ್ಷಾಗುರು, ಅನುಭಾವಗುರುಸ್ಥ ಸ್ಪಲವೆಂದು ಮೂರು 
ವಿಧ “೬ ಕುಂಡ 'ಮಂಡಲಗಳನ್ನು ಸಿದ್ಧಗೊಳಿಸಿಕೊಂಡು, ಹೋಮ, ಷಡದ್ದಸಿದ್ಧಿ, 
ಶಿವಕಲೆಯನ್ನು ಶಿಷ್ಯನಲ್ಲಿ ಸಮಾವೇಶಗೊಳಿಸುವುದು, ಮಂತ್ರೋಪದೇಶ ಮುಂತಾದ 
ಕ್ರಿಯೆಗಳಿಂದ ವಿಶಿಷ್ಟವಾದ ದೀಕ್ಷೆಯನ್ನು ಮಾಡುವ ಗುರು ದೀಕ್ಷಾಗುರು, ಆ ಕ್ರಿಯೆಯನ್ನು 
ನಡೆಸುವುದು ದೀಕ್ಷಾಗುರುಸ್ಥ ಲು ರಗ ಏಕರೂಪರು ಎಂಬ ಜ್ಞಾನವನ್ನು 
ಕೊಡುವ ಗುರುವಿನ ಸ್ಥಲವೇ ಶಿಕ್ಷಾಗುರುಸ್ಥ ಸಲ, ಹಿಂದಿನ ಜನ್ಮದ ಸಂಸ್ಕಾರದಿಂದ, 
ಈಗ ಗಳಿಸಿದ ಸುಕೃತದಿಂದ ಯಾವ ಹೆಚ್ಚಿನ ಜ್ಞಾನ ದೊರೆಯ ಅದು 
ಸ್ವಾನುಭಾವ. ಆ ಜ್ಞಾನಯುಕ್ತ ಗುರುಸ್ಥಲವೇ ಅನುಭಾವಗುರುಸ ಲ. ಇದಕ್ಕೆ ಸ ಜ್ಞಾನಗುರು 
ಸ್ಥಲವೆಂದೂ ಹೆ ಸರು 


ಶಿವಲಿಂಗ ಸ್ಥಲವು ಇಷ್ಟಲಿಂಗಸ್ಥಲ, ಪ್ರಾಣಲಿಂಗಸ್ಥಲ, ಭಾವಲಿಂಗಸ್ಥಲವೆಂದು ಮೂರು 
ಔಧ್‌ ಗುರುವು ಮಂತ್ರೋಪದೇಶ ಸಹಿತವಾಗಿ ದೀಕ್ಷೆಯ ಮೂಲಕ ಅನುಗಹಿಸಿದ 
ಲಿಂಗದ ವಿಚಾರವನ್ನು ತಿಳಿಯುವುದು ಇಷ್ಟಲಿಂಗಸ್ಥಲ. ದೇಹ ಇಂದ್ರಿಯಗಳ ಗುಣಗಳನ್ನು 
ಬಿಟ್ಟು ತನ್ನ ಅಂತರಾತ್ಮವನ್ನು ಶಿವನಿಗೆ ಅರ್ಪಿಸಿ, ಶಿವನನ್ನು ಮನಸ್ಸಿನಲ್ಲಿ 
ಟಾ ಸ್ಥಿತಿ ಪ್ರಾಣಲಿಂಗ ಲ. ಜಾಗ್ರತ್‌, ಸ್ವಪ್ಪ, ಸುಪುಪಿಗಳೆಲ್ಲಿ ಮನಸನ್ನು 
ಜ್ಯೋತಿರ್ಲಿಂಗದಲ್ಲಿ ಐಕ್ಕಗೊಳಿಸಿಕೊಂಡ ನೆಲೆ ಭಾವಲಿಂಗ ಸ್ಥಲ? 

ಚರಲಿಂಗವು ಸ್ತಯಜಂಗಮ, ಚರಜಂಗಮ ಮತ್ತು ಪರಜಂಗಮಸ್ಥ (ಲವೆಂದು ಮೂರು 
ವಢ “ಲಿಂ ಣದ ಚಿಹ್ನೆಯಿಂದ ಕೂಡಿದ, ಬಾಹ್ಯ ಕರ್ಮವನ್ನು ತ್ಯಜಿಸಿದ, 
ಕೇವಲಾನಂದಯುಕ್ತನಾದವನ ನೆಲೆ ಸ್ವಯಂಜಂಗಮ ಸ್ಥಲ. ಸ್ವತಂತ್ರನೂ, ತನಗಿಂತ 
ಭಿನ್ನವಲ್ಲದ ಲಿಂಗವನ್ನು ಧರಿಸಿದವನೂ, ನಿರಾಕುಲನೂ, ಭೇದಭ್ರಾಂತಿಯಿಲ್ಲದವನೂ 


೧೪. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೬ 

` ೧೫. ಸೂ.ಅ, ಪಟಲ ೮, ಶ್ಲೋಕ ಸಂಖ್ಯೆ ೭-೯ 
೧೬. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೧೦. 
೧೭. ಸೂ.ಅ., ಪಟಲ ಲೆ, ಶ್ಲೋಕ ಸಂಖ್ಯೆ ೧೦-೧೩ 
೧೮. ಸೂ.ಅ. ಪಟಲ ೮, ಶ್ಲೋಕ ಸಂಖ್ಯೆ ೧೪. 
೧೯. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೧೫-೧೭. 
೨೦. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೧೮. 


I 
ಷಟಸ್ಥಲ ೪೫೩ 


' ಆದವನ ಸಿತಿ ಚರಜಂಗಮ ಸ್ಪ ಸ್ಥಲ. ದ್ವಂದ್ವವಿಲ್ಲದ ಸದಾ ಶಿವಸ್ನ ಸರೂಪನಾದ ಗಮನಾಗಮನ 


ವಿಲ್ಲದ ಜ್ಯೋತಿರ್ಲಿಂಗ ಸ್ವರೂಪನ ನೆಲೆಯು ಪರಜಂಗ್ಗಮಸ್ಥಲ. ಲ 

ಪ್ರಸಾದಲಿಂಗವು ಮದ್ದಪ ಪ್ರಸಾದ, ಸಿದ್ಧಪ್ರಸಾ ಸಾದ ಮತ್ತು ಪ ಪ್ರಸಿದ್ಧ ಪ ಪ್ರಸಾದಸ್ಥ ಲವೆಂದು 
| Ka ವಿಧ: 55 ಹಿಂದಿನ” ಎಲ್ಲಾ ಗುಣಗಳನ್ನು ಬಿಟ್ಟು ps 
ತ್ಯಜಿಸಿದ ಮ ಗುರುವಿನಿಂದ ಪಡೆದು ಸೀಕರಿಸಿದ ಪ್ರಸಾದಕ್ಕೆ ಸಂಬಂಧಿಸಿದ್ದು 
ಶುದ್ಧಪ ಪ್ರಸಾದ ಸ್ಥಲ. ಲಿ೦ಗತ್ರಯವನ್ನು ಸರಿಯಾಗಿ ತಿಳಿದು ಅವುಗಳ ಏಕತ್ವವನ್ನು 
ಅರಿತು ಲಿಂಗದಿಂದ ಪಡೆಯುವ ಪಸಾದಕ್ಕೆ ಸಂಬಂಧಿಸಿದುದು ಸಿದ್ದಪ ಪ್ರಸಾದಸ್ಥಲ 
ಶಿವೋಹಂ ಭಾವನೆಯಿಂದ ಕೂಡಿದ ನಿಶ್ಚಲವಾದ ಮನಸಿನಿಂದ ಕಾವನ 
ಜ೦ಗಮನಿಂದ ಪಡೆಯುವ ಪ್ರಸಾದಕ್ಕೆ ಸಂಬಂಧಪಟ್ಟುದು ಪ ಪ್ರಸಿದ್ಧಪ್ಪ ಪ್ರಸಾದ ಸ್ಥಲ. 3 


ಮಹಾಲಿಂಗ ಸ ಸ್ಥಲವು ಪಿ೦ಡಜಸ್ಥಲ, ಅಂಡಜಸ್ಥಲ, ಬಿಂದ್ಹಾಕಾಶಸ್ಥಲವೆಂದು ಮೂರು 
ವಿಧ :** ದೇಹವೇ ದೇಗುಲ ಜೀವನೇ ಸದಾಶಿವನು ಎಂಬ ನಿಶ್ಚಿತ ಸದ್ಭಾವವುಳ್ಳ 
| ನೆಲೆಯು ಪಿಂಡಜ ಸ್ಥಲ. ಭೂಮಿಯೇ ಪೀಠಿಕೆ, ಸೃಷ್ಟಿಕಾರಣವಾದ ಲಿಂಗವೇ ಆಕಾಶವೆಂಬ 
| ನಿಶ್ಚಿತಜ್ಞಾನದ ಸ್ಥಿ ಸಿತಿಯೇ ಅ೦ಡಜಸ್ಥಲ. ಆತ್ಮನನ್ನು ಆಕಾಶದಲ್ಲೂ, ಆಕಾಶವನ್ನು ಆತ್ಮನಲ್ಲೂ 
ಧ್ಯಾನಿಸಿ ಆತ್ಮಾಕಾಶ ಸ್ವರೂಪದ "ರಂಗವನ್ನು ಹಾಕ ನೆಲೆಯು ಬಿಂದ್ದಾಕಾಶಸ್ಥ ಲ್ಲ, 


ಎ೦ದು ಸೂಕ್ಷ್ಮಾಗಮವು ಲಿಂಗಸ್ಥಲಗಳನ್ನು ಹದಿನೆಂಟು ವಿಧಗಳಾಗಿ ವಿಂಗಡಿಸಿದೆ. 
| ಈ ಹದಿನೆಂಟು ಲಿಂಗಸ್ಥಲಗಳ ಭೇದವನ್ನು ಚೆನ್ನಬಸವಣ್ಣನವರು ತಮ್ಮ ಒಂದು 
ವಚನದಲ್ಲಿ ಯಥಾವತ್ತಾಗಿ ನಿರೂಪಿಸಿದ್ದಾರೆ. 


“ಆಚಾರಲಿಂಗ ಗುರುಲಿಂಗ ಶಿವಲಿಂಗ 

ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂದಿಂತು ಲಿಂಗಸ್ಥಲವಾರಕ್ಕಂ ವಿವರ : 
ಆಚಾರಲಿಂಗಸ್ಥಲ ತ್ರಿವಿಧ ; ಸದಾಚಾರ ನಿಯತಾಚಾರ, ಗಣಾಚಾರ, 
ಇದಕ್ಕೆ ವಿವರ. : ಎಲ್ಲ ಜನವಹುದೆಂಬುದೆ ಸದಾಚಾರ. 

ಹಿಡಿದ ವ್ರತನಿಯಮವ ಬಿಡದಿಹುದೆ ನಿಯತಾಚಾರ. 

ಶಿವನಿಂದೆಯ ಕೇಳದಿಹುದೆ ಗಣಾಚಾರ. 

ಗುರುಲಿಂಗಸ್ಥಲ ತ್ರಿವಿಧ : ದೀಕ್ಷೆ, ಶಿಕ್ಷೆ, ಸ್ವಾನುಭಾವ 

ಇದಕ್ಕೆ ವಿವರ : ದೀಕ್ಷೆಯೆಂದಡೆ ಗುರು, ಶಿಕ್ಷಯೆಂದಡೆ ಜಂಗಮ, 
ಸ್ವಾನುಭಾವವೆಂದಡೆ ತನ್ನಿಂದ ತಾನರಿವುದು. 

ಶಿವಲಿಂಗ ಸ್ಥಲ ತ್ರಿವಿಧ : ಇಷ್ಟಲಿಂಗ, ಪ್ರಾಣಲಿಂಗ, ತೃಪ್ತಿಲಿಂಗ 


೨೧. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೧೯-೨೧. 
೨೨. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೨೨ 
೨೩. ಸೂ.ಅ. ಪಟಲ ೮, ಶ್ಲೋಕ ಸಂಖ್ಯೆ ೨೩-೨೫ 
೫೨೪. ಸೂ.ಅ.. ಪಟಲ ೮, ಶ್ಲೋಕ ಸಂಖ್ಯೆ ೨೬ 

೨೫. ಸೂ.ಅ,, ಪಟಲ ಲ, ಶ್ಲೋಕ ಸಂಖ್ಯೆ ೨೭-೨೯ 


೪೫೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇದಕ್ಕೆ ವಿವರ : ಶ್ರೀಗುರು ಕರಸ್ಥಲದಲ್ಲಿ ಅನುಗ್ರಹವ ಮಾಡಿಕೊಟ್ಟದೀಗ ಇಷ್ಟಲಿಂಗ. 
ತನುಗುಣ ನಾಸ್ತಿಯಾದುದೇ ಪ್ರಾಣಲಿಂಗ. 

ಜಾಗ್ರತ್‌ ಸ್ವಪ್ನ ಸುಷುಪ್ತಿಯಲ್ಲಿ ಲಿಂಗವಲ್ಲದೆ ಪೆರತೊ೦ದನರಿಯದಿಪುದೆ ತೃಪ್ತಿಲಿಂಗ 
ಜಂಗಮಲಿಂಗಸ್ನ ಲ ವಿಧ : : ಸ್ವಯ, ಚರ, ಪರ, 

ಇದಕ್ಕೆ ವಿವರ : ” ಸ್ವಯಂವೆಂದಡೆ ತನು. 

ಚರವೆಂದಡೆ ಲಾಂಛನ ಮುಂತಾಗಿ ಚರಿಸುವುದು 

ಪರವೆಂದಡೆ ಅರಿವು ಮುಂತಾಗಿ ಚರಿಸುವುದು 

ಪ್ರಸಾದಲಿಂಗಸ್ಥಲ ತ್ರಿವಿಧ : ಶುದ್ಧ, ಸಿದ್ದ, ಪ್ರಸಿದ್ಧ. ಇದಕ್ಕೆ ವಿವರ : 
ಶುದ್ಧವೆ೦ದಡೆ ಗುರುಮುಖದಿಂದ ಮಲತ್ರಯವ ಕಳೆದುಳಿದ ಶೇಷ 
ಸಿದ್ಧವೆ೦ದಡೆ ಲಿಂಗಮುಖದಿಂದ ಕರಣ ಮಥನಂಗಳ ಕಳದುಳಿದ ಶೇಷ 
ಪ್ರಸಿದ್ಧವೆ೦ದಡೆ ಜಂಗಮಮುಖದಿ೦ದ ಸರ್ವಚೈತನ್ಯಾತ್ಮಕ 

ತಾನೆಯಾಗಿ ಖಂಡಿತವಳಿದುಳಿದ ಶೇಷ. 

ಮಹಾಲಿಂಗಸ್ಥಲ ತ್ರಿವಿಧ : ಪಿಂಡಜ, ಅಂಡಜ ಬಿಂದುಜ, 

ಇದಕ್ಕೆ ವಿವರ : ಪಿಂಡಜವೆಂದಡೆ ಘಟಾಕಾಶ, ಅಂಡಜವೆಂದಡೆ ಬ್ರಹ್ಮಾಂಡ. 
ಬಿಂದುಜವೆಂದಡೆ ಮಹಾಕಾಶ 

ಇಂತು ಲಿಂಗಸ್ಥಲ ಆರಕ್ಕಂ ಹದಿನೆಂಟು ಸ್ಥಲವಾಯಿತ್ತು”” 


ಎಂದು ಗ ಯ ೧೮ ಲಿಂಗಸ್ಸ ಸ್ಥಲಗಳ ವಿವರಣೆಯನ್ನು ನೀಡಿದ್ದಾರೆ. 
ಇನ್ನು ೧೮ ಲಿಂಗಸ್ಥ ಸ್ಥಲಗಳಿಗೆ ಅನುಗುಣವಾಗಿ ೧೮ ಅಂಗಸ್ಪ ಸ್ಥಲಗಳಲ್ಲಿ ದ್‌ ಭಕಸ್ಪ ಕೃಸ್ಕಲದ 
ಕೆ ವಿಧಗಳಾದ : ಗುರುಭಕ್ತ ಲಿಂಗಭಕ್ತ ಜಂಗಮಭಕ್ತ (ಗುರುಭಕ್ತೊ ಲಿ೦ಗಭಕ್ತಶ್ಚರ 
ಭಕ್ತಸ್ಥಥೈವ ಚ | ಏವಂ ಭೇದ ಸಮಾಯುಕ್ತೋ ಭಕ್ತಸುತ್ರಿವಿಧೋ. ಭವೇತ್‌॥) 
ಎ೦ಬ ವಿವರವನ್ನು ಬಿಟ್ಟರೆ, ಮು೦ದಿನ ಐದು ಸ್ಥಲಗಳ ವಿವರ ಈಗ ಉಪಲಬ್ದ ವಿರುವ 
ಶಿವಾಗಮ ಭಾಗಗಳಲ್ಲಿ ದೊರೆಯುತ್ತಿಲ್ಲ. ಆದರೆ ಚೆನ್ನಬಸವಣ್ಣನವರು ಎಲ್ಲಾ ೧೮ 
ಅ೦ಗಸ್ಥಲಗಳ ಎವರವನ್ನು ತಮ್ಮ ವಚನದಲ್ಲಿ ಕೊಟ್ಟಿದ್ದು “ಭಕ್ತಸ್ಥಲದಲ್ಲಿ ಗುರುಭಕ್ಕ 
ಲಿಂಗಭಕ್ತ ಜಂಗಮಭಕ್ತ ಸತ ಉದ ಮಾಹೇಶ್ವರಸ್ಥಲದಲ್ಲಿ ಇಹಲೋಕವೀರ, 
ಪರಲೋಕವೀರ, ಲಿಂಗವೀರ ಎಂದೂ, ಪ್ರಸಾದಿಸ್ನಲದಲ್ಲಿ ಅರ್ಪಿತ ಪ್ರಸಾದಿ, ಅವಧಾನ 
ಪ್ರಸಾದಿ, ಪರಿಣಾಮ ಪ್ರಸಾದಿ ಎಂದೂ, ಪ್ರಾಣಲಿಂಗಿಸ್ಮಲದಲ್ಲಿ ಆಚಾರಪ್ರಾಣಿ, 
ಲಿಂಗಪಾಣಿ, ಜಂಗಮಪ್ರಾಣಿ ಎಂದೂ, ಶರಣಸ್ಥಲದಲ್ಲಿ ಇಷ್ಟಲಿಂಗಾರ್ಚಕ, 
ಪ್ರಾಣಲಿಂಗಾರ್ಚಕ, ತೃಪ್ತಿಲಿಂಗಾರ್ಚಕ ಎಂದೂ, ಐಕ್ಯಸ್ಥಲದಲ್ಲ ಕಾಯಲಿಂಗೈಕ್ಯ 
ಜೀವಲಿಂಗೈಕ್ಕ, ಭಾವಲಿಂಗೈ ಕ್ಯ ಸ್ಥಲವೆಂದು ತಿಳಿಸಿ, ಇಂತಿ ಅಂಗಸಲ ಆರಕ್ಕರ 
re ಓಲವಾಯಿತು. ಉಭಯಸ್ಥಲ ಮೂವತ್ತಾರರೊಳಗಾದ ಗ 
ಸಂಪತ್ತನು ಕೂಡಲಚೆನ್ನ; ಸರಂಗಯ ನಲ್ಲಿ ಬಸವಣ್ಣನೆ ಬಲ್ಲ. ೫ ೨೮ ಎ೦ದು ವಿವರಿಸಿದ್ದಾರೆ. 


ಹ ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೭೨೦ ಪುಟ ೨೧೫ 
೨೭. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೩೬ 
೨೮. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ೭೨೦ ಪುಟ ೨೧೫ 


| ಷಟಸ್ಥಲ ೪೫೫ 


ಹೀಗೆ ಆಚಾರಾದಿ ಲಿಂಗಸ ಸಲಗಳಲ್ಲಿ ಒಂದೊಂದು ಮೂರು ಮೂರಾಗಿ 
ಹದಿನೆಂಟು ಲಿಂಗ ಸ್ಟ ಸ್ಥಲಗಳು ಮತು” ಭಕಾದಿ ಅಂಗಸು ಸಲಗಳಲ್ಲಿ ಒಂದೊಂದು ಮೂರು 
, ಮೂರಾಗಿ ಹದಿನೆಂಟು ಅ೦ಗಸ್ಥ ಸ್ಥಲಗಳು : ಸೇರಿ ಒಟ್ಟು ಮೂವತ್ತಾರು ಸ್ಥಲಗಳಾಗುವ 
ಪಕ್ರಿಯೆಯಲ್ಲಿಯೂ ಶಿವಾಗಮಗಳಿಗೂ ಮತ್ತು ವಚನ ಸಾಹಿತ್ಯಕ್ಕೂ ನಿಕಟವಾದ 
ಸಂಬ೦ಧವಿರುವುದನ್ನು ಗಮನಿಸಬಹುದು. ಇನ್ನು ಅಂಗಲಿಂಗ ಸಂಯೋಗದಿಂದ 
ಒಂದೊಂದೂ ೩೬.೩೬ ಸ್ಥಲಗಳಾಗುವ ರೀತಿಯಲ್ಲಿಯೂ ಶಿವಾಗಮಗಳಿಗೂ ಮತ್ತು 
ವಚನ ಸಾಹಿತ್ಯಕ್ಕೂ ಸಾಮ್ಯತೆ ಇರುವುದನ್ನು ನೋಡಬಹುದು. 


೩೬ ಲಿಂಗಸ್ತ .ಲಗಳು ಮತ್ತು ೩೬ ಅಂಗಸ್ತ ಸ'ಲಗಳ ವಿಭಾಗ ಕ್ರಮ 


ಲಿಂಗಸ್ಥಲ ಮತ್ತು ಅಂಗಸ್ಥಲಗಳು ಪ್ರತ್ಯೇಕವಾಗಿ ೧೮.:೧೮ ಸ್ಥಲಗಳಾಗಿ, ಮುಂದೆ 
ಅಂಗಲಿಂಗ ಸಂಯೋಗದಿಂದ ಒಂದೊಂದೂ ೩೬-೩೬ ಸ್ಥಲಗಳಾಗುವವು. (ಸೂಕ್ಷ್ಮಾಗವು, 
| ೮.೭೬) ಆಚಾರಾದಿ ಲಿಂಗಸ್ಥಲಗಳಾದರೂ ಒಂದೊಂದೂ ಮೋಹೀ, ಭಕ್ತ, ಪೂಜಕ, 
| ವೀರ, ಪಸಾದಿ, ಪ್ರಾಣಿ ಎಂಬ ಅಂಗನ ಗುಣಗಳ ಸಂಯೋಗದಿಂದ ಆರಾರು ವಿಭಾಗಗಳಾಗಿ 
ಪರಿಣಮಿಸಿ ೩೬ ಲಿಂಗಸ್ಥಲಗಳಾಗುತ್ತವೆ. ಈ ೩೬ ಸ್ಥಲಗಳನ್ನು ಹೀಗೆ ರೇಖಿಸಬಹುದು. 


ಆಚಾರಲಿಂಗಸ್ಥಲ : ಆಚಾರಲಿಂಗಮೋಹೀ., Kd ಆಚಾರ 
ಲಿಂಗಪೂಜಕ, ಆಚಾರಲಿಂಗವೀರ, ಆಚಾರಲಿಂಗಪಸಾದಿ, ಆಚಾರಲಿಂಗಪ್ರಾಣೀ 
ಗುರುಲಿಂಗಸ ನಲ: ಗುರುಲಿಂಗಮೋಹೀ, ಗುರುಲಿಂಗಭಕ್ತ ಗುರುಲಿ೦ಂಗಪೂಜಕ, 
| ಗುರುಲಿಂಗವೀರ, 'ಗುರುಲಿಂಗಪ ಪಸಾದಿ, ಗುರುಲಿಂಗಪ್ರಾಣಿ 
| ಶಿವಲಿಂಗಸ್ಥಲ : ಶಿವಲಿಂಗಮೋಹೀ, ಶಿವಲಿಂಗಭಕ್ತ ಶಿವಲಿಂಗಪೂಜಕ, 
ಶಿವಲಿಂಗವೀರ, 'ಶಿವಲಿಂಗಪ ಪ್ರಸಾದಿ, ಶಿವಲಿಂಗಪ್ರಾಣಿ 
, ಪ್ರಸಾದಲಿಂಗಸ್ಥಲ : : ಪ್ರಸಾದಲಿಂಗಮೊಹೀ, ಪ್ರಸಾದಲಿಂಗಭಕ್ತ ಪ್ರಸಾದಲಿಂಗಪೂಜಕ, 
ಪ್ರಸಾದಲಿಂಗವೀರ, ಪ್ರಸಾದಲಿಂಗಪಸಾದಿ, ಪ್ರಸಾದಲಿಂಗಪ್ರಾಣಿ 

ಮಹಾಲಿಂಗಸ್ಸಲ: ಮಹಾಲಿಂಗಮೋಹೀ, ಮಹಾಲಿಂಗಭಕ್ತ ಮಹಾಲಿಂಗಪೂಜಕ, 
ಮಹಾಲಿಂಗವೀರ, ಮಹಾಲಿಂಗಪ್ಪಸಾದಿ, ಮಹಾಲಿಂಗಪ್ರಾಣಿ 

ಪ್ರಸುತ ೩೬ ಸ್ಥಲಗಳ ಲಕ್ಷಣವನ್ನು ಷಡ್ವಿಧ ಆಚಾರಲಿಂಗ ಭಕ್ತ, ಷಡ್ವಿಧ 
ಗುರುಲಿಂಗ ಭಕ್ತ, ಪಡ್ಡಿಧ ಶಿವಲಿಂಗ ಭಕ್ತ. ಷಡ್ವಿಧ ಚರಲಿಂಗ ಭಕ್ತ, ಷಡ್ಡಿಧ 
ಪ್ರಸಾದಲಿಂಗ ಭಕ್ತ ಪಡ್ತಿದ ಮಹಾಲಿಂಗ ಭಕ್ತ-ಎಂಬ ವಿಭಾಗದಡಿಯಲ್ಲಿ ಶಿವಾಗಮಗಳು 
ವಿವರಿಸಿದ್ದು”, ಈ ಶ್ಲೋಕಗಳ ಯಥಾವತ್ತಾದ ಅನುವಾದವನ್ನು ಚೆನ್ನ ಬಸವಣ್ಣನವರ 
೬ ವಚನಗಳಲ್ಲಿ ಮನಗಾಣಬಹುದಾಗಿದೆ. 

೧. ಆಚಾರಲಿಂಗ ಮೋಹೀ: ಶಿವಾಚಾರವಿರುದ್ದಾನ್‌ ಸುತಾದಿಕಾನ್‌ ತ್ಯಕ್ತ 

೨. ಆಚಾರಲಿಂಗ ಭಕ್ತ: ಪೂರ್ವಾಚಾರಂ ಪರಿತ್ಯಜ್ಯ ಶಿವಾಚಾರಸಮಾಶ್ರಿತಃ। 


೨೯. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೨೬ 


೪೫೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೩. ಆಚಾರಲಿಂಗ ಪೂಜಕಃ: ಅನ್ಯಪೂಜಾಂ ಪರಿತ್ಯಜ್ಯ ಲಿಂಗಪೂಜೈಕತತ್ತರಃ। 
೪. ಆಚಾರಲಿಂಗ ವೀರಃ: ಅಪಿ ಪ್ರಾಣಾತ್ಯಯೇ ಸ್ವಾಚಾರಂ ನ ಪಗಿತ್ಯಕ್ಷಃ 
೫. ಆಚಾರಲಿಂಗ ಪ್ರಸಾದೀ: ಶುಚಿತ್ರಮರುಚಿತ್ತಂ ಚೇತ್ಯಾದಿ ಸಂದೇಪವರ 2೫ 
೬. ಆಚಾರಲಿಂಗ ಪ್ರಾಣೀ: ಪರೆ ಸಕೃತಾಂ RE ನ ಶ್ರುತಃ” 


ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ್ನಬಸವಣ್ಣನವರ ವಚನ - 


ಆಚಾರಲಿಂಗ ಮೋಹಿತನಾದಡೆ ಸಖಿ ಸಹೋದರ ಮೋಹವ ಮರೆಯಬೇಕು. 
ಆಚಾರಲಿಂಗ ಭಕ್ತನಾದಡ ಪೂರ್ವಾಚಾರವ ನಡೆಯಲಾಗದು. 
ಆಚಾರಲಿಂಗ ಪೂಜಕನಾದಡೆ ಅನ್ಯಪೂಜಿಯ ಮಾಡಲಾಗದು. 
ಆಚಾರಲಿಂಗ ವೀರನಾದಡೆ ಹಿಡಿದ ವ್ರತನೇಮವ ಬಿಡಲಾಗದು. 
ಆಚಾರಲಿಂಗ ಪ್ರಸಾದಿಯಾದಡೆ ಅಶುಚಿಯಾಗಿರಲಾಗದು. 4 
ಆಚಾರಲಿಂಗ ಪ್ರಾಣಿಯಾದಡೆ ಭಕ್ತನಿಂದೆಯ ಕೇಳಲಾಗದು. 4 
ಇದು ಕಾರಣ ಕೂಡಲಚೆನ್ನ ಸಂಗಯ ನಲ್ಲಿ. ಈ ಆರು ಸಹಿತ ಆಚಾರ ಲಿಂಗಭಕ್ತಿ”' 


೭. ಗುರುಲಿಂಗ ಮೋಹೀ: ತ್ಯಕ್ತ ಪಿತ್ರಾದಿಮೋಹಃ। 

೮. ಗುರುಲಿಂಗ ಭಕ್ತಃ ಲೌಕಿಕಾನ್‌ ಬಾ೦ಧವಾನ್‌ ತ್ಯಕ್ತ 

೯. ಗುರುಲಿಂಗ ಪೂಜಕಃ: ಪೂಜಾಂ ಅನ್ಯಾಂ ಪರಿತ್ಯಕ್ಷಃ 

೧೦. ಗುರುಲಿಂಗ ವೀರಃ ಗುರೂಪದಿಷ್ಟಮೇವ ಸಮಾಚರಣಯುಕ್ತಃ 

೧೧. ಗುರುಲಿಂಗ ಪ್ರಸಾದಿ: ಗುರುಶಾಸನಂ ನ ಲಂಘಿತಃ। ॥ 

೧೨.ಗುರುಲಿಂಗ ಪ್ರಾಣೀ: ಗುರುಲಿಂಗೈಕ ಸೇವಕಃ*೨ ॥ಃ 
ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ್ನಬಸವಣ್ಣನವರ ವಚನ - | 


ಗುರುಲಿಂಗ ಮೋಹಿತನಾದಡೆ ಮಾತಾಪಿತರ ಮೋಹವ ಮರೆಯಬೇಕು. 
ಗುರುಲಿಂಗ ಭಕ್ತನಾದಡೆ ಪೂರ್ವಬಂಧು ಪ್ರೇಮವ ಮಾಡಲಾಗದು. 

ಗುರುಲಿಂಗ ಪೂಜಕನಾದಡೆ ಅನ್ಯಪೂಜೆಯ ಮಾಡಲಾಗದು. | 
ಗುರುಲಿಂಗ ವೀರನಾದಡೆ ಗುರುಲಿಂಗಾಚಾರದಲ್ಲಿ ನಡೆಯಬೇಕು. 
ಗುರುಲಿಂಗ ಪ್ರಸಾದಿಯಾದಡೆ ಗುರ್ವಾಜ್ಞೆಯ ಮೀರಬಾರದು. | 
ಗುರುಲಿಂಗ ಪ್ರಾಣಿಯಾದಡೆ ಮಾನವರ ಸೇವೆ ಮಾಡಲಾಗದು. | 
ಇದುಕಾರಣ ಕೂಡಲಚೆನ್ನಸಂಗಯ್ಯ ನಲ್ಲಿ ಈ ಆರು ಸಹಿತ ಗುರುಲಿಂಗಭಕ್ತಿ. 


೧೩. ಶಿವಲಿಂಗಸ ಲ ಮೋಹೀ: ಅನ್ಯಮೋಹವಿವರ್ಜಿತಃ 
೧೪. ಶಿವಲಿಂಗಸ ಲ ಭಕ್ತಃ : ಅನ್ಯಭಕ್ತಿವಿವರ್ಜಿತಃ 


ಕ್‌ Es 2 ಡರು ಮೆ ಎ೯ ತೆ ಓ ್ಟ ತ್‌್‌ 


೩೦. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೩೭-೪೪ 
೩೧. ಚೆನ್ನಬಸವಣ್ಣನವರ ವ.ಸ೦., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೯೬೮. ಪುಟ ೩೧೦: 
ಲಿ ಸೂ.೮.. ಪಟಲ ೮, ಶ್ಲೋಕ ಸಂಖ್ಯೆ ೪೫-೫೧ 
೩೩. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ಪಚನ ಸಂಪುಟ ೩. ವಚನಸಂಖ್ಯೆ ೧೧೭೩ si 


ಷಟಸ್ಥಲ ೪೫೭ 
೧೫. ಶಿವಲಿಂಗ ಪೂಜಕಃ : ಅನನ್ಮದೇವಪೂಜಕಃ 
೧೬. ಶಿವಲಿಂಗಸ್ಸ ಲ ವೀರಃ: ಮುಣ್ಯಕ್ಷೇತ್ರಾದಿನಿಸ್ಪಃ ಹಃ 
. ಶಿವಲಿಂಗಸ್ಥಲ ಪ ಪಸಾದಿ : ಸುಖ ದುಃಖ ಜರ್‌ 
೧೮. ಶಿವಲಿಂಗಸ್ನ ಲ ಪ್ರಾಣೀ: ಸ್ತೀಭೋಗ ವರ್ಜಿತಃ** 


ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ ಬಸವಣ್ಣನವರ ವಚನ - 

ಶಿವಲಿಂಗ ಮೋಹಿತನಾದಡೆ ಅನ್ಕಮೋಹದ ಮರೆಯಬೇಕು. 
ಶಿವಲಿಂಗ ಭಕ್ತನಾದಡೆ ಅನ್ಯದೈ ವದ ಭಜನೆ ಮಾಡಲಾಗದು. 
ಶಿವಲಿಂಗ ಪೂಜಕನಾದಡೆ ಅನ್ಯದೈ ವದ ಪೂಜಿಸಲಾಗದು. 
ಶಿವಲಿಂಗ ವೀರನಾದಡೆ ಹನನ ಕುರಿತು ಹೋಗಲಾಗದು. 
ಶಿವಲಿಂಗ ಪಸಾದಿಯಾದಡೆ ಆ.೪೩. ಮರೆಯಬೇಕು. 
ಶಿವಲಿಂಗ ಪ್ರಾಣಿಯಾದಡೆ ಪರಸತಿಸಂಗವ ಮಾಡಲಾಗದು. 
ಇದು ಕಾರಣ ಕೂಡಲಚೆನ್ನಸಂಗಯ್ಯನಲ್ಲಿ ಈ ಆರು ಸಹಿತ ಶಿವಲಿಂಗಭಕ್ಕಿ"' 

೧೯. ಚರಲಿಂಗಸ್ಪ ಲ ಮೋಹೀ: ಚರಲಿಂಗಮೇವ ಸರ್ವಸ್ಥಮಿತಿ ಭಾವಯನ್‌। 

೨೦. ಚರಲಿಂಗಸ್ಪ ಲ ಭಕ್ತಃ: ಜ೦ಗಮೈ ಕಾಭಿಮಾನವಾನ್‌! 

೨೧. ಚರಲಿಂಗಸ್ತ ಲ ಪೂಜಕಃ: ಅನ್ಯಪೂಜಾಂ ಪರಿತ್ಯಕ್ತ 

೨೨. ಚರಲಿಂಗಸ್ನ ಲ ವೀರಃ: ಅರ್ಥಪಾಣಾದಿಕಂ ಸರ್ವಂ ಚರಾರ್ಪಿತವಾನ್‌। 

308 ಚರಲಿಂಗಸ್ಥಲ ಪ ಪಸಾದೀ: ಚರಪ್ರಸಾ ದೈಕಲೋಲುಪ 

೨೪. ಚರಲಿಂಗಸ್ಥಲ ಪ್ರಾಣೀ: ಶಿವರೂಪಾನ್‌ ಚರಾನ್‌ kar ಪ್ರಾಣವತ್‌ 
ಪರಿಭಾವಯನ್‌* 

ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ್ನಬಸವಣ್ಣನವರ ವಚನ - 


ಜ೦ಗಮಲಿಂಗ ಮೋಹಿತನಾದಡೆ ತನ್ನಕುಲಗೋತ್ರ ಮೋಹವ ಮರೆಯಬೇಕು. 
.. ಜಂಗಮಲಿಂಗ ಭಕ್ತನಾದಡೆ ಪೂರ್ವಕುಲವ ಬೆರಸಲಾಗದು. 
ಜಂಗಮಲಿಂಗ ಪೂಜಕನಾದಡೆ ಮಾನವರನು ಉಪಧಾವಿಸಲಾಗದು. 
ಜಂಗಮಲಿಂಗ ವೀರನಾದಡೆ ಅರ್ಥವ ಕಟ್ಟಲಾಗದು. 
ಜಂಗಮಲಿಂಗ ಪ್ರಸಾದಿಯಾದಡೆ ಬೇಡಿದಡೆ ಇಲ್ಲೆನ್ನಲಾಗದು. 
ಜಂಗಮಲಿಂಗ ಪ್ರಾಣಿಯಾದಡೆ ಲಾಂಛನದ ನಿಂದೆಯ ಕೇಳಲಾಗದು. 

ಇದು ಕಾರಣ ಕೂಡಲಚೆನ್ನಸಂಗಯ್ಯನಲ್ಲ 


| 


೩೪. ಸೂ.ಅ.. ಪಟಲ ೮, ಶ್ಲೋಕ ಸಂಖ್ಯೆ ೨-೫೫ 
೩೫. ಚೆನ್ನಬಸವಣ್ಣನವರ ವಸರ ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೫೯೪. ಪುಟ೫೮೦ 
೩೬ ಹ ಅ., ಪಟಲ ಲೃ ಶ್ಲೋಕ ಸಂಖ್ಯೆ ೫೬-೬೨ 


೪೫೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಈ ಆರು ಸಹಿತ ಜಂಗಮ ಲಿಂಗದ ಭಕ್ತಿ” 
೨೫. ಪ್ರಸಾದಲಿಂಗಸ್ಥಲ ಮೋಹೀ: ಅನ್ಯದ್ರವ್ಯ ರುಚಿ೦ ತ್ಯಕ್ತಃ। 
ಜಾಜ್‌ ಪ್ರಸಾದಲಿಂಗಸ್ಥಲ ಭಕ್ತಃ: ಪೂರ್ವಾಹಾರ ನಿರಾಸಕ್ತಃ। 
೨೭. ಪ್ರಸಾದಲಿಂಗಸ್ಮಲ ಪೂಜಕಃ: ಪರಮೈ ತ್ಯಾದಿವರ್ಜಿತಃ 
೨೮. ಪ್ರಸಾದಲಿಂಗಸ್ಥ ಲ ವೀರಃ ಕರೇಣ ಪರವಿತ್ತಂ ನ ಸಂಸ್ಥ ಷಃ! 
kT ಪ್ರಸಾದಲಿಂಗಸ್ಥಲ ಪ ಪ್ರಸಾದೀ: ಜೀವಹಿಂಸಾ ತ್ಯಕ್ಷಃ 


೩೦. ಪ್ರಸಾ SEES ಪಾಣೀ: ಆತಬೋಧಕಃ೬5 
ಹಿ ಉಲ ೨ 


ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ್ನಬಸವಣ್ಣನವರ ವಚನ - 
ಪ್ರಸಾದಲಿಂಗಮೋಹಿತನಾದಡೆ ಅನ್ಕರುಚಿಗೆ ಇಚ್ಛೈಸಲಾಗದು. 
ಪ್ರಸಾದಲಿಂಗ ಭಕ್ತನಾದಡೆ ಪೂರ್ವಾಹಾರವ ಕೈಗೊಳ್ಳಲಾಗದು. 
ಪ್ರಸಾದಲಿಂಗ ಪೂಜಕನಾದಡೆ ಅಪ್ರಸಾದಿಗೆ ಉಣಲಿಕ್ಕಲಾಗದು. 
ಪ್ರಸಾದಲಿಂಗ ವೀರನಾದಡೆ ಅನ್ಯರಿಗೆ ಕೈಯಾನಲಾಗದು. 
ಪ್ರಸಾದಲಿಂಗ ಪ್ರಸಾದಿಯಾದಡೆ ಜೀವಹಿ೦ಸೆಯ ಮಾಡಲಾಗದು. 
ಪ್ರಸಾದಲಿಂಗ ಪ್ರಾಣಿಯಾದಡೆ ಆತ್ಮನಿಗ್ರಹವ ಮಾಡಲಾಗದು. 
ಇದು ಕಾರಣ ಕೂಡಲಚೆನ್ನ; ಕ ನಲ್ಲಿ ಈ ಆರು ಸಹಿತ ಪ್ರಸಾ ಸಾದಲಿಂಗಭಕ್ತಿ 


೩೧. ಮಹಾಲಿಂಗಸ್ಸ ಲ ಮೋಹೀ: ತ್ಯಕ್ಷಲೋಕಾಚಾರಃ ಲಿಂಗನಿಷ್ಠೈಕಮಾನಸಃ 
ಗಿ ಮಹಾಲಿಂಗಸ್ಥಲ ಭಕ್ತಃಃ ಪೂರ್ವಕರ್ಮಾದಿ ವರ್ಜಿತಃ 

೩೩. ಮಹಾಲಿಂಗಸ ಲ ಪೂಜಕ: ಸಂಸರ್ಗಮಜ್ಞಾಂ ಭಾಷಣಾದಿಕಂ ತ್ಯಕ್ತ 
೩೪. ಮಹಾಲಿಂಗಸ್ಸ ಲ ವೀರಃ: ಸೃಷ್ಟಿಸಿತಿಲಯಾದ್ದಂ ಜೀವಕೃತ್ಯಂ ನ ಸ ತಿ 


೩೫. ಮಹಾಲಿಂಗಸ್ಥಲ ಪ ಪ್ರಸಾದೀ: ಪೂರ್ವಾಕರ್ಮಾದಿಕಾನ್‌ ಖತರ್‌ 
ವೇದಕಃ। 


೩೬. ಮಹಾಲಿಂಗಸ್ತ ಸಲ ಪ್ರಾಣೀ: ಬಾಹ್ಯಾರ್ಚನಾದಿಕಂ ಸಂತ್ಯಜ್ಯ ಭವೇದಾಂತರ ' 


ಪೂಜಕಃಆತ್ಮಾರ್ಪಕಃ*9 
ಇದಕ್ಕೆ ಯಥಾವತ್ತಾದ ಅನುವಾದವಿರುವ ಚೆನ್ನಬಸವಣ್ಣನವರ ವಚನ - 
ಮಹಾಲಿಂಗಮೋಹಿತನಾದಡೆ ಲೋಕದ ಮೋಹವ ಮರೆಯಬೇಕು. 


೩೭. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೨೨೦ ಪುಟಳ೨೩ 
೩೮. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೬೩-೬೮ 


೩೯. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೩೬೫ ಪುಟಳ೪೮೪ ' 


೪೦. ಸೂ.ಅ., ಪಟಲ ೮, ಶ್ಲೋಕ ಸಂಖ್ಯೆ ೬೯-೭೫ 


೪೫೯ 


4 
C 


ಮಹಾಲಿಂಗ ಭಕ್ತನಾದಡೆ ಪೂರ್ವಭಕ್ತಿಯ ಮಾಡಲಾಗದು. 

ಮಹಾಲಿಂಗಪೂಜಕನಾದಡೆ ಅಜ್ಞಾನಿಗಳ ಕೂಡೆ 

ಸಂಗ ಸಂಭಾಷಣೆಯ ಮಾಡಲಾಗದು. 

ಮಹಾಲಿಂಗ ವೀರನಾದಡೆ ಪಳಯಾದಿಗಳಿಗೆ ಅಂಜಲಾಗದು. 

ಮಹಾಲಿಂಗ ಪ್ರಸಾದಿಯಾದಡೆ ಸಮತೆ ನೆಲೆಗೊಳ್ಳಬೇಕು. 

ಮಹಾಲಿಂಗ ಪ್ರಾಣಿಯಾದಡೆ ಮನದ ಕೊನೆಯಲ್ಲಿ 

ಲಿಂಗದ ನೆನಹು ಹಿ೦ಗಲಾಗದು. | 

ಇದುಕಾರಣ ಕೂಡಲಚನ್ನಸ೦ಗಂರ್ಯುನಲ್ಲಿ ಈ ಆರುಸಹಿತ 

ಮಹಾಲಿಂಗಭಕ್ಕಿ. 
ಸಮಸ ಮುಚ್ಚಯತ್ತ ದಿಂದ ಅ೦ಗಸ್ಥಲವೂ-೩೬ ಭೇದಗಳಾಗುತ್ತವೆ. ಭಕ್ತಾದಿ 

'  ಅಂಗಸ್ಥ ಸ ಲವೊಂದೊಂದೂ” ಆರಾರು ಸ್ಥಲಗಳಾಗುತ್ತವೆ. 


ಭಕ ಸಲ : ಭಕ್ತನಭಕ್ತ, ಭಕ್ತನ ಮಹೇಶ, ಭಕ್ತನ ಪ ಪಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ 
ಶರಣ, ಭಕ್ತನ "ಐಕ್ಕ 


 ಮಹೇಶಸ್ಥಲ : ಮಹೇಶನ ಮಹೇಶ, ಮಹೇಶನ ಭಕ್ತ, ಮಹೇಶನ ಪ್ರಸಾದಿ, ಮಹೇಶನ 
' ಪ್ರಾಣಲಿಂಗಿ, ಮಹೇಶನ ಶರಣ, ಮಹೇಶನ ಐಕ್ಕ 

 ಪ್ರಸಾದಿಸ್ಥಲ : ಪ್ರಸಾದಿಯ ಪ್ರಸಾದಿ, ಪ್ರಸಾದಿ ಭಕ್ತ, ಪ್ರಸಾದಿಯ ಮಹೇಶ, 

; ಪ್ರಸಾದಿಯ ಜ್ಯ ಇಡ. ಶರಣ, ಪ್ರಸಾದಿಯ ಐಕ್ಕ 


ಶರಣಸ್ಥಲ : ಶರಣನ ಶರಣ, ಶರಣನ ಭಕ್ತ, ಶರಣನ ಮಹೇಶ, ಶರಣನ ಪ್ರಸಾದಿ 
“ಶರಣನ ಪ್ರಾಣಲಿಂಗಿ, ಶರಣನ ಐಕ್ಕ 


 ಐಕ್ಕಸ್ಪ ಸಲ ಐಕ್ಕನ ಐಕ್ಯ, ಐಕ್ಕನ ಭಕ್ತ, ಐಕ್ಕನ ಮಹೇಶ, ಐಕ್ಕನ ಪಸಾದಿ, ಐಕ್ಕನ 
| 


1. 


(| 


ರಘ 
ಪ್ರಾಣಲಿಂಗಿ, ಐಕ್ಕನ ಶರಣ 


ಈ ಮೂವತ್ತಾರು ಸ್ಥಲಗಳ ವಿಭಾಗಕ್ರಮ ವಚನಗಳಲ್ಲಿ ವಿಪುಲವಾಗಿ ಬರುತ್ತಿದ್ದು 
| ಇದರ ಹಿಂದಿರುವ ತತ್ತ ಗಮನಾರ್ಹವಾದುದು. ಭಕ್ತಸ್ಸಲದಿಂದ ಮಹೇಶ್ವರ ಸಲಕ್ಕೆ 
'ಮತ್ತು ಅಲ್ಲಿಂದ ಹ ಇತರ ಸ್ಥಲಗಳಿಗೆ ಸಾದಕ ಮುನ್ನ ಡೆಯುತಿರುವಾಗ ಗೆರೆ 
'ಕೊರೆದಂತೆ ಅದನ್ನು ವಿಭಜಿಸಿ ಆತನನ್ನು ಯಾವುದೇ ನ ಸ್ವಲಕ್ಕೆ ಮಾತ್ರ 
'ಸೀಮಿತಗೊಳಿಸಲಾಗುವುದಿಲ್ಲ. ಭಕ್ತಸ್ಥಲದಲ್ಲಿರುವಾಗಲೇ ಮಹೇಶನ ಅಂಶಗಳು 
ಗೋಚರವಾಗಬಹುದು; ಪಸಾದ “ಪಾಣಲಿಂಗಿಗಳು ಕಾಣಬಹುದು. ಅಂತೆಯೇ 
ಮುಂದಿನ ಸಲಕ್ಕೆ ಹೋದ ಮೇಲೆ ಹಿಂದಿನದು ಬಿಟ್ಟು ಹೋಗುತ್ತದೆಂದೂ ಹೇಳುವಂತಿಲ್ಲ. 
ಮಹೇಶನ ಸ್ಥ ಲದಲ್ಲಿ ಭಕ್ತಸ್ಥಲವೂ ಅಡಕವಾಗಿರುತ್ತದೆ, ಅಂತೆಯೇ ಇತರ ಸ್ಥಲಗಳು. 
ಈ ತಾತ್ವಿಕ ದೃಷ್ಟಿಯಿಂದ ಆರು ಸ್ಥಲಗಳಲ್ಲಿ ಒಂದೊಂದನ್ನು ಮತ್ತೆ ಆರು ಆರು 


೪೧. ಚೆನ್ನಬಸವಣ್ಣನವರ ವ.ಸಂ.,. ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೪೭೦ ಪುಟ೫೩೭ 


೪೬೦ ಶಿವಾಗಮಗಳು ಮತ್ತು ವಚನ ಸಾಹಿತ 
ಸ್ಥಲಗಳನ್ನಾಗಿ ವಿಭಾಗಿಸಲಾಗಿದೆ. 


ಇದೇ ಕ್ರಮವನ್ನು ಇನ್ನೂ ಮುಂದುವರಿಸಿ ೩೬ ಸ್ಥಲಗಳಲ್ಲಿ ಒಂದೊ೦ದರಲ್ಲಿಯೂ 
ಮತ್ತೆ ಆರು ಭಾಗಗಳನ್ನು ಮಾಡುವ ಪ್ರಯತ್ನವೂ ಕಂಡುಬರುತ್ತದೆ. ಅದರ ಪ್ರಕಾರ 
"ಭಕ್ತನ ಭಕ್ತನ ಭಕ್ತ, “ಭಕ್ತನ ಮಹೇಶನ ಭಕ್ತ' “ಭಕ್ತನ ಪ್ರಸಾದಿಯ ಭಕ್ತ' ಇತ್ಯಾದಿಯಾಗಿ 
ಒಟ್ಟು ಇನ್ನೂರ ಹದಿನಾರು ಸ್ಥಲಗಳಾಗುತ್ತವೆ. ಆದರೆ ಈ ಪ್ರಯತ್ನ ಹೆಚ್ಚು 
ಅನುಸರಣೆಯಾಗಲಿಲ್ಲ. ಮೂವತ್ತಾರು ಸ್ಥಲಗಳ ಕ್ರಮ ಹಚ್ಚು ಪ್ರಚಲಿತವಾಯಿತು. 


ಶಿವಶರಣರ ವಚನದಲ್ಲಿ ಹೆಚ್ಚು ಪಾಲು ಈ ಕ್ರಮದಲ್ಲಿಯೇ ಅಳವಟ್ಟಿವೆ. ಇದರ 1 


ಜೊತೆಗೆ ಏಕೋತ್ತರ ಶತಸ್ಥಲದ ಕೆಲವು ಸ್ಥಲಗಳೂ ಅಲ್ಲಿ ಸೇರಿರುವುದು ಕಂಡುಬರುತ್ತದೆ. 


'ಏಕೋತ್ತರ ಶತಸ್ಥಲ' ಎ೦ಬುದು ಬಹಳ ಪ್ರಮುಖವಾದ ವಿಭಾಗ ಕ್ರಮವಾಗಿದ್ದು. 


ಸಿದ್ಧಾಂತಶಿಖಾಮಣಿ ಈ ನೂರೊಂದು ಸ್ಥಲಗಳ ನಿರೂಪಣೆಗೆ ಮೀಸಲಾಗಿದೆ. ಪ್ರಾರಂಭದ 
ಪ್ರಾಸ್ತಾವಿಕ ಅಧ್ಯಾಯಗಳನ್ನು ಬಿಟ್ಟರ ಉಳಿದ ಸಿದ್ಧಾಂತ ನಿರೂಪಣೆಯ ಭಾಗವೆಲ್ಲಾ 
ನೂರೊಂದು ಸ್ಥಲಗಳಲ್ಲಿ 1 202.1 “ಏಕೋತ್ತರ ಶತಸ್ಥಲ'ದಲ್ಲಿ ಅಂಗಷಟ್‌ಸ್ಥಲ 1 
ಲಿಂಗಷಟ್‌ಸ ಲ ಎಂಬ "ವಿಷಯ ವಿಭಾಗಗಳಿರುವುವು. ಅಂಗಸ ಕಲದ ವಿಭಾಗದಲ್ಲಿ - 


ಭಕ್ತಸ್ಥ ಸಲದಲ್ಲಿ - ಪಿಂಡಸ್ನಲ, ಪಿಂಡಜ್ಞಾನಸ್ಥಲ, ಸಂಸಾರಹೇಯಸಲ, 
ಗಿ ಛಿ 


ಗುರುಕಾರುಣ್ಯಸ್ಥಲ, ಲಿಂಗಧಾರಣಸ್ಥಲ, ಭಸ್ಮಧಾರಣಸ್ಥಲ, ರುದ್ರಾಕ್ಷಧಾರಣಸ್ಮಲ, ' 
ಪಂಚಾಕ್ಷರಿಯ ಜಪಸ್ಥಲ. ಭಕ್ತಮಾರ್ಗಕ್ರಿಯಾಸ್ಥಲ, ಉಭಯಸ್ಥಲ, ತ್ರಿವಿಧಸ೦ಪತ್ತಿಸ್ಮಲ, ' 
ಪ್ರಸಾದಸ್ವೀಕಾರಸ್ಥಲ, "ಸೋಪಾಧಿದಾನ ಸ್ಹಲ, ನಿರುಪಾಧಿದಾನಸ್ಥಲ, ಸಹಜದಾನಸ್ನಲ | 
ಎ೦ದು ೧೫ ಸ್ಥಲಗಳು, ಮಹೇಶ್ವರಸ್ಥಲದಲ್ಲಿ ಮಾಹೇಶ್ವರಪ್ರಶಂಸಾಸ್ಥಲ, ಲಿಂಗನಿಷ್ಠಾಸ್ಥಲ, 4 
ಪೂರ್ವಾಶ್ರಯನಿರಸ ನಸ್ಮಲ, ವಾಗಾದ್ವೈ ತನಿರಸನಸ್ಥಲ, ಆಹ್ವಾನನಿರಸ ಸನಸ್ಫಲ, ' 


ಅಷ್ಟತನುಮೂರ್ತಿನಿರಸನಸ್ಥಲ, ಸರ್ವಗತನಿರಸ ನಸ್ಥಲ,. ಶಿವಜಗನ್ಮಯಸ್ಯ ಸಲ ಮತ್ತು 
ಭಕ್ತದೇಹಿಕಲಿಂಗಸ್ಥಲಗಳಂಬ ೯ ಅವಾಂತರ ಸ್ಥಲಗಳಿವೆ. ಪ್ರಸಾದಿಸಲದಲ್ಲಿ ಪ್ರಸಾದಿಸ್ಥಲ, 


ಗುರುಮಾಹಾತ್ಮೈಸ್ನಲ., ಲಿಂಗಮಹಾತ್ಲ ಸಲ, ಶರಣಮಹಾತ್ವ ಸ್ಹಲ, ಜಂಗಷ 1 
ಥಿ ಟೆ” ೬ರಿ'ಧಿ 


ಮಹಾತ್ಮ್ಯಸ್ಥಲ, ಮತ್ತು ಪ್ರಸಾದಮಹಾತ್ಮ್ಯ ಸ್ಥಲಗಳೆಂಬ ೭ ಅವಾಂತರಸ್ಥಲಗಳಿವೆ. 
ಪ ಪ್ರಾಣಲಿಂಗಿಸ್ಯ ಸಲದಲ್ಲಿ ಪ ಪ್ರಾಣಲಿಂಗಿಸ್ಥಲ, ಪ ಪ್ರಾಣಲಿಂಗಾರ್ಚನಸ್ಥಲ. ಶಿವಯೋಗಸ ಸಮಾಧಿಸ್ಥಲ, 


ಲಿಂಗನಿಜಸ್ಮಲ ಮತ್ತು ಅಂಗಲಿಂಗ ಸ್ಥಲಗಳಂಬ ೫ ಅವಾಂತರಸ್ಥಲಗಳಿವೆ ಶರಣಸ್ಥಲದಲ್ಲ 
ಶರಣಸ್ಥಲ, ತಾಮಸನಿರಸನಸ್ಥಲ, ನಿರ್ದೇಶಸ್ಥಲ ಮತ್ತು ಶೀಲಸಂಪಾದನಸ ಲಗಳೆಂಬ | 


೪ ಅವಾಂತರಸ್ಥಲಗಳಿವೆ. ಐಕ್ಕಸ್ಥಲದಲ್ಲಿ ಐಕ್ಕಸ್ಥಲ, ಸರ್ವಾಚಾರ ಭಾ ಶ್ರಿಸ್ನಲ, 
ಏಕಭಾಜನಸ್ಥಲ ಮತ್ತು ಸಹಭಾಜನಸ್ಥಲಗಳೆಂಬ' ೪ ಅವಾಂತರಸ ಸಲಗಳಿವ. ಅಂತು 
ಒಟ್ಟು ೪೪ ಅವಾಂತರಸ್ಥಲಗಳಿವೆ. 


ಇನ್ನು ಲಿಂಗಸ ನಲದ - ಆಚಾರಲಿಂಗದಲ್ಲಿ ೯, ಗುರುಲಿಂಗದಲ್ಲಿ ೯, ಶಿವಲಿಂಗದಲ್ಲಿ 


1 


೯ ಜಂಗಮಲಿಂಗದಲ್ಲಿ (ಪ ಸ್ರಸಾದಲಿಂಗದಲ್ಲಿ ೧೨, ಮಹಾಲಿಂಗದಲ್ಲಿ ೯ = ಒಟು 


ಟಿ 


೫೭ ಆವಾಂತರ ಸ್ಥಲಗಳಿವೆ. ಈ ತೆರನಾಗಿ ಅಂಗಸ ನಲಗಳು ಮತ್ತು ಲಿಂಗಸ ನಲಗಳು 


' 
| 
| 
| 


| 
| 


| 
| 
| 
| 


ಪಟಸ್ಸಲ ೪೬೧ 


ಕೂಡಿ ನೂರೊಂದು ಸ ಸ್ಥಲಗಳಂದು ಹೇಳಲ್ಪಟ್ಟಿವೆ. ಅಲ್ಲಿ ಉಕ್ತವಾದ ನೂರೊಂದು 
ಸ್ಥಲಗಳಿಗೂ ಶರಣರು ಪ್ರತಿಪಾದಿಸಿದ ಏಕೋತ್ತರ ಶತಸ ಲಕ್ಕ. ಸಂಪೂರ್ಣ ಸಾಮ್ಯ 
ಕಂಡುಬರುತ್ತದೆ. ಈ ನೂರೊಂದು ಸ್ಥಲಗಳ. ವಿಭಾಗ" ಕ್ರಮದಲ್ಲಿ ಒಂದು ವ್ಯವಸ್ಥೆ 
ಕಂಡುಬರುತ್ತದೆ. ಮತ್ತು ಅವುಗಳಲ್ಲಿ ಒಂದು ಆಧ್ಯಾತ್ಮಿಕ ವಿಕಾಸದ ಆ 
ವ್ಯಕ್ತವಾಗುತ್ತದೆ. 


ಈ “ಏಕೋತ್ತರ ಷಟ್‌ಸ್ಟ ಸ್ಥಲ" ಎ೦ಬ ಪದದ ಉಲ್ಲೇಖ ವೀರಾಗಮದಲ್ಲಿ ಅನೇಕ 
ಸಲ ಬಂದಿದೆ. ಆದರೆ ಆ ಏಕೋತ್ತರ ಷಟ್‌ಸ್ಟ [ಲಗಳನ್ನು ನಿರೂಪಿಸುವ ಆಗಮಗಳು 
ಈಗ ಉಪಲಬ್ಬವಿಲ್ಲ. ಆದರೂ ಈ 'ಏಕೋತ್ತರ ಷಟ್‌ಸ್ಥ ಲ'ದ ಪರಿಕಲ್ಪನೆ 
ಆಗಮಕಾಲದಿಂದಲೇ. ಬಂದಿದ್ದು ಎಂಬುದು ಸುಸ್ಪ; 


ಚೆನ್ನು ಬಸವಣ್ಣನವರ ವಚನದಲ್ಲಿ ಅಂಗಸ್ನೆಲದ ಸಂಪೂರ್ಣ ವಿವರಗಳು 
ದೊರೆಯುತ್ತಿಲ್ಲ ಜೀಪ್‌ ೫೭ ಲಿಂಗಸ ಲಗಳ ಎ ಮಾತ್ರ ದೊರೆಯುತ್ತವೆ. 
ಆದರೆ ಅವುಗಳ ಸ್ವರೂಪವನ್ನು ಆಯಾ ಸ್ಥಲದ ಹೆಸರನ್ನಿತ್ತು ಎಲ್ಲಿಯೂ ವಿವರಿಸಿಲ್ಲ. 


ಇನ್ನು ಬಸವಣ್ಣನವರ ವಚನದಲ್ಲಿ ಸ್ಥ ಸ್ಥಲ ನಿರ್ದೇಶ ಹೀಗಿದೆ - ಮೊದಲನೆಯದು 
ಭಕ್ತಸ್ಥಲದಲ್ಲಿ ಪಿಂಡ. ಸ್ಪಲ, ಪಿಂಡಜ್ಞಾನಸ್ಸಲ, ಸಂಸಾರಹೇಯ ಸ್ಥಲ, ಗುರುಕರುಣಸ್ಥಲ, 
ವಿಭೂತಿಸ್ಥಲ, ಪಂಚಾಕ್ಷರಿಯ ಸಲ, ಲಿಂಗಾಧಾರಣ ಸ್ಥಲ, ತಾಮಸ ನಿರಸನ ಸ್ವಲ 
ಭಕ್ತನ ಜ್ಞಾನಿಸ್ನಲ, ಭಕ್ತನ ಭಕ್ತಸ್ಥಲ, ಭಕ್ತನ ಮಹೇಶ "ಸ್ವಲ, ಭಕ್ತನ ಪ್ರಸಾದಿ ಸ್ಥಲ, 
ಭಕ್ತನ ಪ್ರಾಣಲಿಂಗಿಸ್ನಲ, "ಭಕ್ತನ ಶರಣಸ್ಥಲ, ಭಕ್ತನ ಐಕ್ಕಸ್ಥಲಗಳು ಬರುತ್ತವೆ. ಮಹೇಶ್ವರ 
ಸ್ಥಲದಲ್ಲಿಯೂ ಮೊದಲು ಮಹೇಶ್ವರನ ಜ್ಞಾನಿ ಸಲ. ಮಹೇಶ್ವರನ ಮಹೇಶ್ವರ, 
ಮಹೇಶ್ವರನ ಭಕ್ತ, ಮಹೇಶ್ವರನ ಪ್ರಸ ಸಾದಿ, ಮಹೇಶ್ವರನ ಪ್ರಾಣಲಿಂಗಿ, ಮಹೇಶ್ವರನ 
| ಶರಣ, ಮಹೇಶ್ವರನ ಐಕ್ಯ ಇತ್ಯಾದಿ ಸ್ಥಲಗಳಿದ್ದು ಇದೇ ಕ್ರಮ ಇತರ ಪ್ರಸಾದಿ 
ಪ್ರಾಣಲಿಂಗ ಶರಣ ಐಕ್ಕ ಸ್ವಲಗಳಲ್ಲೂ ಮುಂದುವರಿದು ಮತ್ತೆ ೩೬ ಪಿನ್ನು 
ಇಲ್ಲಿ ಕಂಡುಬರುತ್ತದೆ. 


ಇನ್ನು ಚೆನ್ನಬಸವಣ್ಣನ ವಚನಗಳಲ್ಲಿಯೂ ಈ ನೂರೊಂದು ಸ್ಥಲಗಳು 

ಕ್ಷಮವಾಗಿಲ್ಲ ವ ವಚನಗಳಲ್ಲಿ ಈಗ ಕ೦ಡು ಬರುವ ಸ್ಥಲನಿರೂಪಣ ಣೆಯ ಕ್ರಮ 
" ಹೀಗಿದೆ - "ಮೊದಲನೆಯದಾದ ಭಕ್ತಸ್ಥಲದಲ್ಲಿ ಪಿಂಡ, ಪಿಂಡಜ್ಞಾನ, ಸಂಸಾರಹೇಯ, 
ಗುರುಕಾರುಣ್ಯ ಸ್ಥಲ, ಭಕ್ತನ ಜ್ಞಾನಿಸ್ಥಲ, ಭಕ್ತನ ಭಕ್ತಸ್ಥಲ, ಭಕ್ತನ ಮಹೇಶ ಸ್ಥಲ, 
ಭಕ್ತನ ಪ್ರಸಾದಿ ಸ್ಥಲ, ಭಕ್ತನ ಪ್ರಾಣಲಿಂಗಿಸ್ಥಲ, ಭಕ್ತನ ಶರಣಸ್ನಲ. ಭಕ್ತನ ಐಕ್ಕಸ್ಥಲಗಳು 
ಬರುತ್ತವೆ. ಮಹೇಶ್ವರ ಸ್ಥಲದಲ್ಲಿಯೂ ಮೊದಲು ಮಹೇಶ್ವರನ ಜ್ಞಾಭಿಸ್ಥ ಸ್ನಲ. ಮಹೇಶ್ವರನ 
ಮಹೆ ಶ್ವರ, ಮಹೇಶ್ವರನ ಭಕ್ತ, ಮಹೇಶ್ವರನ ಪ್ರಸಾದಿ ಮಹೇಶ್ವರನ ಪ್ರಾಣಲಿಂಗಿ, 
ಮಹೇಶ್ವರನ ಶರಣ. ಮಹೇಶ್ವರನ ಐಕ್ಕ ಇತ್ಯಾದಿ ಸ್ಥಲಗಳಿದ್ದು ಇದೇ ಕ್ರಮ ಇತರ 
ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಸ್ಥಲಗಳಲ್ಲೂ ಮುಂದುವರಿದು ಮತ್ತೆ ೩೬ 
| ಸ್ಥಲವಿಭಾಗಕ್ರಮ ಇಲ್ಲಿ ಕಂಡುಬರುತ್ತದೆ. ಅಲ್ಲಮಪ್ರಭುದೇವರ, ಶೋ೦ಟದ ಸಿದ್ಧಲಿಂಗ 
ಶಿವಯೋಗಿಗಳ ವಚನಗಳಲ್ಲಿಯೂ ಈ ಸ್ಥಲಗಳು ಕ್ರಮವಾಗಿಲ್ಲ. 


೪೬.೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಾರಣ ಸ್ಥಲವಿವೇಚನೆಯ ವಿವರಗಳಲ್ಲಿ ವಿಭಾಗ ಕ್ರಮದಲ್ಲಿ ಏಕರೂಪತೆ 
ಇಲ್ಲವೆಂಬುದು ಮನದಟ್ಟಾಗುತ್ತದೆ. ಆದರೆ ಒಟ್ಟಿನಲ್ಲಿ ಷಟ್‌ಸ್ಥಲಗಳ ಚೌಕಟ್ಟನ್ನು 
ಇವೆಲ್ಲವೂ ಒಂದೊಂದು ರೀತಿಯಲ್ಲಿ ಸಮರ್ಥಿಸುತ್ತವೆನ್ನಬಹುದು. ಒಟ್ಟಿನಲ್ಲಿ ಈ 
ವಿಭಾಗ ಕ್ರಮಗಳು ಭಕ್ತಸ್ಥಲದಿ೦ದ ಐಕ ್ಯ ಸ್ಥಲದವರೆಗೆ ಸಾ: ಆಧ್ಯಾತ್ಮಿಕ ಯಾತ್ರೆಯ 
ಮುನ್ನಡೆಯನ್ನೂ ಅದಕ್ಕೆ ಅವಶ್ಯಕವಾದ ಉಪಾಸನಾವಿಧಾನ, ಲಿಂಗಸ ಸ್ವರೂಪ, ಶಕ್ತಿ 
ಭಕ್ತಿಗಳ ಕಲ್ಪನೆಯನ್ನೂ ಜ್‌ ಅರ್ಥವತ್ತಾದ ರೀತಿಯಲ್ಲಿ ಮೂಡಿಸಿದೆ. 


ಹೀಗೆ ೧, ೨, ೩, ೬, ೧೮, ೩೬, ೧೦೧ ಇತ್ಯಾದಿ ಸಂಖ್ಯೆಯಲ್ಲಿ 
ಸ್ಥಲ ಲಭೇದವಿದ್ದರೂ " ಷಟ್‌ಸ್ಥಲ' ಎ೦ಬುದೇ ರೂಢಿಯಲ್ಲಿದೆ ಇದಕ್ಕೆ ಕಾರಣವೆಂದರೆ- 
೧. ಎಲ್ಲಾ ೩೬ ತತ ತ್ರ ಗಳೊ ೬ ಸ್ಥಲಗಳಲ್ಲಿ ಪರಿಣಮಿಸುವವು. 
ip" ಎಲ್ಲಾ ಅವಾಂತರ ಸ್ಥಲಗಳೂ ಈ ೬ ಸ್ಥಲಗಳಲ್ಲಿಯೇ ಅಂತರ್ಭಾವವನ್ನು 


ಹೊಂದುವವು. 
೩. ಎಲ್ಲಾ ಸ್ಥಲಗಳೂ ೬ ಅಂಗಗಳಲ್ಲಿಯೇ ಸಂಯೋಗ-ಸಂಸ್ಥಿತಿಯನ್ನು 
ಪಡೆಯುವವು. 


ಅದೂ ಅಲ್ಲದೇ ಷಟ್‌ಸ್ಥಲ ಎಂಬ ಪದದಲ್ಲಿ ಷಡ್ಡಿಂಗಷಟ್‌ಶಕ್ತಿಃ ಷಡ೦ಗ- ಷಟ್‌ಭಕ್ಕಿ 
ಇವುಗಳ ಸಂಬಂಧಜ್ಞಾನ" ಮತ್ತು ಇವುಗಳ ಸಂಯೋಗಗಕ್ಕೆ ರೂಢಿಯಲ್ಲಿ ಷಟ್ಟ ಲಿ 
ಎಂದು ವ್ಯವಹಾರವಿರುತ್ತದೆ. 

ಇಷ್ಟಾದರೂ ಚೆನ್ನಬಸವಣ್ಣನವರು ಸ್ಥಲಕ್ಕೆ ಗಣಿತವುಂಟೇ? ಎಂದು ಪ್ರಶ್ನಿಸುತ್ತಾರೆ. 

ಹೃದಯದೊಳಿಪ್ಪ ಮಹಾಲಿಂಗಜ್ಯೋತಿಯ ಬೆಳಗು 

ಪಂಚೇ೦ದ್ರಿಯಂಗಳಲ್ಲಿ ಪ್ರಭಾವಿಸಿ ತೋರುವ ಬೆಳಗು ಒಂದೇ ಕಾಣಿಭೋ। 

ಒಂದು ಮೂರಾಗಿ ಮೂರು ತಾನಾರಾಗಿ 

ಆರು ಮುವತ್ತಾರಾಗಿ ಮುವತ್ತಾರು ಇನ್ನೂರ ಹದಿನಾರಾಗಿ 

ಬೇರುವರಿದು ವಿಸ್ತಾರವ ಪಡೆದವಲ್ಲಾ| 

ಎಶ್ವಾಸದಿ ಬೆಳಗುವ ಬ್ರಹ್ಮಕ್ಕೂ ಗಣಿತವುಂಟೇ? 

ಅಗಣಿತವೆಂದು ಅಗೋಚರವೆಂದು ಹೇಳುವರಲ್ಲದೆ 

ದೃಶ್ಯವಾಗಿ ಕಾಂಬವರುಂಟೇ? 

ದ್ದ ಗುದ್ಯ ಶ್ಯವಲ್ಲ ಮಹಾದಾನಿ ಕೂಡಲಚೆನ್ನ; ಸಂಗಮದೇವಾಓ 

ರ್‌ ಕಾರಣ ಇಷ್ಟೆಲ್ಲಾ ಲಿಂಗಾಂಗ ಸ್ವರೂಪ ಪ್ರಭೇದ-ಸಂಬಂಧಾದಿಗಳ 
ವಿಚಾರವನ್ನು ಶಿವಾಗಮಗಳು ಹಾಗೂ ವಚನಸಾಹಿತ್ಯ ನಿರೂಪಿಸಿದರೂ ಸಹ ಷಟ್‌ಸ್ಥಲಕ್ಕೆ 
ಹೆಚ್ಚಿನ ಒತ್ತನ್ನು ಕೊಟ್ಟು ಶ್ರೀ ಗುರುವಿನ ಅನುಗಹದಿಂದ ಷಟ್‌ಸ್ಥಲ ಜ್ಞಾನವನ್ನು 
ಸಂಪಾದಿಸಿ" ಲಿ6ಗಸ ಸ್ವರೂಪಿಯಾದ ಶಿವನನ್ನು ಪೂಜಿಸಬೇಕು ಎಂದು ಆಗಮಗಳು 
ತಿಳಿಸುತ್ತವೆ. 


೪೨. ಚೆನ್ನಬಸವಣ್ಣನವರ ವ.ಸಂ., ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೬೯೫ ಪುಟ೬೨೫ 


™ 


a a 


ಜು. .ಓ ಚ ಚಡ KA ತ್‌ ಶಾ ಚ್‌ ಶ್‌ ತ್‌್‌ ಶಾ SESS CRC ಚ ಸಚ್‌ Sh ಶ್‌ ಶ್‌. a AC ACA ಚಾ ಅ 


೫.೩.೩ ಭಕ್ತಸ್ಥಲ 


ಷಟ್‌ಸ್ಥಲದ ಅನುಭಾವ ಮಾರ್ಗದಲ್ಲಿ ಭಕ್ತಸ್ಥ ಸಲವೇ ಮೊದಲ ಮಟ್ಟಲು. ಈ 
ಭಕ್ತಸ್ಥಲದಲ್ಲಿ ಭಕ್ತನೇ ಆಧಾರ, ಭಕ್ತಿಯೇ ಆಶ್ರಯವಾಗಿರುತ್ತದೆ. ಈ ಸ್ಥಲದಲ್ಲಿ ಮುಖ್ಯವಾಗಿ 
ಸಂಸಾರವು ಅನಿತ್ಯ ವೆಂದೂ, ಆ ಪರಶಿವಶಕ್ತಿಯೊಂದೇ ನಿತ್ಯ ಶಾಶ್ತತವೆಂದು 
ಅರಿತುಕೊಂಡು, ಶ್ರದ್ಧಾಭಕ್ತಿಯುತನಾಗಿ ತನ್ನನ್ನೇ ಆ ಪರಶಿವನ ವ ರೂಪಗಳಾದ 
ಗುರು-ಲಿ೦ಗ-ಜ೦ಗಮಕ್ಕೆ ಪ್ರೇಮರೂಪದಿ೦ದ ಸಮರ್ಪಿಸಿಕೊಳ್ಳುತ್ತಾನೆ. ಇಂಥ ಭಕ್ತನ 
ಆಚರಣೆಯನ್ನು ಹೇಳುವುದೇ ಭಕ್ತಸ್ಥಲವಾಗಿದೆ. ಇಲ್ಲಿ ಪೂಜ್ಯ ಪೂಜಕ ಭಾವವಿದೆ. 
ಶಿವಶಕ್ಕಿ-ಭಕ್ತಿಗಳ ಕಲ್ಪನೆಯಿದೆ. 


ಪ್ರಸ್ತುತ ಇಲ್ಲಿ ಭಕ್ತ ಎಂದರೆ ಯಾರು? ಭಕ್ತನು ಹೊಂದಿರಬೇಕಾದ ಗುಣಲಕ್ಷಣ 
ಗಳೇನು? ಭಕ್ತಸ್ಥಲದ "ವೈಶಿಷ್ಟ್ಯ ತೆಗಳೇನು? ಹಾಗೂ ಭಕ್ತಸ್ಥಲದ ಆಂತರಿಕಪೂಜಾ 
ಕ್ರಮವನ್ನು ಕುರಿತು ಆಗಮ ಮತ್ತು ವಚನಗಳ ಹಿನ್ನೆಲೆಯಲ್ಲಿ ವಿವೇಚಿಸಲಾಗಿದೆ. 


ಭಕ್ತ ಪದದ ಅರ್ಥ 
ಭಕ್ತ ಎಂಬಿ ಪದದ ಅರ್ಥವನ್ನು ಸೂಕ್ಷಾ ಗಮದಲ್ಲಿ ಹೀಗೆ ಹೇಳಿದೆ. 


ಭಕಾರಾದ್ಧವ ಇತ್ಯುಕ್ತಃ ಕಕಾರಾತ್‌ ಕಲುಷಂ ಭವೇತ್‌! 
ತತಃ ಶಬ 1 ತಸ್ಮಾದ್ಧಕ್ತಾ ಇತ್ಯುಚ್ಛತೇ ಬುಧೈಃ NX 


“ಭ' ಕಾರವೆಂದರೆ ಭವ; ಚ ಕಾರವೆಂದರೆ ಕಾಲುಷ್ಯ; “ತ' ಕಾರವೆಂದರೆ 
ತ್ರಾಯತೆ (ಕಾಪಾಡು) ಎಂದರ್ಥ. ಅಂದರೆ ಜನನ-ಮರಣ ರೂಪಿ ಸಂಸಾರ 
ಹಾಗೂ ಅದರ ಕಾಲುಷ್ಕದಿಂದ ಯಾವನು ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೋ 
ಅವನೇ ಭಕ್ತ ಎಂದು ತಿಳಿಸುತ್ತದೆ. 

ಅವಿದ್ಧಾರೂಪ ಮಾಯಾಶಕ್ತಿಯ ಸಂದದಿಂದ ಪರಶಿವನ ಬೇರ್ಪಟ್ಟ ಅಂಶಗಳಾದ 
ಜೀವರು ಅವಿದ್ಯೆಯಿಂದ ಮೋಹಿತರಾಗಿ ಜನನ-ಮರಣ ರೂಪ ಸಂಸಾರಚಕ್ರದಲ್ಲಿ 
ಸಿಲುಕಿ, ನಾನಾ ಬಗೆಯ ದುಃಖಗಳನ್ನು ಅನುಭವಿಸುತ್ತಾರೆ. ಇಂಥ ಭವದುಃಖದಿಂದ 
ಪಾರಾಗಬೇಕಾದರೆ ಜೀವನು ಭಕ್ತಿಯನ್ನು ಆಶ್ರಯಿಸಬೇಕೆಂದು ಆಗಮಗಳು ತಿಳಿಸುತ್ತ - 


ದುಃಖತಿತೀರ್ಷೊೋರ್ಮೆ ಭಕ್ತಿಲಾಭಃ ಪರಃ ಶಿವೇ” 


ಎಂದು ಸಂಸಾರದುಃಖದಿಂದ ಪಾರಾಗಬಯಸುವವರಿಗೆ ಶಿವಭಕ್ತಿಯೇ ಸರ್ವ 
ಶ್ರೇಷ್ಠ ಸಾಧನವು ಎಂದು ಪರಶಿವನು ಪಾರ್ವತಿಗೆ ಉಪದೇಶಿಸುತ್ತಾನೆ. ಅಲ್ಲದೇ - 


ಭಕ್ತಿರ್ಮಾತಾ ಪಿತಾ ಎತ್ತಂ ಬಂಧುರಾಪದಿ ಸೋದರಃ 
ಗುರುರ್ಮಿತ್ರಂ ಸುಹೃದ್‌ ಭೋಗೋ ಮೋಕ್ಷಶ್ಚ ಪುರುಷಾರ್ಥರಾಟ್‌ 


೧. ಸೂ.ಆ. ಪಟಲ ೯, ಶ್ರೋಕ ಸಂಖ್ಯೆ ೪೦ 
೨. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೪೯ 


೪೬೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅಚಲಭಕ್ತಿಯೇ ಮನುಷ್ಯನ ತಂದೆ, ತಾಯಿ, ಐಶ್ವರ್ಯ, ಬಂಧು, ಪೂಜ್ಯವ್ಯಕ್ಕಿ 
ಸಹೋದರ, ಗುರು, ಗೆಳೆಯ, ಸನ್ಮಿತ್ರ ಮತ್ತು ಭೋಗವಪ್ಪೇ ಅಲ್ಲದೇ ಸಾಕ್ಷಾತ್‌ 
ಮೋಕ್ಷರೂಪಿ ಪರಮ ಪುರುಷಾರ್ಥವೇ ಆಗಿದೆ” ಎನ್ನುತ್ತ ಸದ್ಭಕ್ತಿಯನ್ನು ಆಶ್ರಯಿಸಿದ 
ಭಕ್ತನು ಹೇಗಿರಬೇಕೆಂಬುದನ್ನು ಪರಶಿವನು ವಿವರಿಸುತ್ತಾನೆ- 


ಭಕ್ತನ ಲಕ್ಷಣಗಳು : 


ಕರ್ಮಣಾ ಮನಸಾ ವಾಚಾ ಜಾಗ್ರತ್ಸ್ವಪ್ನಸುಷುಪ್ತಿಷು| 
ಮದನುಸ್ಮರಣಂ ಧ್ಯಾನಂ ಸ್ತುತಿಃ ಹ್‌ ರತಿಃ ಸದಾ ॥ 
ಮಲ್ಲಿಂಗಧಾರಣಂ ಭಕ್ತಪೂಜನಂ ಲಿಂಗಪೂಜನಮ್‌। 
ಅಹಿಂಸಾ ಸರ್ವಭೂತೇಷು ದಯಾ ಮದನುವೀಕ್ಷಣಮ್‌ | 
ಮಲ್ಲಿಂಗಲಿಂಗಚಿಹ್ನಾನಾ೦ ದರ್ಶನೇ ಮಯಿ ಭಕ್ಕಿತಃ। 
ಅಮಾಯಯಾsನಪೇಕ್ಷಾತಃ ಸಾಷ್ಟಾಂಗಮಭಿವಾದನಮ್‌ ॥ 
ಗತಿಂ ಪ್ರದಕ್ಷಿಣಂ ಸರ್ವಾಂ ಮಮ ಸರ್ವತ್ರ ಸರ್ವದಾ! 
es ಸುಭ್ರು ಪಣಾಮಂ ಮಯಿ ಸರ್ವಶಃ ॥ 
ಚ್ಹಾರಣ೦' ಚಾಕ್ಷರಣಾಂ ಮನ್ನಾ ಮಸ್ಮರಣ೦ ತ್ರಿತಿ| 
ಸರ Ae “ಸರ್ವಂ ಮತ್ತಸಾದಧಿಯಾಶ್ನು ತ | 
ಸರ್ವಾಮೈಂದ್ರಿಯಕೀಂ ವೃತ್ತಿಂ" `` ಮತ್ತೇವಾಯ್ಕೆ TL ಬ ಯ 
ಸಂಪ್ರಾಪ್ತಮಖಿಲಂ RE: das ಗ ಚಾರ್ಪಯೇತ್‌ | 
ಕೃಚ್ಛೇಪಿ' ಮನಸಿ ಕ್ಷೇಶಂ ನ ಸಂಪ್ತಾಪ್ತಮನುಸ್ಮರೇತ್‌!" 


ಮನೋವಾಕ್ಕಾಯದಿಂದ ಜಾಗ್ರತ, ಸ್ಪಪ್ಟ ಸುಷುಪ್ತಿ ಮೊದಲಾದ ಎಲ್ಲ 
ಅವಸ್ಥೆಗಳಲ್ಲಿ, ಸದಾಕಾಲವೂ ಶಿವಸ್ಮರಣೆ, ಶಿವಧ್ಯಾನ, ಶಿವಸ್ತುತಿ ಮತ್ತು ಶಿವಪೂಜೆಯನ್ನು 
ಮಾಡುವದು, ಶಿವನೆಡೆಗೆ ಅನುರಾಗವನ್ನು ವ್ಯಕ್ತಪಡಿಸುವದು, ಇಷ್ಟಲಿಂಗಧಾರಣೆ, 
ಶಿವಭಕ್ತರ ಹಾಗೂ ಇಷ್ಟಲಿಂಗದ ಪೂಜೆ, ಅಹಿಂಸೆ, ಸರ್ವಭೂತಗಳಲ್ಲಿ ದಯ 
ತೋರುವದು ಹಾಗೂ ಅವುಗಳಲ್ಲಿ ಶಿವಸ್ಥರೂಪವನ್ನು ಕಾಣುವದು. ಇಷ್ಟಲಿಂಗ, 
ಶಿವಲಿಂಗ ಹಾಗೂ ಅದರ ಅಂಕಿತದ ವಸ್ತುಗಳನ್ನು ವ್ಯಕ್ತಿಗಳನ್ನು ಕಂಡಾಗ ಸಾಕ್ಷಾತ್‌ 
ಶಿವದರ್ಶನವಾದಂತೆ ನಿರಪೇಕ್ಷ, ನಿಷ್ಠಪಟತನದಿಂದ ಸಾಷ್ಟಾಂಗ ನಮಸ್ಕರಿಸುವುದು. 
ರಾತ್ರಿ ಮಲಗುವಾಗ ಸರ್ವತ್ರ ನನ್ನನ್ನು ಭಾವಿಸಿಕೊ೦ಡು ನನಗೆ ನಮಸ್ಕಾರ ಸಲ್ಲಿಸುವದು. 


ಅಕ್ಷರಗಳ ಉಚ್ಚಾರಣೆಯೆಲ್ಲ ಶಿವನಾಮದ ಸ್ಮರಣೆ, ಭುಂಜಿಸುವ ಪ್ರತಿ ಪದಾರ್ಥವನ್ನು 


ಶಿವಪ್ರಸಾದವೆಂದು ಸ್ತೀಕರಿಸುವುದು, ಎಲ್ಲ ಇಂದ್ರಿಯಗಳ ವೃತ್ತಿಗಳನ್ನೂ ಶಿವನ ಸೇವೆಗೆ 
ಮೀಸಲಾಗಿರಿಸುವುದು, ತನಗೆ ಲಭ್ಯವಾದ ಭೋಗವನ್ನೆಲ್ಲ ಶಿವನಿಗೆ ಸಮರ್ಪಿಸುವುದು, 
ಸಂಕಷ್ಟದ ಸ್ಥಿತಿಯಲ್ಲಿ ಕೂಡ ಮನಸ್ಸಿನ ಶಾಂತತೆಯನ್ನು ಕಳೆದುಕೊಳ್ಳದೇ 


೩. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೧೧ 
೪. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೩೪-೪೦ 


 ಭಕ್ತಸ್ನಲ ೪೬೫ 


ಶಾ೦ತನಾಗಿರುವದು ಇವಲ್ಲ ಭಕ್ತನ ಲಕ್ಷಣಗಳು ಎಂದು ಪರಶಿವನು ಪಾರ್ವತಿಗೆ 
ತಿಳಿಸುತ್ತಾನೆ. 

“ತ್ಯಕ್ತಾಭಿಮಾನೋ ದೇಹಾದೌ ಭಕ್ತ ಇತ್ಯುಚ್ಛತೇ ಬುಧೈಃ” ಎನ್ನುತ್ತ ಭಕ್ತನಾದವನು 
ದೇಹಾದಿಗಳಲ್ಲಿ ಅಭಿಮಾನವನ್ನು ಬಿಡಬೇಕು ಎಂದು ಆಗಮಗಳು ಅರುಹುತ್ತವೆ. 
 ದೇಹಾದಿಗಳಲ್ಲಿ ಅಭಿಮಾನ ದೂರವಾಗಬೇಕಾದರೆ ಮೊದಲು ಅಹಂಕಾರ ಮತ್ತು ಮಮಕಾರ 
ಎ೦ಬ ಎರಡು ಗುಣಗಳನ್ನು ಬದಿಗಿರಿಸಬೇಕಾಗುತ್ತದೆ. ಅಹ೦ಕಾರವೆಂದರೆ ಅಂತಃಕರಣದ 
ಅಭಿಮಾನಾತ್ಮಕ ಚಿತ್ತವೃತ್ತಿ ಇದು ಭಕ್ತಸ್ಥಲದ ಸತ್ರಥಕ್ಕೆ ಮೊದಲನೇ ಅಡಚಣೆ. 


"ಅಹಂ" ದಿಂದ ಯಾವುದು MN ಚಿನ್ನಾತ್ರವು ಯಾವುದರಿಂದ 
ಸುರಣವಾಗುತ್ತದೆಯೊ ಮತ್ತು ಯಾವುದು ಅದ್ವೈತ ತತ್ವವೋ ಆ 5 ಜ್ಞಾನವೇ ಮುಕ್ತಿಯ 
ಮಾರ್ಗವಾಗಿದೆ. ಮ ಜ್ಞಾನವೇ ಸಾಧಕನನ್ನು ಶ್ರೇಷ್ಠವಾದ ಯೋಗದ ನಡೆಗೆ 

ಪ್ರವೃತ್ತನಾಗುವಂತೆ ಮಾಡುತ್ತದೆ.“ ಕಾರಣ ಭಕ್ಕನಾದವನು- 
ಅತಿಮಾನುಷಸಂಪತ್ತಾವಷ್ಕುಪಸರ್ಪೇತ ನ ಕ್ವಚಿತ್‌ | 
ಸಾಮಾನ್ಯರಿಗೆ ಲಬಭ್ಹವಾಗದ ಶಕ್ತಿ ಸಂಪತ್ತುಗಳು ಆತನ ವಶವಾದರೂ ಅವುಗಳಿಂದ 
| ಅಹಂಕಾರವನ್ನು ಹೊಂದಬಾರದು ಎಂದು `ಎಚ್ಚರಿಸುತ್ತವೆ. ಅಲ್ಲದೇ ವಿನಯಗುಣ 
ವಾಗಲಿ, ಕೈಮುಗಿಯುವ ವಿನಮ್ರ ಭಾವವಾಗಲಿ ಅಹಂಕಾರಿ ಮನುಷ್ಯನಿಗೆ 
| ಅಳವಡುವುದಕ್ಕೆ ಸಾಧ್ಯವಿಲ್ಲ. ವಿನಯ ಗುಣವಿಲ್ಲದ ಮತ್ತು ಕೈಮುಗಿಯಲಾರದ 
ಮನುಷ್ಯ ಭಕ್ತನಾಗಲಾರನು. ಕಾರಣ ಭಕ್ತನಾಗಬೇಕಾದರೆ ಭಾ ಭಾವ, ಬಾಗಿದ 
ತಲೆ ಮುಗಿದ ಕೈಗಳನ್ನು ಹೊಂದಿರಬೇಕಾಗುತ್ತದೆ. ಭೃತ್ಯಭಾವವೇ ಭಕ್ತನ ವ್ಯಕ್ತಿತ್ವದ 
' ಮೆರಗು ಎನ್ನುತ ಪಾರಮೇಶ್ವರಾಗಮವು ದಾ 


ನ ಬಾಲಯುವವೃದ್ದಾದಿ ತಾರತಮ್ಯಧಿಯಾ ಭಜೇತ್‌ ॥ 
ಪ್ರತ್ಯುತ್ತಿಷ್ಟೇತ್‌ ತದಾನ್ಯೋನ್ಯಂ ದೃಷ್ಟಮಾತ್ರೇಣ ಲಿಂಗಿನಃ ॥ 
ಅಭಿವಂದೇತ್‌ ತದಾನ್ಯೋನ್ಯಂ ನ ಭೇದೋ ಲಿಂಗಧಾರಿಣಾಮ್‌॥ 


`ಲಿಂಗಧಾರಿಯಾದ ಶಿವಯೋಗಿಯನ್ನು ಬಾಲಕ, ತರುಣ, ವೃದ್ಧನೆಂದು ತಾರತಮ್ಯ 
* ಮಾಡದೇ ಸೇವೆ ಮಾಡಬೇಕು. ಲಿಂಗಧಾರಿಗಳು ಪರಸ್ಪರರಿಗೆ ವಂದಿಸಬೇಕು ಎಂದು 
ತಿಳಿಸುತ್ತದೆ. 

ಭೃತ್ಯಾಚಾರದ ಪ್ರತಿಮೂರ್ತಿಗಳಾಗಿದ್ದ ಬಸವಣ್ಣನವರ ವಚನಗಳಲ್ಲಿಯೂ ಇದೇ 
ಭಿಪ್ರಾಯವನ್ನೇ ಕಾಣಬಹುದು. 


ಸೂ.ಆ. ಪಟಲ ೮, ಶ್ಲೋಕ ಸಲಫಿ ೩೩ 
ದೇವಿ ಕಾಲೋತ್ತರಾಗಮ, ಶ್ಲೋ. ಸಂ. ೧೫ 
ಪಾ.ಆ. ಪಟಲ "೨೨, ಶ್ರೋಕ ಸಂಖ್ಯೆ ೪೦ 
ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೮-೪೯ 


CN ಶ8 


೪೬೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಂಡ ಭಕ್ತರಿಗೆ ಕೃಮುಗಿಯುವಾತನೆ ಭಕ್ತ, 
ಮೃದುವಚನವೆ ಸಕಲ ಜಪಂಗಳಯ್ಯಾ, 
ಮೃದುವಚನವೆ ಸಕಲ ತೆಫಂಗಳಯ್ಯಾ 
ಸದುವಿನಯವೆ ಸದಾಶಿವನ ಒಲುಮೆಯಯ್ಯಾ 
ಕೂಡಲಸಂಗಯ್ಯನಂತಲ್ಲದೊಲ್ಲನಯ್ಯಾ!" 


ಎ೦ದು ಲಿಂಗಧಾರಿ ಶಿವಭಕ್ಷನು ಲಿಂಗಧಾರಿ ಭಕ್ತರನ್ನು ಕಂಡಾಗ ಕೈಮುಗಿಯಲೇ | 
ಬೇಕು. ವ್ಯಕ್ತಿ ಗೌರವ ನೀಡುವುದೇ ಭಕ್ತನ ಆದ್ಯ ಕರ್ತವ್ಯ ಇಲ್ಲಿ ಬಡವ ಬಲ್ಲಿದರೆಂಬ ' 
ಭೇದ ಇರುವುದಿಲ್ಲ ನಯವಾದ ಮಾತುಗಳಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. 
ಅದುವೆ ಜಪ-ತಪಂಗಳು ಎಂದಿದ್ದಾರೆ. ಕಾರಣ ಭಕ್ತನಾದವನು ಮೊದಲು ಅಹಂಕಾರ | 
ಮುಕ್ತನಾಗಬೇಕೆಂದು ಆಗಮ ಮತ್ತು ವಚನಗಳು ಅರುಹುತ್ತವೆ. 


ಇನ್ನು ಅಹಂಕಾರದಂತೆ ಮಮಕಾರವು ಕೂಡಾ ಭಕ್ತಸ್ಥಲದ ಸತ್ತಥಕ್ಕೆ ಮಹಾನ್‌ 
ಶತ್ರುವೇ ಆಗಿದೆ. ಮಮಕಾರವೆಂದರೆ ಕ್ಷಣಿಕ ಸುಖ ನೀಡುವ ಭೋಗವಸ್ತುಗಳಲ್ಲರುವ ' 
ಆಸಕ್ತ ಭಾವ. ಬಾಹ್ಯವಸ್ತುಗಳಲ್ಲಿ ಆಸಕ್ತನಾದ ಮನುಷ್ಯನು ಭಗವಂತನೆಡೆಗೆ ಸುಳಿಯಲಾರ. 
ಅಕಸ್ಮಾತ್‌ ಭಗವಂತನ ಬಳಿಗೆ ಬಂದರೂ ಅವನಿಗೆ ವಿಷಯ ವಸ್ತುಗಳನ್ನು 
ಸಂಪಾದಿಸಬೇಕೆಂಬ ಉದ್ದೇಶದಿಂದಲೇ ಬರುತ್ತಾನೆ. ಸಂಸಾರದಲ್ಲಿ ಆಸಕ್ತನಾದ ' 
ಮನುಷ್ಯನು ತಾನು ಪಡೆಯಬೇಕಾಗಿರುವ ವಿಷಯಗಳಿಗೆ ಮಾಧ್ಯಮದ ರೂಪದಲ್ಲಿ 
ದೇವರನ್ನು ಬಳಿಸಿಕೊಳ್ಳುತ್ತಾನೆ. ಅವನಿಗೆ ದೇವರು ಮುಖ್ಯವಲ್ಲ. ವಿಷಯಗಳು ಮುಖ್ಯ 
ಹ ಅವನಿಗೆ `ಧೇಯವಾಗಿರುತ್ತವೆ. ಜು ಆ ವಿಷಯಗಳನ್ನು | 
ಸಂಪಾದಿಸುವುದಕ್ಕೆ ಸಾಧನ ಮಾತ್ರ ಆದರೆ "ದೇವರನ್ನೇ ಧ್ಯೇಯವನ್ನಾ ಗಿಸಿಕೊಂಡು 
ಸಾಂಸಾರಿಕ ವಿಷಯ ವಸ್ತುಗಳನ್ನು ಆ ಧ್ಯೇಯ ಸಾಧನೆಗೆ ಇಸಾ? ಇ 1 
ಬಳಸಿಕೊಳ್ಳುವವನು ಮಾತ್ರ ನಿಜವಾದ ಭಕ್ತ ಮಮಕಾರ ಭಾವ ಹೊಂದಿದ ಮನುಷ್ಯನು ' 
ಭಕ್ತನಾಗಲು ಸಾಧ್ಯವಿಲ್ಲ. ಕಾರಣ ಭಕ್ತನಾದವನು ಸಾಂಸಾರಿಕ ವ್ಯಾಮೋಹಗಳನ್ನು | 
ತ್ಯಜಿಸಬೇಕೆಂದು ತಿಳಿಸುತ್ತ- 

ಪುತ್ರದಾರಧನಾಧೀನಾ೦ಂ ಸಂಗಮಃ ಪಾಂಥಸ೦ಗಮಃ | 

ಅನುದೇಹಂ ನಿಯಂತ್ಯೇತೇ ಸ್ವಪ್ನೋ ನಿದ್ರಾನುಗೋ ಯಥಾ 

ನೇಹಾಮುತ್ರ ಫಲಂ ಕಂಚಿದಿಚ್ಛೆ ಬ ಭಕ್ಕೋ ಮಮ ಪ್ರಿಯೇ ” 
ಪುತ್ರ, ಪತ್ನಿ, ಧನಾದಿ ಚಕ ಷ್ಟ ಪ್ರಯಾಣಕಾಲದಲ್ಲಿ ಭೇಟಿಯಾಗುವ 
ಸಹಪ್ರಯಾಣಿಕನಂತೆ ಕ್ಷಣಿಕರೆಂದು ತಿಳಿಯುವುದು ಹಾಗೂ (ಪ್ರತಿಜನ್ಮದ) 
ದೇಹದೊಂದಿಗಿನ ಇವರ ಸಂಬಂಧವು ನಿದ್ರೆಯ ಕನಸಿನಂತೆ ತೋರಿಕೆಯದ್ದೆಂದು 
ಭಾವಿಸುವುದು ಇವೆಲ್ಲ ನನ್ನ ಭಕ್ತನ ಲಕ್ಷಣಗಳು ಎಂದು ಪಾರಮೇಶ್ವರಾಗಮವು 


೯. ಬಸವಣ್ಣನವರ ವ.ಸ೦. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೨೪೪, ಪುಟ ೬೦ ' 
೧೦. ಪಾ.ಆ. ಪಟಲ ೨೨, ಶ್ಲೋಕ ಸಂಖ್ಯೆ ೪೧-೪೨ 


 ಭಕ್ತಸ್ಸಲ ೪೬೭ 
ತಿಳಿಸುತ್ತದೆ. 


ಇದೇ ಭಾವವನ್ನು ವಚನಗಳಲ್ಲಿಯೂ ಕಾಣಬಹುದು. ಪತ್ಲೀ-ಪುತ್ತರು ಕೇವಲ 
ಲೌಕಿಕ ಉನ್ನತಿಗೆ ಸಹಾಯರಾಗಬಲ್ಲರೆ ಹೊರತು ಆತ್ಲೋನ್ನತಿಗಲ್ಲ ಎನ್ನುತ್ತ - 


ಮಡದಿ ಮಕ್ಕಳು, ಪಡೆದ ದ್ರವ್ಯವು ಎನ್ನೊಡವೆ ಎಂದು 

ನಚ್ಚಬೇಡಿರೋ ಎಲೆ ಹುಚ್ಚು ಮಾನವರಿರಾ। ಅವು ನಿಮ್ಮೊಡವೆಯಾದರೆ, 
ನೀವು ಮಡಿದು ಹೋಗುವಾಗ ನಿಮ್ಮೊಡನೆ ಬಪ್ಪವೇ ಹೇಳಿರೋ? 
ಅಸ್ಥಿರ ಜೀವನಂ ಲೋಕೇ ಅಸ್ಥಿರಂ ಧನಯೌವನಂ। 

ಅಸ್ಥಿರಾಃ ಪುತ್ರದಾರಾಶ್ಚ ಸತ್ಯಧರ್ಮಃ ಪುನಃ ಸ್ಲಿರಃ॥ 

ಇದನರಿತು ತಡೆಯದೆ” ಮೃಡನ ಸೇವೆಯ ಮಾಡಿದರೆ 

ಕಡೆ ಮೊದಲಿಲ್ಲದ ಬಡು ದೊರಕೊಂಬುದು ನೋಡಿರೋ 

ನಮ್ಮ ಅಖಂಡೇಶ್ನರಲಿಂಗದಲ್ಲಿ” 


ಎಂದು ವಚನಕಾರರು ಮನೋಜ್ಯ್ಞವಾಗಿ ಹೇಳುತ್ತಾರೆ. ಕಾರಣ ಪಶ್ಚೀ-ಪುತ್ರರು 
| ಕೇವಲ ಲೌಕಿಕ ಉನ್ನತಿಗೆ ಸಹಾಯಕರಾಗಬಲ್ಲರೆ ಹೊರತು ಆತ್ಮೋನ್ನತಿಗಲ್ಲ. 
| ಸಂಸಾರದಲ್ಲಿ ಆಸ ಸಕ್ತನಾದ ಮನಸ್ಸು ಭಗವಂತನೆಡೆಗೆ ಹೇಗೆ ಹರಿದಿತು? ಹಡೆಕೆಗೆ 
ನೆಚ್ಚಿದ ಸೊನಗ ಅಮೃ ತದ ಸವಿಯ ಬಲ್ಲುದೆ! ಈ ಕಾರಣಕ್ಕಾಗಿಯೇ ಮಹಾದೇವಿ 
ಯಕ್ಕನವರು- 


ಒಳಗಣ ಗ೦ಡನಯ್ಯಾ, ಹೊರಗನ ಮಿಂಡನಯ್ಯಾ, 

ಎರಡನೂ ನಡೆಸಲು ಬಾರದಯ್ಯಾ. 

ಲೌಕಿಕ ಪಾರಮಾರ್ಥವೆಂಬೆರಡನೂ ನಡೆಸಲು ಬಾರದಯ್ಯಾ ಚೆನ್ನಮಲ್ಲಿಕಾರ್ಜುನಯ್ಯಾ 
ಬಿಲ್ವ ಬೆಳವಲಕಾಯಿ ಒಂದಾಗಿ ಹಿಡಿಯಲು ಬಾರದಯ್ಯ. 


' ಎ೦ದಿದ್ದಾರೆ. ಇದರ ಅರ್ಥ ಭಕ್ತನಾದವನು ಮದುವೆಯಾಗಬಾರದು, ಮನೆ 
। ಕಟ್ಟಬಾರದು, ಮಕ್ಕಳ ಹೆರಬಾರದು, ಎಲ್ಲವನ್ನು ತೊರದು ಕಾಡಿಗೆ ತೆರಳಬೇಕು 
ಎಂದಲ್ಲ. ಮನೆ, ಮಡದಿ, ಮಕ್ಕಳು, ಇದ್ದರೂ ಸಹ ಅವರಲ್ಲಿಯೆ ಅತಿಯಾದ 
, ಆಸಕ್ತಿಯನ್ನು ಬೆಳಸಿಕೊಂಡು ಅವರೇ ಜೀವನದ ಗುರಿಯಾಗಬಾರದು. ಮಡದಿ 
ಮಕ್ಕಳ ಮೇಲೆ ಇರುವ ಆಸಕ್ತಿಯನ್ನು ತೊರೆಯುವುದೇ ಮಮಕಾರ ತ್ಯಾಗ ಮತ್ತು 
ಎರಾಗ ಭಾವ. ಆಸಕ್ತಿ ಎನ್ನುವುದು ಮನದಲ್ಲಿ ತುಂಬಿಕೊಂಡ ಒಂದು ಭಾವದೆಶೆ. 
ಇದನ್ನು ಮನದಲ್ಲಿ ತುಂಬಿಕೊಂಡು ಮಡದಿ ಮಕ್ಕಳ ತೊರೆದು ಅರಣ್ಯಕ್ಕೆ ಹೋದರೂ 
ಯಾವ ಪ್ರಯೋಜನವಾಗಲಾರದು. ಮನೆ ಮಕ್ಕಳ ತೊರೆದು ಅರಣ್ಯಕ್ಕೆ ಹೋದ 
ಮಾತ್ರಕ್ಕೆ ಅವರ ಮೇಲಿನ ಆಸಕ್ತಿ ಇಲ್ಲವಾಗುತ್ತದೆಂದು ಹೇಳಲು ಸಾಧ್ಯವಿಲ್ಲ. ಆಸಕ್ತಿ 
ಭಾವ ಹೊಂದಿದ ಮನುಷ್ಯನು ನಾಡು ತೊರೆದು ಕಾಡಿಗೆ ಹೋದರೂ ಅಲ್ಲಿಯೂ 


೧೧. ಸಮಗ್ರ ವ.ಸಂ. ೧೪, ಸಂಕೀರ್ಣ ವ.ಸರ೯. ವಚನ ಸಂಖ್ಯೆ ೩೬೫, ಪುಟ ೨೧೦ 
೧೨. ಸಮಗ್ರ ವ.ಸಂ. ೫, ವಚನ ಸಂಖ್ಯೆ ೧೩೨, ಪುಟ ೪೨ 


೪೬೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅವನಿಂದ ದೋಷಗಳುಂಟಾಗುತ್ತವೆ. ಕಾರಣ ಆಸಕ್ತಿಭಾವವನ್ನು ಕಳೆದುಕೊಂಡು, 
ತನ್ನ ಪಾಲಿನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಸತಿಸುತರೊಡನೆ ಪ್ರಪಂಚದಲ್ಲಿ ಬದುಕುವ 
ಕಲೆಯನ್ನು ರೂಢಿಸಿಕೊಳ್ಳಬೇಕು. ಅದುವೇ ಮಮಕಾರ ರಹಿತ ಭಕ್ತನ ಬದುಕು. 
ಹೀಗೆ ಅಹ೦ಕಾರ ಮತ್ತು ಮಮಕಾರ ಇವೆರಡು ಭಕ್ತನ ಸಾಧನೆಗೆ ಪ್ರತಿಬಂಧಕಗಳು. 
ಇವೆರಡರಿಂದ ಮನಸ್ಸನ್ನು ಬಿಡಿಸಿಕೊಂಡು ಮುಂದುವರೆದಾಗಲೇ ಸಾಧನೆಯ ನೌಕೆ 
ಸಾಗುವುದು. 


ಕಾರಣ ಷಟ್‌ಸ್ಥಲ ಸಾಧನೆಯಲ್ಲಿ ಭಕ್ತಿಯ ನೌಕೆ ಮುಂದುವರೆಯಬೇಕಾದರೆ 


ಅಹಂಕಾರ ಮತ್ತು ಮಮಕಾರವೆಂಬ ಗೂಟಕ್ಕೆ ಕಟ್ಟಿದ ಹಗ್ಗವನ್ನು ಸಡಿಲಿಸಿಕೊಳ್ಳಬೇಕು; 


ಬಿಚ್ಚಿಕೊಳ್ಳಬೇಕು. ಈ ಹಗ್ಗ ಬಿಚ್ಚದೇ ಅದೆಷ್ಟು ವರ್ಷ ಸಾಧನೆ ಮಾಡಿದರೂ, ಪೂಜೆ 
ಮಾಡಿದರೂ ಸಹ ಸಾಧನೆಯಲ್ಲಿ ಪ್ರಗತಿ ಇರುವುದಿಲ್ಲ. ಅದಕ್ಕಾಗಿ ಷಟ್‌ಸ್ಥಲ ಸಾಧನೆಯ 
ಮೊದಲನೆಯ ಸೋಪಾನವಾದ ಭಕ್ತಸ್ಥಲವನ್ನು ಪ್ರವೇಶಿಸುವ ಮುನ್ನ ಅಹಂ- 
ಮಮಗಳನ್ನು ಸರಿಸುತ್ತಾ ಹೋದಾಗಲೆ ವಾಸ್ತವಿಕ ಭಕ್ತನಾಗಲು ಸಾಧ್ಯ. ಕಾರಣ - 

ಶಿವಭಕ್ತಮಹಾತ್ಮಾನಃ ಕಾಮಾದಿಗುಣವರ್ಜಿತಾಃ। 

ತ್ಯಕ್ಷಲೋಕಸಮಾಚಾರಾ ನಿರಸಭವಬಂಧನಾಃ 

ನಿರ್ಮಾಯಾ ನಿರಹಂಕಾರ ಶಾಂತಾಃ ಸರ್ವತ್ರ ಪೂಜಿತಾಃ 

ರಾಗಾದಿಗುಣನಿರ್ಮುಕ್ತಾ ನ ವಾಕ್ಚಾಣಿವಶ೦ಗತಾಃ ॥ 

ನ ಚಕ್ಷುಶ್ರೋತ್ರವಶಗಾಃ ಕ್ಷುತ್ತಡ್ಛಯವಿವರ್ಜಿತಾಃ 

ತತ್ತ್ವನಿಷ್ಠಾಃ ಸದಾ ದಾಂತಾಃ ಪುತ್ತದಾರಾದಿನಿಸ್ನಹಾಃ 

ಶಿವಜ್ಞಾನರತಾ ನಿತ್ಯಂ ಶಿವಜ್ಞಾವೈಕತತ್ತರಾ೩ 

ಶಿವಧರ್ಮರತಾಃ ಕರ್ಮನಿಷ್ಠಾಃ ಶಿವಪರಾಯಣಾಃ ॥ 

ಶಿವಾಶ್ರಿತೇಷು ಮರ್ತ್ಶೇಷು ಶಿವಜ್ಞಾನೇ ಶಿವವ್ರತೇ। 

ಶಿವಾಚಾರೇ ಚ ಸರ್ವತ್ರ ಶಿವೋತ್ಸವಪರೇಷು ಚ ॥ 

ಮಮ ಲಿಂಗಾಂಗಸಂಗೇಷು ಚರೇಷು ಚ ವಿಶೇಷತಃ 

ಭಕ್ತಾಃ ಕೃತಾಭಿಮಾನಾಶ್ಚ ಕೃತಕೃತ್ಯಾ ನಿರಾಕುಲಾಃ। 

ಅವ್ಯಗ್ರಾಃ ಸತ್ತಸಂಪನ್ನಾ ಅಧಿಜ್ಞಾನಾಶ್ಚ ಸರ್ವಶಃ। 

ಸತ್ಯವಾಕ್ಕರತಾ ನಿತ್ಯಂ ಸದಾಚಾರವ್ರತಾಃ ಶುಭಾಃ ॥ 

ಸರ್ವತ್ರ ಸತ್ಯಸಂಕಲ್ಲಾ ದುರಾಚಾರವಿರೋಧಿನಃ 

ನಿರ್ದಂದ್ವಾ ನಿರ್ಮಲಾ ನಿತ್ಯಾ ನಿರಾನಂದಾಭಿಕಾಂಕ್ಷಿಣಃ | 

ಸ್ವದಾರನಿರತಾ ನಿತ್ಯಂ ಭೂತಿರುದ್ರಾಕ್ಷಸಂಯುತಾಃ। 
ಮಹಾತ್ಮರಾದ ಶಿವಭಕ್ತರು ಕಾಮಾದಿಗುಣರಹಿತರೂ, ಲೋಕದ ಸಮಾಚಾರವನ್ನು 
ಬಿಟ್ಟವರೂ, ಭವಬ೦ಧನವಿಲ್ಲದವರು. ಅಜ್ಞಾನ-ಅಹಂಕಾರವಿಲ್ಲದವರು, ಶಾಂತರೂ, 
ಸರ್ವತ್ರಪೂಜಿತರು, ರಾಗದ್ವೇಷಾದಿ ಗುಣಮುಕ್ತರೂ, ಮಾತು-ಕೈ-ಕಾಲು ಮೊದಲಾದ 
ಇಂದ್ರಿಯಗಳ ವಶದಲ್ಲಿ ಇಲ್ಲದವರು. ಕಣ್ಣು-ಕಿವಿ-ಇಂದ್ರಿಯಗಳಿಗೆ ವಶರಾಗದವರು, 


೧೩. ಸೂ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೧೪-೨೨ 


೫ ಟ್ರಾ ಚ್‌... > ca ed ಚಚ್‌್‌್‌್‌್‌್‌ಾ್‌ 


i a ಮಿಮಿ ine hi SE en crak Sis Aen: 


ಬಾಯ ಮ 


ot ಸ: ಖೆ 


| 


| ಭಕ್ತಸ್ಥಲ ೪೬೯ 


ಹಸಿವು, ಬಾಯಾರಿಕೆ, ಹೆದರಿಕೆಗಳಿಗೆ ಒಳಗಾಗದವರು, ತತ್ತನಿಷ್ಟರು, ಇಂದ್ರಿಯನಿಗ್ರಹ 


| ಉಳ್ಳವರು, ಹೆಂಡತಿ- ಮಕ್ಕಳಲ್ಲಿ ನಿಸ್ಸಹರು. ಶಿವಜ್ಞಾನದಲ್ಲಿ ಮಗ್ನರು, ಶಿವಜ್ಞಾನವನ್ನು 


ಪಡೆಯುವುದರಲ್ಲಿ ಪ್ರಯತ ಶೀಲರು: ಶಿವಧರ್ಮದ ಆಚರಣೆಯಲ್ಲಿ ತೊಡಗಿದವರು. 
| ಶಿವಪಾರಾಯಣರು, ನಿತ್ಯ. ಕ್ರಿಯಾನಿರತರು. ಶಿವಭಕ್ತರ ಸಹವಾಸದಲ್ಲಿರುವವರು. 


ಶಿವಜ್ಞಾನ, ಶಿವವ್ರತ, ಶಿವಾಚಾರ, ಎಲ್ಲ ಕಡೆಗೂ ನಡೆವ ಶಿವಸಂಬಂಧ ಉತ್ಸವಗಳಲ್ಲಿ 


ನಿರತರು, ಜ೦ಗಮರಲ್ಲಿ ವಿಶೇಷ ಅಭಿಮಾನ ಉಳ್ಳವರು, ಶಿವಭಕ್ತರು, ಶಿವಾಭಿಮಾನಿಗಳು, 


ಚಿ೦ತಾರಹಿತರು, ಕೃತಕೃತ್ಯರು, ಕೃತಾರ್ಥರು. ಕೋಪವಿಲ್ಲದವರು, ಸತ್ತ್ವಸ೦ಪನ್ನರು, 
ಎಲ್ಲ ಪ್ರಕಾರದ ಜ್ಞಾನಸಂಪನ್ನರು, ಸತ್ಯವಾಕ್ಕರತರು, ಗೆ ಸದಾಚಾರ ವತಿಗಳು, 
ಸಕಲರಿಗೂ ಒಳಿತನ್ನು ಮಾಡುವವರು. ಎಲ್ಲೆಡೆಯೂ ಸತ್ಯಸಂಕಲ್ಲ ಉಳ್ಳವರು, 


ದುರಾಚಾರವಿರೋಧಿಗಳು, ಸುಖದುಃಖಾದಿ ದ್ವಂದ್ವಾತೀತರು, ನಿರ್ಮಲಚಿತ್ತರು. 


ನಿತ್ಯಭಕ್ತರು ಅಲೌಕಿಕ ಆನ೦ದದಲ್ಲಿರುವವರು, ಸುಖಾಪೇಕ್ಷೆ ಇಲ್ಲದವರು, ಸ್ವಪತ್ನೀ 
ವ್ರತಸ್ಥರು, ನಿತ್ಯವೂ ವಿಭೂತಿ- ರುದ್ದಾಕ್ಷಗಳನ್ನು ಧರಿಸುವವರಾಗಿರಬೇಕು ಸಸರ 
ಸೂಕ್ಷಾ ಗಮವು ಅರುಹುತ್ತದೆ. 


ಈ ಎಲ್ಲ ಲಕ್ಷಣಗಳನ್ನು ಚೆನ ಬಸವಣ್ಣನ ಒ೦ದು ಸುಂದರ ವಚನದಲ್ಲಿ ನೋಡಬಹುದು. 


ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು, 
ಭೂಾತಹಿತವಹ ವಚನವ ಜು 

ಗುರುಲಿಂಗ ಜಂಗಮದಲ್ಲಿ ನಿಂದೆಯಿಲ್ಲದಿರಬೇಕು 

ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸೂದು ಮಾಡಬೇಕು. 
ತನುಮನಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು 
ಅಪಾತ್ರದಾನವ ಮಾಡಲಾಗದು. ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು. 
ಇದೇ ಮೊದಲಲ್ಲಿ ಬೇಹ ಶೌಚ ನೋಡಾ. 

ಲಿಂಗವ ಪೂಜಿಸಿ ಪ್ರಸಾದವ್ನ ಪಡೆವಡ ಎನಗಿದೇಸಾಧನ, 

ಕೂಡಲಚೆನ್ನ ಸಂಗಮದೇವಾ! 


§ 


ಎಂದಿದ್ದಾರೆ. ಅಲ್ಲದೇ ಭಕ್ತನ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಆತನು 
'ಕಾಯಕನಿಷ್ಠನಾಗಿ ದಾಸೋಹ೦ಭಾವವುಳ್ಳವನಾಗಿರಬೇಕು. ಕಾಯಕವಿಲ್ಲದ ಕೈ 
ಲಿಂಗವನ್ನು ಪೂಜಿಸಲು ಯೋಗ್ಯವಾಗುವುದಿಲ್ಲ. ಅಂತೆಯೇ ಪಾರಮೇಶ್ವರಾಗಮವು- 


_ ತ್ರಿಕಾಲಮರ್ಚಯೇಲ್ಲಿಂಗಂ ನ್ಯಾಯಾರ್ಜಿತಧನಾದಿಭಿಃ॥ ಗ 
ಅರ್ಥಾತ್‌ ಲಿಂಗವನ್ನು ತ್ರಿಕಾಲದಲ್ಲಿ ನ್ಯಾಯವಾಗಿ ಗಳಿಸಿದ ಧನ 
ಮುಂತಾದವುಗಳಿಂದ ಪೂಜಿಸಬೇಕು ಎಂದು ತಿಳಿಸುತ್ತಾ ಈ ಧರ್ಮಾಮಾರ್ಗದಿಂದ 
ಗಳಿಸಿದ ದ್ರವ್ಯದಿ೦ದ ಗುರು-ಲಿ೦ಗ-ಜ೦ಗಮರ ನಿತ್ಕಾರಾಧನೆ ಮಾಡುವುದೇ ಭಕ್ತನು 
ಅನುಸರಿಸುವ ಸದಾಚಾರ ಎನ್ನುತ್ತ - 


೧೪. ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವಚನಸಂಖ್ಯೆ ೬೪, ಪುಟ ೧೯ 
೧೫. ಪಾಲ. ಪಟಲ ೫ ಶ್ಲೋಕ ಸಂಖ್ಯೆ ೩೬ 


೪೭೦ ಶಿವಾಗಮಗಳು ಮತ್ತು ವಚನ ಸಾಹಿ 


ಧರ್ಮಾರ್ಜಿತೇನ ದ್ರವ್ಯೇಣ ಯತ್ನಂತರ್ಪಣಮನ್ನಹಮ್‌ 
i ೫2 ಇದ ಸದಾಚಾರ ಇತಿ ಸ ಸ್ನ ತಃ N 


ek 


ಎಂದು ತಿಳಿಸಿದೆ. 'ಏಕಮೂರ್ತೇಸ್ತಯೋ ಭಾಗಾ ಗುರುರ್ಲಿ೦ಗ೦ ಚ ಜಂಗಮ 
ಎ೦ಬ ಆಗಮಗಳ ಪ್ರತಿಪಾದನೆಯಂತೆ ವೀರಶೈವ ಧರ್ಮವು ಗುರು, ಲಿಂಗ, 
ಜ೦ಗಮರನ್ನು ಪರಶಿವನ ಮೂರು ರೂಪಗಳು ಹಾಗೂ ಪೂಜ್ಯವಸ್ತುಗಳಂದು 
ಪರಿಗಣಿಸಿದೆ. ಆದುದರಿ೦ದ ಶಿವಭಕ್ತನಾದ ಸಾಧಕನು ಅವರ ಅನುಗ್ರಹವನ್ನು ಸಂಪಾದಿಸಲು 
ಸತ್ಯ ಶುದ್ದ ಕಾಯಕದಿಂದ ಅರ್ಥಾತ್‌ ಧರ್ಮಮಾರ್ಗದಿಂದ ಹಣವನ್ನು ಸಂಪಾದಿಸಿ 
ತನ್ನ ಶಕ್ತ್ಯಾನುಸಾರ ಗುರು, ಲಿಂಗ, ಜಂಗಮರಿಗೆ ಸಲ್ಲಿಸಿ ಸೇವೆಗೈಯಬೇಕೆಂದು ವಿಶ್ಲೇಷಿಸಿದೆ. 


ಬಸವಣ್ಣನವರು ಸಹ ಇದನ್ನೇ ಪ್ರತಿಪಾದಿಸುತ್ತ "ಮಾಡುವ ನೀಡುವ ಭಕ್ತ 
ನೆಂದು ಭಕ್ತನ ಲಕ್ಷಣ ಹೇಳಿದ್ದಾರೆ. ಲಿಂಗವನ್ನು ಪೂಜಿಸಲು ಕಾಯಕ ಮಾಡುವುದು, 
ಕಾಯಕ ಮುಗಿದ ಬಳಿಕ ಲಿಂಗಪೂಜೆಯನ್ನು ಮಾಡಬೇಕು. ಲಿಂಗವನ್ನು ಪೂಜಿಸಿದರೆ 
ಭಕ್ತನ ಕರ್ತವ್ಯ ಮುಗಿಯಲಿಲ್ಲ. ಲಿಂಗವನ್ನು ಪೂಜಿಸುವುದು ತೆ ಜಂಗಮರ 
ಬರುವಿಕೆಯಾಗಿ ಇರುವುದರಿಂದ ಗುರು-ಜಂಗಮನನ್ನು ಬರಮಾಡಿಕೊಂಡು ಅವರಿಗೆ 
ದಾನ ನೀಡಬೇಕು. “ಮಾಡುವ-ನೀಡುವ ಗುಣವುಳವನೇ ಭಕ್ತ” ಎಂದು ತಿಳಿಸುತ್ತ 
ಆಗಮದ ಅಭಿಪ್ರಾಯವನ್ನು ಸಮರ್ಥಿಸಿದ್ದಾರೆ. 


ಗುರ್‌ ಚ ಜಂಗಮೇ ಲಿಂಗೇ ತಾರತಮ್ಯಾವಿಶೇಷತಃ। ಸ 
ಪೂಜಯೇತ್‌ ಶ್ರಿವಿಧಂ ರೂಪಂ ತದ್ಭಕ್ರಸ್ಥಲಮುಚ್ಛತೇ N 


ಗುರು, ಜಂಗಮ, ಲಿಂಗಗಳಲ್ಲಿ ತಾರತಮ್ಯ (ಹೆಚ್ಚು ಕಡಿಮೆಯೆ೦ಬ) ವಿಶೇಷವಿಲ್ಲದೆ 
ಮೂರು ವಿಧವಾದ (ನನ್ನ )ರೂಪವನ್ನು ಪ ಸಬೇಕು. ಅದೇ ಭಕ್ತಸ್ಸಲವೆಂದು 
ಕರೆಯಲ್ಪಡುತ್ತದೆ ಎಂದು ಪ ಪಾರಮೇಶ್ವರಾಗಮವು ಭಕ್ತಸ್ಥಲದ ವೈಶಿಷ್ಟ್ಯತೆಯನ್ನರುಹಿದೆ. 


ಕಾರಣ ಭಕ್ತನಾದವನು ಅಂತರಂಗ ಬಹಿರಂಗ ಶುದ್ಧನಾಗಿ ಗುರುಸೇವೆಯೊಂದಿಗೆ, 
ಕಿಂಕರತನದಿಂದ ಗುರುಲಿಂಗ-ಚರಲಿಂಗಗಳಲ್ಲಿ ಭಿನ್ನಭಾವ ತಾಳದೆ ಕಾಯಕ ಮಾಡುತ್ತ 
ಸತ್ಯ ಸದಾಚಾರದಿಂದ ಜಂಗಮ ದಾಸೋಹ ರಕಕ. ಇದುವೆ ಭಕ್ತಸ್ಥ ಲದ 
ಸನ್ನ ಡತೆಯಾಗಿದೆ ಎಂದು ಆಗಮಗಳು ಅರುಹುತ್ತವೆ. 


ಅಲ್ಲದೇ ಭಕ್ತಸ್ಥಲದ ಸ ಸಾಧಕನ ಭಕ್ತಿಯನ್ನು ಶ್ರದ್ಧಾಭಕ್ತಿಯೆಂದು ಕರೆಯಲಾಗುತ್ತದೆ. 
ಭಗವಂತನ ಸಾಕ್ಷಾತ್ಕಾರಕ್ಕೆ ಶ್ರದ್ಧೆಯು ಬ್ರ ಅವಶ್ಯಕ ಎಂದು ಅರುಹುತ್ತ 
ಪಾರಮೇಶ್ವರಾಗಮವು - 


ನ ಕರ್ಮಣಾ ನ ತಪಸಾ ನ ಜಪೈರ್ನ ಸಮಾಧಿಭಿಃ ॥ 


೧೬. ಚಂ.ಆ., ಕ್ರಿಪಾ, ಪಟಲ ೯, ಶ್ಲೋಕ ಸಂಖ್ಯೆ ೬ 
೧೭. ಚಂ.ಆ., ಕ್ರಿಪಾ, ಪಟಲ ೫, ಶ್ಲೋಕ ಸಂಖ್ಯೆ ೧೫ 
೧೮. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೯ 


ಮ 2 ಆಗ ಎಟ SE ಪಾಟ ಚತು ಚಚ. 


` ಭಕ್ತಸ್ಥಲ ೪೭೧ 


ನ ದಾನೇನ ನ ಚಾನ್ನೆ ನ ವಶ್ಯೋಹಂ ಶ್ರದ್ಧಯಾ ವಿನಾ! 
ಯಸ್ಯ ಶ್ರದ್ಧಾಸ್ತಿ ದೇವೇಶಿ ಜಡ ಕೇನಾಪಿ ಜೀಪ್‌ NW 


| ನನ್ನನ್ನು (ಶಿವನನ್ನು) ಒಲಿಸಿಕೊಳ್ಳುವುದು ಕರ್ಮದಿಂದ (ನಾನಾ ಬಗೆಯ 
ಯಜ್ಞ ಯಾಗಾದಿಗಳಿಂದ) ಸಾಧ್ಯವಿಲ್ಲ, ತಪಸ್ಸಿನಿ೦ದಲ್ಲ, ಜಪದಿ೦ದಲ್ಲ, ಯೋಗ- 
'ಸಮಾಧಿಗಳಿಂದ ಸಾಧ್ಯವಿಲ್ಲ, ದಾನದಿಂದ ಆಗದು; ಶ್ರದ್ಧೆಯಿಲ್ಲದ ವಿನಹ 
ಯಾವುದರಿಂದಲೂ ಸಾಧ್ಯವಿಲ್ಲ. ದೇವೇಶ್ವರಿ, ಯಾವ ವಿಗೆ ಶ್ರದ್ಧೆಯಿದೆಯೋ 
ಅವನಿಗೆ ನಾನು ವಶನಾಗಿರುತ್ತೇನೆ 8 ಹೇಳುವ ಎ ಭಕ್ತನಾದವನಿಗೆ 
ಶ್ರದ್ಧಾಭಕ್ತಿ ಅವಶ್ಯಕ ಎಂದು ಆಗಮಗಳು ತಿಳಿಸುತ್ತ, 

ಭಕ್ತಃ ಸಲಹಿ ದೇವಿ ನಿರಪೇಕ್ಷೋ ಹ್ಯಕಿ೦ಚನಃ। 

ಪ್ಯುತ್ಕಟೇಭ್ಯಃ ಕರ್ಮಭ್ಯೋ ಮಹಾದಾದಿಭ್ಯ ಏವ ಚ ॥ 

ಯಥಾ ನದೀಷು ಮಂದಾಕಿನ್ಯಮರೇಷು ಶಚೀಪತಿಃ। 

ಭವತೀ ಗಿರಿಜಾ ಸ್ತೀಷು ಪುರುಷೇಶ್ವಹಮೀಶ್ನರಃ | 

ಸರ್ವಾಸಾಂ ಮದ್ವಿಭೂತೀನಾಂ ಭಕ್ತ ಏವ ವಾ ಪರಃ 

ನ ಬಿಬೇಮಿ ಕುತಶ್ಥಾಪಿ ಯಥಾ ಭಕ್ತಾದಹಂ ಪ್ರಿಯೇ WW 


ಹಲವು ವಿಧವಾದ ತೀವ್ರತರವಾದ ತಪಸ್ಸು ಯಜ್ಞ ಯಾಗಗಳನ್ನು ಆಚರಿಸುವ 
| ಕರ್ಮಮಾರ್ಗಿಗಳಿಗಿಂತ, ಮಹತ್‌ ಮೊದಲಾದ ತತ ಪತಿಪಾದಕ ಸಾಂಖ್ಯ pe 
ಮಾರ್ಗಾವಲಂಬಿಗಳಿಗಿಂತ ಇಚ್ಛಾರಹಿತನೂ, ಸರ್ವಸಂಗ ಪರಿತ್ಕಾನಿಯೂ ಆದ 
ಶಿವಭಕ್ಕನೇ ಶ್ರೇಷ್ಠನು. ನದಿಗಳಲ್ಲಿ bid ದೇವತೆಗಳಲ್ಲಿ ಇಂದನೂ, ಸ್ತ್ರೀಯರಲ್ಲಿ 
ಗಿರಿಜೆ "ಅಂದರೆ ನೀನು, ಪುರುಷರಲ್ಲಿ ನಾನು ಹೇಗೆ ಶ್ರೇಷ್ಠನೋ ಹಾಗೆಯೇ ಹೇ 
ಪ್ರಿಯೇ! ನನ್ನ ಎಲ್ಲ ವಿಭೂತಿಗಳಲ್ಲಿ ಭಕ್ತನೇ ಸರ್ವಶ್ರೇಷ್ಠನು. ಯಾವುದಕ್ಕೂ ' 
'ಹೆದರದಿರುವ ನಾನು ಸದ್ಭಕ್ತನ ಭಕ್ತಿಗೆ ಭಯಪಡುತ್ತೇನೆ. ಎಂದು ತಿಳಿಸಿದ್ದಾನೆ. 


ಒಟ್ಟಾರೆ ಭಕ್ತಸ್ಥಲದ ಲಕ್ಷಣಗಳನ್ನು ಸಕಲಾಗಮ ಶಿಖಾಮಣಿ ಬಾಲಸಂಗಯ್ಯನವರು 
ಆಗಮದ ಉಲ್ಲೇಖದೊಂದಿಗೆ - 


ಸದಾಚಾರದಲ್ಲಿ ನಡಹ, ಶಿವನಲ್ಲಿ ಭಕ್ತಿಯಾಗಿಹ, 
ಲಿ೦ಂಗಜ೦ಗಮ ಒಂದೆಯೆಂಬ ಬುದ್ದಿಯಾಗಿಹ, 
` ಲಾಂಛನಧಾರಿಗಳ ಕಂಡಡೆ ಒಂದಿಸುವುದೀಗ ಭಕ್ತಸ್ಥಲ ನೋಡಾ. 
ದ ಈಶ್ವರೋ*ವಾಚ : 
ele ಶಿವೇ ಭಕ್ತಿಃ ಲಿಂಗಜಂಗಮೇ ರತಿಃ । 
ಲಾಂಛನಂ ಚ ಶರಣ್ಯರ. ಚ ಭಕ್ತಿಸ್ಥಲಸುಬುದ್ಧಿಮಾನ್‌ [ 


೧೯. ಪಾ.ಆ. ಪಟಲ ೧೨ ಶ್ಲೋಕ ಸಂಖ್ಯೆ ೮೬-೮೭ 
೨೦. ಪಾ.ಆ. ಪಟಲ ೨೨ ಶ್ಲೋಕ ಸಂಖ್ಯೆ ೬-೮ | 
೨೧. ಸಮಗ್ರ ವ.ಸಂ. ೧೩, ಸಂಕೀರ್ಣ ವ.ಸಂ.೮. ವಚನ ಸಂಖ್ಯೆ ೩೬೫, ಪುಟ ೧೬೬ 


೪೭೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ' 


ಎಂದು ಭಕ್ತಸ್ಥಲದ ಲಕ್ಷಣಗಳನ್ನು ಸಂಗ್ರಹಿಸಿದ್ದಾರೆ. ಆಗಮದಲ್ಲಿ ಪ್ರತಿಪಾದನೆ 
ಗೊಂಡ ಈ ಭಕ್ತಸ್ಥಲದಲ್ಲಿಯ ಭಕ್ತನ ಲಕ್ಷಣಗಳನ್ನೇ ಸಮಗ್ರವಾಗಿ ತೋ೦ಟದಸಿದ್ಧಲಿಂಗ ' 
ಶಿವಯೋಗಿಗಳು - 

“ಸದಾಚಾರದಲ್ಲಿ ನಡವವನ, ಶಿವನಲ್ಲಿ ಭಕ್ತಿಯಾಗಿಪವನ, ಶಿವಲಾ೦ಛನವ 

ಕಂಡಲ್ಲಿ ವಂದನೆಗೈವುತಿಪವನ, ಲಿಂಗ ಜಂಗಮವ ಒಂದೇ ಭಾವದಲ್ಲಿ ಕಂಡು" 

ಭೃತ್ಯಾಚಾರ ಸದಾಚಾರಯುಕ್ತನಾಗಿರಬಲ್ಲರೆ ಭಕ್ತನ ಸ್ಥಲವಿದೆಂಬೆನಯ್ಯ, 

ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ.” 


ಎನ್ನುತ್ತ ಭಕ್ತಸ್ಥಲದ ಮುಖ್ಯಲಕ್ಷಣಗಳನ್ನು ಸಮಗ್ರವಾಗಿ ಸುಂದರವಾಗಿ ತಿಳಿಸಿದ್ದಾರೆ. 


ಭಕ್ತಸ್ಥಲದ ಸಾಧಕನ ಆಂತರಿಕ ಪೂಜಾಕ್ರಮ - 


ಭಕ್ತಸ್ಥಲದ ಸಾಧಕನ ಆಂತರಿಕ ಪೂಜಾಕ್ರಮವನ್ನು ಹಾಗೂ ಆತನ ಯೌಗಿಕ 
ಅನುಸಂಧಾನವನ್ನು ಆಗಮಗಳು ಅರುಹುತ್ತಾ - 

ಭಕ್ತಸ್ಥಲೇ ಕ್ರಿಯಾಶಕ್ತಿಯುತೇ ವೈ ನಾಸಿಕಾಂಗಗೇ। 

ಆಚಾರಲಿಂಗಸ೦ಜ್ಜೇಇಸ್ಮಿನ್‌ ಸದ್ಯೋಜಾತಮುಖಾತ್ಮಕೇ। XC 

ಗಂಧಪ್ರಸಾದಂ ಸದ್ಭಕ್ಕ್ಯಾ ಚಿತ್ತಹಸ್ತೇನ ಚಾರ್ಪಯೇತ್‌ ॥ 


"ಭಕ್ತಸ್ಥಲದಲ್ಲಿ ಕ್ರಿಯಾಶಕ್ತಿಯಿ೦ದ ಯುಕ್ತವಾದ ಸದ್ಯೋಜಾತ ಮುಖ ಸ್ವರೂಪದ 
ಆಚಾರ ಲಿಂಗಕ್ಕೆ ಶ್ರದ್ದಾಭಕ್ತಿಯಿಂದ, ಸುಚಿತ್ತವೆ೦ಬ ಹಸ್ತದಿಂದ "ನ' ಕಾರ ಮಂತ್ರವನ್ನು 
ಉಚ್ಚರಿಸುತ್ತಾ ಗಂಧ ಪದಾರ್ಥವನ್ನು ಮೂಗಿನ ಮೂಲಕ ಅರ್ಪಿಸಬೇಕು ಎಂಬ ' 
ಕಾರಣಾಗಮದ ಉಕ್ತಿಯನ್ನೇ ಚೆನ್ನಬಸವಣ್ಣನವರು ಯಥಾವತ್ತಾಗಿ- 

“ಭಕ್ತಂಗೆ ಪೃಥ್ವಿಯ ಅಂಗ, ಆ ಅಂಗಕ್ಕೆ ಸುಚಿತ್ತವೆ ಹಸ್ತ 

ಆ ಹಸ್ತಕ್ಕೆ ಕರ್ಮಸಾದಾಖ್ಯ, ಆ ಸಾದಾಖ್ಯಕ್ಕೆ ಕ್ರಿಯಾಶಕ್ತಿ, 

ಆ ಶಕ್ತಿಗೆ ಆಚಾರವೇ ಲಿಂಗ, ಆ ಲಿಂಗಕ್ಕೆ ನಿವೃತ್ತಿಯೆ ಕಲೆ, 

ಆ ಕಲೆಗೆ ಫ್ರಾಣೇಂದ್ರಿಯವೆ ಮುಖ, 

ಆ ಮುಖಕ್ಕೆ ಸುಪರಿಮಳದ್ರವ್ಯ೦ಗಳನು 

ರುಚಿತೃಪ್ತಿಯನರಿದು ಸದ್ಭಕ್ತಿಯಿಂದರ್ಪಿಸಿ 

ಸುಗಂಧಪ್ರಸಾದವ ಭೋಗಿಸಿ ಸುಖಿಸುತ್ತಿಹನು 

ಕೂಡಲಚೆನ್ನಸಂಗಾ ನಿಮ್ಮ ಭಕ್ತನು” 


೨೨. ಸಮಗ್ರ ವ.ಸಂ. ೧೧, ಸಂಕೀರ್ಣ ವ.ಸಂ.೬. ವಚನ ಸಂಖ್ಯೆ ೨೧೨, ಪುಟ ೧೦೪ 
೨೩. ಕಾ.ಆ. ಪಟಲ ೭ ಶ್ಲೋಕ ಸಂಖ್ಯೆ ೬೦ | 
೨೪. ಚೆನ್ನಬಸವಣ್ಣನವರ ವ.ಸಂಪುಟ.ಸಮಗ್ರ ವಚನಸಂಪುಟ ೩, ವಚನಸಂಖ್ಯೆ ೧೪೦೫, ಪುಟ೫೦೦ ' 


` ಭಕ್ತಸ್ಥಲ ೪೭೩ 


' ಎಂದು ಭಕ್ತಸ್ಥ ಸಲದ ಸಾಧಕನ ಆಂತರಿಕ ಪೂಜಾಕ್ರಮವನ್ನು ನಿರೂಪಿಸಿದ್ದಾರೆ. 
ಭಕ್ತನಿಗೆ ಪ ದನಿಯೇ ಮೂಲದ್ರವ್ಯ ಪೃಥ್ದಿಯಲ್ಲಿ ಸಹನಶೀಲತೆ, ಕ್ಷಮಾಶೀಲತೆಗಳಿರುವಂತೆ 
ಭಕ್ತನಲ್ಲಿ ಕ್ರ ಗುಣಗಳು ಮುಖ್ಯವಾಗಿರಬೇಕು. ಪೃಥ್ವ್ವಂಗನಾದ ಭಕ್ತನು ಆಚಾರ 
ಲಿಂಗದ ಪೂಜಕನು. ಭಕನಿಗೆ SE ಮುಖ್ಯವಾಗಬೇಕು. ಅಷ್ಟಾವರಣ 
 ಸಂಪನ್ನನೂ, ಪಂಚಾಚಾರ 'ಪರಾಯಣನಾದ ಭಕ್ತನು ಸತ್ಕಿಯಾವಂತನಾದರೆ ನಿವೃ ತ್ರಿಯ 
ಪಥ ಲಭಿಸುತ್ತದೆ. ಶ್ರದ್ಧಾಭಕ್ತಿಯಿಂದ ನಿವೃತ್ತಿ. ನರರ ಆಚಾರಲಿಂಗವನ್ನು 
ಪೂಜಿಸಲು ಬರಿ ಕೈಗಳು ಕಾರಣವಲ್ಲ, ಅವನ ಚೆತ್ತ ಸುಚಿತವಾಗಬೇಕಾಗುವದು. 
ಆಚಾರಲಿಂಗಕ್ಕೆ ಸುಚಿತ್ರ ಹಸ್ತದಿ೦ದ ಫ್ರಾಣಮುಖದಲ್ಲಿ ಗಂಧಪದಾರ್ಥವನ್ನು ಸುಗಂಧ 
ಪ್ರಸಾದವಾಗಿ ಸಮರ್ಪಿಸಿದರೆ ಆಚಾರಲಿಂಗಕ್ಕೆ ಸಲ್ಲುತ್ತದೆ. ಆಚಾರಲಿಂಗದ 
ಅರ್ಚನೆಯಿಂದ ಈ ನಿವೃತ್ತಿ ಪಥವು ಸುಗಮವಾಗುವುದು. ಅಲ್ಲದೆ ಕರ್ಮಸಾದಾಖ್ಯವೇ 
' ಆಚಾರ ಲಿಂಗದ ಪ್ರಕಾಶವೆನಿಸಿದ್ದು ಅದುವೇ ಪರಶಿವನ ಸದ್ಯೋಜಾತ ಮುಖವೆನಿಸಿದೆ. 
ಅದರಿಂದಲೇ "ನ' ಕಾರ ಪ್ರಣವದ ಉತ್ಪತ್ತಿಯಾಗಿದೆ ಮತ್ತು ನಿವೃತ್ತಿ ಕಲೆಯಿಂದಲೆ 
ಕ್ರಿಯಾಶಕ್ತಿಯು ಹುಟ್ಟುತ್ತದೆ. ಅದಕ್ಕಾಗಿ ಆಜಾರಲಿಂಗವು ಸತ್ಯಿಯಾ ಲಿಂಗವೂ ಎನಿಸಿದೆ. 
ಅದನ್ನು ಆಧಾರಚಕದಲ್ಲಿ ಅರ್ಚಿಸಬೇಕಾಗುತ್ತದೆ. ಇಲ್ಲ್‌ ಯೌಗಿಕ ಸಾಧನೆಯೂ 
ನಡೆದು. ಭಕ್ತನು ಆಚಾರಲಿಂಗವನ್ನು ಅನುಸಂಧಾನ ಮಾಡುತ್ತಾನೆ. ತನ್ನ ಯೋಗ 
ಬಲದಿಂದ ಪ್ರಾಣಾಯಾಮ ಪಕಿಯೆಯ ಮೂಲಕ ಊರ್ದ್ವಮುಖವಾಗಿ ಜಯತೆ 
ಅಪಾನ ವಾಯುವನ್ನು ಮೇಲ್ಮುಖವಾಗಿಸುತ್ತಾನೆ. ಆಗ ಅವೆರಡರ ಸಂಘರ್ಷಣೆಯಿಂದ 
ಮೂಲಾಧಾರ ಚಕ್ರದಲ್ಲಿ ಒಂದು ಜ್ಯೋತಿ ಉತ್ಪನ್ನವಾಗುತ್ತದೆ. ಯೋಗ ಸಾಧಕರಿಗೆ 
| ಮಾತ್ರ ಗೋಚರಿಸುವ ಈ ಜ್ಯೋತಿಯನ್ನು ವೀರಶೈವ ಶಿವಯೋಗಿಗಳು 
' ಆಚಾರಲಿಂಗವೆಂದು ಕರೆದಿದ್ದಾರೆ. ಭಕ್ತಸ್ಥಲದ ಸಾಧಕನು ಈ ಆಚಾರಲಿಂಗವನ್ನು 
ಮೂಲಾಧಾರ ಚಕ್ರದಲ್ಲಿ ಕಂಡುಕೊ೦ಡು ಅದನ್ನು ಅನುಸಂಧಾನ ಮಾಡುತ್ತಾನೆ. 
ಇನ್ನೊಂದು ಅರ್ಥದಲ್ಲಿ ಆಚಾರಲಿಂಗದ ಅನುಸಂಧಾನವೆಂದರೆ ತನ್ನಲ್ಲಿ ಬೆಳೆದುಕೊ೦ಡು 
ಬಂದಿರುವ ಸದಾಚಾರಗಳನ್ನು ಈ ಸ್ಥಲದ ಸಾಧಕನು ಲಿಂಗದಂತೆ ಪ್ರೀತಿಸುತ್ತಾನೆ ಈ 
ಕಾರಣಕ್ಕಾಗಿಯೇ ಈ ಸ್ಥಲದ ಸಾಧಕನನ್ನು ಆಚಾರಲಿಂಗೋಪಾಸಕನೆಂದು ಕರೆಯುವರು 
.ಎ೦ತಲೂ ಭಾವಿಸಬಹುದು. 


. ಒಟ್ಟಿನಲ್ಲಿ ಭಕ್ತಸ್ಥಲದ ಸಾಧಕನು ಅಹಂ ಮಮಗಳನ್ನು ಬದಿಗಿರಿಸಿ ತನಗಿಂತ ಅಧಿಕ 
ಪ್ರೀತಿ ರೂಪವಾದ ಭಕ್ತಿಯನ್ನು ಪರಶಿವನಲ್ಲಿರಿಸಿ ಗುರುಲಿಂಗಜಂಗಮರನ್ನು ಪೂಜಿಸುತ್ತಾ, 
ಗುರುವಿನಲ್ಲಿ ಶರಣಾಗಿ ತ್ರಿವಿಧ ದೀಕ್ಷೆಗಳಿಂದ ಇಷ್ಟಲಿಂಗ-ಪ್ರಾಣಲಿಂಗ-ಭಾವಲಿಂಗಗಳಂಬ 
ಲಿಂಗತ್ರಯಗಳನ್ನು ಪಡೆದವನಾಗಿ ಆಚಾರಲಿಂಗದ ಅನುಸಂಧಾನ ಮಾಡುತ್ತಾನೆ ಎಂಬ 
ಆಗಮದ ಪ್ರತಿಪಾದನೆಯನ್ನೇ ವಚನಗಳು ತಮ್ಮ ಅನುಭವಪೂರ್ಣವಾದ ತಾತ್ಲಿಕ 
ನುಡಿಯೊಂದಿಗೆ ಸತ್ತಯುತವಾಗಿ ಪ್ರತಿಪಾದಿಸುವುದರ ಜೊತೆಗೆ ತಮ್ಮ ಸಾಧನಾ ಪಥದಲ್ಲಿ 
ಅಳವಡಿಸಿ ತೋರಿಸಿದ್ದಾರೆ. 


೫.೩.೪ ಮಾಹೇಶ್ವರ ಸ್ಥಲ 
ಇ 


ಇದು ಷಟ್‌ಸ್ಥ ಲದ ಎರಡನೆಯ ಮೆಟ್ಟಿಲು. ಭಕ್ತಸ್ಥ ಲದಲ್ಲಿ ಎಚ್ಚರಗೊಂಡ 
ಮನಸ್ಸಿನ ಜಾಗತ ಸ್ಥಿತಿಯನ್ನು ಏಕೈಕ ನಿಷ್ಠೆಯಿಂದ ಮುಂದುವರಿಸಿಕೊಂಡು 'ಹೋಗುವ 
ಸತತ ಪ್ರಯತ್ನ ಇಲ್ಲಿ ನಡೆಯುತ್ತದೆ. ಸಾಧಕ ತನಗೇನೇ ಕಷ್ಟಬ೦ದರೂ ಅವುಗಳನ್ನು 
ಎದುರಿಸಿ, ಭಕ್ತಿಯ ಆವೇಶದಲ್ಲಿ ಕೊಚ್ಚಿಕೊಂಡು ಹೋಗದೆ ವಿಚಾರದ ಒರೆಗಲ್ಲಿನ 
ಮೇಲೆ ನಿಲ್ಲುತ್ತಾನೆ. ಜಲಾಂಗನಾದ ಮಾಹೇಶ್ವರನು ಜಲತತ್ತ್ವ ದಂತೆ ಪರಿಶುದ್ಧತೆಯನ್ನು 


ಮತ್ತು ಸಚ್ಜಾರತ್ರ ವನ್ನು ತನ್ನಃ ದನಾ ಗಿಸಿಕೊಳ್ಳುವನು. 


ಶಿವಾಗಮ ಮತ್ತು ವಚನ ಸಾಹಿತ್ಯ ದಲ್ಲಿ ಪ್ರತಿಪಾದನೆಗೊಂಡ ಈ ಮಹೇಶಸ್ಥಲದ 
ಲಕ್ಷಣಗಳ ವಿವೇಚನೆ ಇಂತಿದೆ - 


ಮಹೇಶಸ ಸಲದ ಅರ್ಥ 


“ಮಾಹೇಶ್ವರಸ ಅಯಂ ಮಾಹೇಶ್ವರಃ” ಎ೦ಬ ಉತ್ಪತ್ತಿಯ ಮೇರೆಗೆ ಈ ಸಲದ 
ಸಾಧಕನು ತಾನು ಆರಾಧಿಸುವ ಪರಶಿವನನ್ನು ತನ್ನ ಸಂಬಂಧಿ ಎಂದು ಭಾವಿಸಿಕೊಂಡು 
ತಾನು ಅವನಿಗೆ ಅತ್ಯಂತ ಸಮೀಪದವನೆಂಬ ನಿಷ್ಠಾ ಭಕ್ತಿಯನ್ನು ಹೊಂದಿ ಗುರುಲಿಂಗವನ್ನು 
ಸಾಕ್ಷಾತ್ಮರಿಸಿಕೊಳ್ಳುವವನೇ ಮಹೇಶ್ವರ ಎಂದು ಕರೆಯಲ್ಪಡುತ್ತಾರೆ. 


ಭಕ್ತಸ್ಥಲದಲ್ಲಿ ಪಡೆದ ಅನುಭವದ ಪರಿಪಾಕದಿಂದ ಶಿವಪೂಜೆಯ ಸಾರ್ಥಕ್ಕದ 
ಬಗ್ಗೆ ಎಶ್ವಾಸ ಮತ್ತು ಇಷ್ಟಲಿ೦ಗನಿಷ್ಠೆ ಬೆಳೆದು ಎಲ್ಲಾ ರೀತಿಯ ಎಕಲ್ಪಗಳಿಂದ 
ದೂರವಾದಾಗ ಮನಸ್ಸು ಪರಿಶುದ್ಧವಾಗುತ್ತದೆ. ಭಕ್ತಸ್ಥ ಲದಲ್ಲಿನ ಸದ್ಧಕ್ತಿ(ಶ್ರದ್ಧಾಭಕ್ರಿಯು 
ಬೆಳೆದು ನಿಷ್ಠಾಭಕ್ತಿಯಾಗಿ ಪರಿಣಮಿಸಿದಾಗ ಮಾಹೇಶ್ವರ ಸ್ಥಲ. ಅದೇ ಮಾಹೇಶ್ವರ 
ಸ್ಥಲದ ವೆ ೈಶಿಷ್ಟ್ಯ. 


ಮಾಹೇಶರಸ ನಲದ ಲಕ್ಷಣ 


ಯೋ ನಾ ಮಾರ್ಗೇಣ ಲಿಂಗಪೂಜಾರತಃ ಸದಾ। 
ಜಂ೦ಗಮಾನರ್ಚಯೇಚ್ಛಕ್ತ್ಯಾ ಸಹಿ ಮಾಹೇಶ್ವರ ಸ ಸ್ಪ ತಃ | 
ತ್ರಿಕಾಲಮರ್ಚಯೇಲ್ಲಿಂಗರಿ ೫.೫ ಭಕ್ತೇಷು "ಭಕಿಮೌನ್‌ 
ಸಮತಾಚಾರನಿರತಃ ಸ ವೈ ಮಾಹೇಶ್ನರಃ ಪ್ರಿಯೇ N 


"ಯಾರು ಗುರುವಿನಿಂದ A, ಮಾರ್ಗದಂತೆ ಲಿಂಗಪೂಜೆಯಲ್ಲಿ 
ಸದಾ ನಿರತನಾಗಿರುವನೋ, ಶಕ್ತಿಗನುಗುಣವಾಗಿ ಜ೦ಗಮನನ್ನು ಅರ್ಚಿಸುವನೋ 
ಅವನು ಮಾಹೇಶ್ವರನು. ಯಾರು ನನ್ನ ಭಕ್ತರಲ್ಲಿ ಭಕ್ತಿಯುಳ್ಳವನಾಗಿ ಮೂರು 
ಕಾಲಗಳಲ್ಲಿ ಲಿಂಗವನ್ನು ಪೂಜಿಸುವನೋ ತನ್ನ ಮತಾಚರಣೆಯಲ್ಲಿ ನಿರತನೋ 
ಅವನೇ 'ಮಾಹೇಶ್ವರನು:' ಎಂದು ಆಗಮದಲ್ಲಿ.. ಪರಶಿವನು ಮಾಹೇಶ್ವರ ಸ್ಥಲದ 
ಲಕ್ಷಣಗಳನ್ನು ವಿವರಿಸಿದ್ದಾನೆ. 


೧. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೧೩-೧೪ 


ಮಾಹೇಶ್ವರ ಸ್ಥಲ ೪೭೫ 


ವೀರಶೈವನಾದವನು ಲಿಂಗದಲ್ಲಿಯೇ ಪರಮನಿಷ್ಠೆಯನ್ನಿರಿಸಿ ಬದುಕಬೇಕು. 
ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಸಾಮರ್ಥ್ಯ ಇಷ್ಟಲಿಂಗದಲ್ಲಿ ನೆಲೆಸಿದೆ. 
ಇಂತಹ ಇಷ್ಟಲಿಂಗವನ್ನು ಬದಿಗಿರಿಸಿ ವಿವಿಧ ದೇವರ ಬೀದಿ ಬೀದಿ ತಿರುಗುವವರನ್ನು 
ಕಂಡು ಅಂಬಿಗರ ಚೌಡಯ್ಯನವರು- 


“ಕಟ್ಟಿದ ಲಿಂಗವ ಕಿರಿದು ಮಾಡಿ 

ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ! 
ಇಂತಪ್ಪ ಲೊಟ್ಟಿಮೂಳರ ಕಂಡರೆ 

ಗಟ್ಟವುಳ್ಳ ಪಾದರಕ್ಷೆಯ ತೆಗೆದುಕೊಂಡು 
ಲೊಟಲೊಟನೆ ಹೊಡೆಯೆಂದಾತ 

ನಮ್ಮ ಅಂಬಿಗರ ಚೌಡಯ್ಯ. 


ಇಂತಹ ಕಟ್ಟು ನಿಟ್ಟಿನ ನಿಲುವು ನೆಲೆಗೊಂಡ ಭಕ್ತ ಮಾಹೇಶ್ವರನಾಗುತ್ತಾನೆ. ಯಾವುದೇ 
ದೇವರ ಬಗ್ಗೆಯಾಗಲಿ ಹೃದಯದಲ್ಲಿ ಪರಮನಿಷ್ಟೆ ಒಡಮೂಡಬೇಕಾದರೆ ಆ ದೇವರೇ 
ಪರಮೋತ ಷ ಷ್ಟ ಮತ್ತು ಸರ್ವಶಕ್ತಿಮಾನ್‌ ಆಗಿರುವನೆಂಬ ಭಾವ ಇರಬೇಕಾಗುತ್ತದೆ. 
ಕಾರಣ ಮಾಹೇಶ್ವರಸ್ಥಲದ `ಸಾಧಕನಲ್ಲಿ ಶಿವನೇ ಸರ್ವೋತ್ತಮ ಮತ್ತು 
ಸರ್ವಶಕ್ತಿಯುಕ್ತನೆಂಬ ಮತ್ತು ಶಿವಸ್ತರೂಪರಾದ ಗುರು-ಲಿಂಗ- ಜಂಗಮರೇ ಠಾ 
ಭೂಮಿಯಲ್ಲಿ `ಪರಮಪೂಜ್ಯರು ಎಂಬ ನಂಬಿಗೆ ಇಂಬುಗೊಂಡಿರುತ್ತದೆ. ಈ 
| ನಂಬಿಗೆಯೇ ಅವನ ನಿಶ್ಚಲ "ನಿಷ್ಠೆಯ ನಿಲುವಿಗೆ ಸ 


ಜಲತತ್ತ ಮಿದಂ ದೇವಿ ತನುರನ್ಯತಮಾ ಮಮ!" 


ಎಂಬ ಪ ಪಾರಮೇಶ್ವರಾಗಮದ ಉಕ್ತಿಯಂತೆ ಮಾಹೇಶ್ವರ ಸ್ಥಲವು ಜಲತತ್ತ ಎಹಾಗಿದೆ. 
ಜಲಾಂಗನಾದ ಮಾಹೇಶ್ವರನು ಜಲತತ್ತ ದಂತೆ ಪರಿಶುದ್ಧತೆಯನ್ನು ಮತ್ತು 
ಸಚ್ಚಾರಿತ್ರ ವನ್ನು ತನ್ನದನ್ನಾಗಿಸಿಕೊಳ್ಳುವನು. ಇಲ್ಲಿ ಸದಾಚಾರ- ಸುವಿಚಾರಗಳು 
| ಪ್ರಾಮುಖ್ಯವಾಗುವವು. ಕಾರಣ ಆಗಮಗಳು “ತಚ್ಚಿತ್ತಮಮಲಂ ಯಸ್ಯ ಸ ಸವೈ 
ಮಾಹೇಶ್ವರಃ ಸ ತಃ** ಎಂದು ಮಾಹೇಶ್ವರನ ಲಕ್ಷಣವನ್ನು ವಿವರಿಸಿವೆ. ಯಾರ 


ಚಿತ್ತವು ನಿರ್ಮಲವಾಗಿದೆಯೊ ಅವನು ಮಾಹೇಶ್ವರ pe ವ್ಯಾಖ್ಯಾನಿಸಿವೆ. 


: ಜಲದಂತೆ ಜಲಾಂಗನಾದ ಮಾಹೇಶ್ವರನು ಪರಿಶುದ್ಧನಾಗಬೇಕಾಗುವುದು. 
ಅದಕ್ಕಾಗಿಯೇ ಪರಸ್ತ್ರೀಯರ ವ್ಯಾಮೋಹವನ್ನು ಬಿಡಬೇಕು. ಪರನಿಂದೆಯನ್ನು 
ಮಾಡುವುದನ್ನು ತೊರೆಯಬೇಕು. ನಿಂದೆ ಎಲ್ಲ ಪಾಪಗಳಿಗಿಂತ ಮಿಗಿಲಾದುದು. 
ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು. ತನ್ನದಲ್ಲದ 'ಅನ್ಕರ ದ್ರವ್ಯವನ್ನು ಬಯಸಬಾರದು 
ಎಂದು ಆಗಮಗಳು ಪ್ರಶಿಪಾದಿಸುತ್ತ- 


“ಪರಸ್ತಿಯಂ ಪರಾರ್ಥಂ ಚ ವರ್ಜಿತ್ವಾಭವ ಶುದ್ಧಿಮಾನ್‌ | 
ABER 
೨. ಸಮಗ್ರ ವಚನ ಸಂಪುಟ ೬, ಸಂಕೀರ್ಣ ವ.ಸಂ.೧, ವಚನ.ಸ೦ ೯೩. ಪುಟ ೩೨ 


೩. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೧೫ 
೪. ಸೂ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೩೪ 


೪೭೬ ಶಿವಾಗಮಗಳು ನನ ವಚನ ಸಾಹಿತ್ಯ 


ಲಿಂಗನಿಷಾ ಿನಿಯುಕ್ತಾ ಚ ಮಾಹೇಶ್ವರಸ್ಥಲಮುತ್ತಮಂ Ts 


ಎಂದು ಮಸ ಪರಧನದಾಸೆಯ ಬಿಟ್ಟು ಶುದ್ಧನಾಗಿ. ಲಿಂಗನಿಷ್ಠೆಯುಳ್ಳವ ನಾಗಿರುವದೇ 
ಮಾಹೇಶ್ವರಸ್ಥ ಲ ಎಂದು ವಿಶ್ಲೇಷಿಸಿದೆ. “ಟಮ ಈ ನಿರೂಪ ಣೆಯನ್ನೇ ತೋಂಟದ 
ಸಿದ್ಧಲಿಂಗಯತಿಗಳೂ ತಮ ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. 


ಅನೃತ, ಅನಾಚಾರ, ಅನ್ಯಹಿ೦ಸೆ 
ಣು ಪರಸ್ತ್ರೀ, ಪರನಿಂದ್ಯವ ಬಿಟ್ಟು 
ಲಿಂಗನಿಷ್ಠೆಯಿಂದ ಶುದ್ಧಾತ್ಮನಾಗಿರಬಲ್ಲರೆ, 
ಮಾಹೇಶ್ವರಸ್ಥಲವಿದೆಂಬೆನಯ್ಕಾ 
ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ” 


ಎಂದು ಆರು ಪಾತಕಗಳನ್ನು ತ್ಯಜಿಸಲು ಹೇಳಿದ್ದಾರೆ. ಮಹಾಜ್ಞಾನಿ 
ಚೆನ್ನಬಸವಣ್ಣನವರು- 

ಪರಧನ, ಪರಸತಿ, ಪರವಾರ್ತೆಯ ತೊರೆಯದನ್ನಕ್ಕರ 

ಎಂತು ಮಾಹೇಶ್ವರನಪ್ಪನಯ್ಯಾ? 

ಲಿ೦ಗಪೂಜೆಯಲ್ಲಿ ಲೀಯವಾಗಿ, ಅಂಗಗುಣವಿರೋಧಿಯಾಗದನ್ನಕ್ಕ 

ಎಂತು ಮಾಹೇಶ್ವರನಪ್ಪನಯ್ಯಾ 

ಗುರುಪ್ರಸಾದದಲ್ಲಿ ನಿಹಿತಾವಧಾನಿಯಾಗದನ್ನಕ್ಕ 

ಎಂತು ಮಾಹೇಶ್ವರನಪ್ಪನಯ್ಯಾ9 ಕೂಡಲಚೆನ್ನಸಂಗಯ್ಯನಲ್ಲಿ 

ಮಾಹೇಶ್ವರನೆನಿಸಿಕೊಂಬುದು ಸಾಮಾನ್ಸವೆ ಅಯ್ಯಾ?" 
ಎ೦ದು ಮಾಹೇಶ್ವರಸ್ಥಲವನ್ನು ಪ್ರವೇಶಿಸುವ ಬಗೆಯನ್ನು ಸರ ಬಿತ್ತರಿಸಿದ್ದಾರೆ. 
ಪರಧನ, ಪರಸತಿಯರನ್ನು ತೊರೆದಂತೆ ಪರಚಿಂತೆಯನ್ನೂ ಸಹ ಬಿಡಬೇಕು. 
ಲಿಂಗಪೂಜೆಯಲ್ಲಿ ತಲ್ಲೀನನಾಗಿ ಅಂಗ ಗುಣಗಳನ್ನು ನಾಶಗೊಳಿಸಿಕೊಳ್ಳಬೇಕು. 
ಮಾಹೇಶ್ವರನಾದವನು ಗುರು ಜಂಗಮ ಪ್ರಸಾದದಲ್ಲಿ ನಿಷ್ಠನಾಗಿ ಎಚ್ಚರವುಳ್ಳವ 
ನಾಗಬೇಕಾಗುವದು ಎಂದು ಆಗಮ ಅಭಿಪ್ರಾಯವನ್ನು ಮನ್ನಿಸಿದ್ದಾರೆ. 


ಮಾಹೇಶ್ವರಸ್ಥ ಲದ ಆಂತರಿಕಪೂಜಾಕ್ರಮ 


ಮಾಹೇಶ್ವರಸ್ಯ ಸ್ಥಲೇ ಜ್ಞಾನಶಕ್ತಿಕೇ ರಸನಾಂಗಗೇ। 
ಗುರುಲಿರಿಗಭಿದೇ ವಾಮದೇವವಕ್ತೇ ವಿಶೇಷತಃ 
ಬುದ್ದಿಹಸ್ಥೆ ಸೇನ ತು ರುಚಿಂ ನಿಷ್ಠಾಭಕ್ಟ್ಯಾ ಸಮರ್ಪಯೇತ್‌ " 


ಮಾಹೇಶ್ವರ ಸ್ಲಲದಲ್ಲಿ ಜ್ಞಾನಶಕ್ತಿಯಿಂದ ಸ್ಯ! ವಾಮದೇವ ಮುಖ ಸ್ವರೂಪದ 


ಸಾರ್ಸ್‌ ನಿಷ್ಠಾಭಕ್ತಿಯಿಂದ ಸುಬುದ್ಧಿಯಂಬ ಹಸ್ತದಿಂದ 'ಮಳ'ಕಾರವನ್ನು 
Wo ಟು A 


ಸಮಗ ವಚನ ಸಂಪುಟ ೧೩, ಸಂಕೀರ್ಣ ವ.ಸ೦.೮, ವಚನ.ಸಂ ೩೬೬. ಪುಟ ೧೬೬ 
ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ.ಸಂ ೨೬೪. ಪುಟ ೧೨೮ 
ಚೆನ್ನಬಸವಣ್ಣನವರ ವ.ಸ೦. ಸಮಗ್ರ ವಚನ ಸಂಪುಟ ೩, ವ. ಸಂ. ೧೩೩೪. ಪುಟ ೪೭೧ 
ಕಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೬೧ 


SN 


| 
i 


ಈ ಹಕ 
a a ಚತತ ಸ ಕಹು ಹು... 


ಮಾಹೇಶ್ವರ ಸಲ ೪೭೭ 
ಛಿ 


ಉಚ್ಚರಿಸುತ್ತಾ ರುಚಿ (ರಸ) ಪದಾರ್ಥವನ್ನು ನಾಲಿಗೆಯ ಮೂಲಕ ಸಮರ್ಪಿಸಬೇಕು. 
ಮಾಹೇಶ್ವರ ಸ್ಥಲಕ್ಕೆ ಜಲವೇ ಪ್ರಧಾನ ಅಂಗ. ನೀರು ಪರಿಶುದ್ಧವಾದುದು. 
ಜೀವನಾಧಾರ ಹೇತುವಾದುದು. ತಾನು ಪವಿತ್ರವಾಗಿದ್ದಲ್ಲದೇ ತನ್ನ ಸಮೀಪಕ್ಕೆ 
ಬ೦ದವುಗಳನ್ನು ಪರಿಶುದ್ದಗೊಳಿಸುವ ಶಕ್ತಿ ನೀರಿಗಿದೆ. ನಿರ್ಮಲತೆಯನ್ನು 
ಕಾಯ್ದುಕೊಳ್ಳುವಲ್ಲಿ ಸುಬುದ್ಧಿ ಅತ್ಯಾವಶ್ಯಕ ಸದ್ದುದ್ಧಿಯುಳ್ಳ ವ್ಯಕ್ತಿ ವ್ಯಕ್ತಿ ತಾನು ಪವಿತ್ರನಾಗಿರುವ 
ಜೊತೆಗೆ ತನ್ನ ದ ಹ  ಪಾವನಗೊಳಿಸುತ್ತಾಸೆ. "ಸುಬುದ್ಧಿ ಹಸ್ತಕ್ಕೆ ಕರ್ತೃತ್ವ 
ಕಲೆಯು ದಾ ಮಾರಾ ಕಾರ್ಯ ಹಸನಾಗುತ್ತದೆ. ಅರ್ಥಾತ್‌ ಅದು 
ಸಕಲ ಲೇಸಿಗೆ ಕಾರಣವಾಗುತ್ತದೆ. ಸುಬುದ್ದಿಯುಳ್ಳ ವ್ಯಕ್ತಿಯಲ್ಲಿ ಕರ್ತೃತ್ವವು ಜಾಗ್ರತವಾದರೆ 
ಸ್ಪಾರ್ಥ ಮನೆಮಾಡುವುದಿಲ್ಲ. ಸುಬುದ್ದಿಯಿಂದ 'ಮಾಡಲಡುವ ರನನ ಧಾರ್ಮಿಕ 
ಕಾರ್ಯ. ಅದು ಅವನ ಧರ್ಮವೆನಿಸುತ್ತದೆ. ಕತ್ತ ತ್ತದೊಂದಿಗೆ ಜ್ಞಾನ ಶಕ್ತಿಯು 
ಸಮ್ಮಿಲಿತವಾದರೆ ಆತನ ಪ್ರತಿಭೆಯು ಪ್ರಖರವೆನಿಸುತ್ತದೆ. ಕರ್ತೃತ್ವ ಹಾಗೂ “ಜ್ಞಾನ 
ಶಕ್ತಿಯ ಸಮ್ಮಿಲನದಲ್ಲಿ ಪ್ರತಿಷ್ಠಾ ಕಲಾಭರಿತವಾದ ಗುರುಲಿಂಗವು "ಮೈದೋರುತ್ತದೆ. 
ಮಾಹೇಶ್ವರನು ಇಂಥ ಗುರುಲಿಂಗವನ್ನು ಆರಾಧಿಸುತ್ತಾನೆ. ಕರ್ತೃತ್ವತನದಲ್ಲಿ ಜ್ಞಾನಶಕ್ತಿ 
ಮೈಗೂಡಿದಾಗ ಅರಿವೆ ಗುರುವೆನಿಸುತ್ತದೆ. 


ಜಲಾಂಗನಾದ ಮಹೇಶ್ವರನು ನಿಷ್ಠಾಭಕ್ತಿಯುಕ್ತನಾಗಿ ಜ್ಞಾನಶಕ್ತಿಯೊಡಗೂಡಿದ 
ಗುರುಲಿಂಗವನ್ನು ಪೂಜಿಸುವನು. ಇದರಿಂದ ಅವನ ಬುದ್ಧಿ ಸುಬುದ್ಧಿಯಾಗುತ್ತದೆ. 
ಸುಬುದ್ದಿಯೆ೦ಬ ಹಸ್ತದಿಂದ ಮಹೇಶ್ವರನು ರಸಪದಾರ್ಥವನ್ನು ಗ್ರಹಿಸಿ ಜಿಹ್ವಾ ಮುಖದಲ್ಲ 
ಗುರುಲಿಂಗಕ್ಕೆ ಅರ್ಪಿಸುವನು. ಇಲ್ಲಿ ರಸ ಪದಾರ್ಥ ಪ್ರಸಾದವಾಗುತ್ತದೆ. 


ಭಕ್ತಸ್ಥ ಲದಲ್ಲಿ ಬಕ್ಕ ಎಂದು ಕರೆಯಲ್ಪಡುವ ಸಾಧಕನಿಗೆ ತನ್ನ 
ಇಷಲಿಂಗಾದಿಗಳಲ್ಲಿರುವ ಶ್ರದ್ಧೆಯು ಸಲಿಲಮುಕ್ತಾ. (ನೀರು ಮತ್ತು ಮುತ್ತಿನ) 
ನ್ಯಾಯದಂತೆ ಅರ್ಥಾತ್‌ ಸ್ಮಾತಿಮಳೆಯ ನೀರು ಸಾಗರದಲ್ಲಿರುವ ಚಿಪ್ಪಿನಲ್ಲಿ ಬಿದ್ದಾಗ 
ps ಘನೀಭೂತವಾಗಿ ರ ಮುತ್ತಾಗುತ್ತದೆಯೋ ಹಾಗೆಯೇ ಶ್ರದ್ಧಾಭಕ್ತಿಯ 
ದೃಢೀಭೂತವಾಗಿ ಯಾವಾಗ ನಿಷ್ಠಾರೂಪವನ್ನು ಪಡೆಯುತ್ತದೆಯೋ “ಆಗ ಆ 
ಭಕನೇ “ಮಾಹೇಶ್ವರ” ಎಂದು ಕರೆಯಲಡುತ್ತಾನೆ. ಶ್ರ ಸಾಧಕನು 'ಭಕ್ತಿಯ ಸಮುತೃರ್ಷ 
ಮತ್ತು ದೃಢವೈರಾಗ್ಯದಿಂದ ಮಹೇಶ್ವರ(ಶಿವ)ನಲ್ಲಿ ಹೆಚ್ಚು. ನಿಷ್ಠಾಸಂಪ ನ್ನ 


ನಾಗುತ್ತಾನಾದ್ದರಿಂದ ಮಾಹೇಶ್ವರ ಜ್‌ ಕರೆಯಲ್ಪಡುತ್ತಾನೆ. 


` ಮಾಹೇಶ್ವರಸ್ಥ ಲದ ಯೌಗಿಕ ವಿಕಾಸ 


ಮಾಹೇಶ್ವರನು ನಿಷ್ಠಾ ಭಕ್ತಿಯಿಂದ ಕೂಡಿಕೊಂಡವನಾಗಿ ಗುರುಲಿಂಗದ 
ಅನುಸಂಧಾನ "ಮಾಡುತ್ತಾನೆ. ಸ್ವಾಧಿಷ್ಟಾ ಿನಚಕ್ರದಲ್ಲಿ ಶಿವಯೋಗ ಸಾಧಕನಿಗೆ 
ಗೋಚರಿಸುವ ಜ್ಯೋತಿಯನ್ನೇ ವೀರಶೈವ ದರ್ಶನದಲ್ಲಿ ಗುರುಲಿಂಗವೆಂದು 
ಹೆಸರಿಸಲಾಗಿದೆ. ವೀರಶೈ ವ ಷಟ್‌ಸ್ಥಲ ಸ ಸಧಕನು ಸ್ನಾನಮಾಡಿ ಶುಚಿರ್ಭೂತನಾಗಿ 
ನಿರ್ಮಲವಾದ rl ಪೂರ್ವ ಇಲ್ಲವೆ ಉತ್ತರ ದಿಕ್ಕಿಗೆ ಮುಖ ಮಾಡಿ 
ಪೂಜೆಗೆ ಯೋಗ್ಯವಾದ ಆಸನದ ಮೇಲೆ 'ಶಾಸ್ತ್ರಸಮೃತವಾದ ಆಸನ (ಪದ್ಮಾಸನ, 


೪೭೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸ್ವಸ್ತಿಕಾಸನ, ಸಿದ್ಧಾಸನ ಅಥವಾ ಸುಖಾಸನ)ದಲ್ಲಿ ಕುಳಿತು ನಾಡೀಶುದ್ದಿ 
ಪ್ರಾಣಾಯಾಮಾದಿಗಳನ್ನು ಮಾಡಿ ತನ್ನ ಇಷ್ಟಲಿಂಗದಲ್ಲಿ ನೆಟ್ಟ ದೃಷ್ಟಿಯುಳ್ಳವನಾಗಿ 
ನಿರ್ನಿಮೇಷ ದೃಷ್ಟಿಯಿಂದ (ಕಣ್ಣು ಖಿಳಕಿಸ ದ) ಅದನ್ನು ನಿರೀಕ್ಷಿಸಬೇಕು ಜೊತೆಗೆ 
“ಆಲಿ ನಿಂದೊಡೆ “ಸುಳಿದು ಸೂಸುವ ಗಾಳಿ ನಿಲುವುದು ಗಾಳಿ “ನಿಲುವೂಡೆ ಮನ 
ಮೇಲೆ ನಿಲುವುದು” ಎ೦ಬ ಉಕ್ತಿಯಂತೆ ದೃಷ್ಟಿಯಲ್ಲಿ ಏಕಾಗ್ರತೆಯೊಡಗೂಡಿದಾಕ್ಷಣವೆ 
ನಮ್ಮ ಪ್ರಾಣವಾಯುವಿನ ಮೇಲೆ ಹಿಡಿತ ಸಾಧಿಸುವುದು. ತನ್ನ ಹತೋಟಿಯಲ್ಲಿ 
ಬ೦ದ ಪ್ರಾಣವಾಯುವನ್ನು ಮೂಲಾಧಾರದಲ್ಲಿರುವ ಶ್ರಿಫಾನವಾಯುವಿನ ಜೊತೆಗೆ 
ಸಂಘಟನೆಗೊಳಿಸುವುದರಿಂದ ಅಲ್ಲಿ ಜ್ಯೋತಿ ಉತ್ತನ್ನವಾಗುವುದು. ಈ ಜ್ಯೋತಿಯನ್ನು 
ವೀರಶೈವ ಶಿವಯೋಗಿಗಳು ಆಚಾರಲಿಂಗವೆಂದು ಕರೆಯುವರು ಈ ಜ್ಯೋತಿಯನ್ನು 


ಬ 
ಅನುಸಂಧಾನ ಮಾಡುವ ಭಕ್ತಸ್ಥಲದ ಸಾಧಕ ತನ್ನ ಯೌಗಿಕ ಸಾಧನೆಯಲಿ ಪ್ರಗತಿಯನ್ನು 


ಸಾಧಿಸಿ, ಆ ಜ್ಯೋತಿಯನ್ನು. ಊರ್ಧ್ವಮುಖಗೊಳಿಸಿ ಸುಷುಮ್ನಾ ಮಾಗಾ | 
ಅದನ್ನು ಮೇಲೆ Hi ಮೇಲುಖವಾಗಿ ಬಂದು ಗುಹ್ಠದಲ್ಲಿರುವ ಸ್ವಾಧಿಷ್ಠಾನ 
ಚಕ್ರದಲ್ಲಿ ನಿಲ್ಲುವುದು. ಈ ಜ್ಯೋತಿಯನ್ನು ವೀರಶೈವ: ಯೌಗಿಕ ಪರಿಭಾಷೆಯಲ್ಲಿ 
ಗುರುಲಿಂಗವೆಂದು ಕರೆಯಲಾಗಿದೆ. ಮಾಹೇಶ್ವರ ಸ್ಥಲದ ಸ ಸಾಧಕ ಸ್ವಾಧಿಷ್ಠಾನ ಚಕ್ರದಲ್ಲಿ 
ನೆಲೆನಿಂತ ಜ್ಯೋತಿರೂಪವಾದ ಈ ಗುರುಲಿಂಗವನ್ನು ಅನುಸಂಧಾನ ಮಾಡುವನು. 
ಇದು ಮಾಹೇಶ್ವರ ಸ್ಥಲದ ಆಂತರಿಕ ಯೌಗಿಕ ವಿಕಾಸ. ಜಲತತ್ವದಿ೦ದಾಗುವ ರಸ, 
ರಕ್ತ, ಮೂತ್ರ, ಸ್ಟೇದ ಮತ್ತು ಶುಕ್ಷಗಳು ಮಾಹೇಶ್ವರ ಸ್ಥಲದಲ್ಲಿ ಶುದ್ಧವಾಗುತ್ತದೆ. 


ಒಟ್ಟನಲ್ಲ ಮಾಹೇಶ್ವರ ಸ್ಥಲವನ್ನು ಆಗಮ ಮತ್ತು ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ 
ಅವಲೋಕಿಸಲಾಗಿ ಶಿವಾಗಮಗಳಲ್ಲಿ ಮಾಹೇಶ್ವರ ಸ್ಥಲದ ಅರ್ಥ, ಸ್ವರೂಪ, ಲಕ್ಷಣ, 
ಆಂತರಿಕ ಪೂಜಾಕ್ರಮ ನಿರೂಪಿತವಾಗಿದ್ದು, ಲಿಂಗದಲ್ಲಿಯೇ ಪರಮನಿಷ್ಠೆಯನ್ನಿರಿಸಿ 
ಶಿವಸ್ತರೂಪರಾದ ಗುರು-ಲಿಂಗ-ಜಂಗಮರೇ ಈ ಭೂಮಿಯಲ್ಲಿ ಪರಮಪೂಜ್ಯರು 
ಎಂಬ ನಿಶ್ಚಲ ನಂಬಿಗೆಯು ಇಂಬುಗೊಂಡ ಸ್ಥಲವೇ ಮಾಹೇಶ್ವರ ಸ್ಥಲ. ಇಲ್ಲಿ 
ಸದಾಚಾರ-ಸುವಿಚಾರಗಳು ಪ್ರಾಮುಖ್ಯವಾಗುವವು. ಕಾರಣ ಆಗಮಗಳು “ತಚ್ಚಿತ್ತ 
ಮಮಲಂ ಯಸ್ಯ ಸ ವೈ ಮಾಹೇಶ್ವರಃ ಸ್ಮೃತಃ” ಎ೦ದು ಯಾರ ಚಿತ್ತವು ನಿರ್ಮಲ 
ವಾಗಿದೆಯೂ ಅವನು ಮಾಹೇಶ್ವರ ಎಂದು ವ್ಯಾಖ್ಯಾನಿಸಿವೆ. ಅಲ್ಲದೆ ಜಲದಂತೆ 
ಜಲಾಂಗನಾದ ಮಾಹೇಶ್ವರನು ಪರಿಶುದ್ಧನಾಗಬೇಕಾಗುವುದು, ತನ್ನದಲ್ಲದ ಅನ್ಯರ 


ರಿ 
ದ್ರವ್ಯವನ್ನು ಬಯಸಬಾರದು. ಪರಧನ, ಪರಸತಿಯರನ್ನು ತೊರೆದಂತೆ ಪರಚಿಂತೆಯನ್ನೂ 


ಸಹ ಬಿಡಬೇಕು. ಲಿಂಗಪೂಜೆಯಲ್ಲಿ ತಲ್ಲೀನನಾಗಿ ಅಂಗ ಗುಣಗಳನ್ನು ನಾಶಗೊಳಿಸಿ. 
ಕೊಳ್ಳಬೇಕು. ಮಾಹೇಶ್ವರನಾದವನು ಗುರು ಜ೦ಗಮ ಪ್ರಸಾದದಲ್ಲಿ ನಿಷ್ಠನಾಗಿ 
ಎಚ್ಚರವುಳ್ಳವನಾಗಬೇಕಾಗುವದು ಎಂದು ವಿವರಿಸಿವೆ. ಈ ನಿರೂಪಣೆಯನ್ನೇ 
ವಚನಕಾರರು ತಮ್ಮ ಅನುಭಾವದ ನೆಲೆಯಲ್ಲಿ ಕಂಡು ತಮ್ಮ ವಚನಗಳಲ್ಲಿ 


ಬನ 
ಪ್ರತಿಪಾದಿಸಿದ್ದಾರೆ. 


ಕ: ತವು ತಾ A dad ES SEE a A NS Sa ES SES a a a ಸು at SA cA AENEAN a AEE 


4 Ee 


4 


ಧಿ 


yl ಣ್‌ 
೫.೩.೫ ಪ್ರಸಾದಿಸ್ಥಲ 


ಶಿವನಲ್ಲಿ ಅತ್ಯ೦ತ ನಿಷ್ಠಯುಳ್ಳವನಾಗಿ ಅವನಿಗೆ ಸಮರ್ಪಿಸಿದ ಅನ್ನವನ್ನೇ 
ೇವಿಸುತ್ತಾ ಶಿವಕೃಪೆಗೆ ಪಾತ್ರನಾಗಿ ಅವನ ಅನುಗ್ರಹದ ಬಲದಿಂದ ಮಾನಸಿ 
ಸನ್ನತೆಯನ್ನು ಸರಣ ಸಾಧಕನಿಗೆ “ಪಸಾದಿ' ಎಂದು ಕರೆಯಲಾಗುವುದು. 


ಸಾದಿ ಸ್ಥಲದ ಲಕ್ಷಣ 
ಜಪ ಟ್‌ ಚ ಸುಭೋಗಿ ಲಿಂಗಸ ೦ಯುಕ್ತ ॥ 
ಅನರ್ಪಿತಂ ವಿವರ್ಜಂ ಚ ಪ್ರಸಾದಿಸ್ಥಲಮುತ್ತಮಂ॥” 


ಲಿ೦ಗಪ್ರಸಾದವ ಲಿಂಗನೆನಹಿನಿಂದ ಭೋಗಿಸುವುದು, ಹಾಗೂ ಅನರ್ಪಿತವ 


೩೬ 


' ಬಿಡುವುದೇ ಪ್ರಸಾದಿಸ್ಮಲದ ಲಕ್ಷಣವೆಂದು ಸಕಲಾಗಮ ಶಿಖಾಮಣಿ 
 ಬಾಲಸಂಗಯ್ಯನವರು ತಮ್ಮ ವಚನದಲ್ಲಿ ಆಗಮದ ಉಲ್ಲೇಖದೊಂದಿಗೆ ಪ್ರಸಾದಿ 
ಸ್ಥಲದ ಲಕ್ಷಣವನ್ನು ವಿವರಿಸಿದ್ದಾರೆ.  ಪಾರಮೇಶ್ಚರಾಗಮವು ಇದೇ ಲಕ್ಷಣವನ್ನು 
 ಪ್ರತಿಪಾದಿಸುತ್ತಾ- 


ಯೋನರ್ಪಿತಂ ಮಹೇಶಾನಿ ನಾರ್ಚಯಿತ್ವಾಪಿ ಜಂಗಮಾನ್‌। 
ನಾಶ್ಚಾತಿ ನ ತ್ಯಜೇನ್ಮಹ್ಯಮರ್ಪಿತಂ ಕೃಚ್ಛಗೋಠಪಿ ವಾಟ 
ಗಜ ಪ್ರಸಾದೀ "ಕಿತ: p ಬುಷ್‌ ನ ಸಂಶಯಃ" 


ಅರ್ಥಾತ್‌ ಗುರು-ಲಿ೦ಂಗ-ಜಂಗಮರ ಪೂಜೆಯನ್ನು ಮಾಡದೇ ಮತ್ತು 


ಭಗವಂತನಿಗೆ ನೈವೇದ್ಯ ತೋರಿಸದೆ (ಅರ್ಪಿಸದೆ) ಯಾರು ಊಟ ಮಾಡುವುದಿಲ್ಲವೋ 
' ಹಾಗೂ ಭಗವಂತನಿಗೆ ಅರ್ಪಿಸಲ್ಪಟ್ಟ ಅನ್ನದಲ್ಲಿ (ಪ್ರಸಾದದಲ್ಲಿ) ಸ್ವಲ್ಪೂ ಸಹ ಬಿಡದೇ 


ಎಲ್ಲವನ್ನು ಸೇವಿಸುವರೋ ಅವರು ಪ್ರಸಾದಿ ಎಂಬುದಾಗಿ ಪ್ರಸಾದಿಸ್ಮಲದ ಸಾಧಕನ 


। ಆಚರಣೆಯನ್ನು ತಿಳಿಸಲಾಗಿದೆ. ಅಂದರೆ ಪ್ರಸಾದಿ ಸ್ಥಲದ ಸಾಧಕನು ತಾನು 
ಉಪಯೋಗಿಸ ಸಾ ಎಲ್ಲ ವಸ್ತುವನ್ನೂ ಮೊದಲು ಲಿಂಗಕ್ಕೆ ಸಮರ್ಪಿಸಿ ನಂತರ 


ಲಿಂಗದ ಪ್ರಸಾದ ರೂಪದಲ್ಲಿ ಅದನ್ನು 
ವೀರಶೈವ ಧರ್ಮದ ಸಾಧನೆಯ ಪಥದಲ್ಲಿ ಸ್ಪೀಪುರುಷರಿಗ ಸಮಾನವಾದ 


ಕ ಟು! ಪುರುಷನಂತೆ ಸ್ತ್ರೀ ಕೂಡಾ ಷಟಸ್ಥಲ ಪಥದಲ್ಲಿ ಕ್ರಮಿಸಬಹುದು. 
ಭಕ್ತ ಮಾಹೇಶ್ವರ, ಪ್ರಸಾದಿ ಸ್ಥಲಕ್ಕೆ ಬಂದಾಗ ಮಹಿಳೆ ಸಹ "'ಶಿವಪ್ರಸಾದವನ್ನೇ 


ಸೇವಿಸ ಸಬೇಕಾಗುತ್ತದೆ. 

ಷಟ್‌ಸ್ಥಲ ಪಥಕ್ಕನುಗುಣವಾಗಿ ಸಾಧನೆಯಲ್ಲಿ ತೊಡಗಿದ ಮಹಿಳೆಯು ಪಸಾ 
ಲಕ್ಕೆ ಬಂದಾಗ ಗಾಗ್‌ ಕೆಲವು ತೊಡಕುಗಳನ್ನು ಮತ್ತು ಗಿ 
ರಿಹಾರವನ್ನು' ಕಾರಣಾಗಮದ ಒಂಭತ್ತನೇ ಪಟಲದಲ್ಲಿ ಮನೋಜ್ಯವಾಗಿ 


ಣಜ. 


ಸಮಗ್ರ ವ.ಸಂ. ೧೩, ಸಂಕೀರ್ಣ ವ.ಸಂ.೮. ವಚನ ಸಂಖ್ಯೆ ೩೬೭, ಪುಟ ೧೬೬ 
. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೧೭-೧೮ 


೪೮೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ನಿರೂಪಿಸಲಾಗಿದೆ. ಪಾರಮೇಶ್ವರಾಗಮದಲ್ಲಿ ಪ ಪ್ರಸ ಸಾದಿಸ್ಥಲದ ಎವರಣೆಯನ್ನು ನೀಡುತ್ತ 


ಪ್ರಸಾದಿ ಸ್ಥಲದ ಸಾಧಕನು ಶಿವಲಿಂಗದ ಸಸಾದರ್ಗ ಲ್ಲದೇ ಬೇರೆನನ್ನೂ ಸ್ವೀಕರಿಸುವುದಿಲ್ಲ 


ಮತ್ತು ಪ್ರಸಾದವನ್ನು ಎಂದೂ ಬಿಡುವುದಿಲ್ಲ. ಇದು ಪ್ರಸಾದಿಸ್ಮಲದ ನಿಯಮ 


ಎಂದು ತಿಳಿಸಿದೆ. ಈ ಸ್ಥಲಕ್ಕೆ ಬಂದ ಮೇಲೆ ಮಹಿಳೆ ಕೂಡ ಈ ನಿಯಮವನ್ನು 


ಪಾಲಿಸಬೇಕಾಗುವುದು ಅನಿವಾರ್ಯ. ಅಂದರೆ ಪ್ರಸಾದಿ ಸ್ಥಲಕ್ಕೆ ಬಂದ ಮಹಿಳೆಯೂ 
ಸಹ ತಾನು ಸೇವಿಸುವ ಪ್ರತಿಯೊಂದು ಪದಾರ್ಥವನ್ನು ಇಷ್ಟಲಿಂಗಕ್ಕೆ ಸಮರ್ಪಿಸಿಯೇ 
ಸ್ವೀಕರಿಸಬೇಕು. 

ಈ ಪ್ರಸಂಗದಲ್ಲಿ ಕಾರಣಾಗಮದಲ್ಲಿ ಪಾರ್ವತಿಯು ಪರಮೇಶ್ವರನನ್ನು ಕುರಿತು 
“ಧರ್ಮಶಾಸ್ತ್ರ ದಲ್ಲಿ ವಿವಾಹದ ನಂತರ ಮಹಿಳೆಂದು ತನ್ನ ಪತಿತ 
ಧರ್ಮಕ್ಕನುಸಾಕವಾಗಿ ಪತಿಯು ಸೇವಿಸಿ ಬಿಟ್ಟ ಅನ್ನ ವನ್ನು (ಭತೃ್ಛ ಶೇಷು ಸ್ವೀಕರಿಸಲು 
ರಚ ಪ್ರಸಾದಿಸ್ಥಲದ ಸಾಧಕಳಾದ Gp bp ad 3 ನಿಯಮಕ್ಕೆ 
ಹೊರತಾದವಳಲ್ಲ. ಅವಳೂ ಸಹ ಭರ್ತೃಶೇಷವನ್ನು ಸ್ವೀಕರಿಸಬೇಕು. ಆದರೆ 
ಪ್ರಸಾದಿ ಸ್ಥಲದ ನಿಯಮಕ್ಕನುಸಾರವಾಗಿ ಲಿಂಗಕ್ಕೆ ಸಮರ್ಪಿಸದೇ ಏನನ್ನೂ 
ಸ್ವೀಕರಿಸಲಾಗದು ಎ೦ಬ ನಿಯಮವನ್ನೂ ಅವಳು ಪಾಲಿಸಬೇಕಾಗುತ್ತದೆ. ಹೀಗಾದಾಗ 
ಭರ್ತೃಶೇಷ (ಪತಿಯು ಸೇವಿಸಿ ಬಿಟ್ಟ ಅನ್ನು ವನ್ನೂ ಲಿಂಗಕ್ಕೆ ಸಮರ್ಪಿಸದೇ 
ಸ್ವೀಕರಿಸಲು ಬರುವುದಿಲ್ಲ. ಅದು ಪತಿಯ oN aN 
ಯೋಗ್ಯವಲ್ಲ. ಭರ್ತೃಶೇಷವನ್ನು ಸೇವಿಸುವುದನ್ನೇ ಬಿಟ್ಟರೆ ಅದು ಪತಿವ್ರತಾ ಧರ್ಮಕ್ಕೆ 
ಅಪಚಾರ. ಇನ್ನು ಜ್‌ ಸೀಕರಿಸಿದರೆ. ಅದು ಪ್ರಸಾದಿಸ್ಥಲದ ಸ 
ನಿಯಮಕ್ಕೆ ಜಾ ಪತಿಯಿಂದ ಉಚಿ ಶೈ ಷ್ಠವಾದದ್ದನ್ನು ಲಿಂಗಕ್ಕೆ ಸಮರ್ಪಿಸುವುದೂ 
ಸೂಕ್ತವಲ್ಲ. ಹಾಗಾದರೆ ಏನು ಮಾಡಬೇಕು? “ಎಂದು ಪಾರ್ವತಿ ಮಹಿಳಯರ 
ಪರವಾಗಿ ಪ್ರಶ್ನೆ ಮಾಡುತ್ತಾಳೆ. ಇದಕ್ಕೆ ಉತ್ತರವಾಗಿ ಪರಮಾತ್ಮನು - 


ನಿವೇದನೇ ವಿಶೇಷೋಸ್ತಿ ವಕ್ಷಾಮ್ಯವಹಿತಾ ಭವ। 
ಲಿಂಗಭೋಗಸ್ಪರೂಪಂ ಚಾನುಜ್ಞಾರೂಪಮಿತಿ ದ್ವಿಧಾ॥ 
ಭತ ರ್ಯ ಶೇಷಾದಿರೂಪಸ್ಯ ಪ್ರಸಾದಸ್ಯ ಸ ್‌[ 
ತೀರ್ಥಸ್ಯ ಚಾರ್ಪಣಂ " ಪ್ರೋಕ್ತಮನುಜ್ಜಾರೂಪ ಪಮೇವ ಹಿ॥ 
ಇಷ್ಟಾನಿಷ್ಟಪ್ರಭೇದೇನ ದೇಹಿನಾಂ ಕರ್ಮಯೋಗತಃ 
ಲಭತೇ ಹ್ಯನಿಶಂ ಭೋಗಾಸ್ಟೇಷು ತೇಷ್ಟಪಿ ಮದ್‌ವತೀ॥ 
ಇಷ್ಟೇ ತು ಹದ 'ಚಾನ್ನಜ್ಞಾರೂಪಮನಿಷ್ಠಕೇ।, 
ನಿವೇದನಂ ಪ್ರಕುರ್ವೀತ ಗ್ರಾಮ್ಯಧರ್ಮಾದಿಕೇ ತಥಾ। 


ಎ೦ದು ಉಪದೇಶಿಸಿರುವನು. ಅರ್ಥಾತ್‌ ಇಷ್ಟಲಿಂಗಕ್ಕೆ ತೋರಿಸುವ ನೈವೇದ್ಯವು 
ಎರಡು ಪ್ರಕಾರ - ೧) ಲಿಂಗ ಭೋಗರೂಪ ನೈವೇದ್ಯ, 
೨) ಅನುಜ್ಞಾರೂಪ ನೈವೇದ್ಯ. 
೩. ಕಾ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೧೨-೧೫ 


3.11. ಬ ೦2 | ಟಟ! ಹಟ್‌ ಚಹಾ ಕ್‌ ಸಾ ಚ್‌ EC EL A ek ಶಾ ಸ್‌ ಶಾ 


' ಪ್ರಸಾದಿಸ್ಥಲ ೪೮೧ 


“ಭಗವಂತನೇ! ಈ ಪದಾರ್ಥಗಳನ್ನು ನೀನು ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸು” 
ಎ೦ಬ ಭಾವದಿ೦ದ ಲಿಂಗಕ್ಕೆ ಸಮರ್ಪಿಸುವುದು ಭೋಗರೂಪ ನೈವೇದ್ಯ. 

“ಭಗವಂತನೇ! ಈ ಪದಾರ್ಥಗಳನ್ನು (ವಸ್ತುಗಳನ್ನು) ನಾನು ಸ್ಪೀಕರಿಸಲಿರುವೆನು. 
ಅದಕ್ಕೆ ನಿನ್ನ ಅನುಗ್ರಹವಿರಲಿ ನನಗೆ ಈ ಪದಾರ್ಥಗಳನ್ನು ಸ್ವೀಕರಿಸಲು ಅಪ್ಪಣೆಯನ್ನು 


ದಯಪಾಲಿಸು” ಎಂಬ ಭಾವದಿಂದ ಲಿಂಗಕ್ಕೆ ಸಮರ್ಪಿಸುವುದು ಅನುಜ್ಞಾ ರೂಪ 


ನೈವೇದ್ಯ. 


ವಿವಾಹಿತ ಮಹಿಳೆಯು ಪತಿವ್ರತಾ ಧರ್ಮಕ್ಕನುಗುಣವಾಗಿ ಪತಿಯ 
ಶೇಷಾನ್ನವನ್ನು ಸೇವಿಸುವ ಸ೦ದರ್ಭದಲ್ಲಿ ಇಷ್ಟಲಿಂಗಕ್ಕೆ ಅನುಜ್ಞಾರೂಪ ನೈವೇದ್ಯವನ್ನು 


Ba ಸ್ವೀಕರಿಸಬೇಕು. ಮತ್ತು ನೇರವಾಗಿ ತಾಜಾ ಆಹಾರವನ್ನು ಸೇವಿಸುವ 


ಸಂದರ್ಭದಲ್ಲಿ ಲಿಂಗಭೋಗರೂಪ ನೈವೇದ್ಯವನ್ನು ಸಮರ್ಪಿಸಬೇಕು. ಇದರಿಂದ 
ಪತಿವ್ರತಾ ಧರ್ಮಕ್ಕೂ ಭಂಗ ಬರುವುದಿಲ್ಲ ಮತ್ತು ಪ್ರಸಾದಿಸ್ಥಲದ ಸಾಧನೆಯ 


ಆಚರಣೆಯೂ ಅಪಚಾರವಾಗುವುದಿಲ್ಲ ಎಂದು ಹೇಳಿ ಪ್ರಸಾದಿಸ್ಥಲದ ಆಚರಣೆಗೈಯು 


ವಾಗ ಸ್ತ್ರೀಯರಿಗೆ ಉ೦ಟಾಗುವ ಸಮಸ್ಯೆಯನ್ನು ಅತ್ಯಂತ ಮನೋಜ್ಞವಾಗಿ 
ಪರಿಹರಿಸಲಾಗಿದೆ. 

ಪ್ರಸಾದಿ ಸ್ಥಲದ ಸಾಧಕನು ಕೇವಲ ಉಣ್ಣುವ ಅನ್ನವನ್ನು ಮಾತ್ರ ಲಿಂಗಕ್ಕೆ 
ಸಮರ್ಪಿಸದೇ ಶಬ್ದ ಸ್ಪರ್ಶಾದಿ ಎಲ್ಲ ವಿಷಯಗಳನ್ನು ಲಿಂಗಕ್ಕೆ ಸಮರ್ಪಿಸಿ 


| ಪ್ರಸಾದರೂಪದಲ್ಲಿ ಅನುಭವಿಸುತ್ತಾನೆ. 


ದೃಷ್ಟಂ ಶ್ರುತಂ ಚ ಸಂಸ ES ಸ್ವಾದಿತಂ ಕೃತಮ್‌! 
ಸರ್ವಂ ಶಿವಾತ್ಮಕಂ ಧ್ಯಾಯೇದ್‌ WR 
ನೋಡಿದ್ದು k ಕೇಳಿದ್ದು, ಮುಟಿದ್ದು, ಮೂಸಿದ್ದು, ರುಚಿ ನೋಡಿದ್ದು, ಮಾಡಿದ್ದು 


ಎಲ್ಲವೂ ಶಿವಾತ್ಮಕವೆಂದು ಧ್ಯಾನ ಮಾಡಬೇಕೆಂದು ಆಗಮಗಳು ಪತಿಪಾದಿಸಿವೆ. 


ವೀರಶೈವ ಧರ್ಮದಲ್ಲಿ ಪ್ರತಿಯೊಂದು ಇಂದ್ರಿಯಕ್ಕೂ ಒಂದೊಂದು ಲಿಂಗವನ್ನು 
ಸಂಯೋಜಿಸಿ ಆ ಲಿಂಗವು ಆ ಇಂದ್ರಿಯದ ಅಧಿಷ್ಠಾತೃ ದೇವತೆಯೆಂದು ಪರಿಗಣಿಸ 


, ಲಾಗುತ್ತದೆ. ದೀಕ್ಷೆಯ ಸಂದರ್ಭದಲ್ಲಿ ಶ್ರೀ ಗುರುವು ಶಿಷ್ಯನ ದೇಹದ ಎಲ್ಲ 
' ಇಂದ್ರಿಯಗಳಲ್ಲೂ ಲಿಂಗ ಸಂಯೋಜನೆ ಮಾಡುವ ಮೂಲಕವೇ ಅವನ ಮಾಂಸಮಯ 


ಶರೀರವನ್ನು ಮಂತ್ರಮಯವನ್ನಾಗಿ ಪರಿವರ್ತಿಸುತ್ತಾನೆ. ನಾಸಿಕದಲ್ಲಿ ಆಚಾರಲಿಂಗ, 


 ಜಿಹ್ನೆಯಲ್ಲಿ ಗುರುಲಿಂಗ, ಚಕ್ಷುವಿನಲ್ಲಿ ಶಿವಲಿಂಗ, ಚರ್ಮದಲ್ಲಿ ಜಂಗಮಲಿಂಗ, 


ಕರ್ಣದಲ್ಲಿ ಪ್ರಸಾದಲಿಂಗ, ಮತ್ತು ಆತ್ಮದಲ್ಲಿ ಮಹಾಲಿಂಗವನ್ನು ಸಂಯೋಜಿಸ 


ಲಾಗಿರುತ್ತದೆ. 


ಪ್ರಸಾದಿ ಸ್ಥಲದ ಸ ಸಾಧಕನು ಆಚಾರಲಿಂಗಕ್ಕೆ ಗಂಧವನ್ನು ಸಮರ್ಪಿಸಿ ಅದನ್ನು 


೪. ಪಾ.ಆ. ಪಟಲ ೧೦, ಶ್ಲೋಕ ಸಂಖ್ಯೆ ೫೮ 


೪೮೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆಚಾರಲಿಂಗದ ಪಸಾ ಸಾದವನ್ನಾಗಿ, ಗುರುಲಿಂಗಕ್ಕೆ ರುಚಿ(ರಸ)ಯನ್ನು ಸಮರ್ಪಿಸಿ 
ಅದನ್ನು ಗುರುಲಿಂಗದ ಪ್ರಸಾದವನ್ನಾಗಿ, ಶಿವಲಿಂಗಕ್ಕೆ ರೂಪವನ್ನು ಸಮರ್ಪಿಸಿ 
ಅದನ್ನು ಶಿವಲಿಂಗದ ಪಸಾ ಸಾದವನ್ನಾಗಿ ಜಂಗಮಲಿಂಗಕ್ಕೆ ಸರ್ಶವನ್ನು ಸ ಅದನ್ನು 
ಜಂಗಮಲಿಂಗದ ಪ್ರಸಾದವನ್ನಾಗಿ, ಪ್ರಸಾದಲಿಂಗಕ್ಕೆ ಶಬ್ದ ವನ್ನು ಸಮರ್ಪಿಸಿ ಅದನ್ನು 
ಪ್ರಸಾದಲಿಂಗದ ಪ್ರಸಾದವನ್ನಾಗಿ ಮತ್ತು ಮಹಾಲಿಂಗಕ್ಕೆ ತೃಪ್ತಿಯನ್ನು ಅಪಿ 
ಅದನ್ನು ಮಹಾಲಿಂಗದ ಪ್ರಸಾದವನ್ನಾಗಿ" ಭಾವಿಸಿ ಸ್ಪರ ಇಂದ್ರಿಯಗಳ ಮೂಲಕ 
ಅದನ್ನು ಅನುಭವಿಸುತ್ತಾನೆ. 


ಯಾವೊಂದು ವಿಷಯವನ್ನು ಉಪಭೋಗಿಸುವಾಗಲೂ ಇದು ಉತ್ತಮ, 
ಇದು ಕನಿಷ್ಠ ಎಂಬ ದ್ವಂದ್ವಭಾವವಿದ್ದು, ಮನಸ್ಸು ಉತ್ತಮವಾದುದನ್ನು ಆಶಿಸಿ 
ಅದರಲ್ಲಿ ಆಸಕ್ತಗೊಳ್ಳುತ್ತದೆ. ಮತ್ತು ಕನಿಷ್ಠವಾದುದನ್ನು ದ್ವೇಷಿಸಿ ಅದನ್ನು ತಿರಸ್ಕ ಸುತ್ತದೆ. 
ಆದರೆ ಅದೇ. ವಿಷಯ ಪಸಾದವೆಂಬ ಭಾವ ಬರ ಪಃ ದನ 
ಪ್ರಸನ್ನತೆಯಿಂದ ಅದನ್ನು ಉಪಯೋಗಿಸಲು ಸಹಾಯಕವಾಗುತ್ತದೆ. 


ಸುಸ್ಪರ-ಅಪಸ್ಪರ, ಇಂಪು-ಕರ್ಕಶ, ಸ್ತುತಿ-ನಿಂದೆ ಇವೆಲ್ಲ ಶಬ್ದದಲ್ಲಿ ತೋರುವ 
ಬೇದಗಳು, ಸುಸ್ತರ ಸಂಗೀತ, ಇಂಪು ಧ್ವನಿ ಹಾಗೂ ಸ್ತುತಿಪರ ಶಬ್ದ ಗಳನ್ನು ಕೇಳಲು 
ತವಕಿಸುವ ಮನಸ್ಸು ಅಪಸ್ವರ ಸಂಗೀತ, ಕರ್ಕಶ ಧ್ವನಿ ಮತ್ತು ನಿಂದೆಗಳು ಕಿವಿಯ 
ಸಮೀಪ ಬಂದರೆ ವ್ಯಗ್ರಗೊಳ್ಳುತ್ತದೆ ಮತ್ತು ಉದ್ದಿಗ್ನಗೊಳ್ಳುತ್ತದೆ. ಶಬ್ದ ವಿಷಯದಲ್ಲಿ 
ಮನುಷ್ಯನ ಮನಸ್ಸು ಕಲ್ಪಿಸಿಕೊಂಡ ತರತಮ ಭೇದ ಬುದ್ಧಿಯೇ ಇದಕ್ಕೆ ಕಾರಣ. 
ಆ ಶಬ್ದ ವಿಷಯವನ್ನು ಕರ್ಣದಲ್ಲಿ ಸಂಯೋಜಿಸಲಾದ ಪ್ರಸಾದ ಲಿಂಗಕ್ಕೆ ಸಮರ್ಪಿಸಿ 
ಇದು ಪ್ರಸಾದಲಿಂಗದ ಪ್ರಸಾದವೆಂಬ ಭಾವದಿಂದ ಕೇಳಿದಾಗ ಈ ಭೇದ ಬುದ್ಧಿ 
ದೂರಾಗುತ್ತದೆ. ಪ್ರಸಾದಿ ಸ್ಥಲದ ಸಾಧಕ ಹೀಗೆ ಶಬ್ದವನ್ನು ಪ್ರಸಾದಲಿಂಗದ 
ಪ್ರಸಾದವನ್ನಾಗಿ ಭಾವಿಸಿ ಕೇಳುವುದರಿಂದ ಅವನಲ್ಲಿ ಸುತಿ ಕಿಕ್‌ ಅದು ಶಿವ 
ಪ್ರಸಾದ, ನಿಂದೆ ಬಂದರೂ ಅದು ಶಿವಪ್ರಸಾದವೆಂಬ ಭಾವ "ನೆಲೆಗೊಳ್ಳುತ್ತದೆ. ಇದರಿಂದ 
ಸ್ತುತಿ ಬಂದಾಗ ಹಿಗ್ಗುವಿಕೆ ಮತ್ತು ನಿಂದೆಗಳು ಬಂದಾಗ ಕುಗ್ಗುವಿಕೆ ಅವನಲ್ಲಿ 
ಘಟಿಸುವುದಿಲ್ಲ. ಅವನು ಎರಡನ್ನು ಸಹಜವಾಗಿ ಸ್ವೀಕರಿಸುವನು. 


ಕಠೋರ-ಮೃದು ಇವು ಸ್ಪರ್ಶದಲ್ಲಿಯ ಭೇದಗಳು. ಕಠೋರ ಸ್ಪರ್ಶ ಚರ್ಮಕ್ಕೆ 
ದುಃಖವೆನಿಸಿದರೆ, ಮೃದುಸ ರ್ಶ ಹಿತವೆನಿಸುತ್ತದೆ. ಸ್ಪರ್ಶವನ್ನು ಚರ್ಮದಲ್ಲಿ 
ಸಂಯೋಜಿಸಲಾದ ಜಂಗಮ೦ಿಂಗಕ್ಕೆ ಸಮರ್ಪಿಸಿ ಸತ್ತ ಪ್ರಸಾದವನ್ನಾಗಿ 
ಭಾವಿಸಿ ಅನುಭವಿಸುವುದರಿಂದ ಈ 'ಟೇದ ದೂರಾಗಿ ಪ್ರಸಾದ ಭಾವ ಅಳವಡುತದೆ. 
ಪ್ರಸಾದಿಸ್ಥಲದ ಸಾಧಕ ಹೀಗೆ ಸ್ಪರ್ಶವನ್ನು ಜಂಗಮಲಿಂಗದ ಪ್ರಸಾದವೆಂದು ಭಾವಿಸಿ 
ಸ್ವೀಕರಿಸುವುದರಿಂದ ಅವನಿಗೆ ಕಠೋರ ಸ್ಪರ್ಶದಿಂದ ದುಃಖವಾಗಲಿ, ಮೃದು ಸ್ಪರ್ಶದಿಂದ 
ಏಿತವಾಗಲಿ ಎನಿಸುವುದಿಲ್ಲ. 


ಕುರೂಪ-ಸುಂದರ ಇವು ರೂಪದಲ್ಲಿಯ ಭೇದಗಳು. ಕುರೂಪ ಕಂಡಾಗ ' 


ಹೂ ಚ ರ 6 ಟ ರರ 6% 


ಪ್ರಸಾದಿ ಸ್ಥಲ ೪೮೩ 


 ಬೇಸರಿಸಿಕೊಳ್ಳುವ ಕಣ್ಣು ಸುಂದರ ರೂಪ ಕಂಡಾಗ ಅದರೆಡೆ ಧಾವಿಸಿ ಆಸಕ್ತಗೊಳ್ಳುತ್ತದೆ. 
ರೂಪವನ್ನು ಅರ್ಪಿಸುವುದರಿಂದ ಇದು ಕುರೂಪ, ಇದು ಸ್ಪುರದ್ರೂಪವೆಂಬ 
 ಭಾವವಳಿದು, ತೋರುವುದೆಲ್ಲ ಶಿವಲಿಂಗದ ಪ್ರಸಾದ, ಅದೆಲ್ಲ ಸಿವರೂಪವೆಂಬ 
 ಶಿವಮಯಭಾವ ಅಳವಡುತ್ತದೆ. ಪ್ರಸಾದಿ ಸ್ಥಲದ ಸಾಧಕ "ಹೀಗೆ ರೂಪವನ್ನು 
ಶಿವಲಿಂಗದ ಪ್ರಸಾದವನ್ನಾಗಿ ಭಾವಿಸಿ ಅನುಭವಿಸುವುದರಿಂದ ಸೌಂದರ್ಯಕ್ಕೆ 
' ಮರುಳಾಗಿ pe ಮತ್ತು ಕುರೂಪವನ್ನು ತಿರಸ್ಕರಿಸದೆ ತೋರುವುದೆಲ್ಲ 
ಶಿವರೂಪವೆಂಬ ಉನ ತಭಾವದ ಬದುಕು ಅವನದಾಗಿರುತ್ತದೆ. 


ಸಿಹಿ, ಕಹಿ, ಖಾರ, ಒಗರು ಮತ್ತು ಉಪ್ಪು ಎಂಬ ಆರು ವಿಧವಾದ ರಸಗಳು 
| ಹಿತಮಿತವಾಗಿ ಒಂದನ್ನೊಂದು ಕೂಡಿದಾಗ ಉಂಟಾಗುವ ರುಚಿ ಪದಾರ್ಥ 
' ದೊರಕಿದಾಗ ಬನದ, ಅರುಚೆ ಪದಾರ್ಥವನ್ನು ಸೇವಿಸಿದಾಗ ಖಿನ್ನಗೊಳ್ಳುತ್ತದೆ. 
ನಾಲಿಗೆಯಲ್ಲಿ ಸಂಯೋಜಿಸಲಾದ ಗುರುಲಿಂಗಕ್ಕೆ ರಸವನ್ನು ಸಮರ್ಪಿಸಿದಾಗ ರುಚಿ- 
! ಅರುಚಿ ಎ೦ಬ ಭೇದವಳಿದು ಪ್ರಸಾದಭಾವ ಅಳವಡುತ್ತದೆ. ಪ್ರಸಾದಿ ಸ್ಥಲದ ಸಾಧಕ 
ರಸವನ್ನು ಗುರುಲಿಂಗದ ಪ್ರಸಾ ಸಾದವೆಂಬುದಾಗಿ ಭಾವಿಸಿ "ಸ್ವೀಕರಿಸುವುದರಿಂದ ಅವನು 
ನಾಲಿಗೆಯ ಚಪಲತೆಗೆ ಒಳಗಾಗದೆ ತನಗೆ ದೊರೆತುದರಲ್ಲಿಯೇ ತೃಪ್ರಭಾವ ತಾಳುವ 
| ಮೂಲಕ ಪ್ರಸನ್ನನಾಗಿರುತ್ತಾನೆ. 

ಸುಗಂಧ, ದುರ್ಗಂಧ ಇವು ಗಂಧದಲ್ಲಿಯ ಭೇದಗಳು. ಸುಗಂಧ ಮೂಗಿಗೆ 
ಸುಖ ಕೊಟ್ಟರೆ, ದುರ್ಗಂಧ ದುಃಖಕೊಡುತ್ತದೆ. ನಾಸಿಕದಲ್ಲಿ ಸಂಯೋಜಿಸಲಾದ 
| ಆಚಾರಲಿಂಗಕ್ಕೆ ಗಂಧ ವಿಷಯವನ್ನು ಅರ್ಪಿಸಿದರೆ. ಅದರಲ್ಲಿಯ ಸುಗಂಧ-ದುರ್ಗಂಧವೆಂಬ 
 ಭೇದವಳಿದು ಪ್ರಸಾದ ಭಾವ ಅಳವಡುತ್ತದೆ. ಪಸಾದಿ ಸ್ಥ ಸಲದ ಸಾಧಕ ತಾನು ಆಫ್ರಾಣಿಸುವ 
ಎಲ್ಲ ವಿಧದ ಗಂಧವನ್ನು ಸದಾ ಆಚಾರಲಿಂಗದ ಪ್ರಸಾದವನ್ನಾಗಿ ಭಾವಿಸಿ 
| ಆಫ್ರಾಣಿಸುವುದರಿಂದ ಅವನನ್ನು ಯಾವ ಗಂಧವೂ ಖನ್ನಗೊಳಿಸಲಾರವು. pp 
' ಪ್ರಸಾದ, ದುರ್ಗಂಧವೂ ಪ್ರಸಾದವೆಂಬ ಭಾವ ಅವನಲ್ಲ ಅಳಟ್ಟಿರುವುದರಿಂದ ಅವನು ' 
ನಿತ್ಯ ಪ್ರಸನ್ನ ಕಾರಣ ದೇವಿ ಕಾಲೋತ್ತರಾಗಮವು - 

`ನಿವೃತ್ತೋ ಎಷಯಜ್ಞಾನಾದ್‌ ನಿಷ್ಕಲಜ್ಜಾನ ತತ್ರರಃ ಕ 

ಅನಿಚ್ಛನ್ನಪಿ ಮೇಧಾವಿ ಲಭತೆ ಮೋಕ್ಷಮಕ್ಷಯಂ | 

ವಿಷಯಗಳ ಜ್ಞಾನದಿಂದ ನಿವೃತ್ತರಾಗಿ ಯಾರು ನಿಷ್ಕಾಮ ತತ್ವವನ್ನು 
ಅರಿಯುತ್ತಾರೋ ಆ ವ್ಯಕ್ತಿಯು ಅಕ್ಷಯವಾದ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. 
ಎಂದು ತಿಳಿಸಿದೆ. 


ಬಹಿರಾಹಿತಚಿತ್ತಾನಾ೦ ಜಾಯಂತೆ ಬಂಧಹೇತವಃ । | 
ಬಹಿಶ್ಲಿತಂ ನಿವಾ್ಕೆ ವ ವಿಂದನ್‌ ಲೋಕೇ ನ ಸೀದತಿ I 


೫. ದೇವಿ ಕಾಲೋತ್ತರಾಗಮ, ಶ್ಲೋ. ಸಂ. ೧೨ 
೬. ದೇವಿ ಕಾಲೋತ್ತರಾಗಮ, ಶ್ಲೋ. ಸಂ. ೧೯ 


೪೮೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬಾಹ್ಯ ವಸ್ತುಗಳಡೆಗೆ ಯಾವ ಯೋಗಿಯು ತನ್ನ ಚಿತ್ತವನ್ನು ತೊಡಗಿಸುವನೋ 
ಅದು ಬಂಧನಕ್ಕೆ ಕಾರಣವಾಗುವದು. ಆದುದರಿಂದ ಲೌಕಿಕ ವಿಷಯಗಳೆಡೆಗೆ ಯಾರು 
ಚಿತ್ತವನ್ನು ವಿಮುಖಗೂಳಿಸುವರೋ ಅವರೇ ಮುಕ್ತರಾಗುವರು. 

ಹೀಗೆ ಪ್ರಸಾದಿ ಸ್ಥಲದ ಸಾಧಕ ಎಲ್ಲ ವಿಷಯಗಳನ್ನು ಪ್ರಸಾದ ರೂಪದಲ್ಲೇ 
ಸ್ವೀಕರಿಸುವುದರಿಂದ, ಭಗವಂತನ ಪ್ರಸಾದವನ್ನಲ್ಲದೇ ಬೇರೇನನ್ನೂ 
ಸ್ವೀಕರಿಸದಿರುವುದರಿ೦ದ ಮತ್ತು ಪ್ರಸಾದದಲ್ಲಿ ಎಳ್ಳಷ್ಟನ್ನೂ ಬಿಡದೇ ಪೂಜ್ಯಭಾವದಿಂದ ' 
ಸ್ವೀಕರಿಸುವುದರಿಂದ ಕ್ರಮೇಣ ಅವನ ಮನಸ್ಸು ನಿರ್ಮಲಗೊಂಡು ಶಾಶ್ವತವಾದ ' 
ಚಿತ್ತ ಪ್ರಸನ್ನತ ಲಭಿಸುತ್ತದೆ. ಇದರಿ೦ದ ಬದುಕಿನ ಯಾವ ಘಟನೆಗಳೂ ದುರ್ಜನರ 
ಯಾವ ನಿಂದೆಗಳು, ಇವರ ಪ್ರಸನ್ನತೆಯನ್ನು ಕೆಡಿಸಲಾರವು. 


ದೇವಿಕಾಲೋತ್ತರಾಗಮ ಇದನ್ನೇ ಪ್ರತಿಪಾದಿಸುತ್ತಾ “ಶಿವಯೋಗಿಯು ಶತ್ರು 
ಮಿತ್ರರೊಂದಿಗೆ ಸಮಾನ ವ್ಯವಹಾರವನ್ನು ಮಾಡಬೇಕು. ಬಂಗಾರ, ಮಣ್ಣು 
ಇವುಗಳನ್ನು ಸಮಾನದೃಷ್ಟಿಯಿ೦ದ ನೋಡಬೇಕು. ಇಂದ್ರಿಯ ಸುಖಕ್ಕಾಗಿ ಎಂದೂ ' 
ಆಶಿಸಬಾರದು.”* ಎಂದು ತಿಳಿಸಿದೆ. ಅಲ್ಲದೆ “ಶಿವಯೋಗಿಯಾದವನು ನಿಂದೆ ' 
ಮತ್ತು ಪ್ರಶಂಸೆಗಳನ್ನು ಸಮಾನ ದೃಷ್ಟಿಯಿಂದ ನೊಡಬೇಕು. ಎಲ್ಲಾ ಪ್ರಾಣಿಗಳನ್ನು 
ಸಮದೃಷ್ಟಿಯಿಂದ ನೊಡಬೇಕು.” ಎಂದು ಪ್ರತಿಪಾದಿಸಿದೆ. ಇದನ್ನೇ 

“ಚಿತ್ತಂ ಸ್ಥಿರಂ ಭವೇದ್ಯಸ್ಯ ಸ ಪ್ರಸಾದೀ ಭವತ್ಯಸೌ" | 

ಎಂಬುದು ಪ್ರಸಾದಿಯ ಲಕ್ಷಣ ಎನ್ನುತ್ತಾ ಎಂಥಹ ಸಂದರ್ಭ ಬಂದರೂ * 
ಯಾರ ಚಿತ್ತವು ಸ್ಥಿರವಾಗಿದೆಯೋ ಅವನು ಪ್ರಸಾದಿಯೆಂದು ಕರೆಯಲ್ಲಡುತ್ತಾನೆ 1 
ಎ೦ದು ಆಗಮಗಳು ಪತಿಪಾದಿಸಿವೆ. ' 

ಇದನ್ನೇ ವಚನಗಳೂ ಅಂಗೀಕರಿಸುತ್ತ “ಮಃಖ ಬಂದರೆ ಪಾಪದ ಫಲವೆನ್ನೆನು; ' 
ಸುಖ್ಯ ಹಂಸ ಪುಣ್ಯದ ಫಲವನ್ನೆನು; ನೀ ಮಾಡಿದರೆ ಆಯಿತ್ತೆಂಬೆನು, ನೀ ' 
ಮಾಡದೊಡೆ ಆಗದೆಂಬೆನು” ಎಂದು ಅತ್ಯಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ' 
ಏಕೆಂದರೆ ತನುಮನಕ್ಕೆ ಕೇವಲ ಸುಖಸೌಖ್ಯ ಪದಾರ್ಥಗಳೇ ಪ್ರಸಾದವಾಗಿ " 
ಬರುತ್ತವೆ೦ದರ್ಥವಲ್ಲ; ಅನಿಷ್ಟವಾದರೂ ಬರುತ್ತವೆ. ಪೂರ್ವಕರ್ಮಕ್ಕನುಸರಿಸಿ ಸುಖ ' 
ಬಂದರೆ ಕರೆದು ಸನ್ಮಾನಿಸಿ ಪ್ರಸಾದವೆಂದು ಗ್ರಹಿಸಿ ದುಃಖ ಬಂದರೆ ದೂಡಿ ಅಯ್ಯೋ 
ಪಾಪವೆಂದು ಪೇಚಾಡಿದರೆ ಪ್ರಸಾದಿಯಲ್ಲ. ಎಲ್ಲವೂ ದೇವರ ಪ್ರಸಾದವೆಂದು ' 
ಸಮಚಿತ್ತದಿ೦ದ ಸ್ವೀಕರಿಸುವವನೇ ಪ್ರಸಾದಿ. ಕಾರಣ - 
“ಎನ್ನ ಆಧಿವ್ಯಾಧಿಗಳಲ್ಲ ಪ್ರಸಾದವಯ್ಯಾ, ಎನ್ನ ಆಗುಹೋಗುಗಳಲ್ಲ ಪ್ರಸಾದವಯ್ಯಾ 
ಎನ್ನ ತಾಗುನಿರೋಧಗಳೆಲ್ಲ ಪಸಾದವಯ್ಯಾ, ಎನ್ನ ಅರುಹುಮರುಹುಗಳಲ್ಲ ಪ್ರಸಾದವಯ್ಯಾ ' 


೭. ದೇವಿ `ಕಾಲೋತ್ತರಾಗವು, ಶ್ಲೋ. ಸಂ. ೭೩ 
೮. ದೇವಿ ಕಾಲೋತ್ತರಾಗಮ, ಶ್ಲೋ. ಸಂ. ೭೪ 
೯. ಸೂ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೩೪ 


ಪ್ರಸಾದಿ ಸ್ಥಲ | ೪೮೫ 


ಎನ್ನ ಸುಖ ದುಃಖಗಳಲ್ಲ ಪುಸಾದವಯ್ಯಾ, ಎನ್ನ ಮಾನಾಪಮಾನಂಗಳೆಲ್ಲ ಪಸಾದವಯ್ಯಾ, 
ಎನ್ನ ಹಾನಿವ ದ್ದಿಗಳೆಲ್ಲ ಪಸ ಪ್ರಸಾದವಯ್ಯಾ, ಎನ್ನ ಭಯ ಭೀತಿಗಳೆಲ್ಲ 'ಪ್ರಸಾದವಯ್ಯಾ, 
ಎನ್ನ ಲಜ್ಜೆ ಮೋಹಗಳಲ್ಲ ಪ್ರಸಾದವಯ್ಯಾ ಎನ್ನ ಸಜ್ಜನ ಸಮತೆಗಳಲ್ಲ ಪ್ರಸಾದವಯ್ಯಾ, 
ಎನ್ನ ಸುಳಹು ಸಂಚಾರಗಳಲ್ಲ ಪ್ರಸಾದವಯ್ಯಾ ಎನ್ನ ಚಿತ್ತ ಸುಚಿತ್ತುಗಳಲ್ಲ ಪಸಾದವಯ್ಯಾ, 
ಎನ್ನಬುದ್ಧಿಸುಬುದ್ಧಿಗಳೆಲ್ಲ ಪ್ರಜಾದವಯ್ಯಾ ಎನ್ನಅಹಂಕಾರಾರಹಂಕಾರಗಳಲ್ಲ ಪಸಾದವಯ್ಯಾ 
ಎನ್ನ ಸುಮನ ವ್ಯಾಕುಲಗಳೆಲ್ಲ ಪಸಾದವಯ್ಯಾ. ಎನ್ನ ಜ್ಞಾನ ಸುಜ್ಜಾನಗಳಲ್ಲ. ಪಸಾದವಯ್ಯಾ 
ಎನ್ನ ಭಾವ ಸದ್ಭಾವಗಳೆಲ್ಲ ಪಸ ಪ್ರಸಾದವಯ್ಯಾ, ಎನ್ನ ತತ್ವ ತೋರಿಕೆಗಳಲ್ಲ ಪ್ರಸಾದವಯ್ಹಾ 
ಎನ್ನ ಕರಣೇ೦ದ್ರಿಯಗಳಲ್ಲ ಪನಾದವಯ್ಯಾ ಎನ್ನು ಒಳಹೊರಗುಗಳಲ್ಲ ಪ ಪ್ರಸಾದವಯ್ಯಾ. 
ನ್ನ ಕೀಳು ಮೇಲುಗಳೆಲ್ಲ ಪಸಾದವಯ್ಯಾ  ಎಡಬಲಂಗಳೆಲ್ಲ ಪ್ರಸಾದವಯ್ಯಾ 
ಇಂತಾಗಿ ಅಖಂಡೇಶ್ವರಾ, ನೀನೆಂಬ ಪ್ರಸಾದಶರಧಿಯೊಳಗೆ 

ನಾನೆಂಬುದು ಮುಳುಗಿ ನೆಲೆದಪ್ಲಿ ಹೋ ದೆನಯ್ಯಾ.' 


ಎಂದು ಸರ್ವವನ್ನೂ ಪರಶಿವನಿಗೇ ಸಮರ್ಪಿಸಿ ಸ್ಥಿರಚಿತ್ತವನ್ನು ಹೊಂದುವವನೇ 
ಪ್ರಸಾದಿ ಎಂದು ವಚನಗಳಲ್ಲಿಯೂ ಪ್ರತಿಪಾದಿಸಲಾಗಿದೆ. ಹೀಗೆ ಮಾಹೆಶ್ಚರಸ್ಥ ಸಲದಲ್ಲಿ 
ನಿಷ್ಠಾಭಕ್ತಿಯುಕ್ತವಾದ ಪೂಜೆಯ ಪರಿಪಾಕದಿಂದ ಲಿಂಗ ನಿಷ್ಠೆಯು ಮತ್ತಷ್ಟು ಹೆಚ್ಚ 


೦" 


ಎಲ್ಲವೂ `ಶಿವನ ಪ್ರಸಾದವೆಂಬ ಭಾವ ಬಲಿತಾಗ ಮಾಹೇಶ್ವರನೇ ಪ್ರಸಾದಿಯಾಗುತ್ತಾನೆ. 


ಪ್ರಸಾದಿಯ ಅರ್ಪಣ ಕ್ರಮ 


ಸ್ಥ ಲೇ ಪ್ರಸಾ ಸಾದಿಸಂಜ್ಞೇತಸ್ಮನ್ನಿ ಚಾ ಶಕ್ಕಿಸಮನ್ನಿತೇ। 
ದೃಗಂಗಕೇಂಘೋರಮುಖೇ 'ಶಿವಿಂಗಾಬಿದೇ ಪುನಃ 


ಭಕ್ತಾ 5ವಧಾನಯಾ ರೂಪಮಹಂಕಾರೇಣ ಚಾರ್ಪಯೇತ್‌ "1 


ಪ್ರಸಾದಿಸ್ನಲದಲ್ಲಿ ಇಚ್ಛಾಶಕ್ತಿಯಿಂದ ಕೂಡಿಕೊಂಡಿರುವ ಅಘೋರ ಮುಖ 
ಸ್ವರೂಪ ದ ಶಿವಲಿಂಗಕ್ಕೆ ಇರ್‌ ಭಕ್ತಿಯಿಂದ ನಿರಹಂಕಾರವೆಂಬ ಹಸ್ತದಿಂದ ಶಿ! 
ಕಾರ ಮಂತ್ರವನ್ನು ಜಪಿಸುತ್ತಾ ಕಣ್ಣಿನ ಮೂಲಕ ರೂಪ ಪದಾರ್ಥವನ್ನು ಸಮರ್ಪಿಸಬೇಕು. 
ಎಂದು. ಪ್ರಸಾದಿಯ ಆಂತರಿಕ 'ಪೂಜಾಕ್ರಮವನ್ನು ಆಗಮಗಳು ಪತಿಪಾದಿಸಿವೆ. 


ಪ್ರಸಾ ಸಾದಿಸ್ಥಲದ ಯೌಗಿಕ ವಿಕಾಸ 

| ಪ್ರಸಾದಿ ಸ್ಥಲದ ಸಾಧಕ ಅವಧಾನ ಭಕ್ತಿಯುಳ್ಳವನಾಗಿರುತ್ತಾನೆ. ಅರ್ಥಾತ್‌ 
ಪ್ರಸಾದಿಯು ತನ್ನ ಬದುಕಿನಲ್ಲಿ ಎಚ್ಚರಗೊಳ್ಳುತ್ತಾನೆ ಮತ್ತು ಸಾಧನೆಯಲ್ಲಿ ತೀವ್ರತೆಯನ್ನು 
ತಾನ ಎಂದರ್ಥ. “ಶಿವಲಿಂಗವು ನೇತ್ರೇಂದ್ರಿಯವನ್ನು ಆಶ್ರಯಿಸಿದೆ. 
ಅದಕ್ಕಾಗಿ ಪಸಾದಿಯು ಶಿವಲಿಂಗಕ್ಕೆ(ಕಣ್ಣು) ಕಾಣಿಸಿದ ರೂಪ ಪದಾರ್ಥವನ್ನು ಮೊದಲು 
ಶಿವರೂಪವನ್ನಾಗಿ ಕಾಣಬೇಕು. ನೋಡಿದ ವಸ್ತುಗಳಿಗಾಗಿ ಮನಸ್ಸು ಬಗಾರ್‌ 
ಬಾರದು: ಇದನ್ನು ಹೋಗಲಾಡಿಸಿಕೊಳ್ಳಲು ಪ್ರಸಾದಿಯು ರೂಪವನ್ನು 


೧೦. ಸಮಗ್ರ ವ.ಸ೦. ೧೪, ಸಂಕೀರ್ಣ ವ.ಸರ೯. ವಚನ ಸಂಖ್ಯೆ ೬೭೦, ಪುಟ ೩೦೫ 
೧೧. ಕಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೬೨ 


೪೮೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಸುರೂಪ ಪ್ರಸಾದವಾಗಿಸಿಕೊಳ್ಳಬೇಕು. ಲಿಂಗಪ್ರಸಾದವನ್ನಾಗಿ ಅನುಭವಿಸಬೇಕು. 


ಪ 

ಈ ಸ್ಥಲದ ಸಾಧಕ ಶಿವಲಿಂಗದ ಅನುಸಂಧಾನ ಮಾಡುತ್ತಾನೆ. ಶಿವಯೋಗ 
ಪಕ್ರಿಯೆಯನ್ನನುಸರಿಸಿ ದೃಢಸಂಕಲ್ಪದಿಂದ ಸಾಧಕನು ತನ್ನ ಮನೋವೃತ್ತಿಯನ್ನು ' 
ಮಣಿಪೂರಕ ಚಕ್ರದಲ್ಲಿ ಸ್ಥಿರಗೊಳಿದಾಗ ಅಲ್ಲಿ ಜ್ಯೋತಿಯ ಸಾಕ್ಷ್ಟಾತ್ಕಾರವಾಗುತ್ತದೆ. 
ಈ ಜ್ಯೋತಿಯನ್ನು ಶಿವಲಿಂಗವೆಂದು ವೀರಶೈವ ಶಿವಯೋಗಿಗಳು ಹೆಸರಿಸಿರುವರು. ' 
ಇದನ್ನು ಅನುಸಂಧಾನಿಸುತ್ತ ಈ ಸ್ಥಲದ ಸಾಧಕ ಅಂತರಂಗದ ಆತ್ಮಿಕ ವಿಕಾಸ" 
ಮಾಡಿಕೊಂಡು, ಪ್ರಪಂಚದ ವಸ್ತುಗಳಲ್ಲಿ ಶಿವಭಾವ ತಾಳಿ ವಿಷಯ-ವಸ್ತುಗಳನ್ನು 
ಆ ಶಿವನ ಪ್ರಸಾದವೆಂದು ಭಾವಿಸಿ ಸ್ವೀಕರಿಸುತ್ತ ಲಿಂಗಭೋಗೋಪಭೋಗಿಯಾಗುತ್ತಾಸೆ. 


ಒಟ್ಟಿನಲ್ಲಿ ಪ್ರಸಾದಿ ಸ್ಥಲದ ವಿವೇಚನೆಯನ್ನು ಶಿವಾಗಮಗಳು ಮತ್ತು ವಚನ ' 
ಸಾಹಿತ್ಯದ ಹಿನ್ನೆಲೆಯಲ್ಲಿ ಅವಲೋಕಿಸಲಾಗಿ ಶಿವಾಗವುಗಳು “ಯಾವ ಸಾಧಕನು ಪ್ರತಿದಿನವೂ 
ಪ್ರಸಾದವನ್ನೇ ಸ್ವೀಕರಿಸುತ್ತಾ ಲಿಂಗಭೋಗೋಪಭೋಗಿಯಾಗಿರುವನೋ ಅವನೆ ಪ್ರಸಾದಿ 1 
ಎಂದು ಪ್ರತಿಪಾದಿಸಿವೆ. ಮನದ ನಿರ್ಮಾಣಕ್ಕೆ ಕಾರಣಿಭೂತವಾದ ಅನ್ನವನ್ನು ಗುರು- | 
ಲಿಂಗ ಜಂಗಮಕ್ಕೆ ಸಮರ್ಪಿಸುವ ಮೂಲಕ ಪವಿತ್ರ ಪಸಾದವನ್ನಾಗಿ ಮಾಡಿ ಉಪಭೋಗಿಸಿ, ' 
ಶಿವನ ಅನುಗ್ರಹ ಪಡೆದು, ದೇಹೇ೦ದ್ರಿಯಗಳಲ್ಲಿ ನೆಲೆಗೊಳಿಸಲಾದ ಲಿಂಗಗಳಿಗೆ ತಾನು" 
ಉಪಭೋಗಿಸುವ ವಿಷಯಗಳನ್ನೆಲ್ಲ ಸಮರ್ಪಿಸಿ ಅವುಗಳ ಪ್ರಸಾದವೆಂದು ಭಾವಿಸಿ, 1 
ಅದನ್ನು ಸ್ವೀಕರಿಸುತ್ತ ನಿತ್ಯ ಪ್ರಸನ್ನತೆಯನ್ನು ಚಿತ್ತದಲ್ಲಿ ಅಳವಡಿಸಿಕೊಂಡು ಅವಧಾನ 
ಭಕ್ತಿಯಿಂದ ಶಿವಲಿಂಗವನ್ನು ಅನುಸಂಧಾನ ಮಾಡುವ ಸಾಧಕನೇ ಪ್ರಸಾದಿಯೆಂದೂ, ' 
ಆತನು ಇಚ್ಛಾಶಕ್ತಿಯಿಂದ ಕೂಡಿಕೊಂಡಿರುವ ಅಘೋರ ಮುಖ ಸ್ವರೂಪದ ಶಿವಲಿಂಗಕ್ಕೆ 
ಸಾವಧಾನ ಭಕ್ತಿಯಿಂದ ನಿರಹಂಕಾರವೆಂಬ ಹಸ್ತದಿಂದ “ಶಿ” ಕಾರ ಮಂತ್ರವನ್ನು ಜಪಿಸುತ್ತಾ ' 
ಕಣ್ಣಿನ ಮೂಲಕ ರೂಪ ಪದಾರ್ಥವನ್ನು ಸಮರ್ಪಿಸುವನು ಎಂದು ಪ್ರಸಾದಿಯ | 
ಆಂತರಿಕ ಪೂಜಾಕ್ರಮವನ್ನು ಆಗಮಗಳು ಪಶಿಪಾದಿಸಿವೆ. 


ವಚನಗಳು ಸಹ ಶಿವಾಗಮಗಳಲ್ಲಿ ಪ್ರತಿಪಾದನೆಗೊಂಡ ಪ್ರಸಾದಿಯ ಇದೇ ' 
ಲಕ್ಷಣಗಳನ್ನು ತಮ್ಮ ಅನುಭವದ ನುಡಿಗಳಲ್ಲಿ ಅತ್ಯಂತ ಸತ್ವಯುತವಾಗಿ, ಮನೋಜ್ಞವಾಗಿ ' 
ಪ್ರತಿಪಾದಿಸಿವೆ. 


ಆದರೆ ವಿವಾಹಿತ ಮಹಿಳೆಯು ಪತಿವ್ರತಾ ಧರ್ಮಕ್ಕನುಗುಣವಾಗಿ ಪತಿಯ ' 
ಶೇಷಾನ್ನವನ್ನು ಸೇವಿಸುವ ಸಂದರ್ಭದಲ್ಲಿ ಇಷ್ಟಲಿಂಗಕ್ಕೆ ಅನುಜ್ಞಾಧೂಪ ನೈವೇದ್ಯವನ್ನು ' 
ಸಮರ್ಪಿಸಿ ಸ್ವೀಕರಿಸಬೇಕು. ಮತ್ತು ನೇರವಾಗಿ ತಾಜಾ ಆಹಾರವನ್ನು ಸೇವಿಸುವ ' 
ಸಂದರ್ಭದಲ್ಲಿ ಲಿಂಗಭೋಗರೂಪ ನೈವೇದ್ಯವನ್ನು ಸಮರ್ಪಿಸಬೇಕು. ಇದರಿಂದ. 
ಪತಿವ್ರತಾ ಧರ್ಮಕ್ಕೂ ಭಂಗ ಬರುವುದಿಲ್ಲ ಮತ್ತು ಪ್ರಸಾದಿಸ್ಥಲದ ಸಾಧನೆಯ 
ಆಚರಣೆಯೂ ಅಪಚಾರವಾಗುವುದಿಲ್ಲ ಎಂದು ಹೇಳಿ ಪ್ರಸಾದಿಸ್ನಲದ ಆಚರಣೆಗೈಯುವಾಗ ' 
ಸ್ತ್ರೀಯರಿಗೆ ಉಂಟಾಗುವ ಸಮಸ್ಯೆಯನ್ನು ಆಗಮಗಳಲ್ಲಿ ಅತ್ಯಂತ ಮನೋಜ್ಞವಾಗಿ 
ಪರಿಹರಿಸಿ ಷಟಸ್ಥಲ ಸಾಧನೆಯಲ್ಲಿ ಮಹಿಳೆಯೂ ಮುನ್ನೆಡೆಯಲು ಆಗಮಗಳು 
ಅವಕಾಶವಿತ್ತಿರುವುದು ಅತ್ಯಂತ ವಿಶಿಷ್ಟವಾದ ಮಹಿಳಾ ಪರ ಚಿಂತನೆಯಾಗಿದೆ. ' 


1 


೫.೩.೬ ಪ್ರಾಣಲಿಂಗಿ ಸ್ಥಲ 


| ಷಟ್‌ಸ್ಥಲ ಸ ಸಾಧನೆಯ ನಾಲ್ಕನೆಯ ಸಟ. ಪ್ರಾಣಲಿಂಗಿ ಸ್ಥಲ. “ಪ್ರಾಣ 
ಲಿಂಗಮಸ್ತ ಅಸ್ತೀತಿ ಪ ಪ್ರಾಣಲಿಂಗಿ” ಪ್ರಾಣಲಿಂಗವನ್ನು ಹೊಂದಿದವನು ಪ್ರಾಣಲಿಂಗಿ 
ಎಂಬುದು ಪ್ರಾಣಲಿಂಗಿ ಶಬ್ದದ ವ್ವತ್ತತ್ತಿಯಾಗಿದೆ. ಪ್ರಾಣಲಿಂಗದ ಸ್ವರೂಪ ಹಾಗೂ 
ನೆಲಕಲೆಗಳನ್ನರಿತು ಅದರ ಅನುಸಂಧಾನ ನಿರತನಾಗುವುದರ ಜೊತೆಗೆ ತನ್ನ 

ಇಷ್ಟಲಿಂಗವನ್ನು ಪ್ರಾಣದಂತೆ ಪ್ರಾಣಲಿಂಗಿಸ್ಥಲದ ಸಾಧಕನು ಪ್ರೀತಿಸುವನು. 
ಪ್ರಾಣಲಿಂಗದ ಹಚ ವಿಧಾನವು ವೀರಶೈವ ಸಿದ್ಧಾಂತದಲ್ಲಿ ಅತ್ಯಂತ 
ವೈಶಿಷ್ಟ ಪೂರ್ಣವಾಗಿ ನಿರೂಪಿಸಲ್ಪಟ್ಟಿದೆ. 


ಪ್ರಾಣಲಿಂಗಿ ಸ್ನ ಸ್ಥಲದ ಲಕ್ಷಣ 
“ತ್ಯಕ್ತ್ವಾ ಜೀವಭ್ರಮ೦ ಭೂಯೋ ಲಿಂಗಾತ್ಮಾ ಪ್ರಾಣಲಿ೦ಗಕಃ"” ಎಂಬುದು 


ಪ್ರಾಣಲಿಂಗಿಯ ಲಕ್ಷಣ. ಲಿಂಗವೇ ಪ್ರಾಣವಾಗಿ, ಪ್ರಾಣವೇ ಲಿಂಗವಾಗಿ ಭಕ್ತನು 
ಪ್ರಾಣಲಿಂಗಿಯೆನಿಸುವನು. 


ಇದೇ ಅಭಿಪಾ ಾಯವನ್ನು ವ್ಯಕ್ತಪಡಿಸುವ ಆಗಮದ ಉಲ್ಲೇಖದೊಂದಿಗೆ 
ಸಕಲಾಗಮ ಶಿಖಾಮಣಿ ಬಾಲಸಂಗಮ್ಯನವರು — 


“ ತಥಾ ಪ್ರಾಣೇ ಗುಣೇ ಲಿಂಗೇ ಲಿಂಗಪ್ರಾಣಸಮಾಹಿತಃ । 
ಸುಖದುಃಖೇ ಭಯಂ ನಾಸ್ತಿ ಪ್ರಾಣಲಿಂಗಿಸ್ನಲಂ ಭವೇತ್‌ ॥” ರ್‌ 


ಎ೦ದು ಪ್ರಾಣವೆ ಲಿಂಗವಾಗಿ, ಲಿಂಗವೆ ಪ್ರಾಣವಾಗಿ, ಸುಖ ದುಃಖಗಳ 
ಭಯವನ್ನು ಮೀರಿ ನಿಂತವನೇ ಪ್ರಾಣಲಿಂಗಿ ಎಂದು ವಿವರಿಸಿದ್ದಾನೆ. ಈ ಸ್ಥಲದ 
ಸಾಧಕನು ಆಂತರಿಕವಾಗಿ ಪ್ರಾಣಲಿ೦ಗದ ಅನುಸಂಧಾನದಲ್ಲಿ ತೊಡಗುವುದರ ಜೊತೆಗೆ 
ಈ ಪ್ರಾಣಲಿಂಗದ ಸಾಕ್ಷಾತ್ಕಾರಕ್ಕೆ ಸಾಧನವಾದ ಇಷ್ಟಲಿ೦ಗದಲ್ಲಿ ಉತ್ಕಟ ಪ್ರೇಮವನ್ನು. 
ಇರಿಸಿಕೊಳ್ಳುವನು. ಆ೦ತರಿಕ ಪ್ರಾಣಲಿಂಗವನ್ನು ಅನುಸಂಧಾನಿಸುವುದು ಈ ಸ್ಥಲದ 
ಆಂತರಿಕ ಆಯಾಮ. ಇಷ್ಟಲಿಂಗವನ್ನು ತನ್ನ ಪ್ರಾಣಕ್ಕೆ ಸಮನಾಗಿ ಪ್ರೀತಿಸುವುದು 
ಕಾಹ ಅವಸ್ಥೆ. 0 ಸ್ಥಲದ ಸ್ವರೂಪವನ್ನು ಪಾರಮೇಶ್ವರಾಗಮವು 


ಯಥಾ ಪ್ರಾಣೇ ತಥಾ ಲಿಂಗೇ ಯಥಾ ಲಿಂಗೇ ತಥಾ ಫಿ 
ಪ್ರಾಣ-ಲಿಂಗ-ಶಿವೇಷ್ನೇಕ- ಬುದ್ದಿಮಾನ್‌ ಪ್ರಾಣಲಿಂಗಿಕ॥ 


ಎಂದು ಅರ್ಥೈಸಿದೆ. ತನ್ನ ಪ್ರಾಣದಂತೆಯೇ ಲಿಂಗವನ್ನು ಹಾಗೆಯೇ ಲಿಂಗದಂತೆ 
ಶಿವನನ್ನು ಪ್ರೀತಿಸುತ್ತ, ಪ್ರಾಣ-ಲಿಂಗ-ಶಿವರಲ್ಲಿ ಸಮಾನುಭೂತಿಯನ್ನು ಮೈಗೂಡಿಸಿ 


೧. ಸೂ.ಆ, ಪಟಲ ೮, ಶ್ಲೋಕಸ ೦ಖ್ಯೆ ೩೫ 
೨. ಸಮಗ ವಚನ ಸಂಪುಟ "೧೩ ಸಂಕೀರ್ಣವ.ಸ ಸಂ. ೮, ವಚನ ಸಂಖ್ಯೆ ೩೬೮, ಪುಟ ೧೬೭ 
೩. ಪಾ.ಆ., ಪಟಲ ೬, ಶ್ಲೋಕಸಂಖ್ಯೆ ೨೦ 


| 
೪೮೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ | 


ಕೂಂಡ ಸಾಧಕನೇ ಪ್ರಾಣಲಿಂಗಿ ಎಂಬ ಮಾತು ಈ ಸ್ಥಲದ ಸಾಧಕನ ಲಿಂಗನಿಷ್ಠಯನ್ನು 
ಅಭಿವ ೈಕ್ರಗೊಳಿಸುತ್ತದೆ. ಶ್‌ ವ್ಯವಸ್ಥ ಯನ್ನು ಕುರಿತು “ವಚನಕಾರರು 


ಪ್ರಾಣಲಿಂಗ ಪ್ರತಿಗ್ರಾಹಕನಾದ ಬಳಿಕ 

ಲಿಂಗವಿರಹಿತನಾಗಿ ನಡೆವ ಪರಿಯಂತೊ? 

ಲಿ೦ಗವಿರಹಿತನಾಗಿ ನುಡಿವ ಪರಿಯಂತೊ9 

ಪಂಚೇಂದ್ರಿಯ ಸುಖವನು ಲಿಂಗವಿರಹಿತನಾಗಿ ಭುಂಜಿಸಲಾಗದು 
ಲಿಂಗವಿರಹಿತನಾಗಿ ಉಗುಳ ನುಂಗಲಾಗ್ಗದು 

ಇಂತೆಂದುದು ಕೂಡಲಸಂಗನ ವಚನ. 


ಪ್ರಾಣಲಿಂಗಿ ಸ್ಥಲದ ಅವಸ್ಥೆಗೆ ಬಂದಾಗ ಸಾಧಕನಿಗೆ ಈ ಸಿತಿ ಅಳವಡುತ್ತದೆ. 
ಆಗಮಗಳು ಧರಿಸಿದ. ಇಷ್ಟಲಿಂಗ 'ದೇಹದಿಂದ ವಿಯೋಗವಾದಾಗ ಪ್ರಾಣ ಬಿಡಬೇಕೆ 
ಎ೦ದು ಉಪದೇಶಿಸುತ್ತವೆ. ಇದರ ಉದ್ದೇಶ ನಾವು ಆ ಲಿಂಗವನ್ನು ಅಷ್ಟು 
ಪ್ರಗಾಢವಾಗಿ ಪ್ರೀತಿಸಬೇಕೆ೦ಬುದಾಗಿದೆ. ಲಿಂಗದ ನಿಷ್ಟ ಪ್ರಗಾಢವಾಗಿದ್ದರೆ ಲಿಂಗ ' 
ಅಗಲಿದಾಕ್ಷಣವೇ ಪ್ರಾಣ ತನ್ನಷ್ಟಕ್ಕೆ ತಾನೇ ಹೋಗುತ್ತದೆ. ಕಾರಣ ಲಿಂಗವನ್ನು 
ಪ್ರಾಣಕ್ಕಿಂತ. ಹಚ್ಚಾಗಿ ಪ್ರೀತಿಸಬೇಕೆ೦ಬ ಉದ್ದೇಶದಿಂದ ವೀರಶೈವ ದರ್ಶನದಲ್ಲಿ ಲಿಂಗದ 
ವಿಷಯದಲ್ಲಿ ಇಂಥ ಮಾತುಗಳನ್ನು ಉಪದೇಶಿಸಲಾಗುತ್ತದೆ. 

ತನ್ನ ದೇಹದ ಪ್ರಾಣಚೈತನ್ಯಶಕ್ತಿಯೆ ಪ್ರಾಣಲಿಂಗ. ಇದೇ ಮೂರ್ತಗೊಂಡು 
ಇಷ್ಟಲಿಂಗವಾಗಿ ಕರಸ್ಥಲಕ್ಕೆ ಬಂದಿದೆ. ಈ ಇಷ್ಟಲಿಂಗದ ಅನುಸಂಧಾನದಿಂದ ' 
ಪ್ರಾಣಲಿಂಗ ಅನುಸಂಧಾನಕ್ಕೆ ಕರದೊಯ್ಸಬೇಕು. ಇದನ್ನು ಸ್ವತಂತ್ರ ಸಿದ್ದಲಿ೦ಗೇಶ್ವರರು 
ಸುಂದರವಾಗಿ ಹೇಳಿದ್ದಾರೆ - 

“ಲಿಂಗದಲ್ಲಿ ಪ್ರಾಣವನಿರಿಸಿ, ಪ್ರಾಣದಲ್ಲಿ ಲಿ೦ಗವನಿರಿಸಿ 

ನೆನವುತ್ತಿದ್ದ ಕಾರಣ, ಪ್ರಾಣಲಿಂಗವಾಯಿತ್ತು. 

ಆ ಲಿಂಗ ಸರ್ವಕರಣಂಗಳ ಛೇಧಿಸಿ ಕರಣ೦ಗಳು ಲಿಂಗ ಕಿರಣಂಗಳಾದ ಕಾರಣ ' 

ಒಳಗೆ ಕರತಳಾಮಳಕದಂತೆ ಲಿಂಗನೆಲೆಗೊಂಡಿತಾಗಿ ಹೂರಗೇನೆಂದೂ ಅರಿಯನು 

ನಿಜಗುರು ಸ್ವತಂತ್ರ ಸಿದ್ದಲಿ೦ಗೇಶ್ವರ, ನೀವು ಪ್ರಾಣಲಿಂಗವಾಗಿ.” 


ಎನ್ನುತ್ತ ಭಕ್ತನು Phau ಶದ್ದಾಭಕ್ತಿಯಿಂದ ಇಷ್ಟಲಿಂಗದ ಉಪಾಸನೆ 
ಮಾಡುವಂತೆ ಅಂತರ್ಮುಖನಾಗಿ ಅನುಭಾವಭಕ್ತಿಯಿಂದ ಪ್ರಾಣಲಿಂಗಾನು 
ಸಂಧಾನವನ್ನು ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. 


ಪ್ರಾಣಲಿಂಗದ ಸ್ವರೂಪ ಮತ್ತು ಉಪಾಸನೆ 
ಚಂದಗ್ಥಾನಾಗಮವು ಜ್ಯೋತಿರ್ಮಯವಾದ ಪ್ರಾಣಲಿಂಗವು ಹೃದಯಕಮಲದಲ್ಲಿ 
ಪತಿಷಿತವಾಗಿದೆ. ಈ ಪ್ರಾಣಲಿಂಗದ ಅನುಸಂಧಾನ ಮತ್ತು ನಡೆಗಳು ಸಾಧಕನಿಗೆ 


ಹ 


೪. ಬಸವಣ್ಣನವರ ವ.ಸಂ. ಸಮಗ್ರ ವಚನಸಂಪುಟ ೧, ವಚನ ಸಂಖ್ಯೆ ೭೯೭, ಪುಟ ೨೦೫ 
೫. ಸಮಗ ವಚನ ಸಂಪುಟ ೧೧, ಸಂಕೀರ್ಣವ.ಸಂ. ೬, ವಚನ ಸಂಖ್ಯೆ ೧೦೩೫, ಪುಟ ೪೯೯ 


| 
| 
K 


| ಪ್ರಾಣಲಿಂಗಿ ಸ್ಕಲ ೪೮೯ 


ಅತ್ಯಂತ ಫಲಪ್ರದವಂದು ಪ್ರಾಣಲಿಂಗದ ಸ್ವರೂಪ, ಸಾಕ್ಷಾತ್ಕಾರ ಮತ್ತು ಉಪಾಸನೆಗಳನ್ನು 
ವರ್ಣಿಸಿದೆ. 


ಆಧಾರೇ ಕನಕಪುಖ್ಯಂ ಹೃದಯೇ ವಿದುಮಪ್ರಭಮ್‌। 
ಭ್ರೂಮಧ್ಯೇ ek ಪ್ರಾಣಲಿಂಗ೦ ಪ್ರಕೀರ್ತಿತಮ್‌॥ 
ಜ್ಯೋತಿರ್ಲಿಂಗಂ ಎದ್ದನ್‌ ಧ್ಯಾನಸ್ಥಾನಂ ಮಹೇಶಿತು॥ 
ಜ್ಯೋತಿರ್ಲಿಂಗಮಿದಂ ವಿಭಾವ್ಯೆ ವ ತತ್ರ ಧ್ಯೇಯಃ ಪರಃ ಶಿವಃ॥ 
ಪ್ರಾಣೇಷ್ಟಂತರ್ಮನಃ ಸ್ಥಾನಂ ಹೈದಯಾಬ್ಯಗತಂ ಶಿವಮ್‌! 
ಲಿಂಗಂ "ಯಶ್‌ ತದಿಹ ಗ್ರಾಹ್ಯಂ 'ಪ್ರಾಣಲಿಂಗಸ ಮಾಹ್ವಯಮ್‌।॥ 
ಜ್ಯೋತೀರೂಪಂ ತದೇವ ಬಾತ್‌ ಸ್ಥಾನಂ ಮುಖ್ಯಂ "ಮಹೇಶಿತುಳ 
ತತ್ರ ನಿಧ್ಯಾಯಮಾನಂ ತು 2 ಬ ಚ | 


| “ಮೂಲಧಾರ ಸ್ಥಾನದಲ್ಲಿ ಚಿನ್ನದ ಪಕಾಶದಂತೆ, ಹೃದಯದಲ್ಲಿ ಹವಳದ ಕಾಂತಿಯಂತೆ, 
ಹುಬ್ಬುಗಳ ಮಧ್ಯಭಾಗದಲ್ಲಿ ದೀಪಪ್ರಕಾಶದಂತೆ ಪ್ರಾಣಲಿಂಗವಿದೆಯೆಂದು ಹೇಳುತ್ತಾರೆ. 
ಇದನ್ನು ಜ್ಯೋತಿರ್ಲಿಂಗವೆ೦ದು ತಿಳಿದು, ಅದೇ ಮಹೇಶ್ವರನ ಧ್ಯಾನದ ಸ್ಥಾನವೆಂದು 
' ಅರಿತು, ಜ್ಯೋತಿರ್ಲಿ ೦ಗವನ್ನು ಭಾವಿಸಿ ಅಲ್ಲಿ ಪರಶಿವನನ್ನು ಧ್ಯಾನಿಸಬೇಕು. ಹೃದಯದಲ್ಲಿರುವ 
ಕಮಲದಲ್ಲಿ ಪ ಪ್ರಾಣಗಳ ಒಳಗಿನ ಮನಸ್ಸಿನ ಸ್ಥಾನದಲ್ಲಿ ಯಾವ ಜ್ಯೋತಿರ್ಮಯ 
ಲಿಂಗವಿದೆಯೋ ಅದೇ ಪ್ರಾಣಲಿಂಗ. ಜ್ಯೋತಿರ್ಮಯವಾದ ಈ "ಸ್ಥಾನವನ್ನೇ 
' ಮುಖ್ಯಸ್ಥಾನವೆಂದು ಪರಿಗಣಿಸುತ್ತಾರೆ. ಅಲ್ಲಿಯೇ ಶಂಭುವನ್ನು ಭಾವಿಸಿ ಧ್ಯಾನ 
ಮಾಡುವುದರಿಂದ ಮುಕ್ತಿಯು ಪ್ರಾಪ್ತವಾಗುತ್ತದೆ ಎಂದು ಆಗಮಗಳು ನಿರೂಪಿಸುತ್ತವೆ. 
| ಈ ಪ್ರಾಣಲಿಂಗದ ಉಪಾಸನೆಯನ್ನೇ ಚೆನ್ನಬಸವಣ್ಣವರು ತಮ್ಮ ವಚನದಲ್ಲಿ - 


ಪಶ್ಚಿಮಪದ್ಧಾಸನದಲ್ಲಿ ಕುಳ್ಳಿರ್ದು, ನಿಟ್ಟಿಲುವ ನೆಟ್ಟನೆ ಮಾಡಿ, 
ಅಧೋಮುಖ ಕಮಲವ ಬಲಿದು, ಊರ್ಧ್ದ್ವಮುಖವ ಮಾಡಿ. 
ಇಂದಿಯಂಗಳನು ಏಕಮುಖವ ಮಾಡಿ, ಚಂದ್ರ ಸೂರ್ಯರನೊಂದೆ ಠಾವಿನಲ್ಲಿರಿಸಿ, 
ಅತ್ತಿತ್ತ ಮಿಸುಕದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು, 
'ಪರಮಾನಂದದ ಮಠದೊಳಗೆ, ಪ್ರಾಣಲಿಂಗಾರ್ಚನೆಯ ಮಾಡುವ 
ಮಹಾಮಹಿಮರ ತೋರಿ ಬದುಕಿಸಾ, ಕೂಡಲಚೆನ್ನ ಸಂಗಯ್ಯಾ" 


ಎಂದು ಆಗಮದಲ್ಲಿ ಪ್ರತಿಪಾದಿತಗೊಂಡ ಪ್ರಾಣಲಿಂಗದ ಉಪಾಸನೆಯ 
' ಕ್ರಮವನ್ನೇ ಅತ್ಯಂತ ಸರಳವಾಗಿ, ಮನೋಜ್ಞವಾಗಿ ನಿರೂಪಿಸಿದ್ದಾರೆ. ಪಾಶುಪತಾಗಮವು 
ಈ ಪ್ರಾಣಲಿಂಗದ ಸ ಸ್ವರೂಪ ಪವನ್ನು ವಿವರಿಸುತ್ತ — 


ಚಿದೇವ ದಿವ್ಯಮೂರ್ತಿಃ ಸ್ಯಾಚ್ಚಿತ್ವಾಣಶ್ಚ ತಥೈವ Mh 


೬ ಚಂ. ಆ. ಕ್ರಿ. ಪಾ. ಪಟಲ ೩, ಶ್ಲೋಕ ಸಂಖ್ಯೆ ೩೩-೩೬ 
೭. ಚೆನ್ನಬಸವಣ್ಣನವರ ವ.ಸ೦. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೧೩೪೩ ಪುಟ ೪೭೪ 


೪೯೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಆನಂದ ಏವ ಲಾವಣ್ಯಂ ಪ್ರಾಣಲಿಂಗಸ್ಥ ಚೋದಿತಮ್‌ ॥ 
ಷಟ್‌ತ್ರಿಂಶತ್‌ ತತ್ತ್ವಜಾತೀಷು ಭಾಸಮಾನ೦ ಮುದಾನ್ವಿತಮ್‌ । 
ಸ್ಪಟಿಕಾಂತರ್ದೀಪಮಿವ ಬಾಹ್ಯೇ ಚಾಭ್ಯಂತರೇ ತಥಾ ॥ 

ವಿವಂ ವಿಧೇ ಪ್ರಾಣಲಿಂಗೇ ಚೇಷ್ಟಲಿಂಗಂ ವಿಭಾವಯೇತ್‌ | 
ಸರ್ವವ್ಯಾಪೀಶ್ವರಶ್ಚೇತಿ ಮತಿರಾಹ್ವಾನಮೇವ ಚ | 


ಸತ್ತು ಆ ದಿವ್ಯ ಲಿಂಗದ ಮೂರ್ತಿ, ಚಿತ್ತು ಅದರ ಪ್ರಾಣ, ಆನಂದವು ಅದರ 
ಲಾವಣ್ಯ, "ಮೂವತ್ತಾರು ತತ್ತ್ವಗಳಲ್ಲಿ ಬೆಳಗುತ್ತಿರುವ ಸ್ಪಟಿಕದ ಪ ಪಾತ್ರೆಯಲ್ಲಿರುವ ಆ 
ನ ಪಾತ್ರೆಯ ಒಳೆಗೂ ಹೊರಗೂ ಪ್ರಕಾಶದಿಂದ ತುಂಬಿರುತ್ತದೆ. ಈ ಬಗೆಯ 
ಪ್ರಾಣಲಿಂಗದಲ್ಲಿ ಇಷ್ಟಲಿಂಗವನ್ನು ಅಂತರ್ಭಾವ ಮಾಡಬೇಕೆಂದು ವಿವರಿಸುತ್ತದೆ. 


ಪ್ರಾಣಲಿಂಗಿ ಸಲದ ಆ೦ತರಿಕಪೂಜಾಕ್ರಮ 
ಇ ಸ 


ಪ್ರಾಣಲಿಂಗದ ಪೂಜೆಗೆ ಬಾಹ್ಯಪದಾರ್ಥಗಳು ನಿರುಪಯೋಗಿಗಳು. ಕಾರಣ 
ಆಂತರಿಕ ಭಾವ ವಸ್ತುಗಳಿಂದಲೇ ಅದನ್ನು ಪೂಜಿಸಬೇಕೆಂದು ಸೂಚಿಸಲಾಗಿದೆ. 
ಸಾಮಾನ್ಯವಾಗಿ ಸಾಧಕನು ಇಷ್ಟಲಿಂಗವನ್ನು ಜಲ, ಭಸ್ಮ ಹೂ, ಪತ್ರಿ, ಧೂಪ, ದೀಪ 
ಅಕ್‌ ಉಪಚಾರಗಳಿ೦ದ ಪೂಜಿಸುತ್ತಾನೆ. ಆದರೆ ಈ ಪ್ರಾಣಲಿ೦ಗದ ಪೂಜೆಗೆ 
ಆ೦ತರಿಕ ಸದ್ಗುಣಗಳನ್ನು ಉಪಚಾರಗಳ ರೂಪದಲ್ಲಿ ಉಪಯೋಗಿಸಿ ಕೊಳ್ಳಬೇಕಾಗುತ್ತದೆ. 
ಅವನ ಪೂಜಾವೈ pe ಅಮೋಘವನ್ನು ಸುಪ್ರಭೇದಾಗಮವು ವಿವರಿಸುತ್ತ — 

ಸ್ನಾನಂ ಸುಚಿತ್ರಸಲಿಲೇನ ಹ ಪೂರ್ಣಭಾವಂ । 

ವಸ್ತಂ ತ್ರಿಶಕ್ತಿಗುಣಸಂಯುತ ಯಜ್ಞಸೂತ್ರಂ | 

ವಿದ್ಯಾ ಸುಗಂಧಮಿವ ಭೂತದಯಾಕ್ಷತಾಂಶ್ಚ X 

ಶಬ್ದಾದಿಪುಷ್ಪಚಯಮರ್ಪಯ ನಿತ್ಯಮಂಗ ri 


ಶುದ್ದವಾದ ಮನಸೇ ನೀರು, ಪರಿಪೂರ್ಣ ಭಾವವೇ ವಸ್ತ್ರ, ಇಚ್ಛಾ-ಜ್ಞಾನ- 


ಕ್ರಿಯಾ ಎಲಬ ಮೂರು ಶೆಕ್ತಿಗಳೆಂಬುವೇ ಮೂರೆಳೆಯ ಯಜ್ಞೋಪವೀತ, ವಿದ್ಯೆಯೇ 


ಗಂಧ, ಭೂತದಯೆಯೇ ಅಕ್ಷತೆ ಪಂಚೇಂದ್ರಿಯಗಳ ವಿಷಯಗಳೇ ಪತ್ರ- -ಘುಷ್ಪಗಳು. | 
ಮನಸ್ಸು ಬುದ್ಧಿ, ಚಿತ್ತ ಅಹಂಕಾರಗಳೇ ಧೂಪ, ಪಂಚಜ್ಞಾನೇಂದ್ರಿಯಗಳೇ ದೀಪ. 
Rs ಇಂದ್ರಿಯಗಳ ವಾಸನೆಯೆಂಬ ಎಣ್ಣೆಯನ್ನು ಉರಿಸಬೇಕು. ಸುಖದುಃಖ ' 
ಸಮರ್ಪಣವೇ ನೈವೇದ್ಯ, ಸತ್ವ- ರಜಃ-ತಮಸ್ಸೆಂಬ i ಗುಣಗಳೇ ತಾಂಬೂಲ. ' 
ಪ್ರಾಣರ್ಪಣವೇ ನಮಸ್ಕಾರ, ಶಾಂತಿಯೇ ಪುಷ್ಪಾಂಜಲಿ, ಲಿಂಗಾಂಗಗಳ ಏಕೀಭಾವವೇ 
ವಿಸರ್ಜನೆ ಎಂದು ವತಿ ಪ್ರಾಣಲಿಂಗ ಪೂಜೆಯಲ್ಲಿಯ ಉಪಚಾರಗಳನ್ನು 
ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದೆ. ಪ್ರಾಣಲಿಂಗಕ್ಕೆ ಭಾವುಪುಷ್ಠಗಳಿಂದ ಪೂಜೆ 
ಸಲ್ಲಿಸುವ ವಿಧಾನವನ್ನು ಸೂಕ್ಷ್ಮಾಗಮವು ತಿಳಿಸುತ್ತ- 


೮. ಪಾಶುಪತಾಗಮ, ಪಟಲ ೧, ಶ್ಲೋಕಸಂಖ್ಯೆ ೧೦೩-೧೦೫ 
೯, ಸುಪ್ರಭೇದಾಗವು ೭ ನೇ ಪಟಲ ೬೩-೬೫ 


ಪ್ರಾಣಲಿಂಗಿ ಸ್ಥಲ ೯೧ 


ಅಹಿಂಸಾ ಇಂದ್ರಿಯಜಯಃ ಸರ್ವಭೂತದಯಾ ಪರಾ। 
ಕ್ಷಮಾ ಧ್ಯಾನಂ ತಪೋ ಜ್ಞಾನಂ ಸತ್ಯಂ ಚೈವ ತಥಾ ಪರಮ್‌ 
ವಿಜಿಃ ಪುಪ್ಪ ಪ್ಲೈರಹಿಂಸಾದ್ಕೈ ರ್ಮಾನಸ್ಯೆಃ ಮರಾ? 


ಅಹಿಂಸೆ, ಇಂದ್ರಿಯನಿಗಹ, ಸರ್ವಪ್ರಾಣಿಗಳಲ್ಲಿ ದಯೆ, ಕ್ಷಮೆ, ಧ್ಯಾನ, ತಪಸ್ಸು, 
ಜ್ಞಾನ, ಸತ್ಯ ಮುಂತಾದ ಮಾನಸ ಪುಷ್ಪಗಳಿ೦ದ ಶಿವನನ್ನು ಪೂಜಿಸುವುದು ಪ್ರಾಣಲಿಂಗಿ 
ಆ೦ತರಿಕ "ಪೂಜೆ ಎಂದು ವಿವರಿಸಿದೆ. ಪಾಶುಪ ಕಾ ಸಹ ಪ್ರಾಣಲಿಂಗದ 
ಆ೦ತರಿಕ ಪೂಜಾಕ್ರಮವನ್ನು ತಿಳಿಸುತ್ತ 


ಜಗಚ್ಚಿವಪ ದವ್ಯಾಪ್ತಮಿತಿ ಪ್ರಜ್ಞೃವ ಪ ಪಾದ್ಯಕಂ | 

ಈಶಃ ' ಸುಖಾಬ್ಧಿರೇವೇತಿ ಮತಿರರ್ಫ್ಯಂಪಕೀರ್ತಿತಂ | 
ಪವಿತ್ರ ಜ್ಞಾನಮೇವಾಭೂದಾಚಮಾನಂ ಪ್ರಕೀರ್ತಿತಂ । 
ನಿತ್ಯನಿರ್ಮಲರೂಪಂ ತತ್‌ ಸ್ನಾನಮಾಹುರ್ಮನೀಷಿಣಃ ॥ 
ಅತಿಕ್ರಮ್ಯ ಜಗತ್ತರ್ವಮಿತಿ ವಿದೆ ಸ ವಾಸಸೀ । 
ತ್ರಿಗುಣಾತೀತವಿಜ್ಞಾನಂ ಯಜ್ಞ ಸೂತ್ರಂ ವಿದುರ್ಬುಧಾಃ ॥ 
ಆಕಲ್ಪಕಂ ತು ಚೈತನ್ಯಮಲಂಕಾರಪ್ರಭಾ ಮತಾ | 
ಶೃಂಗಾರಃ ರಣ ್ಯ ಚೆಚ್ಚ ಶೈ ಕಿರದುಲೇಪನಂ ॥ 
ಕಾರುಣ್ಯಮಕ್ಷತಾ ತಸ್ಯ ಪುಷ್ಪಂ ' ತತ್ವಣವಾತ್ಮಕಮ್‌ | 
pe ಚ ವೈರಾಗ್ಯಂ' ಧೂಪಮಿತ್ಯಭಿಧೀಯತೇ | 
ಪರಂಜ್ಯೋತಿಃ ಸ್ವರೂಪಂ ತದ್ದೀಪಮಿತ್ಯಭಿಧಿಯತೇ | 
ನಿತ್ಯ ತೃಪ್ಪಸ ಸಂವಿದ್ಯತ್ತನ್ನೆ Jವೇದ್ಯಮುದೀರಿತಮ್‌ | 
ಷಟ್‌ತ್ರಿಂಶತ್‌ ತತ್ತ್ವ ವಿಜ್ಞಾನ೦ ನಮಸ್ಕಾರಕ್ರಿಯೋಚ್ಯತೇ | 
ಸೋಹಂ ಬ್ರಹ್ಮೇತಿ ವಿಜ್ಞಾನಂ ಪ್ರದಕ್ಷಿಣಮುದಾಹೃತಂ ॥ 
ಅ೦ತರಾತ್ಮಜ್ಞಪ್ತಿರೇವ ತಾಂಬೂಲವಿತಿ ಕಥ್ಯತೇ | 

ಇತಿ ಮಾನಸಪೂಜಾದೆ ಕಿ ಪೂಜಿತಂ ಚೇಷ್ನಲಿಂಗಕಮ್‌ ॥ 
ಹೃ ತ್ವರ್ಣಿಕಾಮಧ್ಯದೇಶೇ ಶೂನ್ಯಸಿಂಹಾಸನೇ ತಥಾ । 
ಪೂವಾಚಾರ್ಯೈರ್ದತ್ತಮಿಷ್ಣಲಿಂಗಂ ಪ ಪ್ರಾಣೇ ವಿಭಾವಯೇತ್‌ 


ಜಗತ್ತು ಶಿವಮಯವೆಂದು ತಿಳಿವುದೇ ಪಾದ್ಯ. ಈಶ್ವರನು ಸ ಸುಖಸಾಗರನೆಂದು 
ಬಗೆವುದೇ ಅರ್ಯ, ಪವಿತ್ರ ದಾನವೇ ಜಾತ್‌ ಆ ಪ್ರಾಣಲಿಂಗವು ನಾಶವಿಲ್ಲದೆ 
| ನಿಷ್ಕಳಂಕ ರೂಪವೆಂದರಿವುದೇ ಅದರ ಸ್ನಾನ, ಆ ಪ್ರಾಣಲಿಂಗವು ಎಲ್ಲವನ್ನೂ 
ಮೀರಿದ್ದು ಎಂಬ ವಿದ್ಯೆಯೇ ಆ ಲಿಂಗಕ್ಕೆ ಜ್‌ ವಸ್ತ್ರ ಕಲ್ಪಾಂತ್ಯದವರೆಗೂ 
| ಚೈತನ್ಯಮಯವೆಂದರಿವುದೇ ರ ಕಾರುಣ್ಯಪೇ ಅಕ್ಷತ, "ಪ್ರಣವವೇ 


' ೧೦. ಸೂ.ಆ., ಪಟಲ ೬, ಶ್ಲೋಕಸಂಖ್ಯೆ ೨೫ 
೧೧. ಪಾಶುಪತಾಗಮ, ಪಟಲ ೧, ಶ್ಲೋಕಸಂಖ್ಯೆ ೧೦೬-೧೧೪ 


೪೯.೨ i ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಪುಷ್ಟ ವಿಷಯ ವೈರಾಗ್ಯವೇ ಧೂಪ, ಪರಂಜ್ಯೋತಿ ಸ್ವರೂಪವೇ ದೀಪ, ಶಿವನು: 
ನಿತ್ಯ ತೃಪ್ಪನೆಂದರಿವುದೇ ನೈವೇದ್ಯ, ಮೂವತ್ತಾರು ತತ್ವಗಳ ಪರಿಜ್ಞಾನವೇ ನಮಸ್ಸಾರ,' 
ನಾನು (ಸೋಹಂ) ಎಂಬ ಪರಿಜ್ಞಾನವೇ ಪ್ರದಕ್ಷಿಣೆ, ಅಂತರಾತ ಜ್ಞಾನವೇ 
ತಾಂಬೂಲ ಮುಂತಾಗಿ ಮಾನಸ ಉಪಕರಣಗಳಿಂದ ಪೂಜಿಸಿದ ಇಷ್ಟಲಿಂಗವನ್ನು | 
ಹೃದಯ ಕಮಲದ ಶೂನ್ಯ ಸಿಂಹಾಸನದಲ್ಲಿ ಪೂರ್ವಾಚಾರ್ಯರಿಂದ ಕೊಡಲ್ಪಟ್ಟ' 
ಇಷ್ಟಲಿಂಗವನ್ನು ಪ್ರಾಣಲಿಂಗದಲ್ಲಿ ಭಾವಿಸಬೇಕು ಎಂದು ಪ್ರಾಣಲಿಂಗದ ಆಂತರಿಕ 
ಪೂಜಾಕ್ರಮವನ್ನು ವಿವರಿಸಲಾಗಿದೆ. | 


ಈ ಭಾವವನ್ನೇ ಯೋಗ ಜ್ಞಾನಗಳ ಸಂಗಮವಾದ ಅಲ್ಲಮಪ್ರಭುಗಳು ತಮ್ಮ 
ಅನುಭವಾಮೃತದಲ್ಲಿ ಅಭಿವ್ಯಕ್ತಪಡಿಸುತ್ತ - | 
ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ 


ಹೂವಿಲ್ಲದ ಪರಿಮಳದ ತಿ ಪಪ ಕಮಳದಲ್ಲಿ ಶಿವ ಶಿವಾ' ಎಂಬ ಶಬ್ದ ' 
ಇದು ಅದ್ದೆ ತೆ ಕಾಣಾ ಗುಹೇಶ್ವರಾ.” 


ಎನ್ನುವಂತೆ ಶಿವಮಾನಸ ಪೂಜಾ ವಿಧಾನವು ವೀರಶೈವ ಸಾಧಕನ ಪ್ರಾಣಲಿಂಗಿ 1 
ಅವಸ್ಥೆಯಲ್ಲಿ ಸಕ್ರಮವಾಗಿ ಜರುಗುತ್ತದೆ. ಅಲ್ಲದೇ “ಗಗನವೇ ಗುಂಡಿಗೆ, aN 
ಅಗ್ಗವಣಿ ಚ೦ದ್ರಸೂರ್ಯರಿಬ್ಬರು ಪುಷ್ಟ ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರನೋಗರ 
ಸುಯಿದಾನ ನೋಡಾ, ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡಾ!” ಎಂದು ಅತ್ಯಂತ ! 
ಮನೋಜ್ಞವಾಗಿ ಪಾಣಲಿಂಗದ" ಪೂಜೆಯನ್ನು ವರ್ಣಿಸಿದ್ದಾರೆ. 
( 
| 


ಪ್ರಾಣಲಿಂಗಿ ಸ್ಥಲದ ಯೌಗಿಕ ವಿಕಾಸ 
ಪ್ರಾಣಲಿಂಗಿಸ್ಟ (ಲದ ಯಾಗಿಕ ಅನುಸಂಧಾನವನ್ನು ಕುರಿತು ಕಾರಣಾಗಮವು 


ಪ್ರಾಣಲಿಂಗಿಸ್ಥಲೇ ತ್ಹಾದಿಶಕ್ತಿಯುಕ್ತೇ ತ್ವಗ೦ಗಕೇ। 

ಚರಲಿಂಗಾ*ಭಿಧೇ ತತ್ಪೂರುಷವಸ್ತೇ ದೃಢವ್ರತಃ। | 

ಭಕ್ತ್ಯಾನುಭವಯಾ ಮನೋಹ ಸೇನ ಸ್ಪರ್ಶಮರ್ಪಯೇತ್‌ ॥ py 

ಪ್ರಾಣಲಿಂಗಿ ಸ್ಥಲದಲ್ಲಿ ಆದಿಶಕ್ತಿಯಿ೦ದ ಕೂಡಿದ ತತ್ತುರುಷಮುಖ ಸ್ವರೂಪದ | 
ಚರಲಿಂಗಕ್ಕೆ ಅನುಭವ ಭಕ್ತಿಯಿಂದ ಸುಮನಸ್ಸೆಂಬ ಹಸ್ತದಿಂದ ಸ್ಪರ್ಶ ಪದಾರ್ಥವನು | 
“ವಾ'ಕಾರ "ಜಪಮಾಡುತಾ ಚರ್ಮದ ಮೂಲಕ ಅರ್ಪಿಸಬೇಕೆಂದು ತಿಳಿಸುತ್ತದೆ. | 
“ಜಂಗಮಲಿಂಗ ಪೂಜೆಗೆ 'ಪಾಣತಯವೆ ಮಡಿ. ಶಾಂತಿ ಜಲದ ಮಜ್ಜನ. ವಾಯು : 
ನಿವೃತ್ತಿ ಗಂಧ. ಮನ ಸುಮನವಾದಕ್ಷತೆ. ದ್ವಾದಶ ದಳಗಳ ಪುಷ್ಪಮಾಲೆ. ಅಲ್ಲಿಯ 
ಕಮಲವಾಸನೆಯ ಧೂಪ, ಮಾಂಜಿಷ್ಠವರ್ಣದ ಕರ್ಪೂರ ಜ್ಯೋತಿ. ತೂರ್ಯಾವಸ್ಥೆಯ 


ಕಾ ಅರಫಾ ಖಾ ಜಾ 
೧೨. ಅಲ್ಲಮಪ್ರಭುದೇವರ ವ.ಸಂ. ಸಮಗ್ರ ವಚನಸಂಪುಟ ೨, ವಚನ ಸಂಖ್ಯೆ ೧೯೮, ಪುಟ ೬೩ | 


೧೩. ಅಲ್ಲಮಪ್ರಭುದೇವರ ವ.ಸಂ. ಸಮಗ್ರ ವಚನಸಂಪುಟ ೨, ವಚನ ಸಂಖ್ಯೆ ೪೧೫, ಪುಟ ' 
೧೪. ಕಾ.ಆ., ಪಟಲ ೭, ಶ್ಲೋಕಸಂಖ್ಯೆ ೬೩ : 


RN ಸ್ಥಲ ೪೯೩ 


' ವಸ್ತ್ರ, ನಿರ್ಲೇಪವೆಂಬಾಭರಣ, `ಸುಸ್ಪರ್ಶನ ನೈವೇದ್ಯ, ಅನುಭಾವವೆಂಬ 
 ತಾಂಬೂಲಗಳಂಬ ಅಷ್ಟವಿಧದ ಉಪಚಾರಗಳನ್ನು ಪ್ರಾಣಲಿಂಗಿಯು ಸಲ್ಲಿಸುತ್ತಾನೆ.' 
| ಈ ಸ್ಥಲದಲ್ಲಿ ಆತನು ತ್ವಗಿಂದ್ರಿಯದಲ್ಲಿ ನೆಲೆಗೊಂಡಿದ್ದ ಆದಿಶಕ್ತಿಸಮೇತವಾದ 
| ಜ೦ಗಮಲಿಂಗವನ್ನು ಅನುಭಾವಭಕ್ತಿಯಿಂದ ಆರಾಧಿಸುವನು. ಇದರ ಪರಿಣಾಮವಾಗಿ 
ಆತನ ಮನಸ್ಸು ಸುಮನಸ್ಸಾಗುವುದು. ಸುಮನೋಹಸ್ತದಿಂದ ಸ್ಪರ್ಶ ಪದಾರ್ಥವನ್ನು 
ಕೈಕೊಂಡು ತ್ತಗಿ೦ದ್ರಿಯಮುಖದಲ್ಲಿ ಜ೦ಗಮಲಿಂಗಕ್ಕೆ ಅರ್ಪಿಸುವನು. ಈ 
ಪ್ರಾಣಲಂಗದ ಅನುಸಂಧಾನದಲ್ಲಿ ಶರಣರ ಯೋಗಸಾಧನೆಯನ್ನು ಮತ್ತು ಎಲ್ಲ 
ಯೋಗಗಳನ್ನು ಒಳಗೊಂಡ ಶಿವಯೋಗದ ಸಾಧನೆಯನ್ನು ಇಲ್ಲಿ ಕಾಣಬಹುದು. 
ಹೃದಯದಲ್ಲಿ ದ್ಹಾದಶ ಕಮಲವಿದ್ದು ನಾಲ್ಕು ದಳಗಳ ಊರ್ಧ್ವ ಮುಖವಾಗಿಯೂ 
ಅಷ್ಟದಳಗಳು ಅಧೋಮುಖವಾಗಿರುತ್ತವೆ. ಮೇಲ್ಮುಖದಲ್ಲಿ ಪರಮಾತ್ಮನು, 
ಅಧೋಮುಖದಲ್ಲಿ ಜೀವಾತ್ಮನಿರುತ್ತಾನೆ. ವಾಯುಮಯವಾದ ಪ್ರಾಣವನ್ನು 
 ಲಿಂಗಮಯಗೊಳಿಸುವುದೇ ಪ್ರಾಣಲಿಂಗಿಯ ಪರಮ ಗುರಿಯಾಗಿದೆ. ಶರೀರದಲ್ಲಿಯ 
ಪ್ರಾಣಾದಿ ಹತ್ತು ವಾಯುಗಳನ್ನು ಸ್ಥಿರೀಕರಿಸಿ ಪ್ರಾಣವನ್ನು ಲಿಂಗದಲ್ಲಿರಿಸಿ, 
ಸಾರವಸ್ತುವಾಗಲಿ, ಕಸವಾಗಲಿ, ಸುಖವಾಗಲಿ, ದುಃಖವಾಗಲಿ ಎಲ್ಲದರಲ್ಲಿ ಸಮತ್ವವನ್ನು 
 ಸಾಧಿಸಿದವನೇ ಪ್ರಾಣಲಿಂಗಿಯೆನಿಸುವನು. ಯೋಗ ಸಾಧನೆಯಿಂದ ಪ್ರಕಾಶಿಸುವ 
ವಿಶುದ್ಧಿ ಚಕ್ರದಲ್ಲಯ ಜ್ಯೋತಿಯಲ್ಲಿ ಅಡಕವಾಗಿರುವ ಪ್ರಾಣವು ನಿತ್ಯ ಗತಿಯನ್ನು 
ಹೊಂದಿರುವುದರಿಂದ ಇದಕ್ಕೆ ಜಂಗಮಲಿಂಗವೆಂದು ಇನ್ನೊಂದು ಹೆಸರು. ಆಂತರಿಕ 
ಈ ಲಿಂಗದಲ್ಲಿ ಶಾಂತಿಕಲೆ ನೆಲೆಗೊಂಡಿದ್ದು ಇದನ್ನು ಅನುಸಂಧಾನಿಸುವ ಸಾಧಕನಿಗೆ 
ಶಾಂತಿ ಸಮನಿಸುತ್ತದೆ. 
| ಒಟ್ಟಿನಲ್ಲಿ ಪ್ರಾಣಲಿಂಗಿ ಸ್ಥಲದ ವಿವೇಚನೆಯನ್ನು ಶಿವಾಗಮಗಳು ಮತ್ತು 
ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಅವಲೋಕಿಸಲಾಗಿ “ಶಿವಯೋಗ ಸಾಧನೆಯ 
 ಕೈಗನ್ನಡಿಯಾದ ಇಷ್ಟಲಿಂಗವನ್ನು ತನ್ನ ಪ್ರಾಣವೆಂದು ತಿಳಿದು ಆಂತರಿಕವಾದ 
ಪ್ರಾಣಲಿಂಗವನ್ನು ಅನುಭಾವ ಭಕ್ತಿಯ ಮೂಲಕ ಅನುಸಂಧಾನಿಸಿ ಆತ್ಮಶಾಂತಿಯನ್ನು 
ಸಾಧಿಸುವ ಸಾಧಕ ಪ್ರಾಣಲಿಂಗಿ” ಎಂದು ಶಿವಾಗಮಗಳು ಪ್ರತಿಪಾದಿಸಿವೆ. 
' ಜ್ಯೋತಿರ್ಮಯವಾದ ಪ್ರಾಣಲಿಂಗಪ್ರ ಹೃದಯಕಮಲದಲ್ಲಿ ಪಶಿಷ್ಠಿತವಾಗಿದ್ದು ಈ ಪ್ರಾಣಲಿಂಗದ 
ಪೂಜೆಗೆ ಬಾಹ್ಯಪದಾರ್ಥಗಳು ನಿರುಪಯೋಗಿಗಳು. ಕಾರಣ ಆಂತರಿಕ ಸದ್ಗುಣಗಳನ್ನು 
ಉಪಚಾರಗಳ ರೂಪದಲ್ಲಿ ಉಪಯೋಗಿಸಿ ಆ ಭಾವವಸ್ತುಗಳಿಂದಲೇ ಪ್ರಾಣಲಿಂಗವನ್ನು 
ಪೂಜಿಸಬೇಕೆಂದು ಸೂಚಿಸಲಾಗಿದೆ. ಭಕ್ತನು ಬಹಿರ್ಮುಖನಾಗಿ ಶ್ರದ್ಧಾಭಕ್ತಿಯಿಂದ ಇಷ್ಟಲಿಂಗದ 
ಉಪಾಸನೆ ಮಾಡುವಂತೆ ಅ೦ತರ್ಮುಖನಾಗಿ ಅನುಭಾವಭ'ಕ್ಕಿಯಿಂದ 
ಪ್ರಾಣಲಿಂಗಾನುಸಂಧಾನವನ್ನು ಕೈಗೊಳ್ಳಬೇಕೆಂದು ಆಗಮಗಳು ಪ್ರಶಿಪಾದಿಸಿವೆ. 


ವಚನಗಳು ಸಹ ಶಿವಾಗಮಗಳಲ್ಲಿ ಪ್ರತಿಪಾದನೆಗೊಂಡ ಪ್ರಾಣಲಿಂಗಿಸ್ಥಲದ ಇದೇ 
ಲಕ್ಷಣಗಳನ್ನು ತಮ್ಮ ಅನುಭವದ ನುಡಿಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ಪಶಿಪಾದಿಸಿವೆ. 


೫.೩.೭ ಶರಣಸ್ಥಲ 


ಶರಣ ಸ್ನಲವು ಷಟ್‌ಸ್ಲಲ ಸೋಪಾನದಲ್ಲಿ ಐದನೆಯ ಸ್ಲಲ. ಸಂಪೂರ್ಣವಾಗಿ 
ಶಿವನನ್ನೇ ಶರಣು ಹೋದ ಸಾಧಕನಿಗೆ “ಶರಣ' ಎಂದು ಕರೆಯಲಾಗುತ್ತದೆ. 
ಶರಣಾಗತಿಯೇ ಈ ಸ್ಥಲದ ಜೀವಾಳ. ತನ್ನ ಎಲ್ಲ ಜವಾಬ್ದಾರಿಯನ್ನು ಭಗವಂತನಿಗೆ ' 
ಸಮರ್ಪಿಸಿ ತಾನು ನೆಮ್ಮದಿಯಿಂದ ಬದುಕುವವನೇ ಶರಣ. 


ಶರಣಪದದ ಅರ್ಥ - 


ಶಾಬ್ದಿಕ ಅರ್ಥದಲ್ಲಿ “ಶರಣ' ಎಂದರೆ ರಕ್ಷಣೆ, ರಕ್ಷಕ, ಮನೆ, ಮೊರೆ, 
ಕಾಪಾಡುವವನು, ಆಶ್ರಯವನ್ನು ಬಯಸಿದವನು. ಮೊರೆಹೊಕ್ಕವನು ಎಂದಾಗುತ್ತದೆ. 
ಆದರೆ ಷಟ್‌ಸ್ಥಲಾ೦ತರ್ಗತ ಶರಣ ಶಬ್ದ ಕ ಲಿಂಗಪತಿಗೆ ಶರಣುಹೋದವನು. ಲಿಂಗಕ್ಕೆ | 
ಮೊರೆಹೊಕ್ಕವನು ಎಂದಾಗುತ್ತದೆ. 


ಆಗಮಗಳು “ಶಿವನಿತೃತ್ವ ನಿಶ್ಚಿಂತಃ ಸ್ವಾನಂದಃ ಶರಣೋ ಭವೇತ್‌” ಎಂದು ' 
ಶರಣ ಪದದ ಅರ್ಥವನ್ನು ವಿಶ್ಲೇಷಿಸಿವೆ. ಶಿವನು ನಿತ್ಯವು ತನ್ನಲ್ಲಿಯೇ ಇದ್ದಾನೆ ಎಂಬ 
ಶಿವಭಾವವನ್ನು ಸ್ಥಿರವಾಗಿ ಹೊಂದಿ ನಿಶ್ಚಿಂತನಾದ, ಆನ೦ದಭಕ್ಕಿ ತುಂದಿಲನೇ ಶರಣ. 

ಈ ಸ್ಥಲದ ಸಾಧಕನಿಗೆ ಆನಂದ ಭಕ್ತಿ ಇರುತ್ತದೆ. ಆನಂದಕ್ಕೂ ಸುಖಕ್ಕೂ ಸೂಕ್ಷ್ಮ 
ವ್ಯತ್ಯಾಸವಿದೆ. ಸುಖ ಕ್ಷಣಿಕವಾಗಿದ್ದು ಇದು ಬಾಹ್ಯವಸ್ತುಗಳನ್ನು ಅವಲಂಬಿಸಿರುವುದು. 
ಆದರೆ ಆನಂದವು ಯಾವ ಬಾಹ್ಯವಸ್ತುವಿನ ಅವಲಂಬನೆ ಇಲ್ಲದೆ ಆಂತರಿಕವಾಗಿ ' 
ಆತ್ಮಜನ್ಮವಾಗಿರುತ್ತದೆ. ಕಾರಣ ಶರಣನು ಬಾಹ್ಯ ವಸ್ತುಗಳ ಬಗ್ಗೆ ಅನಾಸಕ್ತಿ ಹೊಂದಿ ' 
ಸಂಪೂರ್ಣ ಸಮರ್ಪಣ ಮನೋಭಾವನೆಯಿಂದ ಶಿವನಿಗೆ ಶರಣಾಗತನಾಗಿ ತನ್ನೆಲ್ಲಾ 
ಹೊಣೆಯನ್ನು ಶಿವನಿಗೆ ಅರ್ಪಿಸಿ ನಿಶ್ಚಿಂತನಾಗಿರುವನು. ಕಾರಣ ಪಾರಮೇಶ್ವರಾಗಮವು- 

ಈಷಣಾತ್ರಯನಿರ್ಮುಕ್ತೋ ನಿತ್ಯಮೇಕಾಂತಸೇವನಃ 

ಮಮ ಧ್ಯಾನರತೋ ನಿತ್ಯಂ ಶರಣಃ ಪರಿಕೀರ್ತಿತಃ ॥ 

ಶರಣತ್ವಾಧಿಕಾರೀ ಯಃ ಸ ದೇಹಾಂತೇ ಶಿವೋ ಭವೇತ್‌। 

ಶರಣಾಖ್ಯಸ್ಥಲಮಿದಂ ಮಮ ಚಾತಿಪ್ರಿಯಂ ಶಿವೇ ॥ 

“ಮೂರು ವಿಧದ ಈಷಣೆ (ಪುತ್ರೇಷಣಾ, ವಿತ್ತೇಷಣಾ ಮತ್ತು ಪ್ರತಿಷ್ಠೇಷಣಾ) ' 
ಗಳಿಂದ ಮುಕ್ತನಾದವನು, ಸದಾ ಏಕಾಂತದಲ್ಲಿರುವವನು ಮತ್ತು ಸದಾ ಶಿವನ 
ಧ್ಯಾನದಲ್ಲಿರುವವನು ಶರಣನೆಂದು ಪ್ರಶಂಸಿಸಲ್ಪಡುತ್ತಾನೆ” ಎಂದು ವಿವರಿಸಿದೆ. 


ಶರಣಸ್ಥಲದ ಲಕ್ಷಣ 

ಶಿವಾಗಮಗಳು ಶರಣಸ್ಥಲದ ಲಕ್ಷಣವನ್ನು ತಿಳಿಸುತ್ತಾ ಲಿಂಗವೇ ಪತಿಯಾಗಿ, 
ತಾನು ಸತಿಯೆಂಬ ಭಾವದಿಂದ ಪಂಚೇಂದ್ರಿಯಗಳ ಸುಖವನ್ನು ತ್ಯಜಿಸಿದವನೇ 
ಶರಣಸ್ಥಲ ಎಂದು ವ್ಯಾಖ್ಯಾನಿಸಿವೆ. 
೧. ಸೂ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೩೫ 
೨. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೨೩-೨೪ 


ಶರಣ ಸ್ಥಲ ೪೯೫ 


“ಪತಿರ್ಲಿಂಗಂ ಸತಿ ರ್ಭಾವಾಮಿತಿ ಯುಕ್ತಂ ಸದಾ ತಥಾ । 
ಪಂಚೇ೦ದ್ರಿಯಸುಖಂ ನಾಸ್ತಿ ಶರಣಸ್ಥಲಮುತ್ತಮಂ I” 

ಲಿಂಗವೇ ಪತಿಯಾಗಿ, ತಾನು ಸತಿಯೆಂಬ ಭಾವದಲ್ಲಿ ಆಚರಿಸಿ, 
ಪಂಚೇಂದಿಯಸುಖಂಗಳ ಬಯಸದಿಹುದೀಗ ಶರಣಸ್ಥಲ ನೋಡಾ." 


ಎ೦ದು ಆಗಮದ ಉಲ್ಲೇಖದೊಂದಿಗೆ ವಚನದಲ್ಲಿ ಶಕ್ರಿಣಸ್ಸರ ಲಕ್ಷಣವನ್ನು 
ವಿವರಿಸಿದ್ದಾರೆ. ಇಲ್ಲಿ ಶರಣನು ಎಲ್ಲವನ್ನು ಭಗವಂತನಿಗೆ ಸಮರ್ಪಿಸಿರುತ್ತಾನೆ. 
ಭಗವಂತನೆ ಅವನ ಎಲ್ಲ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಇದರಿಂದ ಈ 
ಶರಣನಿಗೆ ಯಾವುದೇ ಬಾಧೆಗಳು ಕಾಡಲಾರವು. ಅವನು ಎಲ್ಲವನ್ನು ಭಗವಂತನಿಗೆ 
ಹೊರಿಸಿ ತಾನು ನಿಶ್ಚಿಂತನಾಗಿರುತ್ತಾನೆ. ಸತತ ಸಂತುಷ್ಣನಾಗಿರುತ್ತಾನೆ. ಇದನ್ನೇ 
ವಚನಗಳಲ್ಲಿ ಅಭಿವ್ಯಕ್ತಪಡಿಸುತ್ತ 

ಎನ್ನ ವಾಮ ಕ್ಷೇಮ ನಿಮ್ಮದಯ್ಯಾ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯಾ, 
ಎನ್ನ ಮಾನಾಪಮಾನವೂ ನಿಮ್ಮದಯ್ಯಾ 

ಬಳ್ಳಿಗೆ ಕಾಯಿ ದಿಮ್ಮಿತ್ತೆ EE ಅ 


ನಟರು ಪ್ರತಿಪಾದಿಸಿದ್ದಾರೆ ಹೀಗೆ ಈ ಸ್ಥಲದ ಸಾಧಕನು “ಲಿಂಗಂ ಪತಿಃ 
ಸತೀ ಚಾಹಂ ಭಾವೋಂಯಂ ವೀರಶೈವಿನಾಮ್‌”* ಎಂಬುದು ವಿಶೇಷವಾಗಿ 
| ಶರಣಸ್ನಲದ ನೆಲೆಯಲ್ಲಿರುವ ಭಕ್ತನಿಗೆ ಅನ್ವಯಿಸುತ್ತದೆ. ಲಿಂಗದಲ್ಲಿ ಭಕ್ತಿ ಲಿಂಗದ 
ಸೇವೆ, ಲಿಂಗ ಪೂಜೆ, ಲಿಂಗದ ಧ್ಯಾನ, ಲಿಂಗದಲ್ಲಿ ಮನಸ್ಸು; ಲಿಂಗಪೂಜೆಯಲ್ಲಿ 
ನಿರತವಾದ ಕೈಗಳು; ಲಿಂಗಸ್ತುತಿಯನ್ನು ಕೇಳುವ ಅಭಿಲಾಷೆಯುಳ್ಳ ಕಿವಿಗಳು; 
ಲಿಂಗಾರ್ಪಿತ ರಸವನ್ನು ಸ್ತೀಕರಿಸುವ ರಸನೆ; ಲಿಂಗಕ್ಕೆ ಧರಿಸಿದ ಹೂವುಗಳನ್ನು 
ಮೂಸಿನೋಡುವ ನಾಸಿಕ; ಲಿಂಗಕ್ಕೆ ಮಾಡಿದ ಅಲಂಕಾರವನ್ನು ನೋಡುವ ಆಸಕ್ತಿಯುಳ್ಳ 
ಕಣ್ಣುಗಳು; ಲಿಂಗಪ ಪ್ರದಕ್ಷಿಣೆಗಾಗಿಯೇ ಇರುವ ಹಾಕ ಶರಣನ ಎಲ್ಲ 
ಕ್ರಿಯೆಗಳು ಲಿಂಗಮುಖವಾಗಿಯೆ ನಡೆದು ಶರಣನ ಸರ್ವಾರ್ಪಣಭಾವವನ್ನು 
ನಾವು ಇಲ್ಲಿ ಕಾಣುತ್ತೇವೆ. ಇದೇ ಮಾತನ್ನು ಸ್ಪಷ್ಟಪಡಿಸುತ್ತ - 

' ಲಿಂಗ ಮುಂತಾಗಿಯೇ ನಡೆವನು ಶರಣನು 

ಲಿ೦ಗ ಮುಂತಾಗಿಯೇ ನುಡಿವನು ಶರಣನು 

ಲಿಂಗ ಮುಂತಾಗಿಯೇ ತೃಪ್ಪ್ನನು ಶರಣನು 

ಲಿಂಗಕಾಯ ಶರಣ. ಶರಣಕಾಯ ಲಿಂಗ ಕ 
ಇದು ಕಾರಣ ಕೂಡಲಚೆನ್ನಸಂಗಯ್ಯಾ ನಿಮ್ಮ ಶರಣ ಸರ್ವಾಂಗಲಿಂಗಿ. 


| ಎಂದು ಲಿಂಗದ ಕಾಯ ಶರಣನಾದರೆ, ಶರಣನ ಕಾಯ ಲಿಂಗವೆನಿಸುವುದರಿಂದ 


ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೩೬೯, ಪುಟ ೧೬೭ 
ರಪ ಸಂ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯ ೬೦, ಪುಟ ೧೮ 
ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೫೨ 

ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೮-೫೧ 

ಚೆನ್ನಬಸವಣ್ಣನವರ ವ.ಸಂ. ಸಮಗ್ರ 'ವಚನ ಸಂಪುಟ ೩, ವಚನ ಸಂಖ್ಯೆ ೪೬೮, ಪುಟ ೧೪೪ 


he 


೪೯೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶರಣ ಸರ್ವಾಂಗಲಿಂಗಿಯಾಗುವನು. ಕಾರಣ ಶಿವನಲ್ಲಿ ಒಂದಾಗುವ ಐಕ್ಕಸ್ಥಲದ 
ಸಮೀಪವಿರುವ ಈ ಶರಣಸ್ಥಲದ ಯೋಗಿಯಲ್ಲಿ ಸಾಗರದ ಸಮೀಪ ಬಂದ ನದಿಯಲ್ಲಿ 
ಸಾಗರದ ಉಪ್ಪಿನಾಂಶ ಮುಂತಾದ ಗುಣಗಳು ಸೇರಿಕೊಳ್ಳುವಂತೆ ಶಿವಗುಣಗಳು 
ಅಧಿಕವಾಗುತ್ತ ಬರುತ್ತವೆ. "ಶಿವೋ*ಹ೦" ಭಾವವು ಬಲಿಯುತ್ತ ಶಿವನನ್ನು ಸೇರುವ 
ತೀವ್ರತೆ ಎದ್ದು ತೋರುತ್ತದೆ ಎಂದು ಆಂತರಿಕ ಪೂಜಾ ಕ್ರಮವನ್ನು ವಿವರಿಸಿದ್ದಾರೆ. 


ಶರಣಸ್ಥಲದ ಆಂತರಿಕಪೂಜಾಕ್ತಮ 
ಶರಣಸ್ಥಲೇ ತು ಪರಯಾ "ಶಕ್ತ್ಯಾ ಯುಕ್ತೇ ಶ್ರವೋ೦ಗಗೇ। 
ಪ್ರಸಾದಲಿಂಗೇ ತ್ರೀಶಾನಮುಖೇ ಕಟ )ಪಸಾದಕಮ್‌। 
ಆನಂದಭಕ್ಕ್ಯಾ ಸುಜ್ಜಾನಹಸ್ತೇನೈವ ಸ ಸಮರ್ಪಯೇತ್‌ | 


ಶರಣ ಸ್ಥಲದಲ್ಲಿ ಪರಾಶಕ್ತಿಯುಕ್ತವಾದ ಈಶಾನ ಮುಖ ಸ್ವರೂಪದ | 


ಪ್ರಸಾದಲಿಂಗಕ್ಕೆ ಆನಂದ ಭಕ್ತಿಯಿಂದ ಸುಜ್ಜಾನವೆಂಬ ಹಸ್ತದಿ೦ದ ಶಬ್ಧ ಪದಾರ್ಥವನ್ನು 
“ಯ'ಕಾರ ಜಪಮಾಡುತ್ತಾ ಕಿವಿಯ ಮೂಲಕ ಸಮರ್ಪಿಸ ಬೇಕು ಎಂದು ಅರಣೆ 


ಸಮರ್ಪಣಾ ಕ್ರಮವನ್ನು ಆಗಮಗಳು ವಿವರಿಸಿವೆ. ಶರಣಸ್ಥಲದ ಯೋಗಿಯು 


ಎಲ್ಲವನ್ನು ಶಿವನಿಗೆ ಸಮರ್ಪಿಸುವುದರಿಂದಲೇ ಸದಾ ಆನಂದದಿಂದ ಇರುತ್ತಾನೆ. 
ಈ ಆನಂದವೇ ಅವನ ಭಕ್ತಿಯಾಗಿರುತ್ತದೆ. ಈ ಆನಂದ ಭಕ್ತಿಯಿಂದ ಅವನು 
ಪ್ರಸಾದಲಿಂಗದ ಅನುಸಂಧಾನ ಮಾಡುತ್ತಾನೆ. 


ಶರಣಸ್ಥಲದ ಯೌಗಿಕ ವಿಕಾಸ 

ಶಿವಯೋಗ ಸಾಧನೆಯ ಮೂಲಕ ವಿಶುದ್ಧಿಚಕ್ರದಲ್ಲಿ ತೋರುವ ಜ್ಯೋತಿಯನ್ನೇ 
ಆಗಮಗಳಲ್ಲಿ ಪ್ರಸಾದಲಿಂಗವೆಂದು ಕರೆದಿರುವರು. ಕ೦ಠಸ್ಥಾನದ ಎಶುದ್ಧಿ ಚಕ್ರದಲ್ಲಿ 
ತೋರುವ ಈ ಜ್ಯೋತಿಯನ್ನು ಅನುಸಂಧಾನಗೈಯುವ ಸಾಧಕನಿಗೆ ನಿತ್ಯ ಪ ಪ್ರಸನ್ನತೆ 
ಲಭಿಸುವುದರಿಂದ ಇದಕ್ಕೆ ಪ್ರಸಾದಲಿಂಗವೆಂದು ಕರಿಕೆ ಈ ಪ್ರಸಾದಲಿಂಗದಲ್ಲಿ 
ಶಾಂತ್ಯಾತೀತ ಕಲೆಯು “ನಲೆಗೊಂಡಿರುತದೆ. ಎಲ್ಲ ದುಃಖಗಳು ದೂರಾಗಿ ಆತ್ಮಿಕ 
ಶಾಂತಿ ಸ್ಥಿರವಾದಾಗ ಅದು ಶಾಂತ್ಯಾತೀತ ಕಲೆಯೆನಿಸುವುದು. ಪ್ರಸಾದಲಿಂಗದ 
ಅನುಸಂಧಾನಗೈಯುವ ಸಾಧಕನಿಗೆ ಇಂತಹ ಶಾಂತ್ಯಾತೀತ ಕಲೆಯು ನೆಲೆಗೊಳ್ಳುವುದು. 
ಅವನು ಅನುಭವಿಸುವ ಶಾಂತಿಯಲ್ಲಿ ಹೊಯ್ದಾಟವಿರುವುದಿಲ್ಲ. ಒಟ್ಟಿನಲ್ಲಿ ಶರಣನು 
ಆನ೦ದಭಕ್ತಿಯಿಂದ ಶಾಂತ್ಯಾತೀತ ಕಲೆಯಿಂದ ಕೂಡಿದ ಪ್ರಸಾದಲಿಂಗವನ್ನು 
ಅನುಸಂಧಾನ ಮಾಡುತ್ತಾನೆ. 

ಒಟ್ಟಿನಲ್ಲಿ ಶರಣಸ್ಥಲದ ಸಾಧಕನು ಸಂಪೂರ್ಣವಾಗಿ ತನ್ನ ಎಲ್ಲ ಜವಾಬ್ದಾರಿಯನ್ನು 
ಭಗವಂತನಿಗೆ ಸಮರ್ಪಿಸಿ ತಾನು ನೆಮ್ಮದಿಯಿಂದ ಬದುಕುವವನೇ ಶರಣನೆಂದು 
ಆಗಮಗಳು ಪ್ರತಿಪಾದಸಿವೆ. ವಚನಗಳೂ ಸಹ ತಮ್ಮ ಅನುಭವಪೂರ್ಣವಾದ 
ತಾತ್ವಿಕ ನುಡಿಯೊಂದಿಗೆ ಇದೇ ಅಭಿಪ್ರಾಯವನ್ನು ಸತ್ವಯುತವಾಗಿ ಪ್ರತಿಪಾದಿಸುವುದರ 
ಜೊತೆಗೆ ತಮ್ಮ ಸಾಧನಾ ಪಥದಲ್ಲಿ ಅಳವಡಿಸಿ ತೋರಿದ್ದಾರೆ. 


೮. ಕಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೬೪ 


ಜ.೩೮ ಐಕ ೈಸ್ಪಲ 


ಷಟ್‌ಸ್ಥಲ ಸೋಪಾನಗಳಲ್ಲಿ eke, ಸೋಪಾನವೇ ಐಕ್ಯಸ್ಥಲ. 
'ಮಹಾಲಿಂಗವನ್ನು ಸಾಕ್ಷಾತೃರಿಸಿಕೊಳ್ಳುವ ಸಾಧಕನಿಗೆ ಐಕ್ಕನೆಂದು ಹೆಸರು. ಆ 
ಸಾಂಸಾರಿಕ 1 ಆಯು ಶಿವೋಹಂ ಭಾವ ಬಲಿದು ನಿಜದಲ್ಲಿ ನಿಂದ ಮಹಾತ್ಮನೇ 
ಐಕ್ಯಸ್ಥಲದ ಶಿವಯೋಗಿ. ಮೈಮನ ಭಾವಗಳೆಲ್ಲ ಶಿವಮಯವಾಗಿ ಎಲ್ಲೆಡೆ ಶಿವನೇ 
ತುಂಬಿದ ಮೇಲೆ ಎಲ್ಲ ಕಾಮನೆಗಳು ಎಲ್ಲ ಭಾವನೆಗಳು ಇಲ್ಲವಾಗುತ್ತವೆ. ಎಲ್ಲ 
ಇದ್ದು ತಾನೆ ಇಲ್ಲವಾಗುವ ಮತ್ತು ಎಲ್ಲಾ ಆಗುವ ಈ ಅವಸ್ಥೆ ಯೇ `ಷಟಸ್ಥಲದ 
ಅಂತಿಮ ನಿಲುವು. 


ಇಲ್ಲಿ ಐಕ್ಯಸ್ಥಲದ ಸ್ವರೂಪವನ್ನು ಶಿವಾಗಮ ಮತ್ತು ವಚನಸಾಹಿತ್ಯದಲ್ಲಿ 
ಚರ್ಚಿಸಲಾಗಿದ್ದು ಅವುಗಳ ವಿವೇಚನೆ ಇಂತಿದೆ - 


ಕಸ ಸಲದ ಅರ್ಥ ಮತ್ತು ಲಕ್ಷಣ : 


ಏಕಸ್ಕ ಭಾವಃ ಐಕ್ಕಂ' ಎಂಬ ವ್ರತ್ರತ್ತಿಯಂತೆ ಜೀವಾತ್ಮನು ಪರಮಾತ್ಮನಲ್ಲಿ ಬೆರೆತು 
ಒಂದಾಗುವ ಸಾಮರಸ್ಕದ ಸ್ಥಿತಿಯೇ ಐಕ್ಕಸ್ಥಲವಾಗಿದೆ. ಪರಾತ್ರರ ವಸ್ತುವಾದ ಸ್ಥಲತತ್ವದಿ೦ದ 
ಬೇರ್ಪಟ್ಟ ಜೀವಿಗಳು ಸಾಧನೆಯ ಮೂಲಕ ಪುನಃ ಅದರಲ್ಲಿ ಸಮರಸ ಹೊಂದುವ 
ಅವಸ್ಥೆಯ ಐಕ್ಯಸ್ಥಲ. ಸೂಕ್ಷ್ಮಾಗಮವು ಐಕ್ಯಸ್ಥಲವನ್ನು ಹೀಗೆ ವ್ಯಾಖ್ಯಾನಿಸುತ್ತದೆ - 
೧ 
“ಶಿವಜೀವೋಭಯಭ್ರಾಂತಿರಹಿತಶ್ಚೆಕ್ಕ ಉಚ್ಯತೇ" 


ಅರ್ಥಾತ್‌ ಶಿವ-ಜೀವ ಎಂಬ ಉಭಯಭೇದದ ಭ್ರಾಂತಿಯಿಲ್ಲದವನೇ ಐಕ್ಕನು. 
ಶರಣಸ್ಥಲದಲ್ಲಿ ಅನುಭವಕ್ಕೆ ಬಂದ ಶಿವನ ಸಖ್ಯವು ಗಾಢವಾಗಿ ಅಭೇದದಲ್ಲಿ ಒಂದಾಗಿ 
ನಿಲ್ಲುವುದೇ ಶಿವೈಕ್ಯಸ್ಥಿತಿ. 


' ಐಕ್ಯಸ್ಥಲದ ಸ ಸಾಧಕನಲ್ಲಿ ಪಶುಪತಿಗಳ ಭಾವವಾಗಲಿ, ಸತಿಪತಿಭಾವವಾಗಲಿ 
ಇಲ್ಲವಾಗಿ ಕೇವಲ ಶಿವೋಹಂ ಭಾವ ಮಾತ್ರ ಉಳಿದುಕೊಳ್ಳುತ್ತದೆ. ಭಕ್ತಸ್ಥ ಲದಲ್ಲಿ 
ಭಗವಂತನೊಂದಿಗೆ ಪಶುಪತಿಭಾವ ಬೆಳೆದು ಮಾಹೇಶ್ವರ ಸ್ಥಲದಲ್ಲಿ ಈ "ಭಾವವೇ 
ಪೂರ್ಣಗೊಳ್ಳುತ್ತದೆ. ಪ್ರಸಾದಿ ಸ್ಥಲದಲ್ಲಿ ಸತಿಪತಿ ಭಾವವು ಪ್ರಾರಂಭವಾಗಿ ಶರಣ 
ಸ್ಥಲದಲ್ಲಿ ಬಂದು ಪೂರ್ಣಗೊಳ್ಳುತ್ತದೆ. ಈ ಎರಡು ಭಾವನೆಗಳು ಐಕ್ಯಸ್ಥಲದಲ್ಲಿ 
ವಿಲೀನಗೊಂಡು ಶಿವೋಹಂ ಎಂಬ ಭಾವ ಜಾಗ್ರತಗೊಳ್ಳುತ್ತದೆ. ಇದನ್ನೇ ದ 


ಅಹಂತಾಭಾವನಾಧೀರಃ ಶಿವಲಿಂಗೈ ಕೃ-ಸ೦ಜ್ಞಕಃ॥' 
"ಎಂದು ಪಾರಮೇಶ್ವರಾಗವವು ಸುತಿ ಅರ್ಥಾತ್‌ "ನಾನೇ ಶಿವಸ್ತರೂಪ'ನೆಂಬ 
ದ ೈಢಬುದ್ದಿಯುಳ್ಳವನೇ ಶಿವಲಿಂಗೈ ಕೃನು. ಸಂಪೂರ್ಣ ವಿಕಾಸಗೊಂಡ ಪ್ರ್ಯ ಶಿವೋಹಂ 


೧. ಸೂ.ಆ, ಪಟಲ ೮, ಶ್ಲೋಕ ಸಂಖ್ಯೆ ೩೫ 
೨. ಪಾ.ಆ, ಪಟಲ ೬, ಶ್ಲೋಕ ಸಂಖ್ಯೆ ೨೬ 


೪೯೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ' 


ಭಾವನೆಯು ಅದ್ವೈತವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಈ ಶಿವೋಹಂ ಭಾವವು ' 
ಕೂಡಾ ಐಕ್ಯಸ್ಥಲದ ಪ್ರಾರಂಭಿಕ ಸ್ಥಿತಿ. ಏಕೆಂದರೆ ಶಿವೋಹಂ ಎಂಬ ಭಾವದಲ್ಲಿಯೂ ' 
ಅತ್ಯಂತ ಸೂಕ್ಷ್ಮವಾದ “"ಅಹ೦' ಉಳಿದುಕೊಂಡಿರುತ್ತದೆ. ಶಿವೋಹಂ ಎಂದರೆ ' 
"ನಾನು ಶಿವನು' ಎಂದರ್ಥ. "ನಾನು ಶಿವನು' ಎಂಬುವ ಶಬ್ದದಲ್ಲಿಯೂ “ನಾನು” 
ಎ೦ಬ ಅಹಂ ಉಳಿದುಕೊಂಡಿರುವುದನ್ನು ಕಾಣಬಹುದು. ಆದರೆ ಐಕ್ಯಸ್ಥಲದ ' 
ಸಾಧಕ ಸಾಧನೆಯ ಪ್ರಗಾಢತೆಯಲ್ಲಿ ಪ್ರವೇಶಗೊಂಡಾಗ ಈ ಭಾವವು ಕೂಡಾ 
ನಿಲ್ಲಲಾರದು. ಅದನ್ನು ಮಕುಟಾಗಮದಲ್ಲಿ ಹೀಗೆ ವರ್ಣಿಸಲಾಗಿದೆ. 


ಗುರುದೀಕ್ಷಾಪರಿಪ್ರಾಪ್ರಶಿವಲಿಂಗಾಂಗಯೋಗತಃ 
ದ್ವಿರೇಫಕೀಟನ್ಕಾಯೀನ ಶಿವೈ ಕ್ಕಂ ಪ್ರಾಪ್ತವಾನ್‌ ದ್ವಿಜಃ 


ಅರ್ಥಾತ್‌ ಗುರುಕೊಟ್ಟ ದೀಕ್ಷೆಯ ಮೂಲಕ ಪಡೆದ ಲಿಂಗ ಮತ್ತು ಅಂಗಗಳ , 
ಸಂಬಂಧವು (ಶಿವ-ಜೀವರ ಯೋಗವು) ಹಂತಹಂತಕ್ಕೂ ಹದಗೊಂಡು ದುಂಬಿ- | 
ಕೀಟನ್ಯಾಯದಂತೆ ಶಿವಭಕ್ತನು ಶಿವೈಕ್ಕವನ್ನು ಹೊಂದುತ್ತಾನೆ. ಕೀಟವು ದುಂಬಿಯನ್ನು ಸ, 
ನೆನೆದು ನೆನೆದು ದುಂಬಿಯೇ ಆಗಿ ಪರಿಣಮಿಸುವಂತೆ ಜೀವನು ಶಿವನನ್ನು 
ನಿರಂತರವಾಗಿ ಧ್ಯಾನಿಸಿ "ಶಿವನಾಗಿ ಪರಿಣಮಿಸುತ್ತಾನೆ. ಈ ಸಮರಸ ನಿಯ! 
. ನೆಲೆಯೇ ಜೀವನ್ಮುಕ್ತಿ ಎಂದು ಆಗಮದಲ್ಲಿ ವಿವರಿಸಲಾಗಿದೆ. | 

| 


ವಚನಗಳಲ್ಲಿಯೂ ಸಹ ಆಗಮದ ಅಭಿಪ್ರಾಯವನ್ನೇ ಪ್ರತಿಪಾದಿಸಲಾಗಿದ್ದು - 


.. ಆತ್ಮಗುಣವನ್ನು ಜ್ಞಾನಮುಖದಿಂ ಗ್ರಹಿಸಿ, 
ಗುರುದತ್ತಲಿಂಗವೂ 'ಅತನೂ ಏಕಮೆಂದು ತಿಳಿದು, ತೂರ್ಕಭಾವದಲ್ಲಿ ಸ್ಪ ಸ್ವಭಾವಮಾಗ್ಯಿ | 
ನಿಜಾನಂದ ತೂರ್ಯಾತೀತದಲ್ಲಿ ಎರಕವರದಿರ್ಪುದೇ "ರಗೈಕ್ಕ ಕಾಣಾ | 
ಮಹಾಘನ ದೊಡ್ಡದೇಶಿಕಾರ್ಯ ಗುರುಪಭುವೆ.” 


ಎಂದಿದ್ದಾರೆ. ಈ ಐಕ್ಕಸ್ಸಲದ ಇದೇ ond ಲಕ್ಷಣವನ್ನು ತೋಂಟದ ಸಿದ್ಧಲಿಂಗಯತಿಗಳು | 


ಕರ್ಪುರ ಅಗ್ನಿ; ಸಂಯೋಗವಾಗಿ, ಕರ್ಪುರದ ಗುಣವಳಿದು ಅಗ್ನಿ ಯಾದಂತೆ | 
ಲಿಂಗವ ಸಭ ಲಿಂಗವೇ ತಾನಾಗಿಪ ುದೀಗ ನಿಜಲಿಂಗೈಕ್ಯಸ್ಕಲ 
ವೆಂದೆಂಬೆನಯ್ಯ, ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ 1 

| 


ಎಂದು ಕರ್ಪುರ ಹಾಗೂ ಅಗ್ನಿಯ he ವಿವರಿಸಿದ್ದಾರೆ. ಇದನ್ನೇ 


| 


ಬಸವಣ್ಣನವರು- “ಲಿಂಗವ Moi ಫಲವೇನಯ್ಯಾ, ಸಮರತಿ ಸಮಕಲೆ ಸಮಸುಖ' 
ವನರಿಯದನ್ನಕ್ಕ? ಲಿಂಗವ ಪೂಜಿಸ ಫಲವೇನಯ್ಯಾ ಕೂಡಲಸಂಗಮದೇಷ 
ಪೂಜಿಸಿ ನದಿಯೊಳಗೆ ನದಿ ಬೆರಸಿದಂತಾಗದನ್ನಃ ಕ ಎಂದು ಲಿಂಗೈಕ್ಯನ ನಿಲವು 


ಮ.ಆ,. ಚ.ಪಾ,. ಪಟಲ ೭, ಶ್ಲೋಕ ಸಂಖ್ಯೆ ೩ | 


ಸಮಗ್ರ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ.೮, ವಚನ ಸಂಖ್ಯೆ ೧೦೫೫, ಪುಟ ೫೧೨. | 
ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೫೭೭, ಪುಟ ೨೬೪ 
ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೯೩೦, ಪುಟ ೨೪೫. 


Wak 


` ಐಕ್ಯಸ್ಥಲ ೪೯೯ 


ನದಿಯೊಳಗೆ ನದಿ ಬೆರಸಿದಂತಾಗಬೇಕು. ಅಂದರೆ ಮಾತ್ರ ಲಿಂಗವನ್ನು ಪೂಜಿಸಿ 
ಲಿಂಗ ಕೃಸ್ಥಿತಿಗೇರಿದ ಪರಿಣಾಮ ಲಭಿಸಿದಂತಾಗುವುದು. ಮಹಾಲಿಂಗವನ್ನು ಬಾಟಂ 
06 ಸಮರತಿ, ಸಮಕಳೆ, ಸಮಸುಖಗಳನ್ನು ಸಂಪಾದಿಸಿಕೊಳ್ಳಬೇಕು. ಇದುವೆ 
: ನಿಜವಾದ ನಿಜೈ ಕೃನ ನಿಲವು ಎಂದು ಆಗಮ ಮತ್ತು ವಚನಗಳಲ್ಲಿ ಪ್ರತಿಪಾದಿಸಲಾಗಿದೆ. 
' ಅಂತೆಯೇ ಐಕ್ಕಸ್ಥಲದ ಸ ಸಾಧಕನು ಸಮರಸಭಕ್ತಿಯಿಂದ ಮಹಾಲಿಂಗದ ಅನುಸಂಧಾನ 
' ಮಾಡುತ್ತಾನೆಂದು ಆಗಮಗಳಲ್ಲಿ ನಿರೂಪಿಸಲಾಗಿದೆ. ಹೀಗೆ ಮನದ ಸಾಂಸಾರಿಕ 
ವಾಸನೆ ಅಳಿದು ಶಿವೋಹಂ ಭಾವ ಬಲಿದು ನಿಜದಲ್ಲಿ ನಿಂದ ಮಹಾತ್ಮನೇ ಐಕ್ಕಸ್ಥಲದ 
ಶಿವಯೋಗಿ. 


ಚ೦ದ್ರಜ್ಞಾನಾಗಮದಲ್ಲಿ ಹೇಳಿದ ಅರವತ್ನಾಲ್ಕು ಶೀಲಗಳ ಪೈಕಿ ಕಡೆಯ 
ಮೂರು ಶೀಲಗಳ ನಿರೂಪಣೆಯಲ್ಲಿ ಸೋ*ಹಂಭಾವದಿಂದ ವಿಶ್ವೇಶನ ಧ್ಯಾನ, 
ನಿರಂತರ ಶಿವರೂಪಾನುಸ೦ಧಾನ ಮತ್ತು ಶಿವನ ಅನಂತರೂಪಗಳನ್ನು ನಿಜರೂಪದಲ್ಲಿ 
| ಗಹಿಸುವುದು - ಇವುಗಳನ್ನು ಹೇಳಲಾಗಿದೆ. ಸಖ್ಯ ಆತ್ಮಾರ್ಪಣ, ಮಂತ್ರ್ತರೂಪ ಧಾರಣೆ, 
| ಧ್ಯಾನ, ಧಾರಣ, ಮತ್ತು pS ಹಿಂದಿನ ಆರು ಶೀಲಗಳಿಂದ ಬೆಳೆದು 
ತ ಏದವುಗಳಾದ ಅವು ಶಿವಜೀವೃಕ್ಕ ಸ್ವರೂಪದ ಮುಕ್ತಿಯ ಸ್ಥಿತಿಯನ್ನು 
' ಹೃದಯಂಗಮವಾಗಿ ಚಿತ್ರಿಸುತ್ತವೆ. ಕಡೆಯ ಶೀಲದ ನಿರೂಪಣೆ "ರ೦ಗೈಕ್ಕದ 
ಸ್ವರೂಪವನ್ನು ಹೀಗೆ ಬಿಂಬಿಸುತ್ತದೆ. 


ಅನಂತರೂಪಂ ದೇವಸ ಸ ಭಾವಯನ್ನಿಜರೂಪತಃ। 
ಶಿವಾನಂದವಶಾದ್ಧಿಶಮಾಶ್ಯಾನಂ ವಿಸರನ್ನ ಪಿ॥ 
ಯಸ್ತಿಷ್ಠತ್ಯಚಲಃ ಕಕ್ಷ ಚತುಃಷಷ್ಟಿಕಮೀರಿತಮ್‌॥ " 


| ಪರಮಾತ್ಮನ ಅನಂತರೂಪವನ್ನು ತನ್ನ ನಿಜರೂಪದಲ್ಲಿ ಭಾವಿಸಿ, ಶಿವಾನಂದದ 
ಕಾರಣದಿಂದ ತನ್ನನ್ನು ಮರೆತು, ವಿಶ್ವವನ್ನು ಕೂಡ ಹಾಗೆಯೇ ಭಾವಿಸಿ ಯಾರು 
ಸ್ಥಿರವಾಗಿರುವನೋ ನಿನ್‌ ಶೀಲವೇ ಅರವತ್ನಾಲ್ಕನೆಯ ಶೀಲವೆಂದು ತಿಳಿಸುತ್ತ 
ಐಕ್ಕನ ಲಕ್ಷಣವನ್ನು ಪ್ರತಿಪಾದಿಸಿದೆ. ಇದನ್ನೇ ಪಾರಮೇಶ್ವರಾಗಮವು ವಿವರಿಸುತ್ತ - 


ಯಸ್ಯಾಸ್ತಿ ನಿರ್ಮಲಾ ಬುದ್ದಿರಧೀಶೆ ಮಯಿ ಶಂಕರೇ। ಕ 
ಸ ಮಾಮುಪೈತಿ ಭ್ರಮರ- ಕೀಟನ್ಶಾಯೇನ ಸುಂದರಿ ॥ 


ಯಾರ ನಿರ್ಮಲವಾದ ಬುದ್ಧಿಯು ಶಂಕರನಲ್ಲಿ ನೆಲೆಯಾಗಿರುವುದೋ ಅದು 
ಭ್ರಮರ ಕೀಟನ್ಯಾಯದಂತೆ ಶಿಪನಲ್ಲಿ ಒಂದಾಗುತ್ತದೆ ಎ೦ದು ತಿಳಿಸಿದೆ. ಇದನ್ನೇ 
ಚೆನ ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಎ 
“ಅಂಗವು ಲಿಂಗದಲ್ಲಿ ಸಂಬಂಧವಾದವರ ಲಿಂಗವೆಂದೇ ಕಾಂಬುದು, 
"ಕೀಟೋತಪಿ ಭ್ರಮರಾಯತೇ' ಎಂಬ ನ್ಯಾಯದಂತೆ 


`ಓ ಚಂ.ಆ.ಕ್ರಿಪಾ. ಪಟಲ ೯, ಶ್ಲೋಕ ಸಂಖ್ಯೆ ೧೨೨ 
೮. ಪಾ.ಆ, ಪಟಲ ೬, ಶ್ಲೋಕ ಸಂಖ್ಯೆ ೫೦ 


೫೦೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅಂಗವು ಲಿಂಗ ಸೋಂಕಿ ಲಿಂಗವಾಯಿತ್ತಾಗಿ ಲಿಂಗವೆಂದೇ ಕಾಂಬುದು 
ಅಂಗೇಂದ್ರಿಯಂಗಳಂಬುವಿಲ್ಲ, ಅವೆಲ್ಲವೂ ಲಿಂಗೇಂದ್ರಿಯಂಗಳಾದ ಕಾರಣ 
ಲಂಗವ ಕಾಂಬುದು. 

೯ದಷ್ಟಸ್ಯ ಯದ್ದೇಹಂ ತದ್ದೇಹಂ ವಿಷದೇಹವತ್‌ । 
ಸೋ ಯದ್ದೇಹಂ ತದ್ದೇಹಂ ಲಿಂಗದೇಹವತ್‌। ಎಂದುದಾಗಿ 
ಸರ್ವಾಂಗಲಿಂಗಿ, ಕೂಡಲಚೆನ್ನಸ ಸಂಗಾ ನಿಮ್ಮ ಶರಣ!” 


ಎ೦ದು ಅಂಗಲಿಂಗದ ಸಂಬಂಧವನ್ನು “ಭ್ರಮರ ಕೀಟನ್ಯಾಯದಂತೆ” ಹಾಗೂ 
“ಹಾವು ಕಡಿದವನ ದೇಹವು ವಿಷದೇಹವಾಗುವಂತೆ, ಲಿಂಗವನ್ನು ಸಮರಸ ಭಕ್ತಿಯಿಂದ 
ಆರಾಧಿಸಿದವನ ದೇಹ(ಅ೦ಗ)ವೂ ಲಿಂಗ ದೇಹವಾಗುವುದೆಂದು ಚೆನ್ನಬಸವಣ್ಣನವರು 
ಇನ್ನೊಂದು ಶೈವಾಗಮದ ದೃಷ್ಟಾಂತದಿಂದ ಬಿಂಬಿಸಿದ್ದಾರೆ. 


ಈ ಐಕ್ಯಸ್ಥಲದ ಸಮಗ್ರ ಲಕ್ಷಣವನ್ನು ಆಗಮದ ಉಲ್ಲೇಖದೊಂದಿಗೆ 
ಬಾಲಸಂಗಯ್ಯನೆಂಬ ವಚನಕಾರರು ತಮ್ಮ ವಚನದಲ್ಲಿ - 


ಕುತಿಪಾಸೆ ಶೋಕ ಮೋಹ ಜನನ ಮರಣ 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಂಗಳಂ ಬಿಟ್ಟು 
ಅಷ್ಟವಿಧಾರ್ಚನೆ, ಷೋಡಶೋಪಚಾರವಿಲ್ಲದಿರುವ 
ಕ್ಷೀರದೊಳಗಣ ಘಫೃತದಂತೆ, ತಿಲದೊಳಗಣ ತೈಲದಂತೆ, 
ಪುಷ್ಪದೊಳಗಣ ಪರಿಮಳದಂತೆ, ಉಪ್ಪು ಉದಕವ ಕೂಡಿದಂತೆ, 
ವಾರಿಕಲ್ಲು ವಾರಿಯ ಕೂಡಿದಂತೆ, ಕರ್ಪರವು ಜ್ಯೋತಿಯ ಕೂಡಿದಂತೆ, 
ಮನ ಲಿಂಗದಲ್ಲಿ ಲೀಯವಾಗಿಹುದೀಗ ಐಕ್ಯಸ್ಥಲ ನೋಡಾ, 
4 ಈಶ್ವರೋತವಾಚಿ : 

ಷಡೂರ್ಮಯಕ್ನ ಷಡ್ರರ್ಗೋ ನಾಸ್ತಿ ಅಷ್ಟವಿಧಾರ್ಚನಂ ಮ 
ನಿರ್ಭಾವಂ ಶಿವಲಿಂಗೈ ಕ್ಕಂ ಶಿಖಿಕರ್ವೂರಯೋಗವತ್‌ “ತ 


ಎಂದು ಷಡ್‌ ಊರ್ಮಿಗಳಾದ ಕ್ಷುತ್‌, ಪಿಪಾಸೆ, ಶೋಕ, ಮೋಹ, ಜನನ, 
ಮರಣಗಳನ್ನು, ಹಾಗೂ ಅರಿಷಡ್ವೈರಿಗಳಾದ ಕಾಮ ಕ್ರೋಧ ಲೊಭ ಮೋಹ ಮದ 
ಮಾತ್ತರ್ಯಗಳನ್ನು ಬಿಟ್ಟು ನಿರ್ಭಾವಯುತನಾಗಿ, ಅಷ್ಟವಿಧಾರ್ಚನೆ, ಷೋಡಶೋಪಚಾರ 
ಎಲ್ಲದಿರುವ ಆ ಶಿವತತ್ನದಲ್ಲಿ ಕರ್ಪುರವು ಜ್ಯೋತಿಯ ಕೂಡಿದಂತೆ ಲೀನನಾಗುವುದೇ 
ಐಕ್ಕಸ್ಥಲವಂದು ವಿವರಿಸಿದ್ದಾರೆ. ಆಗಮದಲ್ಲಿಯ ಈ ಲಕ್ಷಣವನ್ನೇ ತೋಂಟದ 


ಶಿ 
ಸಿದಲಿಂಗಯತಿಗಳು - 


ಥಿ 
ಕುತು, ಪಿಪಾಸೆ, ಶೋಕ, ಮೋಹ, ಜರಾ, ಮರಣವೆಂಬ 


wh 


74 ಚೆನ್ನಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನಸಂಪುಟ ೩, ವಚನ ಸಂಖ್ಯೆ ೮೭೧, ಪುಟ೨೬೨ 
ಸಮಗ ವಚನ ಸಂಪುಟ ೧೩, ಸಂಕೀರ್ಣ ವ.ಸಂ. ೮, ವಚನ ಸಂಖ್ಯೆ ೩೭೦, ಪುಟ ೧೬೭ 


en ಮ ಸ Sie elie dc Fa ತೆ 


ON ಸೂಪು ಸಠ್ಲಪಸಾ ರ. ಮಾತಾ ತಮಾ ತಾಗಿಕ. ಎನ 


ಮ್‌. ಆ ಲೋಫ್ಟ್ಸ್ಸ ಜ್‌ 


EE 


ತುಂ Kl ಫಾ ಟ್‌ ಟಚ್‌ a TM ಚಾ ಚ್‌ ಚ್‌ a ST chal dh 


' ಐಕ್ಯ ಸ್ಥಲ ೫೦೧ 


ಷಡೂರ್ಮಿಗಳಿಲ್ಲದೆಯಿಪ್ಪನು. 

ಕಾಮ ಕ್ರೋಧ ಲೋಭ ಮದ ಮತ್ತರವೆಂಬ 

ಷಡ್ವರ್ಗ೦ಗಳು ಇಲ್ಲದೆ ಇರುತಿರ್ಪನು. 

ನಾಹಂ ಕೋಹಂ ಸೋಹಂ ಎಂಬ ಭಾವವಿರಹಿನಾಗಿರ್ಪನು. 

ಅಷ್ಟವಿಧಾರ್ಚನೆ, ಷೋಡಶೋಪಚಾರ ರಹಿತವಾಗಿರ್ಪನು.” 

ಎ೦ದು ನಿಜೈಕ್ಯನಲ್ಲಿ ಹಸಿವು ನೀರಡಕೆ ಮೊದಲಾದ ಷಡೂರ್ಮಿಗಳು, 
ಕಾಮಕ್ರೋಧಾದಿ ಷಡ್ತೈರಿಗಳು ದೂರಾಗುತ್ತವೆ. “ನಾನು' ಎಂಬ ಭೇದಜ್ಞಾನವಳಿದು 
“ಅವನೇ ನಾನು' ಎಂಬ ಸುಜ್ಞಾನ ಮನೆಮಾಡಿ ಸದ್ಭಾವ ಆವರಿಸುತ್ತದೆ. ಬಾಹ್ಯವೆನಿಸಿದ 
ಷಡ್ವಿಧ, ಷೋಡಶ ಉಪಚಾರಗಳು ಸಹಜವಾಗಿ ನಿಲ್ಲುತ್ತವೆ. ಸದಾಕಾಲದಲ್ಲಿ ಲಿಂಗವನ್ನು 
ಭಾವದಲ್ಲಿ ಧ್ಯಾನಿಸಿ ತಾನೂ ಲಿಂಗ ಸ್ವರೂಪವೇ ಆಗುತ್ತಾನೆ. ಇಂಥ ಸಾಧನೆಯೇ 
ನಿಜವಾದ ಲಿಂಗ ಕೃಷ್ಟಿತಿ ಎಂದಿದ್ದಾರೆ. ಕಾರಣ ಐಕ್ಷಸ್ಥ ಸ್ಥಲದ ಸ ಸಾಧಕನಿಗೆ ಸಾಧನೆಯ 
ಯಾವ ಮಾಧ್ಯಮಗಳ ಅವಶ್ಯಕತೆಯಿಲ್ಲ. ಮ -ಜಪ-ಧ್ಯಾನ-ದಾನಗಳ 
ಗೂಡವೆಯಿಲ್ಲ. Ke ಪಾರಮೇಶ್ವರಾಗಮವು ಐಕ್ಯಸ್ಥಲದ ಲಕ್ಷಣವನ್ನು 
ಪ್ರತಿಪಾದಿಸುತ್ತ 


ನ ಪೂಜಾ ನೈವ ಚ ಧ್ಯಾನಂ ನ ಯೋಗಕರಣಾಧಿಕಮ್‌! ' 


ಅರ್ಥಾತ್‌ ಪೂಜೆ. ಧ್ಯಾನ, ಯೋಗ ಹಾಗೂ ಕರಣಾದಿಗಳ ಅವಶ್ಯಕತೆಗಳನ್ನು 
ಮೀರಿದ ಸಾಧಕನೇ ಐಕ್ಕನು ಎಂದು ನಿರೂಪಿಸುತ್ತದೆ. ಏಕೆಂದರೆ - 


ತತ್ತಿದ್ದಸ್ಯ ವೃಥಾ ಕರ್ಮ ನೀರೋಗಿಣ ಇವಾಷಧಮ್‌ ಇ 


ರೋಗಮುಕ್ತ ವ್ಯಕ್ತಿಗೆ ಹೇಗೆ ಔಷಧದಿ೦ದ ಪ್ರಯೋಜನವಿಲ್ಲವೊ ಹಾಗೆಯೇ 
ಮುಕ್ತಾತ್ಮನಿಗೆ ಕರ್ಮಾಚರಣೆಯ ನಿರರ್ಥಕವಾದುದು ಎಂದು ತಿಳಿಸಿದೆ. ಆದರೆ 
ಪೂಜಾದಿಗಳನ್ನು ಬಿಟ್ಟವನೇ ಐಕ್ಕಸ್ಥಲಿ ಎಂದು ಅಥೈ ೯ಸಬಾರದು. ಏಕೆಂದರೆ - 


ನಾತ್ರ ಪೂಜಾ ನಮಸ್ವಾರೋ ನ ಜಪೋ ಧ್ಯಾನಮೇವ ಚ 
ಕೇವಲಂ ಜ್ಞೇಯ(ಜ್ಞಾನ)ಮಿತ್ಮುಕ್ತಂ ವೇದಿತವ್ಯಂ ನ ಕಿಶ್ಚನ Nu 


ಜೀವನ್ಮುಕ್ತ ಸ್ಥಿತಿಯಲ್ಲಿ ಪೂಜಾ, ನಮಸ್ಕಾರ, ಜಪ, ಧ್ಯಾನ ಇತ್ಯಾದಿ ಬಾಹ್ಯ 
ಕ್ರಿಯೆಗಳಿಗೆ ಯಾವ ಸ್ಥಾನವೂ ಇಲ್ಲ. ಅಲ್ಲಿ ಕೇವಲ ಪರಮತತ್ವವೇ ಉಳಿದುಬಿಡುತ್ತದೆ. 
ಈ ಪರತತ್ವವನ್ನು ತಿಳಿದ ಬಳಿಕ ಯಾವದನ್ನೂ ತಿಳಿಯುವ ಅಗತ್ಯವೇ ಉಳಿಯದು 
ಎ೦ದು ದೇವಿ ಕಾಲೋತ್ತರಾಗಮವು ಪ್ರತಿಪಾದಿಸುತ್ತದೆ. ಶಿವೋಹಂ ಭಾವನೆಯು 


೧೧. ಸಮಗ್ರ ವಚನ ಸಂಪುಟ ೧೧, ಸಂಕೀರ್ಣ ವ.ಸಂ.೬, ವಚನ ಸಂಖ್ಯೆ ೫೭೭, ಪುಟ ೨೬೪ 
೧೨. ಪಾ.ಆ, ಪಟಲ ೬, ಶ್ಲೋಕ ಸಂಖ್ಯೆ ೨೬ 

೧೩. ಪಾ.ಆ, ಪಟಲ ೨೨, ಶ್ಲೋಕ ಸಂಖ್ಯೆ ೮೧ 

೧೪. ದೇವಿ ಕಾಲೋತ್ತರಾಗಮ, ಶ್ಲೋಕ ಸಂಖ್ಯೆ ೧೮ 


೫೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಂಪೂರ್ಣ ವಿಕಾಸಗೊಂಡು ಎಲ್ಲವೂ ಶಿವಸ್ಥರೂಪವೇ ಎಂದು ಕಾಣುವುದರಿಂದ 


ಬಾಹ್ಯವೆನಿಸಿದ ಪೂಜೆ, ಧ್ಯಾನ, ಯೋಗ ಉಪಚಾರಗಳು ಸಹಜವಾಗಿ ನಿಂತು" 


ಸರ್ವಾತ್ಮಭಾವದಿಂದ ಮಹಾಲಿಂಗ ಸ್ವರೂಪವೇ ತಾನಾಗುತ್ತಾನೆ ಎಂದು ಆಗಮಗಳು 
ಪ್ರತಿಪಾದಿಸಿವೆ. ಇದನ್ನೇ ಬಸವಣ್ಣನವರು - 


ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ 
ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ' 


ಮಹಾಂತ ಕೂಡಲಸಂಗಮದೇವನ. 


ಎಂದು ಐಕ್ಕನ ಅವಸ್ಥೆಯನ್ನು ಅತ್ಯಂತ ಮನೋಜ್ಞವಾಗಿ ಸೆರೆಹಿಡಿದಿದ್ದಾರೆ. ಮೈಮನ 
ಭಾವಗಳೆಲ್ಲ ಶಿವಮಯವಾಗಿ ಎಲ್ಲೆಡೆ ಶಿವನೇ ತುಂಬಿದ ಮಹಾಲಿ೦ಗವೇ ತಾನಾಗುವನು. ' 
ಇಲ್ಲಿ ಪೂಜೆಯ ವಿಧಾನವು ಉಳಿಯುವುದಿಲ್ಲ. ಮಹಾಲಿಂಗವೇ ತಾನಾದ ಬಳಿಕ 


ಪೂಜಿಸುವುದಾದರೂ ಎನನ್ನು? ಆದ್ದರಿಂದ ಐಕ್ಕನು ಸದಾನಿಶ್ಚಿಂತನು ಎಂದಿದ್ದಾರೆ. 


ಕಾರಣ "ನಿಜ ಸಂವಿತ್ನರೂಪದಲ್ಲಿ ಪ್ರತಿಷ್ಠಿತವಾದ ವ್ಯಕ್ತಿಗೆ ಹೊರಗೆ, ಒಳಗೆ, ' 
ಮಧ್ಯ, ಕೆಳಗೆ ಎಂಬ ವ್ಯವಹಾರಗಳು "'ಸಮಾಪ್ರಿಗೊಳ್ಳುತ್ತವೆ. "ಮತ್ತು ಅವನು ತನ್ನ 
ಸರಾ ಅಥವಾ ಸ್‌ ಸ್ವರೂಪದಲ್ಲಿಯೇ ಲೀನವಾಗಿ ಬಿಡುವನು' ಎಂಜಿ | 
ದೇವಿ ಕಾಲೋತ್ತರಾಗಮ "ಪ್ರತಿಪಾದಿಸಿದೆ. ೬. ಇದೇ ಬಾವವನ್ನೇ 


ಮಹಾದೇವಿಯಕ್ಕನವರು ಅನುಪಮವಾಗಿ - 


ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಗವೆನ್ನೆ, ಸಮರಸವೆನ್ನೆ 
ಆಯಿತೆನ್ನೆ ಆಗದನ್ನೆ ನೀನೆನ್ನ ನಾನೆನ್ನೆ 
ಚೆನ್ನ ಮಲ್ಲಿಕಾರ್ಜುನಯ್ಯಾ ಲಿಂಗ ಕೃವಾದ ಬಳಿಕ ಏನೂ ಎನ್ನೆ... 


ಎಂದು ಕ್ಷೀರ ಕ್ಷೀರ ಬೆರೆತಂತೆ, ನೀರು ನೀರ ಸೇರಿದಂತೆ ಜ್ಯೋತಿ ಜ್ಯೋತಿಯ | 
ಕೂಡಿದಂತೆ ಬಯಲು ಬಯಲ ಬೆರೆತಂತೆ ಅಂಗಲಿಂಗ ಸಮರಸವಾದ ಲಿಂಗೈಕ್ಕನಿರವು. ' 
ಹೀಗೆ ಐಕ್ಕನಿಗೆ ಅವಿರಳತೆ ಅಳವಡುವುದು. ಅವಿರಳತೆ ಅಳವಟ್ಟರೆ ಭಾವ ನಿರ್ಭಾವ ' 
ವಾಗುವುದು. ಅಂತೆಯೇ ಐಕ್ಕನು ಮರಣವ ಗೆಲಿದ ಮಹಾಂತನು ಎಂದಿದ್ದಾರೆ. 


ತಮ್ಮ ಅದ್ಭುತ ವೈರಾಗ್ಯ ಸಾಧನೆಯಿಂದ ಶಿವಾದೆ ತದ ಚರಮ ಸೀಮೆಯನ್ನೂ 


ಕಂಡ ಅಲ್ಲಮಪ್ರಭುಗಳಂತೂ ಅದ್ವಿಶೀಯವಾಗಿ ಅಷ್ಟೇ ಪ್ರಭಾವಶಾಲಿಯಾದ ರೀತಿಯಲ್ಲಿ , 


ತಮ್ಮ ವಚನಗಳಲ್ಲಿ ಐಕ್ಕಸ್ಥಿತಿಯನ್ನು ವರ್ಣಿಸಿದ್ದಾರೆ - 


“ಮರನೊಳಗಣ ಕಿಚ್ಚು ಮರನ ಸುಟ್ಟಂತಾದೆನಯ್ಯಾ, 
ಬಯಲ ಗಾಳಿಯ ಪರಿಮಳ ನಾಸಿಕವನಪ್ಪಿದಂತಾದೆನಯ್ಯಾ 


೧೫. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೮೫೩, ಪುಟ೨೧೯ 


೧೬. ದೇವಿ ಕಾಲೋತ್ತರಾಗಮ, ಶ್ಲೋಕ ಸಂಖ್ಯೆ 20 


೧೭. ಶಿವಶರಣೆಯರ ವ.ಸಂ. ಸಮಗ್ರ ವಚನ ಸಂಪುಟ ೫. ವಚನ ಸಂಖ್ಯೆ ೩೫೬, ಪುಟ ೧೦೫ ' 


| 
' 


| pe 
 ಖಕ್ಯಸ್ಥಲ ೫೦೩ 


ಕರುವಿನ ಬೊಂಬೆಯನುರಿಯುಂಡಂತಾದೆನಯ್ಯಾ, 
ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ಭವಗೆಟ್ಟಿನಯ್ಯಾಗ” ಎಂದಿದ್ದಾರೆ. 


ತಮ್ಮ ಮತ್ತೊಂದು ವಚನದಲ್ಲಿ “ ಮನವೇ ಲಿಂಗವಾದ ಬಳಿಕ ಇನ್ನಾರ 
ನೆನೆವುದಯ್ಯಾ? ಭಾವವೇ ಐಕ್ಯವಾದ ಬಳಿಕ ಬಯಸುವುದಿನ್ನಾರನು? ಭ್ರಮೆಯಳಿದು 
ನಿಜವು ಸಾಧ್ಯವಾದ ಬಳಿಕ ಅರಿವುದಿನ್ನಾರನು ಗುಹೇಶ್ವರಾ?“ ಎಂದು ಮನೋಜ್ಞವಾಗಿ 
ವಿವರಿಸಿದ್ದಾರೆ. 


ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು 
ಬಯಲು ಬಯಲಾಗಿ ಬಯಲಾಯಿತ್ತಯ್ಯಾ. 

ಬಯಲ ಜೀವನ, ಬಯಲ ಭಾವನೆ. 

ಬಯಲು ಬಯಲಾಗಿ ಬಯಲಾಯಿತ್ತಯ್ಯಾ 

ನಿಮ್ಮ ಪೂಜಿಸಿದವರು ಮುನ್ನವೆ ಬಯಲಾದ್ದರು 

ನಾ 1 ನಂಬಿ ಗಾಃ ಗುಹೇಶ್ವರಾ. ' 


_ ಎಂಬಂತೆ ಸಾಧಕನು ಕೊನೆಯ ಅವಸ್ಥೆಯನ್ನು ತಲುಪಿದಾಗ ಯಾವ ಭಾವನೆಯ 
| ಅಗತ್ಯವಿಲ್ಲವೆಂದು ತಿಳಿಸಿ ಐಕ್ಕಸ್ಥಲದ ಸಾಧಕನ ಆಂತರಿಕ ಪೂಜಾಕ್ರಮವನ್ನು ಆಗಮ 
ಮತ್ತು ವಚನಗಳಲ್ಲಿ ವಿವರಿಸಲಾಗಿದೆ. 


| ಐಕೃಸ್ಥ ಸಲದ ಆಂ೦ತರಿಕಪೂಜಾಕ್ರಮ 


ಐಕ್ಕಸ್ಥಲೇ ತು ಚಿಚ್ಚೆಕ್ಕಿ ಕಿಯುತೇ ವೈ ಮಾನಸಾಂಗಗೇ। 
ನ nM ಸಂಕಲ್ಲಮರ್ಪಯೇತ್‌ 
ಸದ್ಭಾವಾಭಿಖ್ಯಹಸ್ತೇನ ಭಕ್ತ್ಯಾ ಸಮರಸಾಖ್ಯಯಾ |” 


| ಐಕ್ಕಸ್ಥಲದಲ್ಲಿ ಚಿಚ್ಚೆ ಕ್ರಿಯುಕ್ತವಾದ ಪರಶಿವ ಮುಖ ಸ್ವರೂಪ ದ ಮಹಾಲಿಂಗಕ್ಕೆ 
ಸಮರಸ "ಭಕ್ತಿಯಿಂದ ಸದ್ಭಾವವೆಂಬ ಹಸ್ತದಿಂದ ಸಂಕಲ್ಪವೆಂಬ ಪದಾರ್ಥವನ್ನು 
ಮನಸಿನ ಮೂಲಕ ಸಮರ್ಪಿಸುತ್ತಾನೆ. ಆಗೆ ಸಾಧಕನ ಯೌಗಿಕ ee ಉ 
ಜರಗುವುದು. 


ಐಕ್ಕಸ್ಥಲ ಸಾಧಕನು ಸಮರಸ ಭಕ್ತಿಯ ಮೂಲಕ ಶಾ೦ತ್ಯತೀತೋತ್ತರಾ 
ಕಲೆಯಿಂದ ರ್ದ ಮಹಾಲಿಂಗದ ಅನುಸಂಧಾನ ಮಾಡುತ್ತಾನೆ. 
ಶಿವಯೋಗ ಸಾಧನೆಯ ಬಲದಿಂದ ಭ್ರೂಮಧ್ಯ ದಲ್ಲಿರುವ ಆಜ್ಞಾಚಕ್ರದವರೆಗೆ ಬಂದು 
ಅಲ್ಲಿ ಮಾಣಿಕ್ಯ ವರ್ಣದಿಂದ A ಜ್ಯೋತಿಯನ್ನು ಶಿವಯೋಗಿಯು 


೧೮. . ಅಲ್ಲಮಪಭುದೇವರ ವ.ಸಂಪುಟ. ಸಮಗ್ರ ವಚನಸಂಪುಟ ೨, ವಚನಸಂಖ್ಯೆ ೩೯೬, ಪುಟ೧೧೩ 
' ೧೯. ಅಲ್ಲಮಪ್ಪಭುದೇವರ ವ.ಸಂಪುಟ. ಸಮಗ್ರ ವಚನಸಂಪುಟ ೨, ವಚನಸಂಖ್ಯೆ ೪೨೧, ಪುಟ೧೧೯ 
೨೦. ಅಲ್ಲಮಪ್ಪಭುದೇವರ ವ.ಸಂಪುಟ. ಸಮಗ್ರ ವಚನಸ೦ಖಟ ೨, ವಚನಸಂಖ್ಯ ೬೩೯, ಪುಟ೧೭೨ 
೨೧. ಕಾ.ಆ, ಪಟಲ ೭, ಶ್ಲೋಕ ಸಂಖ್ಯೆ ೬೫. 


೫೦೪ | ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಾಕ್ಟಾತ್ಕರಿಸಿಕೊಳ್ಳುತ್ತಾನೆ. ಈ ಅನುಸಂಧಾನ ಮಾಡುವ ಐಕ್ಯಸ್ಥಲದ ಶಿವಯೋಗಿಯಲ್ಲಿ 
ನಿಶ್ಚಲವಾದ ಶಾಂತಿಯು ನೆಲೆಸುತ್ತದೆ. ಅಂದರೆ ಈ ಶಿವಯೋಗಿಯು ಎಲ್ಲ 
ಭಾವಗಳನ್ನು ಬದಿಗಿರಿಸಿ ತಾನು ಬಯಲೊಳಗೆ ಬಯಲಾಗಿ ನಿರ್ಬಯಲಾನಂದವನ್ನು 
ತನ ದಾಗಿಸಿಕೊಳ್ಳುತ್ತಾನೆ. 


ಒಟ್ಟಿನಲ್ಲಿ ಐಕ್ಯಸ್ಥಲದ ಸ್ವರೂಪವನ್ನು ಆಗಮ ಮತ್ತು ವಚನ ಸಾಹಿತ್ಯದ 
ಹಿನ್ನೆ ಲೆಯಲ್ಲಿ ಅವಲೋಕಿಸಲಾಗಿ 'ಶಿವಾಗವಗಳಲ್ಲಿ, “ಶಿವ-ಜೀವ ಎಂಬ ಉಜಯಜೇ 
ಭ್ರಾಂತಿಯಿಲ್ಲದವನೇ ಐಕ್ಯನು” ಎಂದು ವ್ಯಾಖ್ಯಾನಿಸಿದ್ದು, ಜೀವಾತ್ಮನು ಪರಮಾತ್ಮನಲ್ಲಿ 
ಬೆರೆತು ಒಂದಾಗುವ ಸಾಮ ದ ಸಿತಿಯೇ ಹ ಸ್ಮಲವಾಗಿದೆ. ಗುರುಕೊಟ ದೀಕ್ಷೆಯ 
ಮೂಲಕ ಪಡೆದ ಲಿಂಗ ಮತ್ತು. ಅಂಗಗಳ ನಾ (ಶಿವ-ಜೀವರ ಯೋಗವು) 
ಹಂತಹಂತಕ್ಕೂ ಹದಗೊಂಡು. ದುಂಬಿ-ಕೀಟನ್ಯಾಯದಂತೆ ಶಿವಭಕ್ತನು ಶಿವೆ ೈಕ್ಕವನ್ನು ' 
ಹೊಂದುತ್ತಾನೆ. ಕೀಟವು ದುಂಬಿಯನ್ನು ಜಿ ನೆನೆದು ಜ್‌ ಆಗ್ನಿ 
ಪರಿಣಮಿಸುವಂತೆ ಜೀವನು ಶಿವನನ್ನು ನಿರಂತರವಾಗಿ ಧ್ಯಾನಿಸಿ ಶಿವನಾಗಿ ಪರಿಣಮಿಸುತ್ತಾನೆ. 
ಈ ಸಮರಸ ಭಕ್ತಿಯ ನೆಲೆಯೇ ಜೀವನ್ನುಕ್ತಿ ಎಂದು ಆಗಮದಲ್ಲಿ ವಿವರಿಸಲಾಗಿದೆ. 


ಮನದ ಸಾಂಸಾರಿಕ ವಾಸನೆ ಅಳಿದು ಶಿವೋಹಂ ಬಾವ ಬಲಿದ ನಿಜೈಕ್ಕನಲ್ಲಿ 
ಹಸಿವು ನೀರಡಿಕೆ ಮೊದಲಾದ ಷಡೂರ್ಮಿಗಳು, ಕಾಮಕ್ರೋಧಾದಿ ಷಡ್ರೈರಿಗಳು 
ದೂರಾಗುತ್ತವೆ. "ನಾನು” ಎಂಬ ಭೇದಜ್ಞಾನವಳಿದು “ಅವನೇ ನಾನು' ಎ೦ಬ ಸುಜಾ 
ಮನೆಮಾಡಿ ಸದ್ಭಾವ ಆವರಿಸುತ್ತದೆ. ಬಾಹ್ಯವೆನಿಸಿದ ಷಡ್ಡಿಧ, ಷೋಡಶ ಉಪಚಾರಗಳು 
ಸಹಜವಾಗಿ ನಿಲ್ಲುತ್ತವೆ. ಸದಾಕಾಲದಲ್ಲಿ ಲಿಂಗವನ್ನು ಭಾವದಲ್ಲಿ ಧ್ಯಾನಿಸಿ ತಾನೂ 
ಲಿಂಗ ಸ್ವರೂಪವೇ ಆಗುತ್ತಾನೆ. ಇಂಥ ಸಾಧನೆಯೇ ನಿಜವಾದ ಲಿಂಗೆ ಕೃಪ್ಪಿತಿ 
ಎಂದು ವಿವರಿಸಲಾಗಿದೆ. ಕಾರಣ ಐಕ್ಕಸ್ಥಲದ ಸಾಧಕನಿಗೆ ಸಾಧನೆಯ ಯಾವ 
ಮಾಧ್ಯಮಗಳ ಅವಶ್ಯಕತೆಯಿಲ್ಲ. ಪೂಜೆ-ಜಪ-ಧ್ಯಾನ-ದಾನಗಳ ಗೊಡವೆಯಿಲ್ಲ. 
ನಿಜ ಸಂವಿತ್ಸರೂಪದಲ್ಲಿ ಪ್ರತಿಷ್ಠಿತವಾದ ವ್ಯಕ್ತಿಗೆ ಹೊರಗೆ, ಒಳಗೆ, ಮಧ್ಯ, ಕೆಳಗೆ 
ಎ೦ಬ ವ್ಯವಹಾರಗಳು ಸಮಾಪ್ತಿಗೊಳ್ಳುತ್ತವೆ ಮತ್ತು ಅವನು ತನ್ನ ಸರ್ವಾಕಾರ 
ಅಥವಾ ನಿರಾಕಾರ ಸ್ವರೂಪದಲ್ಲಿಯೇ ಫೀನವಾಗಿ ಬಿಡುವನು. ನಾಡಿ ಐಕ್ತಸ್ಪ ಸ್ಥಲದ 
ಸಾಧಕನು ಸಮರಸ ಭಕ್ತಿಯ ಮೂಲಕ ಶಾಂತ್ಯತೀತೋತ್ತರಾ ಕಲೆಯ 
ಕೂಡಿಕೊಂಡಿರುವ ಮಹಾಲಿಂಗದ ಅನುಸ ೦ಧಾನ ಮಾಡುತ್ತಾನೆ ಎಂದು ಆಗಮಗಳಲ್ಲಿ 
ವಿವರಿಸಲಾಗಿದೆ. 


ಐಕ್ಯಸ್ಥಲದ ಈ ಸ್ವರೂಪ ಮತ್ತು ಲಕ್ಷಣಗಳೇ ವಚನದಲ್ಲಿ ಮೂಡಿಬಂದಿದ್ದು 
ವಚನಕಾರರು ಈ ಐಕ್ಯಸ್ಥಲದ ಲಕ್ಷಣವನ್ನು ಕ್ಷೀರ ಕ್ಷೀರ ಬೆರೆತಂತೆ, ನೀರು ನೀರ 
ಸೇರಿದಂತೆ, ಜ್ಯೋತಿ ಜ್ಯೋತಿಯ ಕೂಡಿದಂತೆ, ಬಯಲು ಬಯಲ ಬೆರೆತಂತೆ ಅಂಗಲಿಂಗ 
ಸಮರಸವಾದ ಲಿಂಗೈಕ್ಕನಿರವು ಎಂದು ಮನೋಜ್ಞವಾಗಿ ತಮ್ಮ ಅನುಭವದ ಪರಿಪಾಕದಿಂದ, 
ಮಹಾಬಯಲಿನಲ್ಲಿ ಒಂದಾಗುವ ಪರಿಯನ್ನು ಮನೋಹರವಾಗಿ ವರ್ಣಿಸಿದ್ದಾರೆ. 


ಅಧ್ಯಾಯ — ೬ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: 


ಸಾಮಾಜಿಕ ಚಿಂತನ 


ಜಾತಿಭೇದ ನಿರಾಕರಣೆ 


ಸಮಾನ ಗೌರವ, ಭ್ರಾತೃತ್ವ ಮನೋಭಾವ ಹಾಗೂ 
ಶಾಂತಿಯುತ ಸಹಬಾಳ್ವೆ 


ದಾನ 

ದಾಸೋಹ 

ಕಾಯಕ 

ಅತಿಥಿ ಸತ್ಕಾರ 
ಅನಾಥರ ಪೋಷಣೆ 
ಲೋಕಹಿತ ಕಾರ್ಯ 
ಅಹಿಂಸೆ 


ಸಾರ್ಥಕ ಬದುಕು 


ಅಧ್ಯಾಯ — ಹ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ: 
ಸಾಮಾಜಿಕ ಚಿಂತನ 


ವ್ಯಕ್ತಿ ಮತ್ತು ಸಮಾಜ ಬೇರೆಯಲ್ಲ. ಇವೆರಡೂ ಪರಸ್ಪರ ಅವಲಂಬಿಗಳು. | 
ವ್ಯಕ್ತಿ ಕೇವಲ ತನ್ನ ಉದ್ಧಾರವನ್ನು ಮಾತ್ರ ಪರಿಗಣಿಸಿ ಸಮಾಜವನ್ನು ಕಡೆಗಣಿಸಿದರೆ | 
ಆತ ಅಪೂರ್ಣ. ಸಮಾಜದ ಹಿತವೇ ಮುಖ್ಯವೆಂದು ತನ್ನ ವಿಕಾಸವನ್ನೇ ಮರೆತರೆ ' 
ಅದೂ ಯೋಗ್ಯವಲ್ಲ. ಸಮಾಜ ಮತ್ತು ವ್ಯಕ್ತಿ ಇವೆರಡು ಜೊತೆ ಜೊತೆಯಲ್ಲಿಯೇ | 
ಬೆಳೆಯಬೇಕು. ವ್ಯಕ್ತಿಯ ಉದ್ದಾರವು ಸಮಾಜದ ಉದ್ಧಾರವನ್ನು ಅವಲಂಬಿಸಿದೆ. , 
ಅಂತೆಯೇ ಸಮಾಜದ ಹಿತಸಾಧನೆಗಾಗಿ ವ್ಯಕ್ತಿ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕು. | 
ಕಾರಣ ವೈಯಕ್ತಿಕ ಹಾಗೂ ಸಾಮಾಜಿಕ ಹಿತಗಳೆರಡನ್ನು ಸಮನ್ವಯಗೊಳಿಸುವ : 
ಕ್‌ ಪರಿಪೂರ್ಣ ಧರ್ಮವೆನಿಸುವದು. ಆದುದರಿಂದ ನನಾ ಶ್ರೇಯಸ್ಸಿಗೆ 
ಕಾರಣವಾಗುವ, ಸಮಾಜದ ಸ ಸ್ವಾಸ್ಥ್ಯವನ್ನು ಕಾಪಾಡುವ ಹಾಗೂ ಸಾಮಾಜಿಕ ಚಿಂತನೆಯ 
ಮೌಲ್ಯಗಳು ವೀರಶೈವ ಧರ್ಮದಲ್ಲಿ ಹಾಸು ಹೊಕ್ಕಾಗಿವೆ. ಸಮಾಜದಲ್ಲಿ ಮೇಲು- 
ಕೀಳು EE ಸ ಶ್ರ ಅಸ್ಪಶ್ಯ ಶ್ರ ಜೆ ತಾರತಮ್ಯಗಳಿಲ್ಲದಿರುವುದು, 
ಧಾರ್ಮಿಕ ಆಚಾರ-ವಿಚಾರಗಳಲ್ಲಿ ಸಮಾನ ಹಕ್ಕು-ಬಾಧ್ಯತೆ, ಬದಕಲು ಸಹ ಮತ್ತು. 
ಮಹಿಳೆಯರ ಬಗ್ಗೆ ಗೌರವ, ಆರ್ಥಿಕವಾಗಿ Ua ಬಗ್ಗೆ ಕಾಳಜಿ, ಕಾಯಕ್ಕೆ, 
ದಾಸೋಹ, ವತ್ತಿ, ಗೌರವ ಮುಂತಾದ ಆದರ್ಶ ಸಾಮಾಜಿಕ ಮೌಲ್ಯಗಳ ವಿಶ್ಲೇಷಣ" 
ಶಿವಾಗಮ ಮತ್ತು ವಚನಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ಸ ಬಂದಿದ್ದು 
ಅವುಗಳನ್ನಿಲ್ಲಿ ವಿವೇಚಿಸಲಾಗಿದೆ. | 


4 


ಜಾತಿಭೇದ ನಿರಾಕರಣೆ 


ವೀರಶೈವ ಸಾಧನಮಾರ್ಗಕ್ಕೆ ಶಿವದೀಕ್ಷೆಯೇ ಆರಂಭ. . ಆ ದೀಕ್ಷೆಗೆ ಎಲ್ಲರಿಗೂ 
ಮುಕ್ತದ್ದಾರ. ಅದರಲ್ಲಿ ವರ್ಣಭೇದವಾಗಲಿ, ಆಶ್ರಮಭೇದವಾಗಲಿ, ಲಿಂಗಭೇದವಾಗಲಿ: 
ಇಲ್ಲ ಎನ್ನುತ್ತ ಪಾರಮೇಶ್ವರಾಗಮವು 

ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾ ಯೇ ಗ. 

ಲಿಂಗಧಾರಣಮಾತ್ರೇಣ ಶಿವಾ ಏವ ನ ಸಂಶಯಃ 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಮತ್ತು ಅನ್ಯ ಜಾತಿಯವರು ಯಾರೇ 
ಆಗಿರಲಿ ಅವರೆಲ್ಲ. SS ಮಾತದಿಂದ 'ಶಿವಸ ರೂಪ ರು. ವೀರಶೈವರಿಗೆ 


ಗ ಬೂ ಲ ಮಹ 


೧. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೫೮, 


ಮಾಗ್‌ 2 ತದ ಹಾಸನ ಹೊ oO A 


ಸಾಮಾಜಿಕ ಚಿಂತನ ೫೦೭ 


ಜಾತಿಭೇದವಿಲ್ಲ, ಪರಸ್ಪರ ಶೌಚಾಶೌಚ ಭಾವನೆಗಳಿಲ್ಲ ಸ್ಪಶ್ಶಾಸ್ಷಶ್ಯ ನಡಾವಳಿಗಳಿಲ್ಲ, 


 ಶುದ್ದಾಶುದ್ಧ ಕಲ್ಪನೆಗಳಿಲ್ಲ ಏಕೆಂದರೆ ಎಲ್ಲವೂ ಶಿವಮಯವಾದ್ದರಿಂದ ಎಂದು 


ತಿಳಿಸುತ್ತದೆ. ಕಾರಣ ವರ್ಣಾಶ್ರಮ ವ್ಯವಸ್ಥೆಯನ್ನು ಅನುಸರಿಸಿ ಮೇಲ್ವರ್ಗದವರಿಗಷ್ಟೇ 
ಶಿಕ್ಷಣ ಉಪನಯನಾದಿ ಸಂಸ್ಕಾರಗಳನ್ನು ನೀಡಿ ಅವರಿಗೆ ಮೋಕ್ಷದ ಮಾರ್ಗವನ್ನು 


| ಉಪದೇಶಿಸುವ ಸಾಮಾಜಿಕ ವ್ಯವಸ್ಥೆಯನ್ನು ಆಗಮಗಳು ಖಂಡಿಸಿ ಎಲ್ಲರಿಗೂ 


ಮೋಕ್ಷದ ಮಾರ್ಗವನ್ನು  ತೆರೆದಿಟ್ಟವು. 'ತನ್ನೂಲಕ ವೀರಶೈ ವರು ಪ್ರಾಕೃತ ವರ್ಣಾಶ್ರಮ 
ಧರ್ಮವನ್ನು ಮನಿಸುವುದಿಲ್ಲ ಆದ್ದರಿಂದ ಅವರು ಗ್‌ ೈತರು ಎಂದು ಪ್ರಶಿಪಾದಿಸಿವೆ. 


ಇದೇ ಅಭಿಪ್ರಾಯ ವಚನಗಳಲ್ಲಿಯೂ ಕೂಡಾ ವ್ಯಕ್ತವಾಗಿದೆ. ಆಗಮದ 


. ಉಲ್ಲೇಖದೊಂದಿಗೆ ಚೆನ್ನಬಸವಣ್ಣನವರು ತಮ್ಮ ವಚನದಲ್ಲಿ - 


ಗುರುಹಸದೊಳು ಪುನರ್ಜಾತನಾದ ಭಕ್ತನಲ್ಲಿ 

ಆವ ಜನ್ಮಜಾತಿಯ ಬೆದಕಲಪುದು? 

ಅವೆಲ್ಲ ಪ್ರಾಕೃ ತರಿಗಲ್ಲದೆ ಅಪ್ರಾಕೃ 'ತರಿಗುಂಟೆ ಹೇಳಾ?) 
“ಅಪ್ಪಾಕ್ಕ ತಸ್ಯ ಭಕ್ತಸ್ಯ ಗುರುಹಸ್ತಾಮಲಾಂಬುಜಾತ॥। 
ಪುನರ್ಜಾತಸ್ಯಾತ್ಯಜನ್ನ ಜಾತ್ಕಾದೀನ್ನ ಚ ಕಲ್ಪಯೇತ್‌!' 
ಎಂಬ ಆಗಮವನರಿಯದೆ, 

ನಿಮ್ಮ ಶರಣರಲ್ಲಿ ಜಾತಿಯ ಹುಡುಕುವ 
ಕಡುಪಾತಕಿಗಳ ಎನ್ನತ್ತ ತೋರದಿರಯ್ಯಾ 
ಕೂಡಲಚೆನ್ನಸ ಜ್‌ 


ಎಂದಿದ್ದಾರೆ. ಇದೇ ಅಭಿಪ್ರಾಯವನ್ನು ಬಸವಣ್ಣನವರು ತಮ್ಮ ವಚನದಲ್ಲ 


ದಾಸೀಪುತ್ರನಾಗಲಿ, ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತು 
ಶಿವನೆಂದು ವಂದಿಸಿ, ಪೂಜಿಸಿ, ಪಾದೋದಕ ಪ್ರಸಾದವ ಕೊಂಬುದೆ ಯೋಗ್ಯ. 
ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ 
`ನರಕ ಕಾಣಾ, ಕೂಡಲಸಂಗಮದೇವಾ” 


ಎಂದಿದ್ದಾರೆ. ಕಾರಣ ದೀಕ್ಷೆಯಿಂದ ಬ್ರಾಹ್ಮಣರು ತಮ  ಬ್ರಾಹ್ಮಣತ್ವವನ್ನು ಹ ಹಾಗೂ 


ಶೂದ್ರರು ತಮ್ಮ. ಶೂದ್ರತ್ನವನ್ನು ಕಳೆದುಕೊಂಡು ಪರಮ ಪವಿತ್ರವಾದ ಶಿವತ್ತ A 
ಹೊಂದುವರು. ಹೇಗೆ ಬಳ್ಳಿ ತಮ ಮೊದಲಾದ ಲೋಹಗಳು ತಜ್ಞನಿಂದ ತಯಾರಿಸಲ್ಪಟ್ಟ 


ವಿಶೇಷ ರಸ ಗದರಿದ ಹೇಗೆ ಸುವರ್ಣವಾಗಿ ಪರಿವರ್ತನಗೊಳ್ಳುತ್ತವೆಯೋ 
ಅಂತೆಯೇ ಪರಮಗುರುವಿನಿಂದ ಉಪದೇಶಿಸಲಡುವ ಶಿವಜ್ಞಾನವೆಂಬ' ರಸ ದಿಂದ 
ವಿವಿಧ ವರ್ಗದ ಮಾನವರು ಕುಲ-ಜಾತಿ-ಅಂತಸ್ತುಗಳ ತಾರತಮ್ಯವಿಲ್ಲದೇ 


2. ಚೆನ್ನ! ಬಸವಣ್ಣನವರ ವ.ಸಂಪುಟ.ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೨೦೧, ಪುಟಳ೪೧೫ 
೩ ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೨೧೫, ಪುಟ೩೩೪ 


೫೦೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶಿವಚೈತನ್ಯವನ್ನು ಹೊಂದುವರು. ಇದನ್ನೇ "ಚತುರ್ವರ್ಣಿಯಾದಡೇನು, 
ಚತುರ್ವರ್ಣಾತೀತನೆ ವೀರಶೈವ ನೋಡಾ' ಎಂದು ಹೇಳಿ ವೀರಶೈವರಲ್ಲಿ ಜಾತಿಭೇದ 
ವಿಲ್ಲವೆಂದು ಬಿಂಬಿಸಿದ್ದಾರೆ. ಅನುಭವ ಮಂಟಪಲದಲ್ಲಿ ಜಾತಿಭೇದವಿಲ್ಲದೆ ಶರಣ- 
ಶರಣೆಯರು ಭಾಗವಹಿಸುತ್ತಿದ್ದುದು, ವೀರಶೈ ವದ ದಾರ್ಶನಿಕ ತತ್ತ್ವ ವಿಚಾರಗಳ 
ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿದ್ದುದು ಪ ಪ್ರಸಿದ್ಧವಾದ ನಿಷಯ. ಇವೆಲ್ಲವುಗಳ ಪಮೂರ್ಪಸಣ 
ಶಿವಾಗಮಗಳಲ್ಲಿ Hacks 


ಸಮಾನ ಗೌರವ, ಸಹೋದರ ಭಾವನೆ (ಭ್ರಾತೃತ್ವ ಮನೋಭಾವ) ಹಾಗೂ ' 


ಶಾಂತಿಯುತ ಸಹಬಾಳ್ಳ 


ವೀರಶೈವ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಗೌರವವೆಂಬ ಅಂಶ 
ಶಿವಾಗಮಗಳಲ್ಲಿ ಮೂಡಿಬಂದಿದೆ. ಸೂಕ್ಷ್ಮಾಗಮವು 

ಜ೦ಗಮೋ ಜಂಗಮಂ ದೃಷ್ಟ್ವಾನ ಪ್ರಣಾಮಂ ಕರೋತಿ ಯಃ 

ಸ ಏವ ಕ ಮದ್‌ದೋಹೀ ಚ ನ ಸಂಶಯಃ" 

ಜಂಗಮನು ಇನ್ನೊಬ್ಬ ಜ೦ಗಮನನ್ನು ಕ೦ಡು ನಮಸ್ಕಾರ ಮಾಡದಿದ್ದರೆ 
ಜ೦ಗಮದ್ರೋಹಿ ಮತ್ತು ನಿಃಸಂಶಯವಾಗಿ ಶಿವದ್ರೋಹಿ ಎಂದು ಹೇಳಿದ್ದರೆ, 
ಪಾರಮೇಶ್ವರಾಗಮವು - 

ಅಭಿವಂದೇತ್‌ ತದಾನ್ಯೋನ್ಯಂ ನ ಭೇದೋ ಲಿಂಗಧಾರಿಣಾಮ್‌ | 

ನ ಬ್ರಹ್ಮಚರ್ಯನಿಯಮೋ ತ ವಾನಪಸ ಸ್ಥಲಕ್ಷಣಮ್‌॥" 


ಲಿಂಗಧಾರಿಗಳ ಮಧ್ಯದಲ್ಲಿ ಭೇದವಿಲ್ಲ. ಅವರು ಪರಸ್ಪರರಿಗೆ ಅನೊ ್ಯೀನ್ಯವಾಗಿ 
ಅಭಿವಂದಿಸಬೇಕು. ಇಲ್ಲಿ ಬ್ರಹ್ಮಚರ್ಯ ನಿಯಮವಾಗಲಿ ವಾನಪ್ರಸ ಸ್ಫಲಕ್ಷಣವಾಗಲಿ 
ಅಡ್ಡಬರುವುದಿಲ್ಲ ಎಂದು ಹೇಳಿ ವೀರಶೈವರು ಎಲ್ಲರಿಗೂ ಸಮಾನ ಗೌರವ 
ನೀಡಬೇಕೆಂದು ಪ್ರತಿಪಾದಿಸುತ್ತದೆ. ವೀರಶೈವರ ಶಿವಾಚಾರ ಮತ್ತು ಭೃತ್ಯಾಚಾರಗಳಲ್ಲಿ 
ಎಲ್ಲರನ್ನೂ ಗೌರವ ಹಾಗೂ ಭಕ್ತಿಯಿಂದ ಕಾಣಬೇಕೆಂಬ ವಿಚಾರವನ್ನು 
ಅಭಿವ್ಯಕ್ತಗೊಳಿಸಲಾಗಿದೆ. ಇನ್ನು ಇದೇ ಅಭಿಪ್ರಾಯವನ್ನು ಚೆನ್ನಬಸವಣ್ಣನವರು 


ಸಪ್ಪಪಡಿಸಿದ್ದಾರೆ. 


ಶರಣ ಶರಣನ ಕಂಡು ಶರಣೆಂದು ಕರಮುಗಿವುದೆ ಭಕ್ತಿಲಕ್ಷಣ 

ಶರಣ ಶರಣನ ಕಂಡು ಪಾದವಿಡಿದು ವಂದಿಸುವುದೆ ಭಕ್ತಿ ಲಕ್ಷಣ 

ಶರಣ ಚರಣವ ಪಿಡಿಯದೆ ಕಂಡು ಕಾಣದೆ ಪೋದನಾದಡೆ 

ಕೂಡಲಚೆನ್ನಸಂಗನ ಶರಣರು ಮನ್ನಿಸರಯ್ಯಾ ಸಿದ್ಧರಾಮಯ್ಯಾ“ 
೪. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೭೭ 


೫. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೯ 
೬. ಚೆನ್ನಬಸವಣ್ಣನವರ ವ.ಸಂಪುಟ.ಸಮಗ್ರ ವಚನ ಸಂಪುಟ ೩, ವಚನಸಂಖ್ಯೆ ೧೫೮೨, ಪುಟ೫೭೫ 


SR ಯತ ಪಚ ಯಣ ಮಾ A aaa ಸೂಟು AEs ಜಾಲರಿ ಘಟಕ a ಸರಯ ಇಡಿ ಕಾಸಾ As CUR sacha ruin ee ಯ 


' ಸಾಮಾಜಿಕ ಚಿಂತನ ೫೦೯ 


ಎಂದಿದ್ದಾರೆ. ಅಲ್ಲದೇ "ವಸುದೈವ ಕುಟುಂಬಕಂ” ಎಂಬ ಭಾವವನ್ನು ಆಗಮಗಳು 
' ಪ್ರತಿಪಾದಿಸುತ್ತ 


ಯೇ ಸಂತಿ ಜಾತಿಭೇದಾಸ್ತಾನೇಕವಷ್ಜಿ ್ಲಪಯೋಗಿನ॥ 
ಪಶ್ಯೇದಖಿಲಜಾತಿಸ್ಥಾನೇಕಮಾತೃಸ el I 


ನಾನಾ ಪ್ರಕಾರದ ಯಾವ ಜಾತಿಭೇದಗಳಿವೆಯೋ ಅವೆಲ್ಲವೂ ಶಿವಯೋಗಿಗೆ 
(ಶಿವನೊಂದಿಗೆ ಒಂದಾದ ವೀರಶೈವನಿಗೆ) ಒಂದೇ ಇದ್ದಂತೆ (ಸಮಾನ). ಅವನು 
ಬೇರ ಬೇರೆ ಜಾತಿಯಲ್ಲಿರುವವರನ್ನು ಒಬ್ಬಳೇ ತಾಯಿಯ ಮಕ್ಕಳಾದ ಸಹೋದರರಂತೆ 
ನೋಡಬೇಕು ಎನ್ನುವ ಆದರ್ಶ ವಿಚಾರವನ್ನು ಬಿಂಬಿಸಿವೆ. ಅಲ್ಲದೇ 


ನೋದಾಸೀನಂ ನ ಚ ದ್ವೇಷಂ ನ ಹಿಂಸಾಂ ನಾಪಿ ವಂಚನಮ್‌। 
ಕುರ್ವೀತ ಲಿಂಗೀ ಯತೆ ನ ಎಮತೇಷ್ಟಪ್ಕಲಿಂಗಿಷು " 


ಲಿಂಗಧಾರಿಯು ಬೇರೆ ಮತದವರಾದ ಅಲಿಂಗಿಗಳ ವಿಷಯದಲ್ಲಿ 
ಪ್ರಯತ್ನಪೂರ್ವಕವಾಗಿ ತಿರಸ್ಕಾರವನ್ನು ತೋರಬಾರದು, ದ್ವೇಷ ಮಾಡಬಾರದು, 
ಹಿ೦ಸೆಯನ್ನು ಆಚರಿಸಬಾರದು ಮತ್ತು ವಂಚನೆ ಮಾಡಬಾರದು ಎ೦ದು ಅರುಹುತ್ತವೆ. 
ಅಲ್ಲದೇ 
ನ ಕಾರ್ಯಃ ಕಲಹೋ ದೇವಿ ಅನ್ಯೋನ್ಯಂ ಶಿವಯೋಗಿಬಿಃ ॥ 
ನ ಪೈಶುನ್ಯಂ ನ ಮಾತ್ಸರ್ಯಂ ನ ದ್ರೋಹಂ ನಾಪ್ಲಿ ಪೀಡನಮ್‌! 
ನಸ ; ಶೇದಾಯುಧಂ ಕ್ವಾಪಿ ಪ್ರಾಣಃ ಕ೦ಠಗತೈ ರಪಿ N 


ಪರಸರ ಜಗಳವಾಡಬಾರದು. ಪರಸ್ಪರ ಸಣ್ಣತನ, ಹೊಟ್ಟಿಕಿಚ್ಚು, ದ್ರೋಹ, 
ಪೀಡೆ ಇರಬಾರದು. ಪ್ರಾಣವು ಕಂಠಕ್ಕೆ ಬಂದರೂ ಎಲ್ಲಿಯೂ ಶಸ್ತವನ್ನು ಸ್ಪರ್ಶಿಸಬಾರದು 
ಎನ್ನುತ್ತ - 


ಅದ್ದೇಷ್ಟಾ ನಿರೋರಧಿಕೆ: ಸ ಸ್ಪಸ್ಮಾತ್‌ ಸ್ವಸಮೇಷ್ಟನಸೂಯವಃ। 
'ಅತಿರಸ್ಕಾರಿಣೋ ನ್ಯೂನೇ ವೀರಾಸ್ತೇ ಶಿವಯೋಗಿನಃ ॥ 
ಸ್ಪರ್ಧಾಸೂಯಾತಿರಸ್ಕಾರರ್ಜಿತಾಃ ಶಾಂತಚೇತಸಃ 


ತನಗಿಂತ ಅಧಿಕರಲ್ಲಿ ದ್ವೇಷವಿಲ್ಲದವರೂ, ತನಗ ಸವರಾನರಲ್ಲಿ 
ಯಯವ] ತನಗಿಂತ ಕಡಿಮೆಯಾದವರಲ್ಲಿ ತಿರಸ್ಕಾರವಿಲ್ಲದವರೂ, 
ಸರ್ಧೆ, ಅಸೂಯ ಮತ್ತು ತಿರಸ್ಕಾರ ರಹಿತವಾದ, ಶಾಂತಚಿತ್ತರಾದ, ನಿತ್ಯ ಶಿವಧ್ಯಾನಪರ 


೭. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೪೦ 
೮. ಪಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೩ 
೯. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೯೦-೯೧ 
೧೦. ಪಾ.ಆ. ಪಟಲ ೮, ಶ್ಲೋಕ ಸಂಖ್ಯೆ ೧೯-೨೦ 


೫೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ರಾದ ಶುದ್ದರೇ ವೀರಶೈವರು ಎನ್ನುತ್ತ ವೀರಶೈವನಾದವನು ಎಲ್ಲರಿಗೂ ಸಮಾನ 


ಗೌರವ ನೀಡುತ್ತ ಭಾತೃತ್ವ ಮನೋಭಾವನೆಯನ್ನು ಹೊಂದಿ ಶಾಂತಿಯುತ ಸಹಬಾಳ್ವೆ 


ನಡೆಸಬೇಕೆಂಬ ಆದರ್ಶ ಮೌಲ್ಯವನ್ನು ಪ್ರತಿಪಾದಿಸಿವೆ. 
ದಾನ 


ಶಿವಾಗಮಗಳಲ್ಲಿ ದಾನದ ಕಲ್ಪನೆಯು ಅತ್ಯಂತ ಮನೋಜ್ಯವಾಗಿ ಮೂಡಿಬಂದಿದೆ. 
ಗುರುವಾಗಲಿ ಜಂಗಮನಾಗಲಿ ಅವರು ಸಮಾಜದ ಆರಾಧ್ಯದೇವತಾಸ್ಸರೂಪರು. 
ಅವರಿಗೆ ಕೊಡುವ ದಾನವು ಸಮಾಜಕ್ಕೆ ಹಿತವನ್ನುಂಟು ಮಾಡಲು ಬಳಸಲಾಗುತ್ತದೆ. 
ಕಾರಣ ಗುರು-ಜ೦ಗಮಕ್ಕೆ ದಾಸೋಹ ಬುದ್ಧಿಯಿಂದ ಮಾಡಿದ ದಾನ ವ್ಯಕ್ತಿಗತವಾಗಿ 
ಭಕ್ತನಿಗೆ ಆತ್ಮೋನ್ನತಿಯನ್ನು ನೀಡುವುದಲ್ಲದೆ ಗುರು-ಜಂಗಮರ ಮೂಲಕ ಅದರ 
ಫಲವು ಇಡೀ ಸಮಾಜದ ಉನ್ನತಿಗೆ ಕಾರಣವಾಗುತ್ತದೆ ಎಂಬ ಮನೋಭಾವ 
ಆಗಮಗಳಲ್ಲಿ ಅಭಿವ್ಯಕ್ತ್ಷಗೊಂಡಿದೆ. ಕಾರಣ ಚೆಂದಜ್ಞಾನಾಗಮದಲ್ಲಿ ಗುರುವಿಗೆ ದಾನ 
ಮಾಡಬೇಕೆಂದು ವಿಧಿಸಿದೆ. 


ತಸ್ಥಾದ್ದನಾನಿ ರತ್ನಾನಿ ಕ್ಷೇತ್ರಾಣಿ ಚ ಗೃಹಾಣಿ ಚ। 

ಭೂಷಣಾನಿ ಚ ವಾಸಾಂಸಿ ಯಾನಶಯ್ಯಾ ಸನಾನಿ ಚ ॥ 
ಏತಾನಿ ಗುರುವೇ ದದ್ಯಾದ್‌ ಭಕ್ತ್ಯಾ ವತಾನುಸಾರತಸ 
ವಿತ್ತಶಾಠ್ಯಂ ನಕುರ್ವೀತ 'ಯದೀಚ್ಛೆ ಷು ಪರಮಾಂ ಗತಿಮ್‌॥ 


ವಿವಿಧ ಸಂಪತ್ತು, ರತ್ನಗಳು, ಕ್ಷೇತ್ರಗಳು, ಮನೆಗಳು, ಭೂಷಣಗಳು, ಬಟ್ಟೆ- 
ಬರೆಗಳು, ವಾಹನ, ಭಜನ ಸಾಮಗಿ ಗ್ರಿಗಳು ಮುಂತಾದವುಗಳನ್ನು ಭಕ್ತನು ತನ್ನ 
ಗುರುವಿಗೆ ದಾನಮಾಡಬೇಕು. ಪರಮಗತಿಯನ್ನು ಹೊಂದುವ ಇಚ್ಛೆಯಿದ್ದರೆ 
ಭಕ್ತನು ತನ್ನ ಸಂಪತ್ತಿನ ಬಗ್ಗೆ ವಂಚನೆ ಮಾಡಬಾರದು ಎಂದು ತಿಳಿಸಿದೆ. "ಅಲ್ಲದೇ 
ಕ್‌ ಸಹ ಎಂದೂ ಧನ-ಧಾನ್ಯ- -ವಸ್ತು ಸಂಗ್ರಹ ಮಾಡಬಾರದು. ಸ೦ಗ್ರಹ 
ವೃತ್ತಿ ಸೂಕ್ತವಲ್ಲವೆಂದು ಸೂಕ್ಷ್ಮಾಗವು ಆದೇಶಿಸುತ್ತದೆ. 


ನ ವಸ್ತು ಸಂಗಹಂ ಕುರ್ಯಾದ್ಯತ್ರ ಕುತ್ರಾಪಿ ಜ೦ಂಗಮಃ । 
ದತ್ತಂ ದದ್ಯಾಚ್ಚ ಭಕ್ತೇಭ್ಯೋ | ದರಿದ್ರೇಭ್ಯೋ, ದಯಾನ್ವಿತಃ॥ 
ಸಮಾಜದಲ್ಲಿ ಜಂಗಮರು ಸಂಗ್ರಹ ಪ್ರವೃತ್ತಿಗೆ ತೊಡಗಬಾರದು. ತಮಗೆ 


ಭಕ್ತರಿಂದ ಬಂದ ಧನವನ್ನು ಭಕ್ತರಿಗೂ, ಬಡವರಿಗೂ, ಅಸಹಾಯಕರಿಗೂ ಸಹಾಯ 
ಮಾಡಬೇಕೆಂಬುದನ್ನು ಸೂಚಿಸುತ್ತದೆ. 


೧೧. ಚಂ.ಆ.ಕ್ರಿ ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭೦-೭೧ 
೧೨. ಸೂ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೭೨ 


ರಾರ ಈ EE LC a mC mn A acd dS a EAL SECC SN Na ca A AAC TESA Tia ತ ೫ 


| ಸಾಮಾಜಿಕ ಚಿಂತನ ೫೧೧ 
ದಾಸೋಹ 


ದಾಸೋಹ ವಿಚಾರವೂ ಆಗಮಗಳಲ್ಲಿ ಅಲ್ಲಲ್ಲಿ ಉಲ್ಲೇಖವಾಗಿದೆ. ವೀರಾಗಮ 
ದಾಸೋಹ ಕಲ್ಪನೆಯನ್ನು ಅರ್ಥಪೂರ್ಣವಾಗಿ ಪ್ರತಿಪಾದಿಸುತ್ತದೆ. . 


ದಾಸೋಹಂ ಪಥಮಾ ಮೋಕ್ಷಂ 
ವದಂತೀತಿ ನ ಸಂಶಯ NX 


ಇಲ್ಲಿ ಪ್ರಥಮಾ ಎಂದರೆ ಗುರು ಲಿಂಗ ಜಂಗಮವೆಂದು ಅರ್ಥವಿದೆ. ಗುರು, 
ಲಿಂಗ, ಜಂಗಮರಿಗೆ, ತನು, ಮನ, ಧನದಿಂದ ಮಾಡುವ ದಾಸೋಹ ಮೋಕ್ಷಕ್ಕೆ 
' ಕಾರಣವಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲವೆಂದು ಹೇಳಿ, ದಾಸೋಹದ ಪಾವಿತ್ರ ವನ್ನು 
| ಸೂತ್ರ ರೂಪ ದಲ್ಲಿ ಪ್ರತಿಪಾದಿಸುತ್ತದೆ. "ದಾನವೇ ಆಗಲಿ, ದಾಸೋಹವೇ Seto 
ಇವುಗಳ ಆಚರಣೆಯಲ್ಲಿ ಭೇದವಿರಬಹುದೇ ವಿನಾ ದಾನ, ದಾಸೋಹ ಮಾಡುವ 
| ವ್ಯಕ್ತಿ ನಿರಹಂಕಾರಿಯಾಗಿ, ಕೊಡುವ ನೀಡುವ ವಸ್ತು ದೈವಸ್ಥರೂಪದ್ದು, ತನ್ನದಲ್ಲ 
ಎಂದು ಬಾವಿಸಿ ಕೊಡುವುದು ಅಥವಾ ಮಾಡುವುದು ನಿಜವಾದ ದಾನ- 
ದಾಸೋಷವಾಗುತ್ತದೆ ಎನ್ನುವ ಉದಾತ್ತ ತತ್ವವನ್ನು ಆಗಮಗಳು ಪ್ರತಿಪಾದಿಸುತ್ತವೆ. 
ಇಲ್ಲಿ ದಾಸೋಹ ಎ೦ಬ ಮಾತೇ ವಿಶಿಷ್ಟವಾದುದು. ಒಂದು ಮಹತ್ವಪೂರ್ಣ 
ವಾದ ಶಕ್ತಿ 'ಶಿವೋಹಂ' ಅಥವಾ “ಸೋಹಂ' ಎ೦ಬ ಮಾತುಗಳು ಅಹಂಕಾರಕ್ಕೆ 
' ಮೂಲವಾಗಬಹುದು; ಆದರೆ "ದಾಸೋಹಂ' ಎಂಬುದು ಅಹಂಕಾರದ ಗೋಡೆಗಳನ್ನು 
ಕೆಡವಿ ಸಮಾಜಕ್ಕೆ ನಾನು ಸೇವಕ ಎಂಬ ಕರ್ತವ್ಯ ಪ್ರಜ್ಞೆಯನ್ನು ಸದಾ 
| ಜಾಗೃತವಾಗಿಟ್ಟಿರುತ್ತದೆ. ದಾಸೋಹದ ಕಲ್ಪನೆ ವಚನಗಳಲ್ಲಿ ಅತ್ಯಂತ ಸತ್ವಯುತವಾಗಿ 
ಮೂಡಿಬಂದಿದ್ದು, "ಸೋಹಂ ಎಂದೆನಿಸದಿರಯ್ಯ; ದಾಸೋಹಂ ಎ೦ದೆನಿಸಯ್ಯ' 
ಎಂದು ಬಸವಣ್ಣನವರು ಪ್ರಾರ್ಥಿಸಿದ್ದಾರೆ. 
“ಸೋಹಂ” ಎಂಬುದದು ಅಂತರಂಗದ ಮದ ನೋಡಯ್ಲಾ 
“ಶಿವೋಹಂ” ಎಂಬುದದು ಬಹಿರಂಗದ ಮದ ನೋಡಯ್ಯಾ. 
ಈ ದ್ವಂದ್ವವನಳಿದು 'ದಾಸೋಹಂ' ಎಂದೆನಿಸಯ್ಯಾ 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 
| ಎಂದಿದ್ದಾರೆ. “ದಾಸೋಹ' ಎಂಬ ಮಾತಿನಲ್ಲಿಯೇ ಅಹಂಕಾರವನ್ನ ಳಿದ ಕಿ೦ಕರತೆ 
ವ್ಯಕ್ತವಾಗುತ್ತದೆ. ಅರ್ಥಪ್ರಾಣ ಅಭಿಮಾನಗಳನ್ನು ದಾಸೋಹ ಶುದ್ಧ "ಮಾಡುತ್ತದೆ. 
ಉರು, ಲಿಂಗ, ಜಂಗಮಗಳಿಗೆ ತನು ಮನ "ಧನಗಳನ್ನರ್ಪಿಸಬೇಕೆಂಬ ತ್ರಿವಿಧ 
ದಾಸೋಹದ ಕಲ್ಪನೆ ವಚನಗಳಲ್ಲಿ ಬಹಳ ಅರ್ಥವತ್ತಾಗಿ. ಮೂಡಿಬಂದಿದೆ. ಈ 
ದಾನವೇ ಆಗಲಿ, ದಾಸೋಹವೇ ಆಗಲಿ, ಸತ್ಯ ಶುದ್ಧವಾದ “ಕಾಯಕದಿಂದ ಅರ್ಜಿಸಿದ 
| ಧನದಿಂದಲೇ ಕೈಕೊಳ್ಳಬೇಕೆ೦ದು ಆಗಮ ಹಾಗೂ ವಚನಗಳು ಪ್ರತಿಪಾದಿಸುತ್ತವೆ. 


೧೩. ವೀ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೩೬೬ 
೧೪. ಸಿದ್ಧರಾಮೇಶ್ವರ ವ.ಸಂಪುಟ.ಸಮಗ್ರ ವಚನ ಸಂಪುಟ ೪, ವಚನ ಸಂಖ್ಯೆ ೧೪೮೭, ಪುಟಳ೨೯ 


೫೧೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕಾಯಕ 


ಶಿವಾಗಮಗಳು ಪಂಚಾಚಾರಗಳ ವರ್ಣನೆಗೈಯುತ್ತ ಧರ್ಮಾರ್ಜಿತವಾದ 
ಧನದಿಂದ ಗುರು-ಲಿಂಗ-ಜಂಗಮ ದಾಸೋಹ ಮಾಡಬೇಕೆಂದು ಹೇಳಿದೆ - 


ಧರ್ಮಾರ್ಜಿತೇನ ದವ್ಯೇಣಯತ್‌ ಸಂತರ್ಪಣಮನ್ವಹಮ್‌। 
ಗುರುಲಿಂಗಜಂಗಮಾನಾಂ ಸದಾಚಾರ ಇತಿಸ್ಮೃತಃ॥ ಕ 


ಗುರುಲಿಂಗ ಜ೦ಗಮಕ್ಕೆ ದಾಸೋಹವನ್ನು ಮಾಡಬೇಕಾದರೆ ಸತ್ಯ ಶುದ್ಧ 
ಕಾಯಕದಿಂದ ಕಾಯವನ್ನು ಬಳಲಿಸಬೇಕು. ದೇಹಶ್ರಮದ ದುಡಿಮೆಯಿಂದ 
ತ೦ದುದಲ್ಲದೆ ಇತರ ಆಡಂಬರದ ವಸ್ತುಗಳು ಲಿಂಗಕ್ಕೆ ಅರ್ಪಿತವಾಗವು ಎಂಬುದೇ 
ಕಾಯಕದ ಕಲ್ಪನೆ. ಈ ಕಲ್ಪನೆಯು ವಚನ ಸಾಹಿತ್ಯದಲ್ಲಿ ಬಹುವಾಗಿ ಮೂಡಿಬಂದಿದ್ದು 
ಪ್ರಾಯೋಗಿಕ ಮಹತ್ತ ವನ್ನು ಪಡೆದಿದೆ. "ಕರೆಯ ಸೊಪ್ಪಾದರು ಕಾಯಕದಿಂದ 
ಬಂದುದು ಲಿಂಗಕ್ಕರ್ಪಿತವಲ್ಲದೆ ದುರಾಸೆಯಿ೦ ಬಂದುದು ಅನರ್ಪಿತ' ಎಂಬ 
ಚ೦ದಯ್ಯನವರ ಮಾತು ಮನನೀಯವಾದುದು. ದುಡಿಮೆ ಕೇವಲ ಹೊಟ್ಟಿಪಾಡಿಗಲ್ಲ. 
ಅದು ಸಮಾಜ ಮತ್ತು ವ್ಯಕ್ತಿ ಇಹ ಮತ್ತು ಪರಗಳೆರಡನ್ನೂ ಸಮನ್ಹಯಗೊಳಿಸು 
ವಂತಿರಬೇಕು. 


ಭಾವಶುದ್ಧವಾಗಿ ಮಾಡುವ ಕಾಯಕದಿಂದ ಆಂತರಿಕ ಶಾಂತಿ ಮತ್ತು ಸಮಾಜದ 
ಸ್ವಯಂಪೂರ್ಣತೆ ಎರಡೂ ಸಿದ್ಧಿಸುತ್ತವೆ. ಅಪರಿಗ್ರಹ ಮತ್ತು ಅಸಂಗ್ರಹ ತತ್ವಗಳರಡೂ 
ಇಲ್ಲಿ ಅಡಕವಾಗಿವೆ. ಇನ್ನೊಬ್ಬರ ಶ್ರಮದ ಫಲವನ್ನು ಪಡೆಯದಿರುವುದು; ಅಂದಂದಿನ 
ಕಾಯಕವನ್ನು ಅಂದಂದು ಮಾಡಿ ಶುದ್ಧರಾಗುವುದು ಈ ನಿಯಮಗಳಲ್ಲಿ ಅದನ್ನು 
ಕಾಣುತ್ತೇವೆ. ಅರುಹಿನ ಕುರುಹನ್ನು ಕರಸ್ಥಲದಲ್ಲಿಟ್ಟು ಪೂಜಿಸುವಾತ ಮಾಡುವ 
ಕಾಯಕವೆಲ್ಲಾ ಆ ಪೂಜೆಯ ಅಂಗವಾಗುತ್ತದೆ. ಕಾರಣ ಬಸವಣ್ಣನವರು “ಕಾಯಕವೇ 
ಕೈಲಾಸ' ವೆಂದು ಹೇಳಿ ಕಾಯಕದ ಮಹತ್ತ್ವವನ್ನು ಅದರ ಪಾವಿತ್ರ್ಯವನ್ನೂ ಬಿಂಬಿಸಿದ್ದಾರೆ. 


ಲ 
ಸತ್ಯಶುದ್ಧ ಕಾಯಕದಿಂದ ಬಂದುದನ್ನು ಗುರು ಲಿಂಗ ಜಂಗಮರ ತ್ರಿವಿಧ 
ದಾಸೋಹಕ್ಕೆ ವಿನಿಯೋಗಿಸಬೇಕು. ಕಾಯಕದಲ್ಲಿ ಮೇಲು ಕೀಳಂಬುದಿಲ್ಲ ಎನ್ನುತ್ತ 
ಆಗಮಗಳಲ್ಲಿ ವೃತ್ತಿ ಗೌರವವನ್ನು ಎತ್ತಿ ಹಿಡಿಯುವ ವಿಚಾರಗಳು ಉಲ್ಲೇಖವಾಗಿವೆ. 
ಸೂಕ್ಷ್ಮಾಗಮದಲ್ಲಿ - 
ಯೇನ ಕೇನಾಪಿ ಮಾರ್ಗೇಣ। ಯೇನ ಕೇನ ಚ ಕರ್ಮಣಾಃ 
ಶಿವೈಕನಿಷ್ಠಮನಸೋ ಭಕ್ತಾಸ್ತೇ ಚೋತ್ತ ಮೋತ್ತಮಾಃ। "” 
ಉದ್ಯೋಗಗಳು ಬೇರೆ ಬೇರೆ ಆದರೂ, ಅವುಗಳನ್ನು ದೈವಸಾಕ್ಷಿಯಾಗಿ ಮಾಡಬೇಕು 


೧೫. ಚಂ.ಆ.ಕ್ರಿ ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೬ 
೧೬. ಸೂ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೧೨ 


ಸಾಮಾಜಿಕ ಚಿಂತನ ೫೧೩ 


ಹಾಗೆ ನಿಷ್ಠೆಯಿಂದ ಉದ್ಯೋಗ ಮಾಡುವವರು ಉತ್ತಮೋತ್ತಮ ಭಕ್ತರು ಎಂದು 
ವೃತ್ತಿ ಗೌರವವನ್ನು ವ್ಯಕ್ತಪಡಿಸಿದೆ. ಪರಮೇಶ್ಚರಾಗಮವು- 

ದೀಕ್ಷಿತೋ ವೀರಶೈವಾನಾಂ ದೀಕ್ಷಾಯಾಂ ಧೃತಲಿಂಗಕಃ। 

ನ ನ ಕರ್ಮ ಸ ಜು ನಾಪಿ ಕುತಿತಮ್‌!"” 


ವೀರಶೈವನು ವೃತ್ತಿಗಳೆಂದು ನೀಚವೃತ್ತಿಗಳನ್ನು ಕೈಗೊಳ್ಳಬಾರದು. ಅಂದರೆ 
ಚೋರಕರ್ಮ, ವಿಟಕರ್ಮ, ವೇಶ್ಯಾಕರ್ಮ ಇತ್ಯಾದಿಗಳನ್ನು ಮಾಡಬಾರದು. 
ಸಮಾಜದಲ್ಲಿ ಇವು ಹೀನ ವೃತ್ತಿಗಳೆಂದು ಪರಮೇಶ್ವರಾಗಮ ತಿಳಿಸುತ್ತದೆ. 
ಸಮಾಜದಲ್ಲಿರುವ ಇಂಥ ಹೀನ ವೃತ್ತಿಗಳನ್ನು ಕುತ್ತಿತ ವೃತ್ತಿಗಳೆಂದು ಅದು ಕರೆಯುತ್ತದೆ. 
ಕಾರಣ ಕಾಯಕವು ಶುದ್ಧವಾಗಿದ್ದು ಸಮಾಜದ ಹಿತಕ್ಕೆ ಪೂರಕವಾಗಿರಬೇಕು ಎಂದು 
ಪ್ರತಿಪಾದಿಸಿದೆ. 


' ಅತಿಥಿ ಸತ್ಕಾರ 


ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ “ಅತಿಥಿ ದೇವೋಭವ' ಎಂದು 
| ಅತಿಥಿಯನ್ನು ದೈವ ಸತಾ ಸಾರ್‌ ಗೌರವಿಸಿದರೆ, ಆಗಮ ಸಾಹಿತ್ಯವೂ ಅಷ್ಟೇ 
ಮಹತ್ವವನ್ನು. ನೀಡಿ ಗೌರವಿಸುತ್ತದೆ. 


ಸಿಯೋ ವಾ ಪುರುಷಾ ವಾಪಿ ಸರ್ವತ್ರಾತಿಥಿಪೂಜನೇ। 
ಪುಂಭಿಃ ಪುಂಸಾಂ ಸ್ತಿಯಾಂ ಸ್ತೀಭಿರ್ದೇಯ ಗಂಧಾದಿಕಂ ಕರೇ Ne 


| ಸ್ತ್ರೀಯರೇ ಆಗಲಿ, ಪುರುಷರೇ ಆಗಲಿ, ಅತಿಥಿಗಳನ್ನು ಗೌರವಿಸಲೇಬೇಕು. 
ಸಮಾನ ದೃಷ್ಟಿಯಿಂದ ಪುರುಷರು ಪುರುಷರನ್ನು, ಸ್ತ್ರೀಯರು ಸ್ತ್ರೀಯರನ್ನು ಫಲ 
ಪುಷ್ಪ ಗಂಧಾದಿಗಳಿಂದ ಗೌರವಿಸಬೇಕೆಂದು ಜ.2 ಸೇಡುತ್ತದೆ” 


ಗೃಹಮಾಯಾಂತಮಾಲೋಕ್ಯ ಗುರುಂ ವಾಂಗುರುಮೇವ ವಾ।ಃ 

ಯೋ ಗೃಹೀ ಭವತೇ ನಮ್ರಃ ಸ ಗುರುರ್ನೇತರಃ ಕ್ವಚಿತ್‌॥ 

ತದಾಗತಂ ಗೃಹೇ ವೀಕ್ಷ್ಯ ಪ್ರತ್ಯುತ್ಥಾಯಾಭಿವಾದಯೇಶ್‌।| 

ಶ್ರಮಾಪನೋದನಂ ಕುರ್ಯಾದ್‌ ವ್ಯಜ ನಾದಿಭಿರಾದರಾತ್‌ ॥ 
` ಪ್ರಣಮ್ಯ ಸ ಸ್ವಾಗತಂ ಬ್ರೂಯಾತ್‌ ಸ್ಥ ಪ್ರಕ್ಟಾಲನಂ ಚರೇತ್‌। 

ಹ ಪೂಜಯೇದ್‌ ಗಂಧಪುಷ್ಟೇಃ ಸಕ ಸಂಕ್ಷಾಲಯೇತ್ತತಃ ಳಿ 

ಮನೆಗೆ ಬಂದ ಜಂಗಮ (ಶಿವಯೋಗಿ) (ವಯಸಿನಲ್ಲಿ) ಹಿರಿಯನಾಗಿರಲಿ 
ಕಿರಿಯನಾಗಿರಲಿ ಅವನನ್ನು ನೋಡಿ ಯಾವ ಗೃಹಸ್ಥನು ನಮನಾಗುತ್ತಾನೋ ಅವನು 


(Py 


೧೭. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೬೭ 
೧೮. ಪಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೫೨ 
೧೯. ಪಾ.ಆ. ಪಟಲ ೭, ಶ್ಲೋಕ ಸಂಖ್ಯೆ ೪೫-೪೭ 


೫೧೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶ್ರೇಷ್ಠ ಹಾಗೆ ಮನೆಗೆ ಬಂದ ಅತಿಥಿಯನ್ನು ನೋಡಿ ಎದ್ದು ನಿಂತು ನಮಸ್ಕರಿಸಬೇಕು. 
ಆದರ ಪೂರ್ವಕವಾಗಿ ಬೀಸಣಿಗೆ ಮುಂತಾದವುಗಳಿಂದ ಸೇವೆ ಮಾಡಿ ಅವನ 
ಶ್ರಮಪರಿಹಾರವನ್ನು ಮಾಡಬೇಕು. ನಮಸ್ಕರಿಸಿ ಸ್ವಾಗತವನ್ನು ಹೇಳಬೇಕು ಎಂದು 
ಅತಿಥಿ ಸತ್ಕಾರ ಮಾಡುವ ಬಗೆಯನ್ನು ವಿವರಿಸುತ್ತದೆ. 


ಇದೇ ಭಾವವನ್ನೇ ಅಕ್ಕಮ್ಮನವರು ಅಭಿವ್ಯಕ್ತಗೊಳಿಸುತ್ತ "ಭಕ್ತರ ಮನೆಗೆ ಸತ್ಯ 
ಶರಣರು ಬ೦ದಲ್ಲಿಯೆ, ಮದುವೆಯ ಉತ್ಸಾಹಕ್ಕಿಂದ ವೆಗ್ಗಳವೆಂದು ಕಂಡು ತನುಕರಗಿ, 


ಮನಬೆರೆಸಿ, ಕಂಗಳು ತುಂಬಿ ಪುಳುಕಿತವಾಗಿ, ವಂಚನೆ ಸ೦ಕಲ್ಪವೆ೦ಬ ಶಂಕೆದೋರದೆ, ' 


ನಿಶ್ಯ ೦ಕನಾಗಿ ಮಾಡುವ ಭಕ್ತನ ವಂಕದ ಬಾಗಿಲೆ ಆಚಾರವೆ ಪ್ರಾಣವಾದ ರಾಮೇಶ್ವರ 
೮೫ರ ಮಸ ಸಕ” ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. 


Rd ಅತಿಥಿಯು ಯಾರೇ ಆಗಿರಲಿ ಆತನು ಸಾಕ್ಷಾತ್‌ ಶಿವ 

ಪನೆಂದು ವರ್ಣಿಸುತ್ತ ಪಂಡಿತನಾಗಲೀ, ಮೂರ್ಪನಾಗಲಿ, ಪಿಯನಾಗ | 
(ನ ಯೋಗ್ಯ ವಾಗಿರಲಿ, ಯಾರೇ ಬರಲಿ, ಅವನು ಶಿವನೇ ಆಗಿರುತ್ತಾನೆ ಎಂದು ' 
ತಳಸುತ್ತದೆ. ಣ್‌ ಹ 


ಯಥಾಶಕ್ತ ಭರ್ಚಿಯೇದನೆ ಸೈರತಿಥೀನ್‌ ಶಿವಯೋಗಿನಃ ॥ 
Ei ಸರ್ವಯತ್ನೇನ ಯದ್ಯತ್ಕಾಲೇ ಸಮಾಗತಮ್‌। 
ಪ್ರತ್ಯುತ್ಥಾಯಭಿಗಮನಂ ಸಾತಿ ಜ್‌ ॥ 
ಆಸನಂ ಚಾನ್ನಪಾನಾದಿ ಯಥಾಶಕ್ತ ರ್ಚಿಯೇಚ್ಛೆವೇ। 
ಸರ್ವಾಭಾವೇಂಪ್ಯ ಶಕ್ತೊ ವಾ ಇ... Merci | 
ಕಲ್ಯಾಣೀಂ ವಾ ವದೇದ್‌ ವಾಣೀಂಪ್ರಮಾದಃ ಸ್ಯಾದಥಾನ್ಯಥಾ! 


ಶಕಾ ಸ್ವನುಸಾರ ಆಹಾರಗಳಿ೦ದ ಶಿವಯೋಗಿಗಳಾದ ಅತಿಥಿಗಳನ್ನು ಸತ್ಕರಿಸಬೇಕು. 
ಯಾವ pe ಕಾಲದಲ್ಲಿ ಯಾವುದು ಲಭ್ಯವೋ ಅದನ್ನಿತ್ತು ಎಲ್ಲಾ ಯತ್ನ ಗಳಿಂದ 
ಅವನನ್ನು ಸಂತೋಷಗೊಳಿಸಬೇಕು. ಎದ್ದು ನಿಲ್ಲುವುದು, "ಎದುರುಗೊಳ್ಳುವುದು, 
3.೬.೬.) ಪ್ರಿಯವಾಗಿ ಮಾತನಾಡುವುದು. ಆಸನವನ್ನು ನೀಡುವುದು, 
ಅನ್ನಪಾನಾದಿಗಳನ್ನು ಅರ್ಪಿಸುವುದು ಇತ್ಯಾದಿಗಳಿಂದ ಅವರನ್ನು ಸೌರವಿಸಬೇಕು. 
ಏನೂ ಇಲ್ಲದಿದ್ದರೆ ಅಥವಾ ಅಶಕ್ತನಾಗಿದ್ದರೆ ವಿನಯಾದಿಗಳಿಂದ ಸೇವೆ ಮಾಡಬೇಕು. 
ಮಂಗಲಕರವಾದ ಮಾತುಗಳನ್ನು “ಆಡಬೇಕು. ಹಾಗೆ ಮಾಡದಿದ್ದರೆ ಪ್ರಮಾದವಾಗುತ್ತಚ | 
ಎನ್ನುತ್ತ - 


ಯದಿ ಚೇದವಮಾನೇನ ನಿರಾಶೋ ನಿರ್ಗತೋತಿಥಿಃ ॥ 


೨೦. ಶಿವಶರಣೆಯರ ವ. ಸಂಪುಟ. ಸಮಗ್ರ ವಚನ ಸಂಪುಟ ೫,ವಚನ ಸಂಖ್ಯೆ ೫೩೧, ಪುಟ೧೬೫ : 
೨೧. ಕಾ.ಆ. ಪಟಲ ೩, ಶ್ಲೋಕ ಸಂಖ್ಯೆ ೭೩ 
೨೨. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೮೧-೮೩ 


ಮ ಮನಿ ಎನೆ ಮನ i ec CE ಮವ 


ಸಾಮಾಜಿಕ ಚಿಂತನ ೫೧೫ 
| ಇಷ್ಟಂ ಪೂರ್ತಂ ಹುತಂ ದತ್ತಂ ಸರ್ವಮಾದಾಯ ಗಚ್ಛತಿ ಮ 


| ಒ೦ದು ಪಕ್ಷ ಅವಮಾನದಿಂದ ಅತಿಥಿಯು ನಿರಾಶನಾಗಿ ಹೋದರೆ, ಅವನು 
ಇಷ್ಟ ಪೂರ್ತ, ಹೋಮ, ದಾನಗಳಿಂದ ಗಳಿಸಿದ್ದ ಎಲ್ಲಾ ಪುಣ್ಯವನ್ನು ತನ್ನೊಂದಿಗೆ 
ಸೆಳೆದುಕೊಂಡು ಹೋಗುತ್ತಾನೆ. ಆ ಮನೆಯ ಸಂಪತ್ತಲ್ಲ ನಾಶವಾಗುತದೆ ಎನ್ನುವ 
ಎಚ್ಚರಿಕೆಯ ಸಂದೇಶವೂ ಇದೆ. ಅಲ್ಲದೇ ಪಾರಮೇಶ್ವರಾಗಮದಲ್ಲಿ ಸ 


ತಸ್ಯ ಪೂಜಾ ಮಮ ಶಿವೇ ತನ್ನಿಂದಾ ಚ ಮಮೈವ ತ 
ಯದ್ಯಶ್ತಿ ಮಯಿ ಸದ್ಯಕ್ಷಿರ್ಜಯೇಚ್ಛಿವಯೋಗಿನಮ್‌” 


ಶಿವಯೋಗಿಯ ಪೂಜೆಯೇ ನನ್ನ ಪೂಜೆ, ಅವನ ನಿಂದೆ ನನ್ನದೇ ನಿಂದೆ, 
ನನ್ನಲ್ಲಿ ಭಕ್ತಿ ಇದ್ದಿದ್ದಾದರೆ ಶಿವಯೋಗಿಯನ್ನು ಪೂಜಿಸಬೇಕು ಎನ್ನುತ್ತ - 
ನಿಮಿಷಂ ನಿಮಿಷಾರ್ಧಂ ವಾ ಯತ್ರ ಸ್ಕುಃ ಯೂ 

ತತ್ವೆ $ಲಾಸಂ ಪ ಪರಂ ವಿದ್ಧಿ ತತ್ರ ಕಾಶೀ ಶಿವೋಂಪ್ಯಹಮ್‌!” 


ಒಂದು ನಿಮಿಷ ಅಥವಾ ಅರ್ಧನಿಮಿಷ ಶಿವಯೋಗಿಗಳು ಎಲ್ಲಿ ಇರುತ್ತಾರೆಯೋ 
ಅದೇ ಶ್ರೇಷ್ಠ ಕೈಲಾಸ, ಅಲ್ಲಿಯೇ ಕಾಶಿ ಎಂದು ವರ್ಣಿಸಲಾಗಿದೆ. ಆಗಮಗಳು 
ಸಮಾಜದಲ್ಲಿ ಅತಿಥಿಗೆ ನೀಡಿದ ಆದ್ಯತೆಯನ್ನು ಅನುಲಕ್ಷಿಸಿದಾಗ ಇಂಥ ವಿಚಾರಗಳು 
ಇಂದಿಗೂ, ಎಂದೆಂದಿಗೂ ಮನುಕುಲಕ್ಕೆ ಪ್ರಸ್ತುತವೆನಿಸುತ್ತವೆ. 


ಅನಾಥರ ಪೋಷಣೆ 
ಸಾಕ್ಷಾನ್ಮ ದೂಪ್ರಮೀಶಾನಿ ಶಯನಾಸನಭೋಜನೈಃ 
ಜು ರೋಗಿಣಂ ದೀನಂ ಮೂಕಂ ಬದಿರಮೇವ ಚ [ 
ಅನಾಥ, ರೋಗಿ, ದೀನ, ಮೂಕ, ಕಿವುಡ, ಕು೦ಟರನ್ನು ಸಾಕ್ಷಾತ್‌ ನನ್ನ ರೂಪ 
ಎಂಬ ಭಾವನೆಯಿಂದ, ಹಾಸಿಗೆ, ಆಸನ, ಊಟಗಳಿಂದ ಸತ್ಕರಿಸಬೇಕು ಎಂಬ 
ಉದಾತ್ತ ಚಿಂತನೆಯನ್ನು ಆಗಮಗಳು ಅಭಿವ್ಯಕ್ತ ಪಡಿಸಿವೆ. | 


'ಲೋಕಹಿತ ಕಾರ್ಯ - 


ಹ ಪಾರಮೇಶ್ವರಾಗಮದಲ್ಲಿ ವಿಶೇಷವಾಗಿ ಲಿಂಗೈಕ್ಕರ ಸಮಾಧಿ ಮಾಡಿದ ಅಕ್ಕಪಕ್ಕದ 
ಜಮೀನನ್ನು ಅಭಿವೃದ್ಧಿಗೊಳಿಸಿ ಲೋಕೋಪಕಾರ ಕೆಲಸವನ್ನು ಮಾಡುವ ಬಗೆಯನ್ನು 
ತಿಳಿಸಲಾಗಿದೆ - 


೨೩. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೮೪ 
೨೪. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೫೨ 
೨೫. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೫೩ 
೨೬. ಪಾ.ಆ. ಪಟಲ ೫, ಶ್ಲೋಕ ಸಂಖ್ಯೆ ೮೯ 


೫೧೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಎಶೋಧ್ಯ ಪರಿತೋ ಭೂಮಿಂ ಗುಣಾವರ್ತನಮಾಚರೇತ್‌। 
ಕಾರಯೇನ್ನಂಡಪಮಥ ಶಿಲಾದಾರುತೃಣಾದಿಭಿಃ॥ 

ಪರಿತಃ ಕಾರಯೇದ್‌ ರಮ್ಯಾಣ್ಯುದ್ಯಾನಾನಿ ಮಹೀರುಹೃಃ। 
ವಾಪೀಕೂಪತಡಾಗಾದಿಪ್ರಪಾದ್ಯಾಃ ಪುಷ್ಪವಾಟಿಕಾಃ॥ 
ಗೋಶಾಲಾರೋಗ ೈಶಾಲಾತಪಿ ps )ನಾಥಶಯನಾರ್ಥಕಮ್‌ 
ರೋಗಿಣಾಂ ಸಸ ಚ Bie ಪಶುಪಕ್ಷಿಣಾಮ್‌." 


ಲಿಂಗೈಕ್ಯರ ಸಮಾಧಿಯ ಸುತ್ತಲೂ ಇರುವ ಭೂಮಿಯನ್ನು ಸ್ವಚ್ಛಗೊಳಿಸಿ 


ಸಮತಟ್ಟಾಗಿ ಮಾಡಿಸಬೇಕು. ಶಿಲೆ, "ಕಟ್ಟಿಗೆ ಅಥವಾ ಹುಲ್ಲಿನಿಂದ ಮಂಟಪವನ್ನು 
ರಚಿಸಬೇಕು. ಮತ್ತೆ ಸುತ್ತಲೂ ಮರಗಳುಳ್ಳ ರಮ್ಯ ಉದ್ಯಾನಗಳನ್ನು, ಬಾವಿ, ಹೊಂಡ, 
ಕರೆ, ಮುಂತಾದವುಗಳನ್ನು, ಪುಷ್ಪವಾಟಿಕೆಗಳನ್ನು, ಗೋಶಾಲೆ-ಆರೋಗ್ಯಶಾಲೆ- 
ಅನಾಥಾಲಯಗಳನ್ನು ನಿರ್ಮಿಸಬೇಕು. ರೋಗಿಗಳು-ದುರ್ಬಲರು-ಪಶುಪಕ್ಷಿಗಳಿಗೆ 
ಆಶ್ರಯಧಾಮಗಳನ್ನು ನಿರ್ಮಿಸಬೇಕು. ಹೀಗೆ ಈ ಲೋಕಹಿತದ ಚಿತ್ರ ಶಿವಾಗಮಗಳಲ್ಲಿ 


ಚೆನ್ನಾಗಿ ಮೂಡಿ ಬಂದಿದೆ. 
ಅಹಿಂಸೆ 

“ಅಹಿ೦ಸಾ ಪರಮೋ ಧರ್ಮಃ' ಎಂದು ಎಲ್ಲ ಧರ್ಮಗ್ರಂಥಗಳೂ ಅಹಿಂಸೆಯ 
ಮಹತ್ವವನ್ನು ಸಾರಿವೆ. ಆಗಮಗಳೂ ಸಹ ವೀರಶೃವನಾದವನು ಕೃತಿಯಿಂದಾಗಲೀ, 


ಮನಸಿನಿಂದಾಗಲೀ ಮತ್ತು ಮಾತಿನಿಂದಾಗಲೀ ಹಿಂಸೆಯನ್ನು ಮಾಡಕೂಡದೆಂದು 
ಅರುಹುತ - 


ವೀರಶೈ ವಮತಂ ಪ್ರಾಪ್ಯ ಯಃ ಕುರ್ಯಾತ್‌ ಪ್ರಾಣಿಹಿ೦ಸನಮ್‌ 
ನ ಮನಸಾ ವಾಚಾ ಸ ಸ ವಸೇದ್‌ ರೌರವೇ ಚಿರಮ್‌॥ 
ವೀರಶೈ ವವತಂ ಪ್ರಾಪ್ಯ ಯಃ ಕುರ್ಯಾತ್‌ ಪರಶಹೀಡನಮ್‌,। 
ಜೆ ಸ "ಕೋಟಿಜನ್ನಸು- ಶ್ವಾ ವೈ ಚಾಂಡಾಲೋ ಭುವಿ ಜಾಯತೇ” 


ವೀರಶೈವ ಮತವನ್ನು ಸ್ವೀಕರಿಸಿ ಯಾರು ಪ್ರಾಣಿಹಿಂಸೆಯನ್ನು ಕೃತಿಯಿಂದ, 
ಮನಸ್ಸಿನಿಂದ ಮತ್ತು ಮಾತಿನಿಂದ ಮಾಡುವನೋ ಅವನು ರೌರವ ನರಕದಲ್ಲಿ 
ಬಹುಕಾಲ ನೆಲೆಸುವನು. ವೀರಶೆ ಓವವ್ರತವನ್ನು ಹಿಡಿದು ಯಾರು ಪರಪೀಡೆಯನ್ನು 
ಮಾಡುತ್ತಾನೋ ಅವನು ಕೋಟಿ ಜನ್ನಗಳಲ್ಲಿ ನಾಯಿಯಾಗಿಯೋ ಚಾಂಡಾಲ 
ನಾಗಿಯೋ ಭೂಮಿಯಲ್ಲಿ ಹುಟ್ಟುತ್ತಾನೆ ಎಂದು ಎಚ್ಚರಿಸಿವೆ. ಕಾರಣ ಬಸವಣ್ಣನವರು 
“ದಯವಿಲ್ಲದ ಧರ್ಮವಾವುದಯ್ಯಾ? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ದಯವೇ 
ಧರ್ಮದ ಮೂಲವಯ್ಯ” ಎಂದು ಅರುಹಿದ್ದಾರೆ. 


೨೭. ಪಾ.ಆ. ಪಟಲ ೧೯, ಶ್ಲೋಕ ಸಂಖ್ಯೆ ೩೦, ೩೨, ೩೩ 
"೨೮. ಪಾ.ಆ. ಪಟಲ ೯, ಶ್ಲೋಕ ಸಂಖ್ಯೆ ೨೪, ೨೫, ೨೭ 
೨೯. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೨೪೭, ಪುಟ ೬೧ 


EE EE EE 


ಎ ಮಾಮ ಎಮ ಎ ಔಯ ಹೊ 


NN LS 4 


ಸಾಮಾಜಿಕ ಚಿಂತನ ೫೧೭ 


ಸಾರ್ಥಕ ಬದುಕು 


ಸೂಕ್ಷ್ಮಾಗವ ಇಡೀ ಮನುಕುಲಕ್ಕೆ ಒಂದು ಸುಂದರ ಸಂದೇಶ ನೀಡುತ್ತದೆ. 
ಪ್ರತಿಯೊಬ್ಬ ಮನುಷ್ಯನಿಗೂ ಜನನ ಮರಣಗಳು ಆಕಸ್ಮಿಕ ಹಾಗೂ ಅನಿವಾರ್ಯ. 
ಜನನ, ಮರಣಗಳ ಅವಧಿಯ ನಡುವೆ ನಮ್ಮ ಬದುಕು ಸಾಗುತ್ತದೆ. ಈ ಲೋಕದಲ್ಲಿ 
ಎಷ್ಟು ದಿನ, ಎಷ್ಟು ವರ್ಷ ಬದುಕಿದೆವು ಎನ್ನುವುದಕ್ಕಿಂತ "ಹೇಗೆ ಬದುಕಿದೆವು? 
ಎನ್ನುವುದೇ ಮುಖ್ಯ ಎನ್ನುತ್ತ - 


| ಜೀವಿತಂ ಮರಾ ವರಂ ಪಂಚ ದಿನಾನಿ ಚ। 

ಅಜಕಲ್ಪ ಸಹಸ್ರೇಭ್ಯೋ। ಭಕ್ತಿಹೀನಸ್ಯ ಶಾ೦ಕರೀ॥ 

“ಸಾರ್ಥಕವಾಗಿ ಈ ಲೋಕದಲ್ಲಿ ಲೇಸೆನಿಸಿಕೊಂಡು ಐದುದಿನ ಬದುಕಿದರೆ 
ಸಾಕು. ಲೇಸೆನಿಸಿಕೊಳ್ಳದೆ ಸಾವಿರ ವರ್ಷ ಬದುಕಿದರೂ ವ್ಯರ್ಥ.' ಎ೦ದು ಅತ್ಯಂತ 
ಮೌಲಿಕ ವಿಚಾರವನ್ನು ಆಗಮ ಪ್ರತಿಪಾದಿಸುವುದಷ್ಟೇ ಅಲ್ಲ ನಮ್ಮ ಇಡೀ ಬದುಕಿನ 


ಲ್ಯವನ್ನು, ಬದುಕಿನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತದೆ. 


ಬಸವಣ್ಣನವರು ಮೇಲಿನ ಶ್ಲೋಕವನ್ನು ಉಲ್ಲೇಖಿಸುತ್ತ - 


“ಲೇಸೆನಿಸಿಕೊಂಡು ಅಯ್ದು ದಿವಸ ಬದುಕಿದಡೇನು? 
ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನು? 
ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನು9 
ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನು? 
ಜೀವಿತಂ ಶಿವಭಕ್ಕಾನಾಂ। ವರಂ ಪಂಚ ದಿನಾನಿ ಚ। 
ನಾಜಕಲ್ಪ ಸಹಸ್ರಾಣಿ! ಭಕ್ತಿಹೀನಸ್ಯ ಶಾಂಕರೀ॥ 
ಎಂದುದಾಗಿ ಕೂಡಲ ಸಂಗನ ಶರಣರ ವಚನದಲ್ಲಿ x 
ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದಡೇನು! 


ಎ೦ದು ಈ ಲೋಕದಲ್ಲಿ ಎಷ್ಟು ದಿನ, ಎಷ್ಟು ವರ್ಷ ಬದುಕಿದೆವು ಎನ್ನುವುದಕ್ಕಿಂತ 
(5 ಹೇಗೆ ಬದುಕಿದೆವು? ಎನು ವುದೇ" ಮುಖ್ಯ ಎಂದು ಆಗಮದ ಅಭಿಪ್ರಾಯವನ್ನು 
ಸಮರ್ಥಿಸಿದ್ದಾರೆ. ಒಟ್ಟಿನಲ್ಲಿ ಶಿವಾಗಮದಲ್ಲಿ ವ್ಯಕ್ತಿ ಮತ್ತು ಸಮಾಜದ 
ಅಭ್ಯುದಯಗಳಿರಡನ್ನೂ ಸುಂದರವಾಗಿ ಸಮನ್ಹಯಗೊಳಿಸಿರುವುದರಿಂದ ವಚನಕಾರರು 
ವುಗಳನ್ನು ಸ್ವೀಕರಿಸಿದ್ದಲ್ಲದೇ ಪ್ರತ್ಯಕ್ಷವಾಗಿ ಆಚರಿಸಿ, ತಮ್ಮ ವಚನಸಾಹಿತ್ಯದ ಆಡುಮಾತಿನ 
ದಾಟಿ, ತಿಳಿಯಾದ ಭಾಷೆ, ನೇರ ನಿರೂಪಣೆ ಮೂಲಕ ಅವುಗಳಿಗೆ ಹಚ್ಚಿನ 
€ವಂತಿಕೆಯನ್ನು ತಂದುಕೊಟ್ಟರು. ಅಲ್ಲದೇ ಸಮಾಜದಲ್ಲಿಯ ಧನಿಕ-ದರಿದ್ರ, ಹಣ್ಣು- 
ಗಂಡು, ಮೇಲು-ಕೀಳು, ಶ್ರೇಷ್ಠ-ಕನಿಷ್ಠ ಎಂಬ ಭೇದ-ಭಾವ, ನೈತಿಕ ಅಧಃಪತನ 
ಹಾಗೂ ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಲು, ಪರಿಶುದ್ಧವಾದ 
ಬಾಳನ್ನು ರೂಪಿಸಿಕೊಳ್ಳಲು ಪ್ರೇರೇಪಿಸಿದರು. 


| 


೩೦. ಬಸವಣ್ಣನವರ ವ.ಸಂಪುಟ. ಸಮಗ್ರ ವಚನ ಸಂಪುಟ ೧, ವಚನ ಸಂಖ್ಯೆ ೧೫೪, ಪುಟ ೪೦ 


ಅಧ್ಯಾಯ — ೭ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ : 


ಧಾರ್ಮಿಕ ಆಚರಣೆಗಳಲ್ಲಿ ಮಹಿಳೆ 
ಷಟಸ್ಥಲ ಸಾಧನೆಯಲ್ಲಿ ಮಹಿಳೆ 
ಧರ್ಮಾಚರಣೆಗೆ ಸೂತಕಗಳು ಬಾಧಕವಲ್ಲ 
ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆ 


ಅಧ್ಯಾಯ - ೭ 
ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 
ಸ್ತ್ರೀಪರ ಚಿಂತನ 


ಮಾನವನ ಜೀವನವನು ಸ್ಪಾ ಉಗಮವಾದ ಪ್ರಪಂಚದ 
ವಿವಿಧ ಧರ್ಮಗಳಲ್ಲಿ ಸುಲಿದ ಕುರಿತು ವಿಭಿನ್ನ ನಿಲುವು ಹೊಂದಿರುವುದನ್ನು 
ಕಾಣುತ್ತೇವೆ. ಜೋರಾಷ್ಟ್ರಿಯನ್‌ ಧರ್ಮದಲ್ಲಿ ಹೆಣ್ಣನ್ನು ಪತ್ನಿ ಮತ್ತು ಮಾತೆಯಾಗಿ 
ಮಾತ್ರ `ಗೌರವಿಸಿದೆಯೇ ನಃ ಧಾರ್ಮಿಕ ನೆಲೆಯಲ್ಲಿ ಆಕೆಯನ್ನು ಕೆಡುಕಿನ ಮೂಲ” 
ಎಂದು ಗುರುತಿಸಲಾಗಿದೆ. ಯಹೂದಿ ಧರ್ಮದಲ್ಲಿ. ಹಣ್ಣನ್ನು ಜ್‌ ಎಂದು 
ಗೌರವಿಸಿದ್ದರೂ ಗಂಡಿನ ಸೇವಕಿ ಎಂದು ಪರಿಗಣಿಸಲಾಗಿದೆ. ಚೀನಾದ ಕನ್‌ಫ್ಯೂಶಿಯಸ್‌ 


ಮತ್ತು ತಾವೋ ಸಿದ್ಧಾಂತಗಳಲ್ಲಿ ಹೆಣ್ಣು ಅವೈಚಾರಿಕಳು, ವಿವೇಚನೆ 


ಜ್‌ ಪರಿಗಣಿಸಿ ಧರ್ಮದಿಂದ ಹೊರಗಿಡಲಾಗಿದೆ. 


ಕ್ರೈಸ್ತ ಧರ್ಮದಲ್ಲಿ ಮೂದಲ ಹಣ್ಣು "ಈವ್‌? ಭೂಮಿಗೆ ಪಾಪವನ್ನು 
ತಂದವಳಾಗಿದ್ದ ದೇವರ ಅವಕೃಪೆಗೆ ಒಳಗಾದವಳಾಗಿದ್ದಾಳೆ. “ಜಗತ್ತಿನ ಚ 
ಜ೦ತುಗಳಲ್ಲಿ ಮಹಿಳೆಯರಷ್ಟು ೫ ೪೭ ೪ ್‌ ಇನ್ನಾವುದೂ ಇಲ್ಲ. ಕಾರಣ 
ಸ್ತ್ರೀಯರ ಬಗೆಗೆ ಎಚ್ಚರಿಕೆಯಿಂದ ಇರಬೇಕು” ಎಂದು ಸಲ ಎಚ್ಚರಿಸಲಾಗಿದೆ. 
ತದರೆ ಧಾರ್ಮಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲು, ಅದರ ಮುಖ್ಯ ಕಾರ್ಯನಿರ್ವಹಿಸಲು 
ಅವಕಾಶ ಕೊಟ್ಟು ಸ್ತ್ರೀ ತತ್ವವನ್ನು ನಿರಾಕರಿಸಿಲ್ಲವಾದರೂ ಹೆಣ್ಣಿನ ಸ್ಥಾನ ಗಂಡಿಗೆ 
ಆಧೀನವಾಗಿಯೇ ನಿದೆ. ತಿ ಮಾತೃ ಸ್ಥಾನಕ್ಕೆ ಮಾತ್ರ ಅಪಾರ ಗೌರವವಿದೆ. 


ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಧಾರ್ಮಿಕ ದೀಕ್ಷೆ ಇಲ್ಲದಿದ್ದರೂ ದೇವರ 
ಆರಾಧನೆ ಮಾಡುವುದನ್ನು ಕಸಿದುಕೊಂಡಿಲ್ಲ. ಆದರೆ ಹಂಗಸ ಸರನ್ನು ಪ್ರತ್ಯೇಕಿಸಿ 
ಪರದೆಯೊಳಗೆ ಇರಿಸಿ ಆಕೆಯನ್ನು ದ್ವಿತೀಯ ದರ್ಜೆಯ ಪ್ರಜೆಯಂತೆ ನಡೆಸಿಕೊಂಡಿದೆ. 


“ತಲಾಕ್‌' ಕೊಡುವ ಮೂಲಕ ಬಹುಪತ್ನಿ ತ್ರದ ವಿವಾಹಕ್ಕೆ ಅವಕಾಶವಿರುವುದರಿಂದ 


! ಸ್ತೀಯರ ಮೇಲೆ ಕಾರೆ ಅವಕಾಶ es 


ರ್ಯಾ 

ಬೌದ್ಧ ಧರ್ಮದಲ್ಲಿ ಮಹಿಳೆಯರು ಧರ್ಮಾನುಯಾಯಿಯಾಗಿರಲು ಅವಕಾಶ 
ಮಾಡಿಕೊಟ್ಟು ಧರ್ಮ "ಪ್ರಚಾರಕ್ಕೆ ಕಳುಹಿಸಿ ಭಿಕ್ಷುಗಳಂದು ಗುರುತಿಸಿದರೂ ಸಹ 
ಸ್ವತಃ ಬುದ್ಧನೇ ಬ್ರಹ್ಮಚಾರಕ್ಕೆ ಹೆಣ್ಣು ತೊಡಕು ಎಂದು "ಹೇಳಿ ಪತ್ನಿಯನ್ನು ನಿರಾಕರಿಸಿದನು. 
ಜೆನ ಧರ್ಮವೂ ಸಹ pe ಸಾಧನಾಮಾರ್ಗದಲ್ಲಿ ಹೆಣ್ಣನ್ನು, ಕಡೆಗಣಿಸಿದೆ. 


ಲ 

ಇನ್ನು ಹಿಂದು ಸಂಸ್ಥ ಶಿಯಲ್ಲಿ ಕಾಲಕಾಲಕ್ಕೆ ಮಹಿಳೆಯರ ಸ್ಥಾನಮಾನಗಳಲ್ಲಿ 
ಪರಸ್ಪರ ವಿರುದ್ಧವಾದ ed ದೃಷಿಕೋನಗಳನ್ನು ಕಾಣುತ್ತೇವೆ. ಶಕ್ತಿಯಾಗಿ, 
ಮಾತೃ ದೇವತೆಯಾಗಿ ಪೂಜಿಸಲ್ಪಟ್ಟ ಸ್ತ್ರೀ ಕಾಲಾಂತರದಲ್ಲಿ ಗೃಹಬಂಧಿಯಾಗಿ ಫಟುಂಬಿಕ 


೫೨೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದಾಸ್ಯ ಮತ್ತು ಸಾಮಾಜಿಕ ಉಪೇಕ್ಷೆಗೆ ಒಳಗಾಗಿ ಮೋಕ್ಷಾಧಿಕಾರದ ಆತ್ಮಜ್ಞಾನಕ್ಕೆ 
ಅನರ್ಹಳಂದು ಪರಿಗಣಿಸಲ್ಪಟ್ಟಳು. 


ಲೋಪಾಮುದ್ರಾ. ಎಶ್ವಾವರ, ಘೋಷಾ ಮುಂತಾದ ಸ್ತ್ರೀಯರು ವೇದಗಳಲ್ಲಿಯ 
ಹಲವಾರು ಸೂಕ್ತಗಳನ್ನು ರಚಿಸಿದ ಉಲ್ಲೇಖ ದೊರೆಯುತ್ತವೆ. ಉಪನಿಷತ್ತುಗಳಲ್ಲೂ 
ಮಹಿಳೆ ಪುರುಷನಿಗೆ ಇಸ! ಚಿತ್ರಿತಗೊಂಡಿದ್ದಾಳೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ 


ಯಾಜ್ಞವಲ್ಕ್ಯ, ಮೈತ್ರೇಯಿ ಮತ್ತು ಕಾತ್ಕಾಯಿನಿಯರ ಕಥೆ ಬಂದಿದೆ. ಯಾಜ್ಞವಲ್ಕ ರು 


ವಿದ್ವತ್‌ ಸಂನ್ಯಾಸವನ್ನು ಸ್ವೀಕರಿಸುವ "ಸಂದರ್ಭದಲ್ಲಿ ಅವರ ಭೌತಿಕ ಸಂಪತ್ತಿಗೆ | 


ಕಾತ್ಯಾಯಿನಿ ಇಟ ತು ಉಳಿದರೆ, ಮೈತ್ರೇಯಿ ಅವರ ಆಧ್ಯಾತ್ಮಿಕ ಜ್ಞಾನ 
ಸಂಪಿಗೆ ವಾರಸುದಾರಳಾಗಿ ನಿಲ್ಲುತ್ತಾಳೆ. ಇಡೀ ಛಾಂದೋಗ್ಯ ಉಪನಿಷತ್ತಿನ “ತುಂಬೆಲ್ಲ 
ಯಾಜ್ಞವಲ್ಕ $ರು ಮೈತ್ರೇಯಿಗೆ ಮಾಡಿದ ಉಪದೇಶವೇ ತುಂಬಿಕೊಂಡಿದೆ. ಕಾರಣ 
ವೇದವು ಸೀ ಸ್ಥಾತಂತ್ರ್ಯ ಪರವಾದ ಧೋರಣೆ ಹೊಂದಿದೆ ಎಂದೆನಿಸಿದರೂ 
ಇನ್ನೊ ಂದೆಡೆಗೆ “ಸ್ಪೀ-ಶೂದ್ರರು ವೇದಾಧ್ಯಯನ ಮಾಡಬಾರದು” ಎಂದು ಸ್ತ್ರೀಯರಿಗೆ 
ವೇದಾಧ್ಯಯನದ ಅಧಿಕಾರವನ್ನು ಹ ಟ್‌ ಮತ್ತು ಉಪನೆಯನಾದಿ 
ಸ್ಸ ಸಂಸ್ಕಾರಗಳಿಂದ ಹ ಗಿಸುವುದರಿಂದ ಮಹಿಳಾ ಸ್ವಾತಂತ್ರ ವಿರೋಧ 
ಧೋರಣೆಯೂ” ಕಂಡು ಬರುತ್ತದೆ. ಹೀಗೆ ಮಹಿಳಯ ವಿಷಯದಲ್ಲಿ ವೇದವು 
ದ್ವಂದ್ವ ನಿಲುವು ತಾಳಿದೆಯೆನಿಸುತ್ತದೆ. 


ಆದರೆ ವೀರಶೈವ ಧರ್ಮದಲ್ಲಿ ಸಂಪೂರ್ಣವಾಗಿ ಸಿ ಸ್ತ್ರೀ ಪರವಾದ ಧ್ವನಿ ಎದ್ದು 
ಕಾಣುತ್ತದೆ. ಶಿವಾಗಮಗಳನ್ನು ಮೊದಲುಗೊಂಡು ವಚನ” "ಸಾಹಿತ ವರೆಗಿನ ಎಲ್ಲಾ 
ವೀರಶೈವ ಸ ಸಾಹಿತ್ಯದಲ್ಲಿ ಮಹಿಳೆಗೆ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೇ ಸ ಸಾಮಾಜಿಕವಾಗಿ 
ಪ್ರಾಧಾನ್ಯತೆಯನ್ನು ಹಾಗೂ ಸಮಾನ ಸ್ಥಾನಮಾನವನ್ನೂ ನೀಡಿ ಮಹಿಳಾಪರ 
ಚಿ೦ತನೆಗೈದಿವೆ. ಪ್ರಸ್ತುತ ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದಿಸುವ ಶಿವಾಗಮಗಳು 
ಹಾಗೂ ವಚನ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಸ್ತ್ರೀ ಚಿಂತನೆಗಳನ್ನಿಲ್ಲಿ ವಿವೇಚಿಸಲಾಗಿದೆ. 


ಶಿವಾಗಮಗಳು ಮಹಿಳಾ ಸ್ವಾತಂತ್ರ್ಯವನ್ನು ಮತ್ತು ಅವಳಿಗೆ ಪೂರ್ಣರೀತಿಯ 
ಧಾರ್ಮಿಕ ಅಧಿಕಾರವನ್ನು ಪ್ರತಿಪಾದಿಸಿವೆ. ಿವಾಗಮಗಳು ಮಹಿಳೆಯರಿಗೆ ನೀಡಿರುವ 
ಸ್ಥಾನಮಾನಗಳನ್ನು ಪ್ರತಿನಿಧಿಸುವ ಮಹತ್ವಪೂರ್ಣವಾದ ಪುರಾವೆ ಎಂದರೆ 
ಶಿವಾಗಮಗಳು ಶಿವ- ಪಾರ್ವತಿಯರ ಆ ರೂಪದಲ್ಲಿವೆ. ಶಿವಾಗಮಗಳನ್ನು 
ಶಿವನು ಉಪದೇಶಿಸಿದ್ದು ಯಾವುದೇ ಪುರುಷ ದೇವತೆಗಳಿಗಲ್ಲ; ಪ ಪಾರ್ವತಿಗೆ ಅಂತಸ 


ಆಗಮ ಶಬ್ದದ ವ್ಯುತ್ತತ್ತಿಯನ್ನು ಹೇಳುವ ಶ್ಲೋಕವು- 


ಆಗತಂ ಪಂಚವಕ್ತಾತ್ತು ಗತಂ ಚ ಗಿರಿಜಾನನೇ 
ಮತಂ ಚ ವಾಸುದೇವಸ್ಯ ತಸ್ನಾದಾಗಮಮುಚ್ಛತೇ॥" 


೧. ತಂತ್ರಸ ಮುಚ್ಚಯ ಭಾಗ-೧, ka ಪುಟ-೨ Trivendrum Sanskrit Series No- 
151. Fed 


ಸೀಪರ ಚಿಂತನ ೫೨೧ 


ಅರ್ಥಾತ್‌ ಶಿವನು ಪಾರ್ವತಿಗೆ ಉಪದೇಶ ನೀಡಿದ ಶಾಸ್ತ್ರವೇ ಆಗಮ. 
ಇದಕ್ಕೆ ಎಷ್ಟುವಿನ ಸಮ್ಮತಿ ಕೂಡ ಇದೆ . ಇದರಿಂದ ಶಿವಾಗಮಗಳು ಮಹಿಳೆಯ 
ಸ್ಥಾನಮಾನವನ್ನು ಎತ್ತಿ 'ಹಿಡಿದದ್ದು ತಿಳಿದು ಬರುತ್ತದೆ. ಅಲ್ಲದೇ - 


ನೈವ ಸ್ತ್ರೀ ನ ಪುಮಾನೇಷ ಸೈವ ಚಾಯಂ ನಮಂಸಕಃ 
ಯದ್ಯಚ್ಛರೀರಮಾಧತ್ತೇ ತೇನ Fy ಲಿಪ್ಯತೇ " 
ನಾರೀತ್ರಮೈ ಹಿಕ೦ ವಾಪಿ ಭಾರ್ಯತ್ತಂ ಕಲ್ಪಿತಂ ತಥಾ।" 
ಪತಿಪತಿ ನ ನ ನಿತ್ಯಃ ಕಲಿತೋ. ಸ 
ನಾರೀನರತ್ವಾದಿಕಮಪ್ಪೆ ಹಜನ್ನಿಕಮೀರಿತಮ್‌ ¥ 

ನಿರುಂಧತಃ ಹಂ ತನ್ಹ್ಯಾಃ ಪಂಥಾನಂ ಮೋಕ್ಷಗಾಮಿನಮ್‌ | 


ಈ ಆತ್ಮವು ಸ್ತ್ರೀಯಲ್ಲ, ಪುರುಷನಲ್ಲ ಮತ್ತು ನಪುಂಸಕನಲ್ಲ. ಯಾವ 
ಯಾವ ಶರೀರವನ್ನು ನರಿಸುತದೆಯೋ ಆಯಾಯ ಶರೀರ ಲೇಪವನ್ನು ಹೊಂದುತ್ತದೆ. 
ಕಾರಣ ಸ್ತ್ರೀಯಾಗುವುದು ಈ ಜನ್ನದ ವಿಷಯವಾಗಿರುವಂತೆ ಪತಿ ಯಾಗುವುದು 
ಸಹ ಕಲ್ಪಿತೆವಾಗಿದೆ. ಆದ್ದರಿಂದ ಪತಿ "ಪಶ್ನೀ ಸಂಬಂಧ ನಿತ್ಯವಾಗಿರದೇ. ಕಲಿತವಾಗಿದೆ. 
ಏಕೆಂದರೆ ಪತ್ನಿ ಮತ್ತು ಪತಿ ಜಸು ಈ ಜನ್ಮಕ್ಕೆ se ವಿಷಯ. 
ತತ್ತರಿಣಾಮವಾಗಿ ನಾರೀತ್ವ ಮತ್ತು ಪಶ್ನೀತ್ವ ಎಂಬ. ತ್ರ ಎರಡು ವಿಷಯಗಳು 
ಸ್ತೀಯನ್ನು ಮೋಕ್ಷ ಕಾ ತಡೆ ಸಕ ಕು ಎಂದು ಕಾರಣಾಗಮವು 
ಪತಿಪಾದಿಸುವ ಮೂಲಕ ಸ್ತ್ರೀಯರಿಗೆ ಸಮಾನ ಸ್ಥಾನಮಾನವನ್ನು ನೀಡಿವೆ. 


ವಚನಗಳಲ್ಲಿಯೂ ಇದೇ ಮನೋಭಾವನೆ ಅಭಿವ್ಯಕ್ತಗೊಂಡಿದ್ದು ಶಿವಶರಣರು 
ಸ್ತ್ರೀಯನ್ನು ಪುರುಷನ ಹಾಗೆ ಸಮಾನ ದೃಷ್ಟಿಯಿಂದ ನೋಡಿದ್ದಾರೆ. ಗಂಡು- 
ಹಣ್ಣಂಬ ಭೇದ ಕೇವಲ ಬಾಹ್ಯದೇಹದಿಂದ ಮಾತ್ರ ಎನ್ನುತ್ತ, “ಮೊಲೆ ಮುಡಿ 
ಬಂದರೆ ಹಣ್ಣಂಬರು. ಗಡ್ಡಮೀಸೆ ಬಂದಡೆ ಗಂಡೆಂಬರು. ನಡುವೆ ಸುಳಿವಾತ್ಮನು 
ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಕಾಣಾ! ರಾಮನಾಥ.” ಎಂದಿದ್ದಾರೆ. ಅಂಬಿಗರ 
ಚೌಡಯ್ಯನವರು, “ಶಕ್ತ ಶೋಣಿತ ಪಿ೦ಡೈಕ್ಕನ ಚಿತವಾಯು Sea 
ಪದದಲ್ಲಿಹುದು. ಮೊಲೆಮುಡಿ ಬಂದರೆ ಆ Nea ಹೆಣ್ಣೆಂಬರು. ಗಡ್ಡಮೀಸೆಗಳು 
[ ಬಂದರೆ ಆ ಪಿಂಡವನು ಗಂಡೆಂಬರು, ಆ ಇಬ್ಬರ ನಡುವೆ ಸುಳಿವಾತ್ಮನು ಹೆಣ್ಣಲ್ಲ 
ಗರಿಡಲ್ಲ“ ಎಂದಿದ್ದಾರೆ. ಶಿವಶರಣರಪ್ಪೇ ಅಲ್ಲದೆ ಶಿವಶರಣೆಯರೂ ಸಹ ಈ ತತ್ವವನ್ನು 


ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೩ 

ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೪ 

ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೨ 

ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೪ 

ಸಮಗ್ರ ವ.ಸಂ.೭ ಸಂಕೀರ್ಣ ವಚನ ಸಂಪುಟ ೨, ವಚನ ಸಂಖ್ಯೆ ೮೪೫. ಪುಟ ೨೫೯ 
ಸಮಗ್ರ ವ.ಸಂ.೬ ಸಂಕೀರ್ಣ ವಚನ ಸಂಪುಟ ೧, ವಚನ ಸಂಖ್ಯೆ ೨೬೩. ಪುಟ ೮೫ 


ಇಷು 


೫.೨೨ ಶಿವಾಗಮಗಳು ಮತು ವಚನ ಸಾಹಿತ್ಯ 


ಎಪಿ 


ಸಮರ್ಥಿಸಿಕೊಂಡಿದ್ದು "ಗೊಗವ್ರೆ' ಎಂಬ ವಚನಕಾರ್ತಿಯು, “ಮೊಲೆ ಮುಡಿ ಬಂದಡೆ 
ಹೆಣ್ಣೆಂಬರು. ಮೀಸೆಕಾಸೆ Wisi ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ 
ಗಂಡೋ ನಾಸ್ಕಿನಾಥ?" ಎಂದಿದ್ದಾರೆ. ಕಾರಣ ಸ್ಟೀ- ಪುರುಷವೆಂಬ ಬದಲಾವಣೆ 
ಕೇವಲ ದೇಹದಿಂದ ಮಾತ್ರ, ನಡುವೆ ಸುಳಿಯುವ "ತ್ಮ ಎಲ್ಲರಲ್ಲೂ ಒಂದೇ ಎಂಬ 
ಆಗಮ ಪ್ರತಿಪಾದಿತ ತತ್ವವೇ ವಚನಗಳಲ್ಲಿ ಮೂಡಿಬಂದಿದೆ. 


ಧಾರ್ಮಿಕ ಆಚರಣೆಗಳಲ್ಲಿ ಮಹಿಳೆ 


ಶಿವಾಗಮಗಳನ್ನು ಅಧ್ಯಯನ ಮಾಡುವುದರಲ್ಲಾಗಲಿ, ಶಿವಾಗಮಗಳಲ್ಲಿ 
ಪ್ರತಿಪಾದಿತವಾದ A ಮುಂತಾದ ಸಂಸ್ಕಾರಗಳನ್ನು ಪಡೆದು 
ಕೊಳ್ಳುವುದರಲ್ಲಾಗಲಿ ಮತ್ತು ಅಲ್ಲಿಯ ಧಾರ್ಮಿಕ ವಿಧಿ- ವಿಧಾನಗಳಲ್ಲಿ ಸಕ್ರಿಯವಾಗಿ 
ಪಾಲ್ಗೊಳ್ಳುವುದರಲ್ಲಾಗಲಿ ಸ್ವೀ-ಪುರುಷ ಷವೆಂಬ ಭೇದವೇ ಶಿವಾಗಮಗಳಲ್ಲಿ ಹೇಳಲ್ಪಟ್ಟಿಲ್ಲ. 
ಇಲ್ಲಿ ಸರ್ವರಿಗೂ ಸಮಾನ ಅಧಿಕಾರ. ಕಾರಣಾಗಮವು - 


ಸರ್ವೇಷಾಮಧಿಕಾರೋಸಿ ತಾಂತಿಕೇಷು ವರಾನನೇ। 
ವೈದಿಕಾನಾಂ ತಥಾನ್ಯೇಷಾಂ ಸ್ತ್ರೀಣಾಂ ಪುಂಸಾಂ ಚ ಸುವತೇ॥ * 


ವೈದಿಕರಿರಲಿ ಅಥವಾ ವೈದಿಕರಲ್ಲದವರಿರಲಿ, ಸ್ತ್ರೀಯೇ ಆಗಿರಲಿ ಅಥವಾ 
ಸ ಆಗಿರಲಿ ತಂತ್ರ ಶಾಸ್ತ್ರದ ಅಂದರೆ ಶಿವಾಗಮ ಶಾಸ್ತ್ರದ ಅಧ್ಯಯನ 
ಮತ್ತು ಆಚರಣೆಯಲ್ಲಿ ಎಲ್ಲರಿಗೂ ಅಧಿಕಾರವಿದೆ ಎಂದು ತಿಳಿಸಿದೆ. ಆದರೆ ಜೆ 
ಕಾರಣಾಗಮದಲ್ಲಿಯ ) ಶ್ಲೋಕವೊಂದರಲ್ಲಿ” ವೇದಗಳಲ್ಲಿ ನಿರೂಪಿಸಲಾದ ಸ್ವರ್ಗೀಯ 
ಕರ್ಮಗಳಲ್ಲಿ ಮಹಿಳೆಗೆ ಅಧಿಕಾರವಿರದಿದ್ದರೂ ಇತರ ಎಲ್ಲ ಇಹಲೋಕದ 
ವ್ಯವಹಾರಗಳಲ್ಲಿ, ಧಾರ್ಮಿಕ ಕ್ರಿಯೆಗಳಲ್ಲಿ ಮತ್ತು ಮೋಕ್ಷದ ವಿಷಯದಲ್ಲಿ ಅವಳಿಗೆ 


ಅಧಿಕಾರವಿರುವುದನ್ನು ತಿಳಿಸುತ್ತದೆ. ಆದುದರಿಂದ ಸೀಯರಿಗೆ ಅವಶ್ಯಕವಾಗಿ k 


ದೀಕ್ಷೆಯನ್ನು ಧೂ ತಿನಿಸಿದೆ. 


ಬ್ರಹ್ಮಚಾರೀ ಗೃಹಸ್ಥೋ ವಾ ವಾನಪಸ್ಥೋ ಯತಿಸ್ತು ವಾ। 

ಯೋಷಿದ್ಧಾ ಪರಿಗೃ ಹ್ಲೀಯಾತ್‌ ಸದ್ಯೋಮುಕ್ತಿಂ ಯದೀಚ್ಛತಿ Ww 

ಬ್ರಾಹ್ಮಣಃ ಕತ್ರಿಯೋ ರ್‌ ವೈಶ್ಯಃ ಶೂದ್ರೋಂತ್ಯಜೋಷಪಿ ವಾ। 

A ss ಸಃ ತ ಮೋಕ್ಷಾಧಿಕಾರಿಣಃ॥ ಜ್‌ 
ಬ್ರಹ್ಮಚಾರಿ, ಗೃಹಸ್ಥ, ವಾನಪಸಿ ಸ, ಯತಿ ಅಥವಾ ಮಹಿಳೆ ಇವರಲ್ಲಿ ಯಾರಾದರೂ 


೮. ಶಿವಶರಣೆಯರ ವ.ಸಂ. ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯೆ ೭೭೪. ಪುಟ ೨೪೬ 
೯. ಕಾ.ಆ. ಕ್ರಿ ಪಾ. ಪಟಲ ೮, ಶ್ಲೋಕ ಸಂಖ್ಯೆ ೧೦ 

೧೦. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭೦ 

೧೧.ಕಾ.ಆ. ಕ್ರಿ ಪಾ. ಪಟಲ ೧, ಶ್ಲೋಕ ಸಂಖ್ಯೆ ೫ 

೧೨. ಕಾ.ಆ. ಕ್ರಿ ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೩೨ 


A ತಾ ಒಂ ಅಹೆಯಾಹಿಹೊ ಟಾ ಮು ರಾ ಹದು ಹ 


4 ES ಮ್‌ 


ಟಟ ಟ್‌ A Sd 


ಇ ಪಾ ಫು ತೊ. ಜೆ 


 ಸ್ಲೀಪರ ಚಿಂತನ ೫೨೩ 
ರು 


ಸರಿ ಶೀಘ್ರವೇ ಮುಕ್ತಿಯನ್ನು ಪಡೆಯಬೇಕೆನಿಸಿದರೆ ಎಲ್ಲರೂ ಲಿಂಗಧಾರಣೆಯನ್ನು 
ಪಡೆದುಕೊಳ್ಳಬೇಕು. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ ವೈಶ್ಯನಾಗಲಿ, ಶೂದ್ರನಾಗಲಿ 
' ಅಥವಾ ಅಂತ್ಯಜನಾಗಿರಲಿ ಮತ್ತು ಪುರುಷನೇ ಆಗಿರಲಿ ನೀಯೇ ಆಗಿರಲಿ ಅಥವಾ 
 ನಪುಂಸಕನೇ "ಆಗಿರಲಿ ಎಲ್ಲರಿಗೂ ಮೋಕ್ಷವನ್ನು ಪಡೆದೆಕೊಳ್ಳುವ ಅಧಿಕಾರವಿದೆ. 
ಎಲ್ಲರೂ ಮೋಕ್ಷಕ್ಕೆ ಮುಕ್ತ ಅಧಿಕಾರಿಗಳು ಜನ ಪ್ರತಿಪಾದಿಸಲಾಗಿದೆ. ಈ 
ಮೂಲಕ ಸಬು ಶಾಸ್ತ್ರದ ಅಧ್ಯಯನ ಗೈಯಲು, ಅಲ್ಲಿ ಹೇಳಲಾದ ಲಿಂಗಧಾರಣ 
ಮುಂತಾದ ಸಂಸ್ಕಾರ ಪಡೆಯಲು, ಧಾರ್ಮಿಕ ಎಲ್ಲ ಕ್ರಿಯಾ-ಕಲಾಪಗಳಲ್ಲಿ ಪಾಲ್ಗೊಳ್ಳಲು 
; ಮತ್ತು ಇವೆಲ್ಲವುಗಳ ಅಂತಿಮಗುರಿಯಾದ ಕೈವಲ್ಯ ಸಾಧಿಸಲು ಶಿವಾಗಮಗಳು 
ಸರ್ವರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುತ್ತವೆ ಮತ್ತು ಈ ವಿಷಯದಲ್ಲಿ 
| ಬ್ರಾಹ್ಮಣ, ಕ್ಷತ್ರಿಯ ಮುಂತಾದ ವರ್ಣಭೇದವನ್ನು, ಬ್ರಹ್ಮಚಾರಿ, ಗ್ರಹಸ್ಮ ಮುಂತಾದ 
ಆಶ್ರಮಭೇದವನ್ನು ನಿರಾಕರಿಸುವುದರ ಜೊತೆಗೆ ಸ್ತೀ-ಪುರುಷರೆಂಬ ಲಿಂಗಭೇದವನ್ನು 
ಅಲ್ಲಗಳಯುತ್ತವೆ. ಈ ಮೂಲಕ ಮಹಿಳಾ ಸ ಸ್ವಾತತಿತ್ರ್ಯಕ್ಕೆ ಪ ಪ್ರಾಶಸ್ತ್ಯವಿತ್ತಿವೆ. ಪಾರಮೇಶರಾ 
ಗಮವು ಇನ್ನಷ್ಟು ಮುಂದುವರೆದು - 


ನ ಬಾಲವ ೈದ್ದಭಬೇದೋಸ್ತಿ ನಮಸ್ಕಾರಾದಿಪೂಜನೇ। 
ಹಸ್ತಾ ಹ ಹ್‌ ಹ ವಿಧವಾಪುಷಿಣೀಮುಖಾಃ 


ನಮಸ್ಕಾರ-ಪೂಜೆ ಮುಂತಾದ ವಿಷಯದಲ್ಲಿ ಬಾಲಕ-ಮುದುಕನೆಂಬ 
, ಭೇದಭಾವವನ್ನಾಗಲಿ ಅಥವಾ ವಿಧವೆ-ಪುಷ್ಟಿಣೇ ಎಂಬ ತಾರತಮ್ಯವನ್ನಾಗಲಿ ಮಾಡದೇ 
ಸರ್ವರನ್ನು ವಂದಿಸಬೇಕೆಂದು ಹೇಳುವ ಮೂಲಕ ಮಹಿಳಯರಲ್ಲಿಯೇ ಭಾವಿಸಲಾಗುವ 
| ಎಧವೆ-ಪುಷ್ಟಿಣೀ ಎಂಬ ಭೇದವನ್ನು ಕೂಡ ತಳ್ಳಿಹಾಕುತ್ತದೆ. ಪುಷ್ಟಿಣಿಯಂತೆಯೇ 
ವಿಧವೆಗೂ ಧಾರ್ಮಿಕ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶವನ್ನು ನೀಡುವ ಮೂಲಕ 
' ಶಿವಾಗವುಗಳು ಅಂದೇ ವಿಧವಾ ವಿಮೋಚನೆ ಚಳುವಳಿಯನ್ನು ಪ್ರಾರಂಭಿಸಿದ್ದವೆನ್ನುವುದು 
| ತಿಳಿದು ಬರುತ್ತದೆ. 


ವೀರಶೈವ ಧರ್ಮ ಸ್ತ್ರೀಯನ್ನು ಶಕ್ತಿರೂಪಿಣಿ ಎಂದು ಗೌರವಿಸಿದೆ. ದೀಕ್ಷೆ 
ಹೊಂದಿದ ಮಹಿಳೆಯರನ್ನು; ಮಹೇಶ್ವರಿಯರು. ಶಿವಾಚಾರಿಣಿಯರು ನಡ 
ಗೌರವದಿಂದ ಸಂಬೋಧಿಸುತ್ತಿದ್ದರೆಂಬ ವಿಚಾರವನ್ನು ವೀರಾಗಮ ಉಲ್ಲೇಖಿಸುತ್ತದೆ. 


ಆದೀಕ್ಷಾಸಂಸ್ಕೃತಾ ನಾರೀ ದೀಕ್ಷಿತಸ ್ಯ ನಿಜೇಶಿತುಃ। 

ನ ಯೋಗ್ಯಾ ಪರಿಚರ್ಯಾಯ್ಯ ನೀಕ್ಷಿಣೀಯಾ ಸತಿಃ ತತಃ॥ 

ಆದೀಕಾನಂಸಹಾ ನಾರೀ ಸ್ಪ ಯಂ ಪಾಕಂ ಕರೋತಿ ಚ 
ಸ ನೈವಾರ್ಹತಿ ಕಿಲ ಪಾಕೋ ಮಹ್ಯಂ ನಿವೇದಿತುಮ್‌॥ 


| ೧೩. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೬೧ 
೧೪. ಜಗದ್ಗುರು ಆದಿ ರೇಣುಕರು, ವೀರಾಗಮ ಸಂಶೋಧಿತ ಕೃತಿ, ಜ.ಚ.ನಿ. ಪುಟ-೩೮, ೧೯೮೩ 
೧೫. ಕಾ.ಆ. ಕ್ರಿ ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೭-೬೮ 


೫೨೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದೀಕ್ಷಾ ಸಂಸ್ಕಾರವಿಲ್ಲದ ಹೆಂಡತಿ, ದೀಕ್ಷಾ ಸಂಸ್ಕಾರವುಳ್ಳ ಗಂಡನ ಸೇವೆಗೆ 
ಯೋಗ್ಯಳಲ್ಲ ಅಷ್ಟೇ ಅಲ್ಲ. ಅವಳು ಮಾಡಿದ ಅಡಿಗೆ ನೈವೇದ್ಯಕ್ಕೆ ಸಲ್ಲದು ಎಂದು 
ಚ ತ್ತ ಸ್ತೀಯರಿಗೂ ದೀಕ್ಷೆಯ ಅಗತ್ಯವನ್ನು ಹ ES ಸಮಾನತೆ 
ಹಾಗೂ ಸ್ವಾತಂತ್ರ ವನ್ನು ತಿಳಿಸುತ್ತದೆ. ಆಗಮಗಳಲ್ಲಿ ಭಕ್ತ (ಸಾಧಕ)ನಿಗೆ ಹೇಳಿದ 
ಸಂಗತಿಗಳೆಲ್ಲ, ಭಕಳಿಗೂ ಅನ್ವಯವಾಗುತ್ತದೆ ಎನ್ನುವ ಸಂಗತಿಯನ್ನು ಅವಶ್ಯವಾಗಿ 
ಗಹಿಸಬೇಕಾಗುತ್ತದೆ. 


ಕಾರಣಾಗಮದಲ್ಲಿ ಜಗನ್ಮಾತೆ ಪಾರ್ವತಿಯು ಪರಮೇಶ್ವರನನ್ನು ಕುರಿತು 
ಮಹಿಳೆಯ ಧಾರ್ಮಿಕ. ಅಧಿಕಾರ ಮತ್ತು ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದ 
ಹಲವಾರು ವಿಚಾರಗಳ ಚರ್ಚೆಯನ್ನು ಮಾಡಿದ್ದಾಳೆ. ಈ ಪ್ರಸಂಗ ಅತ್ಯಂತ * 
ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ವೀರಶೈವ ಧರ್ಮದ ಶಿವದೀಕ್ಷೆ ಮತ್ತು 
ಅದನ್ನು ಪಡೆದ ತರುವಾಯ ಅಳವಡಿಸಿಕೊಳ್ಳುವ ಆಚರಣೆ ಇವುಗಳನ್ನು ಇಲ್ಲಿ 
ಶಾಂಭವ ವತವೆಂಬ ಹೆಸರಿನಿಂದ ಕರೆದು ಆ ಶಾಂಭವ ವ್ರತದ ಎಚಾರವನ್ನು 
ಚರ್ಚಿಸುವ ಸಂದರ್ಭದಲ್ಲಿ ಮಹಿಳೆಯ ವಿಷಯಕವಾದ ಬಹಳಷ್ಟು ಎಚಾರಗಳನ್ನು 
ಚರ್ಚಿಸಲಾಗಿದೆ. ಅವು - 


ಮಹಿಳೆಯರಿಂದ ಈ ಶಾಂಭವ ವ್ರತವನ್ನು ಆಚರಿಸುವುದು ಹೇಗ 
ಸಾಧ್ಯವಾಗುವುದು? ವಿವಾಹದ ನ೦ತರ ಅವಳು ಈ ವ್ರತದಲ್ಲಿ ಪಾಲ್ಗೊಳ್ಳಬೇಕೋ 
ಅಥವಾ ವಿವಾಹವಾಗುವುದಕ್ಕಿಂತ ಮೊದಲೋ? ವಿವಾಹದ ನಂತರ ದೀಕ್ಷೆ 
ಪಡೆಯಬೇಕಾದರೆ ಮಹಿಳೆಯು ತನ್ನ ಪತಿಯಿ೦ದ ದೀಕ್ಷೆಯನ್ನು ಪಡೆದುಕೊಳ್ಳಬೇಕೋ 
ಅಥವಾ ಬೇರೆ ಯಾರಿಂದಲಾದರೂ ಪಡೆದುಕೊಳ್ಳಬೇಕೋ?) ಏಕೆಂದರೆ ಪತಿಯಿಂದ 
ದೀಕ್ಷೆಯನ್ನು ಸ್ವೀಕರಿಸಿದರೆ ಪತಿ ಗುರುವಾಗುತ್ತಾನೆ. . ಗುರುವೆಂದರೆ ತಂದೆಗೆ 
ಸಮಾನನಾಗುವುದರಿಂದ ಮುಂದೆ ಅವರಿಬ್ಬರಲ್ಲಿ ಪತಿ-ಪತ್ನಿ ಸಂಬಂಧ ಉಳಿಯುವುದಿಲ್ಲ. 
ಪತಿಯನ್ನು ಬಿಟ್ಟು ಬೇರೆಯವರಿಂದ ದೀಕ್ಷೆಯನ್ನು ಸ್ವೀಕರಿಸಿದರೆ ಆಗ ಅವಳು 
ಅನ್ಯಶೇಷಳಾಗುವಳು (ಅನ್ಯಸ್ಪರ್ಶಿಯಾಗುವಳು). ದೀಕ್ಷೆಯನ್ನು ಪಡೆದುಕೊಂಡ 
ವಿವಾಹಿತ ಮಹಿಳೆಯು ಗುರುವಿನ ಆಜ್ಞೆಯನ್ನು ಪಾಲಿಸಬೇಕೋ ಅಥವಾ ಪತಿಯ 
ಆಜ್ಞೆಯನ್ನು ಪಾಲಿಸಬೇಕೋ? ಈ ತೆರನಾಗಿ ಮಹಿಳೆಗೆ ಸಂಬಂಧಿಸಿದ ಅನೇಕ 
ಸಂದೇಹಗಳನ್ನು ಪಾರ್ವತಿಯು ಪರಮೇಶ್ವರನ ಮುಂದಿರಿಸಿದಾಗ ಅವನು ಇವೆಲ್ಲ 
ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ - 


ವ್ರತಮಾವಶ್ಯಕಮಿದಂ ಕಥ್ಯತೇ ಯೋಪಷಿತಾಮಪಿ! 
ಅನುಷ್ಠೇಯಂ ಪರಸ್ತಾದ್ವೈ ನಿಯತಂ ಪಾಣಿಪೀಡನಾತ್‌ ॥ 


ಸ್ಲೀಯರಿಗೂ ಕೂಡ ಈ ವ್ರತವು ಅತ್ಯಂತ ಅವಶ್ಯಕವಿದೆ. ವಿವಾಹದ ನಂತರ 


೧೬. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೫೨ 


ಸೀಪರ ಚಿಂತನ ೫.೨೫ 


ತ! 


ವ್ರತವನ್ನು ಆಚರಿಸುವುದು ಉತ್ತಮ ಎಂದು ತಿಳಿಸಿ, ಪತಿಯು ಸದ್ಗುಣ 
ಸಂಪನ್ನನೂ ಬಹ್ಮಜ್ಯನೂ ಆಗಿದ್ದರೆ ಅವನಿಂದಲೇ ದೀಕ್ಷಯನ್ನು ಪಡೆದುಕೊಳ್ಳಬಹುದು. 
ಪತಿಯು ಈ ದೀಕ್ಷೆಯನ್ನು ನೀಡಲು ಅಸಮರ್ಥನಾಗಿದ್ದರೆ ಬೇರೆ ಗುರುಗಳಿಂದಲೂ 
ದೀಕ್ಷೆಯನ್ನು ಪಡೆದುಕೊಳ್ಳಬಹುದು. 


ಪತಿಯನ್ನು ಹೊರತು ಪಡಿಸಿ ಬೇರೆಯವರಿಂದ ದೀಕ್ಷೆಯನ್ನು ಪಡೆದುಕೊಂಡಾಗ 


ಮಹಿಳೆಯು ಅನ್ಯಶೇಷ(ಅನ್ಯಸ್ಪರ್ಶಿಣಿ)ಳಾಗುವುದಿಲ್ಲ. ಬೇರೆಯವರೊಂದಿಗೆ 


ದೇಹಸಂಬಂಧ ಬೆಳಸಿದಾಗ ಅವಳು ಅನ್ಯಶೇಷಳಾಗುವಳೇ ಹೊರತು ಗುರುವಿನಿಂದ 
ದೀಕ್ಷೆಪಡೆದಾಗ ಅಲ್ಲ! 


ಇನ್ನು ಪತಿಯಲ್ಲಿಯೇ ಯೋಗ್ಯತೆಯಿದ್ದರೆ ಅವನಿಂದಲೇ ದೀಕ್ಷಯನ್ನು 


 ಸ್ಲೀಕರಿಸಬಹುದು. ಪತಿಯಿಂದ ದೀಕ್ಷೆ ಪಡೆದರೆ ಸತಿ ಪತಿ ಸಂಬಂಧ ಉಳಿಯಲಾರದೆಂಬ 


ಶಂಕೆಯೂ ಉಚಿತವಲ್ಲ. ಏಕೆಂದರೆ ಸತಿಗೆ ದೀಕ್ಷೆಯನ್ನು ಕೊಟ್ಟು ಪತಿಯು 
ಗುರುವಾಗುವುದರಿಂದ ತಂದೆಯ ಸಮಾನನಾಗುವನೆಂಬ ಮಾತು ಗೌಣವಾದುದೇ 
ವಿನಹ ಮುಖ್ಯವಲ್ಲ. “ಕಾರ್ಯೇಷು ಮಂತ್ರೀ ಕರಣೇಷು ದಾಸೀ। ಭೋಜ್ಯೇಷು 
ಮಾತಾ ಶಯನೇಷು ರಂಭಾ” ಎಂಬ ಸುಭಾಷಿತದಂತೆ ಕೈಹಿಡಿದ ಮಡದಿಯೇ 
ಬೇರೆ ಬೇರೆ ಪ್ರಸ೦ಗಗಳಲ್ಲಿ ಮಂತ್ರಿಯಾಗಿ, ದಾಸಿಯಾಗಿ, ತೆ ರಂಭೆಯಾಗಿ 
ವ್ಯವಹರಿಸುವುದರಿಂದ ಪತಿ-ಪತ್ನಿ ಸಂಬಂಧ ಹೇಗೆ ಬಾಧಿತವಾಗುವುದಿಲ್ಲವೋ 
ಹಾಗೆಯೇ ದೀಕ್ಷೆಯನ್ನು ಕೊಟ್ಟು ಪತಿಯು ಅವಳ ಗುರುವಾಗಿ ತಂದೆಗೆ 


| ಸಮನಾಗುವನೆಂದು ಹೇಳುವುದರಿಂದ ಅವರ ಪತಿ-ಪತ್ನಿ ಸಂಬಂಧವು 


ಬಾಧಿತವಾಗುವದಿಲ್ಲ. 


ಶಿವಾಗಮಗಳಲ್ಲಿ ಹೀಗೆ ಹೇಳಲ್ಪಟ್ಟಿದ್ದರೂ ಲೋಕದಲ್ಲಿ ಮಾತ್ರ ಅವರ ಮನೆತನದ 
ಗುರುಗಳಿಂದಲೇ ಸತಿ-ಪತಿಗಳೀರ್ವರೂ ದೀಕ್ಷೆಯನ್ನು ಪಡೆದುಕೊಳ್ಳುವ ಪದ್ಧತಿ 
ರೂಢಿಯಲ್ಲಿದೆ. ಮೇಲೆ ಚರ್ಚಿಸಿದ ಎಲ್ಲ ಗೊ೦ದಲಗಳಿಂದ ಪಾರಾಗಲು ಒಂದು 
ರೀತಿಯಿಂದ ಇದೇ ಸೂಕ್ತ ಉಪಾಯವಾದ್ದರಿ೦ದ ಇದು ರೂಢಿಯಲ್ಲಿದೆ. ಇದರಿಂದ 
ದೀಕ್ಷೆ ದಯಪಾಲಿಸುವ ಗುರು ಸ್ಥಾನದ ಗೌರವ ರಕ್ಷಣೆಯೂ ಆಗುತ್ತದೆ. 


" ಪತಿಯೊಂದಿಗಿನ ವ್ಯವಹಾರದಲ್ಲೂ ಸಂಕೋಚ ಬರುವುದಿಲ್ಲ. ಕಾರಣ ಈ ರೂಢಿಯೇ 
ಸರ್ವರಿಗೂ ಯೋಗ್ಯವಾದುದು. “ಯದ್ಯಪಿ ಸಿದ್ದಂ ಲೋಕವಿರುದ್ಧಂ ನಾಚರಣೀಯಂ 


ನಾಚರಣೀಯಂ” ಎಂತಲೋ ಮತ್ತು “ಯೋಗಾದ್‌ ರೂಢಿರ್ಬಲೀಯಸೀ" ಎಂತಲೂ 
ಹೇಳುವ ಮೂಲಕ ಶಾಸ್ತ್ರ ಹಾಗೂ. ರೂಢಿಗತ ಆಚರಣೆಯಲ್ಲಿ ಪರಸರ ವಿರೋಧ 
ಬಂದಾಗ ರೂಢಿಯಲ್ಲಿರುವದನ್ನೇ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಲಾಗಿದೆ. ಕಾರಣ 

ಮನೆತನದ ಗುರುಗಳಿಂದಲೇ ಸತಿ-ಪತಿಗಳೀರ್ವರೂ ದೀಕ್ಷೆಯನ್ನು ಪಡೆದುಕೊಳ್ಳುವುದೇ 


ಸೂಕ್ತ ಕ್ರಮವಾಗಿದೆ. 


ವಚನಕಾಲದ ಸ್ತ್ರೀಯರೂ ಸಹ ಗುರುಗಳಿಂದ ದೀಕ್ಷೆ ಪಡೆದುಕೊಂಡು ಅಷಾ ಪ್ರಾವರಣ 


೫೨೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪಂಚಾಚಾರಗಳ ಆಚರಣೆಯಿಂದ ಷಟಸ್ಮಲಮಾರ್ಗವನ್ನು ಅನುಸರಿಸಿ ಪಾರಮಾರ್ಥಿಕ 
ಸಂಪತ್ತನ್ನು ಸಂಪಾದಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಾಗಿದ ಮಹಿಳೆಯರೆಂದರೆ ಅಕ್ಕಮಹಾದೇವಿ, 
ಮುಕ್ತಾಯಕ್ಕ, ಅಕ್ಕನಾಗಮ್ಮ ಗಂಗಾಂಬಿಕೆ, ನೀಲಾಂಬಿಕೆ, ಅಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ 
ದುಗ್ಗವ್ವ, ಬೊಂತಾದೇವಿ, ಮಸಣಮ್ಮ ರೇಮ್ಮವ್ವೆ ಮುಂತಾದ ಒಟ್ಟು ಮೂವತ್ತೂ ರು 
ಶಿವಶರಣೆಯರನ್ನು ಉದಾಹರಿಸಬಹುದು. ನಾಗದೇವಯ್ಯನ ಸತಿ ಮಸಣಮ್ಮ 
"ನಿಜಗುಣೇಶ್ವರ'ವೆ೦ಬ ಗುರುವಿನಿಂದ ಉಪದೇಶವನ್ನು ಪಡೆದು ಆತನ ಹೆಸರನ್ನೇ 
(ನಿಜಗುಣೇಶ್ವರೆಂದು) ಅಂಕಿತವನ್ನಾಗಿ ಇಟ್ಟುಕೊಂಡಿದ್ದಾಳೆ. ಮತ್ತು ರಾಯಸದ 
ಮಂಚಣ್ಣನವರ ಪತ್ನಿ ರಾಯಮ್ಮ ಇವಳೂ ಸಹ ತನ್ನ ಗುರುವಾದ “ಅಮುಗೇಶ್ಚರನ' 
ಹೆಸರನ್ನೇ ಇಟ್ಟುಕೊಂಡಿದ್ದನ್ನು ಕಾಣಬಹುದು. 


ಷಟಸ್ಥಲ ಸಾಧನೆಯಲ್ಲಿ ಮಹಿಳೆ - 


ದೀಕ್ಷೆಯನ್ನು ಪಡೆದುಕೊಂಡ ಬಳಿಕ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ | 
ಪ್ರಾಣವಾಗಿ ಷಟ್‌ಸ್ಥಲವೇ ಆತ್ಮವಾಗಿ ಬದುಕುವುದು ವೀರಶೈವ ಸಾಧನಪದ್ಧತಿ. , 
ಅದರಲ್ಲೂ ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕಗಳಂಬ ಈ 
ಷಟ್‌ಸ್ಥಲಗಳು ವೀರಶೈವ ಸಾಧನೆಯ ಪ್ರಮುಖ ಪಥ. ಪುರುಷನಂತೆಯೇ ಮಹಿಳಯೂ 
ಕೂಡ' ಲಿಂಗದೀಕ್ಷೆಗೆ ಮತ್ತು ಆ ಸಾಧನೆಗೆ ಅಧಿಕಾರಿಯಾಗಿರುವುದರಿಂದ ಅವಳು 
ಜಯ ಈ ಷಟ್‌ಸ್ಥಲ ಪಥವನ್ನು ಕ್ರಮಿಸಿಯೇ ಲಿಂಗಾಂಗ ಸಾಮರಸ್ಯವನ್ನು 

ಧಿಸಬೇಕೆ೦ಬುದು ಶಿವಾಗಮಗಳ ಅಭಮತ. ಅಂದರೆ ಮಹಿಳೆಯೂ. ಸಹ 
RRS ಮಾಹೇಶ್ವರಳಾಗಬಲ್ಲಳು ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಕಳಾಗಬಲ್ಲಳು. 


ಈ ಷಟ್‌ಸ್ಥಲ ಪಥಕ್ಕನುಗುಣವಾಗಿ ಸಾಧನೆಯಲ್ಲಿ ತೊಡಗಿದ ಮಹಿಳಯು 1 
ಪ್ರಸಾದಿ ಸ್ಥಲಕ್ಕೆ ಬಂದಾಗ ಎದುರಾಗುವ ಕೆಲವು ತೊಡಕುಗಳನ್ನು ಮತ್ತು ಅವುಗಳಿಗೆ ' 
ಪರಿಹಾರವನ್ನು ಕಾರಣಾಗಮದ ಒಂಭತ್ತನೇ ಪಟಲದಲ್ಲಿ. ಮನೋಜ್ಞವಾಗಿ | 


( 
ನಿರೂಪಿಸಲಾಗಿದೆ. ಪಾರಮೇಶ್ವರಾಗಮದಲ್ಲಿ ಪ್ರಸಾದಿಸ್ಥಲದ ವಿವರಣೆಯನ್ನು ನೀಡುತ್ತ | 
| 


hn 


nc aia TR a hana dr 


ನೆ ಇಮಾ ಸ ಮಮ 


XE a ಒಬ ಡಿಸ hi Aas 


use es i » ES [' 


ಯೋತನರ್ಪಿತಂ ಮಹೇಶಾನಿ ನಾರ್ಚಯಿತ್ವಾಪಿ ಜಂಗಮಾನ್‌। 
ನಾಶ್ನಾತಿ ನ ತ್ಯಜೇನ್ನಹ್ಯಮರ್ಪಿತಂ ಕೈಚ್ಛಗೋಪಿ ವಾ। 
ಚ್‌ ಪಸಾದೀ ೫11 ಸಗರ ನ ಸಂಶಯಃ Wy 


ಯಾರು ಗುರುಲಿಂಗ ಜಂಗಮ ಪೂಜೆಯನ್ನು ಮಾಡದೇ ಎಂದಿಗೂ ಭೋಜನ ' | 
ಮಾಡುವುದಿಲ್ಲವೋ ಮತ್ತು ಲಿಂಗಕ್ಕೆ ಸಾ ಭೋಜನವನ್ನು ಪರಿತ್ಯಾಗ | 
ಮಾಡುವುದಿಲ್ಲವೋ ಅವರು ಪ್ರಸಾದಿ ಎ೦ದು ಪ್ರತಿಪಾದಿಸಲಾಗಿದೆ. ಅರ್ಥಾತ್‌ ' 
ಪ್ರಸಾದಿ ಸ್ಥಲದ ಸಾಧಕನು ಶಿವಲಿಂಗದ ಪ್ರಸಾದವನ್ನಲ್ಲದೇ ಬೇರೆನನ್ನೂ ಸ್ವೀಕರಿಸುವುದಿಲ್ಲ 
ಮತ್ತು ಪ್ರಸಾದವನ್ನು ಎಂದೂ ಬಿಡುವುದಿಲ್ಲ. ಇದು ಪ್ರಸಾದಿಸ್ಠಲದ ನಿಯಮ. ಈ ' 


೧೭. ಪಾ.ಆ. ಪಟಲ ೬, ಶ್ಲೋಕ ಸಂಖ್ಯೆ ೧೭-೧೮ | 


 ಸೀಪರ ಚಿಂತನ ೫೨೭ 


| ಸ್ಥಲಕ್ಕೆ ಬಂದ ಮೇಲೆ ಮಹಿಳೆ ಕೂಡ ಈ ನಿಯಮವನ್ನು ಪಾಲಿಸಬೇಕಾಗುವುದು 
ಅನಿವಾರ್ಯ. ಅಂದರೆ ಪ್ರಸಾದಿ ಸ್ಥಲಕ್ಕೆ ಬಂದ ಮಹಿಳೆಯೂ ಸಹ ತಾನು ಸೇವಿಸುವ 


ಪ್ರತಿಯೊಂದು ಪದಾರ್ಥವನ್ನು ಇಷ್ಟಲಿಂಗಕ್ಕೆ ಸಮರ್ಪಿಸಿಯೇ ಸ್ವೀಕರಿಸಬೇಕು. 


' ಈ ಪ್ರಸಂಗದಲ್ಲಿ ಎದುರಾಗುವ ಸಮಸ್ಯೆಯನ್ನು ಕುರಿತು ಕಾರಣಾಗಮದಲ್ಲಿ 
ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಚರ್ಚಿಸುತ್ತಾ.“ಧರ್ಮಶಾಸ್ತ್ರದಲ್ಲಿ ವಿವಾಹದ 
: ನಂತರ ಮಹಿಳೆಯು ತನ್ನ ಪತಿವ್ರತಾ ಧರ್ಮಕ್ಕನುಸಾರವಾಗಿ ಪತಿಯು ಸೇವಿಸಿ 
` ಬಿಟ್ಟ ಅನ್ನವನ್ನು (ಭರ್ತೃಶೇಷ ಸ್ವೀಕರಿಸಲು ಹೇಳಲಾಗಿದೆ. ಪ್ರಸಾದಿಸ್ಥಲದ ಸಾಧಕಳಾದ 
ವಿವಾಹಿತ ಮಹಿಳೆಯೂ ಈ ನಿಯಮಕ್ಕೆ ಹೊರತಾದವಳಲ್ಲ. ಅವಳೂ ಸಹ 
ಭರ್ತೃಶೇಷವನ್ನು ಸ್ವೀಕರಿಸಬೇಕು. ಆದರ ಪ್ರಸಾದಿ ಸ್ಥಲದ ನಿಯಮಕ್ಕನುಸಾರವಾಗಿ 
ಲಿಂಗಕ್ಕೆ ಸಮರ್ಪಿಸದೇ ಏನನ್ನೂ ಸ್ವೀಕರಿಸಲಾಗದು ಎಂಬ ನಿಯಮವನ್ನೂ ಅವಳು 
| ಪಾಲಿಸಬೇಕಾಗುತ್ತದೆ. ಹೀಗಾದಾಗ (ಭರ್ತೃಶೇಷು ಪತಿಯು ಸೇವಿಸಿ ಬಿಟ್ಟ ಅನ್ನವನ್ನು 
ಲಿಂಗಕ್ಕೆ ಸಮರ್ಪಿಸದೇ ಸ್ವೀಕರಿಸಲು ಬರುವುದಿಲ್ಲ. ಅದು ಪತಿಯ ಎ೦ಜಲಾದರಿಂದ 
' ಸಮರ್ಪಿಸುವುದೂ ಯೋಗ್ಯವಲ್ಲ. ಭರ್ತೃಶೇಷವನ್ನು ಸೇವಿಸುವುದನ್ನೇ ಬಿಟ್ಟರೆ 
ಅದು ಪತಿವ್ರತಾ ಧರ್ಮಕ್ಕೆ ಅಪಚಾರ. ಇನ್ನು ಸಮರ್ಪಿಸದೆ ಸ್ವೀಕರಿಸಿದರೆ ಅದು 
| ಪ್ರಸಾದಿಸ್ನಲದ ಸಾಧನೆಯ ನಿಯಮಕ್ಕೆ ಭಂಗ. ಪತಿಯಿಂದ ಉಚ್ಛಿಷ್ಟವಾದದ್ದನ್ನು 
! ಲಿಂಗಕ್ಕೆ ಸಮರ್ಪಿಸುವುದೂ ಸೂಕ್ತವಲ್ಲ. ಹಾಗಾದರೆ ಏನು ಮಾಡಬೇಕು? ಎಂದು 
ಪಾರ್ವತಿ ಮಹಿಳೆಯರ ಪರವಾಗಿ ಪ್ರಶ್ನೆ ಮಾಡುತ್ತಾಳೆ. ಇದಕ್ಕೆ ಉತ್ತರವಾಗಿ ಪರಮಾತ್ಮನು 

: ನಿವೇದನೇ ವಿಶೇಷೋಸಸ್ಕಿ ವಕ್ಷಾ 'ಮ್ಯವಹಿತಾ ಭವ। 

ಲಿಂಗಭೋಗಸ್ಪರೂಪಂ ಚಾನುಜ್ಞಾಧೂಪಮಿತಿ ದ್ವಿಧಾ॥ 

ಭರ್ತೃಶೇಷಾದಿರೂಪಸ್ಕ ಪ್ರಸಾದಸ್ಯ ಗುರೋರ್ಮಮ। 

ತೀರ್ಥಸ್ಯ ಚಾರ್ಪಣಂ ಪೋಕ್ತಮನುಜ್ಞಾರೂಪಮೇವ ಹಿ॥ 

ಇಷ್ಟಾನಿಷ್ಟಪ್ರಭೇದೇನ ದೇಹಿನಾಂ ಕರ್ಮಯೋಗತಃ 

ಲಭಂತೇ ಹ್ಯನಿಶಂ ಭೋಗಾಸ್ತೇಷು ತೇಷ್ನಪಿ ಮದ್‌ವತೀ॥ 

ಇಷ್ಟೇ ತು ಭೋಗರೂಪಂ ಚಾನುಜ್ಞಾರೂಪಮನಿಷ್ಟಕೇ। 

ನಿವೇದನಂ ಪ್ರಕುರ್ವೀತ ಗ್ರಾಮ್ಯಧರ್ಮಾದಿಕೇ ತಥಾ॥ 


ಎಂದು ಉಪದೇಶಿಸಿರುವನು. ಅರ್ಥಾತ್‌ ಇಷ್ಟಲಿಂಗಕ್ಕೆ ತೋರಿಸುವ ನೈವೇದ್ಯವು 
೧) ಲಿಂಗ ಭೋಗರೂಪ ನೈವೇದ್ಯ ೨) ಅನುಜ್ನಾರೂಪ ನೈವೇದ್ಯ ಎಂದು ಎರಡು 
ಪ್ರಕಾರವಾಗಿದೆ. “ಭಗವಂತನೇ! ಈ ಪದಾರ್ಥಗಳನ್ನು ನೀನು ಸ್ವೀಕರಿಸಿ ನನ್ನನ್ನು 
ಅನುಗ್ರಹಿಸು” ಎಂಬ ಭಾವದಿಂದ ಲಿಂಗಕ್ಕೆ ಸಮರ್ಪಿಸುವುದು ಭೋಗರೂಪ ನೈವೇದ್ಯ 
“ಭಗವಂತನೇ! ಈ ಪದಾರ್ಥಗಳನ್ನು (ವಸ್ತುಗಳನ್ನು) ನಾನು ಸ್ವೀಕರಿಸಲಿರುವೆನು. 


೧೮. ಕಾ.ಆ. ಕ್ರಿ ಪಾ. ಪಟಲ ೯, ಶ್ಲೋಕ ಸಂಖ್ಯೆ ೧೨-೧೫ 


೫೨೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅದಕ್ಕೆ ನಿನ್ನ ಅನುಗ್ರಹವಿರಲಿ ನನಗೆ ಈ ಪದಾರ್ಥಗಳನ್ನು ಸ್ವೀಕರಿಸಲು ಅಪ್ಪಣೆಯನ್ನು 
ದಯಪಾಲಿಸು” ಎಂಬ ಭಾವದಿಂದ ಲಿಂಗಕ್ಕೆ ಚಮರ ಅನುಜ್ಞಾ ರೂಪ 
ನೈವೇದ್ಯ. ವಿವಾಹಿತ ಮಹಿಳೆಯ ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ಪತಿವ್ರತಾಧರ್ಮ 
ಕನುಗುಣವಾಗಿ ಪತಿಯ ಶೇಷಾನ್ನವನ್ನು ಸೇವಿಸುವ ಸಂದರ್ಭದಲ್ಲಿ ಇಷ್ಟಲಿಂಗಕ್ಕೆ 
ಅನುಜ್ಞಾರೂಪ ನೈವೇದ್ಯವನ್ನು ue rat ಸ್ವೀಕರಿಸಬೇಕು. ಮತ್ತು ನೇರವಾಗಿ 
ತಾಜಾ ಆಹಾರವನ್ನು ಸೇವಿಸುವ ಸಂದರ್ಭದಲ್ಲಿ ಲಿಂಗಭೋಗರೂಪ ನೈವೇದ್ಯವನ್ನು 
ಸಮರ್ಪಿಸಬೇಕು. ಇದರಿಂದ ಪತಿವ್ರತಾ ಧರ್ಮಕ್ಕೂ ಭಂಗ ಬರುವುದಿಲ್ಲ. ಮತ್ತು ' 
ಪ್ರಸಾದಿಸ್ಥಲದ ಸಾಧನೆಯ ಆಚರಣೆಯೂ ಅಪಚಾರವಾಗುವುದಿಲ್ಲ. 


ಸಾಮಾನ್ಯವಾಗಿ ಮನುಷ್ಯನಿಗೆ ಅವನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಇಷ್ಟವಾದ 
ಭೋಗಗಳು ಮತ್ತು ಅನಿಷ್ಟವಾದ ಭೋಗಗಳು ಬಂದೊದಗುತ್ತವೆ. ಇಷ್ಟವಾದ 
ಭೋಗಗಳನ್ನು ಉಪಭೋಗಿಸುವಾಗ ಭೋಗರೂಪ ನೈವೇದ್ಯವನ್ನು ಮತ್ತು ಅನಿಷ್ಠವಾದ 
ಭೋಗಗಳನ್ನು ಉಪಭೋಗಿಸುವ ಪ್ರಸಂಗದಲ್ಲಿ ಅನುಜ್ಞಾಧೂಪ ನೈವೇದ್ಯವನ್ನು 
ಅರ್ಪಿಸಬೇಕು. ಇದೇ ರೀತಿಯಾಗಿ ನೈಸರ್ಗಿಕವಾಗಿರುವ ಕಾಮಭೋಗದಲ್ಲಿ ಕೂಡ 
ಅನುಜ್ಞಾಧೂಪ ನೈವೇದ್ಯವನ್ನು ಉಪಯೋಗಿಸಬೇಕು. ಹೀಗೆ ಸ್ತ್ರೀಯರಿಗೆ ಸಂಬಂಧಿಸಿದ 
ಹಲವಾರು ಕುತೂಹಲಕಾರಿಯಾದ ಧಾರ್ಮಿಕ ಆಚರಣೆಗಳ ವಿಚಾರವನ್ನು ಆಗಮಗಳಲ್ಲಿ ' 
ನಿರೂಪಿಸಲಾಗಿದೆ. 


ಭರ್ತೃಶೇಷವನ್ನು ಸೇವಿಸುವ ವಿಷಯವಾಗಿ ಚರ್ಚಿಸಿದ ಎಚಾರಗಳನ್ನು 
ಅವಲೋಕಿಸಿದಾಗ ಆಗಮಗಳು ಪುರುಷ ಪ್ರಧಾನ ವ್ಯವಸ್ಥಯನ್ನು ಮತ್ತು ' 
ಸ್ತೀಶೋಷಣೆಯನ್ನು ಒಪ್ಪಿಕೊಳ್ಳುತ್ತವೆ ಎಂದು ಗತ ಏಕೆಂದರೆ ಪತಿಯಲ್ಲಿ 
s ತೆರನಾದ ಯೋಗ್ಯತೆಯಿದ್ದಾಗ ಮಾತ್ರ ಇದನೆಲ್ಲ ಮಹಿಳ ಆಚರಿಸಬೇಕೆಂಬುದು 
ಆಗಮದ ಅಭಿಪ್ರಾಯ. ಅಲ್ಲದೇ ಪತಿಭಕ್ತಿಪರಾಯಿಣಿಯಾದ ಮಹಿಳೆಗೆ ಆಗಮ 
ನಿರೂಪಿತ ವೀರಶೈವ ಧರ್ಮದ ಆಚರಣೆಗಳು ಅಡ್ಡಿಯಾಗಬಾರದು ಹಾಗೂ ' 
ಧರ್ಮಪರಾಯಿಣಿಂಯಾದ ಮಹಿಳೆಗೆ ಪತಿ-ಪತ್ನಿಧರ್ಮದ ಶ್ರದ್ಧೆಯು 1 
ಅಡ್ಡಿಯಾಗಬಾರದೆಂಬ ಉದ್ದೇಶದಿಂದ ಈ ವಿಚಾರಗಳು ಇಲ್ಲಿ ಪ್ರಶಿಪಾದಿಸಲಾಗಿವೆಯೇ ' 
ಹೊರತು ಬೇರೆ ಉದ್ದೇಶದಿಂದಲ್ಲ. 


ಅಲ್ಲದೆ "ಮಹಿಳೆಗೆ ಪತಿಯೇ ಪರದೈವ ಅವನ ಸೇವೆಯೇ ಅವಳಿಗೆ ಸರ್ವಸ್ವ ' 
ಅವನು ಹೇಗೆ ಇರಲಿ ಅವನನ್ನೇ ತನ್ನ ಪಾಲಿನ ದೇವರೆಂದು ಭಾವಿಸಬೇಕು 
ಅದರಿಂದ ಮೋಕ್ಷ ದೊರೆಯುವುದು' ಎಂಬ ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರಚಾರವನ್ನು ' 
ಶಿವಾಗಮಗಳು ವಿರೋಧಿಸುತ್ತವೆ. ಕಾರಣಾಗಮದ ಈ ಉಕ್ತಿಯಂತೆ -. 


ಸಂಸರನ್‌ ಭವಕಾಂತಾರೇ ನಿಮಜ್ಜನ್‌ ದುಃಖವಾರಿಧೌ। 
ಅತೀರ್ಣಸ್ತು ಸ್ವಯಂ ಮುರ್ವಸ್ತಾರಯೇತ್‌ ಸ ಕಥಂ ಸತೀಮ್‌ ॥ 


 ಸ್ಟೀಪರ ಚಿಂತನ ೫೨೯ 
ತಸ್ಮಾದವಶ್ಶ್ಯಂ ನಾರೀಣಾಮನುಷ್ಟೇಯಂ ವ್ರತಂ ಭವೇತ್‌ ॥ 


ಭವಬಂಧನವೆಂಬ ಅರಣ್ಯದಲ್ಲಿ ಬಿದ್ದು ತಾನೇ ಅನೇಕ ಪ್ರಕಾರದ ಯ 
ಸಾಗರದಲ್ಲಿ ಮುಳುಗಿ ಭವಸಾಗರವನ್ನು ದಾಟಲಾರದೇ ಬಳಲುತ್ತಿರುವ 
ಬೂರ್ಸುವ್ಯಕ್ರಿಯು ಹೇಗೆ ತಾನೆ ತನ್ನನ್ನು ಅವಲಂಬಿಸಿದ ಮಡದಿಯನ್ನು 
ತ. ಕುಮಾಡುಭನು[ ಹೇಗೆ ತಾನೆ ಮುಕ್ತಿ ನೀಡುವನು? ಅದು ಸಾಧ್ಯವಿಲ್ಲ. A 
'; ಮಹಿಳೆಯು ತಾನು ಸ್ಪತಃ ಯೋಗ್ಯ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಶಾಂಭವ 
; ವ್ರತವನ್ನು ಇಸಾ ಜುಂ ಈ ಮಾತು ಪುರುಷ ಪ್ರಧಾನ ವ್ಯವಸ್ಥೆಯ 

ವಿರುದ್ದ ಮತ್ತು ಸ್ತೀಪರವಾಗಿ ಎತ್ತಿದ ಮೊದಲ ಧ್ವನಿಯಾಗಿದೆ. 
ಇನ್ನು ವಚನಕಾಲದಲ್ಲಿಯೂ ಸಹ ಪುರುಷರನ್ನು ಮೀರಿ, ಉನ್ನತ ಜ್ಞಾನ 
' ಹೊಂದಿ, ಮಾರ್ಗತಪಿದ ಪತಿಯನ್ನು ಸಹ ತಿದ್ದಿ, ಸೂಕ್ಷ ತತ್ತ ತ್ಹಗಳನ್ನು ರ್‌ 
' ಮಹಿಳೆಯರು ಸಿಗುತ್ತಾರೆ. ನಿದರ್ಶನಕ್ಕೆ ಆಯ್ದಕ್ಕಿ "ಮಾರಯ್ಯನ ಹೆಂಡತಿ “ಲಕ್ಕಮ್ಮ 
' ಪತಿಗಿಂತಲೂ ಜ್ಞಾನದಲ್ಲಿ ಒಂದು ಪಟ್ಟು ಮೇಲಾಗಿದ್ದಳು. ಒಂದು ದಿನ ಮಾರಯ್ಯ 
| ಅಕ್ಕಿಯನ್ನು ಆಸೆಯಿಂದ ಹೆಚ್ಚಿಗೆ ತಂದಾಗ ಅದನ್ನು ನೋಡಿ "ಲಕ್ಕಮ್ಮ esl 
ಹತು ಪತಿಯನ್ನೇ ಜ್ಞಾನಮಟ್ಟದಲ್ಲಿ ಮೀರಿಸುತ್ತಿದೆ. “ಆಸೆಯೆಂಬುದು "ಅರಸಂಗಲ್ಲದೆ 
ಶಿವಭಕ್ತರಿಗುಂಟಿ ಅಯ ರೋಷವೆಂಬುದು ಯಮಧೂತರಿಗಲ್ಲದೆ. ಅಜಾತರಿಗುಂಟೆ 
; ಅಯ್ಯ) ಈಸಕ್ಕಿಯಾಸೆ ನಿಮಗೇಕೆ ಈಶ್ವರನೊಪ್ಪ. ಮಾರಯ್ಯಪ್ರಿಯ ಅಮಲೇಶ್ಚರ 
| ಲಿಂಗಕ್ಕೆ ದೂರು "ಮಾರಯ್ಯ" ಎಂದು "ಅಕ್ಕಿಯನ್ನು ಮರಳಿ ಅಲ್ಲಿಯೇ ಚೆಲ್ಲಿಬರಲು 
ಹೇಳುತ್ತಾಳೆ. ಆಗ ಮಾರಯ್ಯ ಜ್‌ ಚ ತೆ ನಮಗೆ ಈಸ ಕ ಹೆಚ್ಚಾದರೇ 
| ನಾಯಿತು. ಜಾ ಜ್‌ ಮಾಡಿದರಾಯಿತೆಂಬ ಆಸೆಯಿಂದ ೦೫ ಎಂದಾಗ, 
' ಲಕ್ಕಮ್ಮ “ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವುಂಟೆ9” ೨" ಹೀಗೆ ಪತಿಯ 
' ಸ೦ಗಡೆ ವಾದ ಮಾಡುತ್ತ ಲೌಕಿಕತೆಯಿಂದ ಅಲೌಕಿಕ ಮಟ್ಟಕ್ಕೇರಿ, ಪತಿಯ ತಪ್ಪನ್ನು 
ಅರುಹಿ ಅಷ್ಟೇ ಅಕ್ಕಿಯಲ್ಲಿ ಸಾವಿರಾರು ಜ೦ಗಮರನ್ನು ಬಜ ಸತ್‌ 
ಸದೃ ಶಳಾಗುತ್ತಾಳೆ. ಹ ಹಿನ್ನೆ ಲೆಯಲ್ಲಿ ಸ್ತ್ರೀಯು ಸಾಮಾಜಿಕ 'ಜೀವನದಲ್ಲಿದುಕೊಂಡೇ 
ಪಾರಮಾರ್ಥಿಕ ಸಾಧನೆ ಕೆ "'ಪೌರುಷನಿಗಿಂತಲೂ ಮೇಲ್ಮಟ್ಟಕ್ಕೆ "ಹೋಗಿ, ಆ 
ಪರಶಿವನ ಕೃಪೆಗೆ ಪಾತ್ರಳಾಗಿದ್ದಾಳೆ. 


` ಧರ್ಮಾಚರಣೆಗೆ ಸೂತಕಗಳು ಬಾಧಕವಲ್ಲ 


ವೀರಶೈವ ಸಿದ್ಧಾಂತದಲ್ಲಿ ಪ್ರತಿಪಾದಿಸಲಾದ ಶಿವದೀಕ್ಷೆಯಲ್ಲಿ ಮತ್ತು ಆ ದೀಕ್ಷೆಯಲ್ಲಿ 
ಪ್ರಾಪ್ತವಾಗುವ ಇಷ್ಟಲಿರಿಗಧಾರಣೆ ಹಾಗೂ ಇಷ್ಟಲಿಂಗ ಪೂಜೆಯಲ್ಲಿ ಮಹಿಳೆಯರಿಗೂ 


ಪುರುಷರಷ್ಟೇ ಅಧಿಕಾರವಿದೆಯೆಂದು ಶಿವಾಗಮಗಳು ಹೇಳುತ್ತವೆ. ಲಿಂಗಧಾರಣ 
ಮತ್ತು ಲಿಂಗ ಪೂಜೆ ಇವು ನಿತ್ಯ ಕರ್ಮವಾದುದರಿಂದ ಇದನ್ನು ಜೀವವಿರುವವರೆಗೆ 


pd 


೧೯. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೬೬ 
೦. BRS ವ.ಸಂ. ಸಮಗ್ರ | ವಚನ ಸಂಪುಟ ೫, ವಚನ ಸಂಖ್ಯೆ ೭೧೦. ಪುಟ ೨೨೦ 
೨೧. ಶಿವಶರಣೆಯರ ವ.ಸಂ. ಸಮಗ್ರ ವಚನ ಸಂಪುಟ ೫, ವಚನ ಸಂಖ್ಯ ೭೦೫ ಪುಟ ೨೧೯ 


೫೩೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಾಡುತ್ತಲೇ ಇರಬೇಕಾಗುತ್ತದೆ. ಕಾರಣ ದೀಕ್ಷೆ ಪಡೆದುಕೊಂಡ ಬಳಿಕ ಸ್ತ್ರೀಯು 
ಇಷ್ಟಲಿಂಗ ಪೂಜೆ ಹಾಗೂ ನಿಷ್ಟೆಯನ್ನು ಮರೆಯಬಾರದೆಂದು ಪರಶಿವನು 
ಕಾರಣಾಗಮದಲ್ಲಿ = 


ಲಿ೦ಗನಿಷ್ಠಾವಿರೋಧೇನ ಸ್ವಕೃತ್ಕಾನ್ಯನುಪಾಲಯೇತ್‌ | | 
ನ ದುಷ್ಕತೇ ತತೋ ನಾರೀ ಭರ್ತೃಶುಶ್ರೂಷಣಾದಿಷು ॥ 

ಪತಿಂ ಪರಿಚರಂತೀ ಚ ಶಶ್ವಾದೀನ್‌ ಪೋಷಯಂತ್ಯಪಿ। 

ಪಾಲಯಂತ್ಯಪಿ ಪುತ್ತಾದೀನ್‌ ಲಿಂಗನಿಷ್ಠಾಂ ನ ವಿಸ್ಕರೇತ್‌ | 

ಯಥೈವ ಬಾಲಪತ್ಕಾಯಾಃ ಕುರ್ವಂತ್ಯಾ' ಭವನಕಿಯಾಃ 
ಬಾಲಾಯತ್ತಂ pe ಚಿತ್ತಂ ದೀಕ್ಷಿತಾಯಾಸ ಸಥೋಚಿತಮ್‌। 

ತತೋನ `ಗೃಹಕೃತ್ಯಾನಿ ಬಾಧಂತೇ. ಮದುಪಾಸನಾಮ್‌ ॥ 
ಲಿಂಗನಿಷ್ಠಾಪರಾ 'ಭೂತ್ಹಾ ಮನಿ _ಷ್ಠಾಯುಕ್ತಚೇತಸಾ। 


ಪ ಕ ಜಟ್‌ 1 ಭರ್ತಾ" ಮತ್ನಾಯುಜ್ಯಂ ಗಮಿಷ್ಯತಿ! ` 


ಲಿಂಗನಿಷ್ಠೆಗೆ ವಿರೋಧವಿಲ್ಲದೆ ಸ್ತ್ರೀಯು ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. 

ಪತಿಯ ಸೇವೆ ಮುಂತಾದ ಕ್ರಿಯೆಗಳಂದ ಸ್ತ್ರೀಯು ದೂಷಿತವಾಗುವುದಿಲ್ಲ. ಪತಿ 
ಸೇವೆ, ಅತ್ತೆ ಮಾವಂದಿರ ಪೋಷಣೆ, ಮಕ್ಕೆಳ ಪಾಲನೆ ಮಾಡುತ್ತಲೇ ಸ್ತ್ರೀಯು4 
ಇಷ್ಟಲಿಂಗ "ನಿಷ್ಠೆಯನ್ನು ಮರೆಯಬಾರದು. ಚಕ್ಕ ಮಕ್ಕಳುಳ್ಳ ಸ್ತ್ರೀ ಮನೆಗೆಲಸವನ್ನು 
ಮಾಡುತ್ತಿದ್ದರೂ ಸಹ ಅವಳ ಮನಸ್ಸು ತನ್ನ ಮಕ್ಕಳ ಮೇಲಿಯಿವಂತೆ ದೀಕ್ಷಿತಳಾದ 
ಸ್ತ್ರೀಯು “ಅದೇ ರೀತಿ ಇರುವುದು ಕು ಕಹ ಮಾಡುವ ಗೃಹಕೃತ್ಯಗಳು 
ತೆಂಗೋಪಾಸ ನೆಗೆ ಅಡ್ಡಬರುವುದಿಲ್ಲ. ಅಲ್ಲದೇ ಲಿಂಗನಿಷ್ಠೆಯಲ್ಲಿ “ತೊಡಗಿ 
ಮನಸ್ಸುಳ್ಳವಳಾಗಿ ಪತಿಯನ್ನು ಸೇವಿಸುತ್ತಿದ್ದರೆ "ಪತಿಯ ಜೊತೆಯೇ ಶಿವಸಾಯುಜ್ಯ 
ಹೊಂದುವಳು ಎಂದು ತಿಳಿಸಿತಾನೆ. ಕಾರಣ ಸ್ತ್ರ ಪ್ರತಿನಿತ್ಯ ಲಿಂಗಪೂಜೆಯನ್ನು 
ಮಾಡುವ ವ್ರತವನ್ನು ಪರಿಪಾಲಿಸಬೇಕೆಂದು ಸಭ್‌ ತಿಳಿಸುತ್ತದೆ. 


ಧರ್ಮಶಾಸ್ತ್ರದಲ್ಲಿ ಮಹಿಳೆಯು ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ 
ಮತ್ತು ಮಾಸಿಕ `ಧರ್ಮಕ್ಕನುಸಾರವಾಗಿ ರಜಸ್ವಲೆಯಾದ ಸಮಯದಲ್ಲಿ ಸೂತಕ 
ಪ್ರಾಪ್ತಿಯಾಗಿ ಅವಳಿಗೆ ಅಶೌಚವುಂಟಾಗುತ್ತದೆಯಂದು ಹೇಳಲಾಗಿದೆ. ಹೀಗಾದಾಗ 
ಈ ಸಂದರ್ಭದಲ್ಲಿ ಶಿವದೀಕ್ಷಯನ್ನು ಪಡೆದು ಲಿಂಗಧಾರಿಗಳಾದ ವೀರಶೈವ 
ಮಹಿಳೆಯರು ಅವರ ನಿತ್ಯಕರ್ಮರೂಪವಾದ ಲಿಂಗಧಾರಣ ಮತ್ತು ಪೂಜೆಗಳನ್ನು 
ಹೇಗೆ ಆಚರಿಸಲು ಸಾಧ್ಯವಾಗುವುದು? ಈ ವಿಧವಾದ ಸಂದೇಹಗಳಿಗೆ ಶಿವಾಗಮಗಳಲ್ಲಿ 
ಸ್ಪಷ್ಟವಾದ ಉತ್ತರಗಳು ದೊರೆಯುತ್ತವೆ. ಪಾರಮೇಶ್ವರಾಗಮದಲ್ಲಿ — 


ನ ಪುಷ್ಟಿಣೀ ತ್ಯಜೇತ್‌ಪೂಜಾಂ ನ ಭುಕ್ತ್ವಾ ನಾಶುಚಿಸ್ತ ಎಪಿ! 
ಯದೃವ ಪೂಜಯೇಲ್ಲಿಂಗಂ ತದಾನುಗ್ರಾಜಕೋ ಹೃಹಮ್‌॥” 


೨೨. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭೧-೭೪ 
೨೩. ಪಾ.ಆ. ಪಟಲ ೧, ಶ್ಲೋಕ ಸಂಖ್ಯೆ ೧೦೦ 


ES EE ಚ್‌್‌ ಹಾಹಾ 


A ಟೇ. ಎಜೆ ಕೊ.ಹಮ್ಮ ಖಟಕ ೂಯು- 2 


ಸೀಪರ ಚಿಂತನ ೫೩೧ 


ಅರ್ಥಾತ್‌ ರಜಸ್ವಲೆಯಾದ ಸ್ತ್ರೀಯೂ ಇಷ್ಟಲಿಂಗ ಪೂಜೆಯನ್ನು ತ್ಯಜಿಸಬಾರದು. 
ಹಾಗೆಯೇ ಭೋಜನ ಮಾಡಿದ ಮೇಲಾಗಲಿ ಮತ್ತು ಅಶೌಚದ ಸ್ಥಿತಿಯಲ್ಲಾಗಲಿ ಪೂಜೆಯನ್ನು 
ಬಿಡಬಾರದು. ಇಷ್ಟಲಿಂಗವನ್ನು ಪೂಜಿಸಿದಾಗಲೇ ಶಿವನ ಅನುಗ್ರಹ. ಕಾರಣ ದೇಹದ 
ಅನುಕೂಲತೆಯಿದ್ದಾಗ ಯಾವುದೇ ಕಾರಣಕ್ಕೂ ಲಿಂಗಪೂಜೆಯನ್ನು ಬಿಡಬಾರದು. 


ಶ್ರೀ ಗುರುವು ದೀಕ್ಷೆಯನ್ನು ದಯಪಾಲಿಸುವ ಸಂದರ್ಭದಲ್ಲಿ ಸ್ಥೂಲ ಸೂಕ್ಷ್ಮ 
ಮತ್ತು ಕಾರಣ ದೇಹಗಳನ್ನು ಪರಿಶೋಧಿಸಿ ಅವುಗಳನ್ನು ತ್ಯಾಗಾ೦ಗ ಭೋಗಾಂಗ 
ಮತ್ತು ಯೋಗಾಂಗಗಳನ್ನಾಗಿ ಮಾಡಿ ಪವಿತ್ರಗೊಳಿಸಿರುವುದರಿಂದ ಸ್ತ್ರೀಯರು 
ರಜಸ್ಥಲೆಯಾದ ಸಂದರ್ಭದಲ್ಲಿ ಅಪವಿತ್ರಳಾಗುವುದಿಲ್ಲ. ಆದುದರಿಂದ ಸೊತಕಗಳ 
ಸಂದರ್ಭದಲ್ಲೂ ಅವಳು ಲಿಂಗಧಾರಣ ಹಾಗೂ ಲಿಂಗಪೂಜೆಗಳನ್ನು ಬಿಡಬಾರದು. 
ಇದಲ್ಲದೆ "ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೆ” ಎಂಬುದಾಗಿ ವೇದಗಳಲ್ಲಿ ಇಷ್ಟಲಿಂಗವನ್ನು 
'ಪವಿತ್ರ' ಎಂಬ ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಲಿಂಗವು ಯಾವುದೇ ಕಾರಣದಿಂದ 
ಅಪವಿತ್ರವಾಗದೇ ಸದಾ ಸರ್ವದಾ ಪವಿತ್ರವೇ ಆಗಿರುವುದರಿಂದ ಅದನ್ನು ವೇದವು 
ಪವಿತ್ರವೆಂದು ಹೆಸರಿಸಿದೆ. 


ಹ ಅರ್ಥದಲ್ಲಿ ಪವಿತ್ರವೆಂದರೆ ಯಾವುದು? “ಯಾವುದು ಎಂತಹದೇ 
ಅಪವಿತ್ರ ಪ್ರಸಂಗವಿದ್ದರೂ, ಅಪವಿತ್ರ ಸ್ಥಾನದಲ್ಲದ್ದರೂ, ಅಪವಿತ್ರ ವಸ್ತುಗಳಿಂದ 
ಕತ್ತುವರೆಯಲ್ಲಟ್ಟಿದ್ದ ರೂ ತನ್ನ ಪಾವಿತ್ರ 'ವನ್ನು ಕಳೆದುಕೊಳ್ಳದೆ ನಿತ್ಯ 
ಪವಿತ್ರವಾಗಿರುವುದೋ ಅದು ನಿಜಕ್ಕೂ, ಪವಿತವಾದುದು 5 ಇಂತಹ ಪವಿತ್ರತೆ ಶಿವನಲ್ಲಿ 
ನೆಲೆಸಿದೆ. ಅಂತೆಯೇ ಶಿವಮಹಿಮೆಯ ಸ್ತೋತ್ರದಲ್ಲಿ - 


ಸ್ಮಶಾನೇಷ್ಟಾ ಷ್ವಾಕ್ರೀಡಾ ಸ್ನಃ ಸ್ನ್ಮರಹರ ಪಿಶಾಚಾಃ ಸಹಚರಾಃ ಚಿತಾಭಸ್ಮಾಲೇಪ ಆಸ 
ಅಮಾಂಗಲ್ಕ ಶೀಲಂ ತವ ಭವತು ನಾಮೈ ವಮಖಿಳಂ। 


ತಥಾಪಿ ಸತ್ರ ೯ಣಾಂ ಪರಮಂ Te 


“ಹೇ ಪರಮಾತ್ಮನೇ! ಸ್ಮಶಾನದಲ್ಲಿ ನಿನ್ನ ವಾಸ, ನಿನ್ನ ಎಲ್ಲ ಲೀಲೆಗಳೂ ಸಹ 
ಅಲ್ಲಿಯೇ. ಭೂತ ಪಿಶಾಚಿಗಳೇ ನಿನ್ನ ದೇಹಕಾಂತಿಯನ್ನು ಹೆಚ್ಚಸಿಕೊಳ್ಳಲು 
ನೀನು ಬಳಸುವ ಸೌಂದರ್ಯವರ್ಥಕ ವಸ್ತುವೆಂದರೆ ಚಿತಾಭಸ್ಮ, ಹೀಗೆ ನೀನು 
ಬಳಸುವ ಮತ್ತು ನಿನ್ನ ಸುತ್ತಲಿರುವ ವಸ್ತುಗಳಲ್ಲ ಅಮಂಗಲವೇ; ಅಪವಿತ್ರವೇ. 
ಆದರೂ ನೀನು ಮಾತ್ರ ಸದಾ ಪವಿತ್ರನಾಗಿದ್ದು ನಿನ್ನನ್ನು ಸ್ಥರಿಸುವವರಿಗೆ ಮ೦ಗಲವನ್ನುಂಟು 
ಮಾಡುವಿ! ಎಂದು ಪುಷ್ತವ೦ಂತನು ಮನೋಹರವಾಗಿ ಶಿವನ ಪಾವಿತ್ರ್ಯವನ್ನು ಬಣ್ಣಿಸಿದ್ದಾನೆ. 


ಇಂತಹ ಶಿವನ ನಿರಾಕಾರರೂಪವೇ ಲಿಂಗವಾಗಿರುವುದರಿಂದ ಅದು ಸದಾ 
ಪವಿತ್ರವೇ ಆಗಿರುತ್ತದೆ. ಯಾವುದೇ ಸಿವ ಪ್ರಸಂಗಗಳಲ್ಲಿ ಅದು ಅಪವಿತ್ರವಾಗಲಾರದು. 
ಅದಕ್ಕೆ ಬದಲಾಗಿ ಆ ಅಪವಿತ್ರ ಪ್ರಸಂಗಗಳನ್ನೇ ತನ್ನ ಲ್ಲಿರುವ ಪಾವಿತ್ರ್ಯತೆಯಿಂದ 
ಪವಿತ್ರಗೊಳಿಸುತ್ತೆ. ಆದುದರಿಂದಲೇ ಹರಳಾಗವ್ರ ಸ್ತ್ರೀಯರು ಸೂತಕ ಸ ಸಂದರ್ಭಗಳಲ್ಲಿ 
ಪ್ರಯತ್ನ ಪೂರ್ವಕವಾಗಿ ಲಿಂಗಧಾರಣ ಮತ್ತು ಪೂಜೆಗಳನ್ನು ಮಾಡಬೇಕೆಂದು ತಿಳಿಸಿದೆ. 


೫೩೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ದೀಕ್ಷಾಪವಿತ್ರಿತಾ೦ಗತ್ವಾದ್‌ ಲಿಂಗಸರ್ಶೋ ನ ದುಷ್ಕತೇ। 
ರಜೋವತ್ತ್ವಾದಿಕಾಲೇಷು ಕಾರ್ಯಾ ಪೂಜಾ ಪ್ರಯತ್ನತಃ "” 


ಇದೇ ಸಂದರ್ಭದಲ್ಲಿ ಕಾರಣಾಗಮವು ಇನ್ನೊಂದು ಮಾತನ್ನು ಸ್ಪಷ್ಟಪಡಿಸುತ್ತದೆ. 
ಹಣ್ಣು ಮಕ್ಕಳು ಮಗುವಿಗೆ ಜನ್ಮಕೊಡುವ ಸಂದರ್ಭದಲ್ಲಿ ಏನಾದರೂ 
ತೊಂದರೆಯುಂಟಾಗಿ ಲಿಂಗಪೂಜೆಯನ್ನು ಮಾಡಲು ಅಸಾಧ್ಯವಾದರೆ, ಅದರಿಂದ 
ಯಾವ ದೋಷ ಉಂಟಾಗಲಾರದೆಂದು ಕೂಡ “ಪ್ರಸವಪ್ರಮುಖಾಪತ್ಟು 
ಪೂಜಾಭಂಗೋ ನ ದೋಷದ” ಎಂಬ ಉಕ್ತಿಯ ಮೂಲಕ ತಿಳಿಸುತ್ತದೆ. 


ಹೀಗೆ ಶಿವಾಗಮಗಳು ಧಾರ್ಮಿಕ ಆಚರಣೆಯನ್ನು ನಿರೂಪಿಸುವ ಸಂದರ್ಭದಲ್ಲಿ 
ಸ್ತ್ರೀಯರಿಗೆ ಸೂತಕಗಳ ಅಡಚಣೆಯಿಲ್ಲವೆಂದು ಘೋಷಿಸುತ್ತವೆ. 


ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಿಳೆ 


ಮಹಿಳೆಯರು ಧಾರ್ಮಿಕವಾಗಿ ಎಲ್ಲ ಅಧಿಕಾರ ಹೊಂದಿರುವುದನ್ನು ಹೇಳುವಂತೆ 
ಸಾಮಾಜಿಕವಾಗಿಯೂ ಅವಳ ಉತ್ಕರ್ಷವನ್ನು ಶಿವಾಗಮಗಳು ಪ್ರತಿಪಾದಿಸುತ್ತವೆ. 
ವೀರಾಗಮದಲ್ಲಿ ಮಹಿಳೆಯ ಸಾಮಾಜಿಕ ಉತ್ಕರ್ಷಕ್ಕೆ ಸಂಬಂಧಿಸಿದಂತೆ ಕೆಲ 
ಎಚಾರಗಳನ್ನು ಚರಿತ್ರಕ ರೂಪದಲ್ಲಿ ತಿಳಿಸಲಾಗಿದೆ. 


ಮಣಿಭದ್ರಸ್ಯ ನೃಷತೇಶ್ವರಾಧರ್ಮಸಮನ್ವಿತಾ। 

ಅಪಾಂಶುಪಾತಾ ಮತಿವತಿ ಧಮಯಂತೀತಿ ಮಿಶುತಾ॥ 

ತಾಂ ರೇಣುಕೋ ಮುನಿಶ್ರೇಷ್ಠೋ ದೀಕ್ಷಾ ಪೂರ್ವಾ ಜಸ 
ಸ ಚಕ ಧುರಿ ನಾರೀಣಾಂ "ಲೇಕ್‌ ಕರೋತಿ ಹೇ. 


ವೀರಾಗಮದ ಈ ಮಾತುಗಳನ್ನು ಆಧಾರವಾಗಿ ನೀಡುತ್ತ ಶ್ರೀ ಡಾ| 
ಜ.ಚ.ನಿ.ಯವರು ವೀರಾಗಮದ ಪ್ರಸ್ತಾವನೆಯಲ್ಲಿ “ಮಣಿಭದ್ರ ಮಹಾಭೂಪಾಲನ 
ಮಹಾರಾಣಿಯಾದ ದಮಯಂತಿಯನ್ನು ಶ್ರೀ ರೇಣುಕ ಭಗವತ್ಪಾದರು ಮಹಿಳೆಯರ 
ಮಹಾಮಂಡಳಿಯ ಅಧ್ಯಕ್ಷಿಣಿಯನ್ನಾಗಿ ಏರ್ಪಡಿಸಿ ಅನುಗ್ರಹಿಸಿದರು” ಎಂದು 
ನಿರೂಪಿಸುತ್ತಾರೆ. ರೇಣುಕ ಭಗವತ್ಪಾದರು ಮಹಿಳಾ ಮಂಡಳವನ್ನು ಮಾಡಿ 
ದಮಯಂತಿಯನ್ನು ಅದರ ಅಧ್ಯಕ್ಷಿಣಿಯನ್ನಾಗಿ ಮಾಡಿದ ಈ ವಿಚಾರ ಮಹಿಳೆಯು 
ಶಿವಾಗಮಗಳ ಕಾಲದಲ್ಲಿಯೇ ಸಾಮಾಜಿಕವಾಗಿ ಸಂಘಟನೆಗೊಳ್ಳುವತ್ತ ದಾಪುಗಾಲು 
ಹಾಕಿದ್ದಳೆಂಬುದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಶಿವಾಗಮಗಳು ಮತ್ತು ಅವುಗಳ 
ಪ್ರಚಾರವನ್ನು ಗೈದ ರೇಣುಕ ಭಗವತ್ಪಾದರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದು 
ಇದರಿಂದ ಕಳದು ಬರುತ್ತದೆ. 
೨೪. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭೭ 


೨೫. ಕಾ.ಆ. ಕ್ರಿ. ಪಾ. ಪಟಲ ೨, ಶ್ಲೋಕ ಸಂಖ್ಯೆ ೭೭ 
೨೬. ವೀರಾಗಮ ಪ್ರಸ್ಥಾವನೆ ಪುಟ ೮೩, ಜ.ಚ.ನಿ. 


se ಎಕಾ ಟೊ ಮ ನನಾದ ಮಮ 


ಸೀಪರ ಚಿಂತನ ೫೩೩ 


ಈ 


ಇನ್ನು ವಚನಕಾಲವನ್ನು ಅವಲೋಕಿಸಲಾಗಿ ಶಿವಶರಣರ ಕಾಲದ ಸ್ತ್ರೀಯು 
ಕೇವಲ ತನ್ನ ಕೌಟುಂಬಿಕ ಜೀವನಕ್ಕೆ ಅಷ್ಟೇ ಮೀಸಲಾಗಿರದೆ, ಆಕೆ ಸ್ಪತರತ್ರವಾಗಿ 
ಸಾಮಾಜಿಕ ಹೋಬ ಸಾರ್ವತ್ರಿಕ ಕಾರ್ಯಕಲಾಪಗಳಲ್ಲಿ ಪುರುಷನ ಮ್‌ 
ಪಾಲುದಾರಳಾಗಬಹುದಿತ್ತು ಅಕ್ಕ ನಾಗಮ್ಮ ಬಸವಣ್ಣನವರ ಪತ್ನಿಯರಾದ ಗಂಗಾಂಬಿಕಾ 
ಮತ್ತು ನೀಲಾಂಬಿಕೆಯರು ಅಂದಿನ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ 


ಕ್ರಾಂತಿಗೆ ಆಧಾರ ಸ್ತಂಭಗಳಾಗಿ ನಿಂತರು. ಹಾಗೂ ಆಯ್ದಕ್ಕಿ ಮಾರಯ್ಯನ ಸತಿ 


"ಲಕ್ಕಮ್ಮ, ಹರಳಯ್ಯನ ಸತಿ "ಕಲ್ಯಾಣಿ", ಉರಿಲಿಂಗಪೆದ್ದಿಯ ಸತಿ "ಕಾಳವ್ವೆ? ಯಂಥವರು 
ಮಹಾಜ್ಞಾಭಿಗಳಾಗಿ ಪ ಪತಿಗೆ ಪ್ರೇರಣೆ ಮತ್ತು ಉನ್ನತ ಸಲಹೆ ನೀಡಿ ಸ್ತ್ರೀ ಕುಲಕ್ಕೆ 


'ಓ೦ದು ಒಳ್ಳೆಯ ಗೌರವವನ್ನು ತಂದುಕೊಟ್ಟಿದ್ದಾರೆ. 


ಒಟ್ಟಿನಲ್ಲ ಶಿವಾಗಮಗಳು ಮಹಿಳೆಯ ವಿಷಯದಲ್ಲಿ ಸಕಾರಾತ್ಮಕವಾದ ಹಾಗೂ 
ಪ್ರೇರಣಾತ್ಮಕವಾದ ಧೋರಣೆಯನ್ನು ತಾಳಿವೆ. ಗಂಡು ಹೆಣ್ಣು ಎಂಬುದು ಅವರವರ 


| ಕರ್ಮಾನುಸಾರವಾಗಿ ಬಂದ ಭೌತಿಕ ರೂಪ (ದೇಹ). ಕಾರಣ ಆತ್ನಸಾಕ್ಷಾತ್ಸಾರಕ್ಕೆ 


ಗಂಡು ಹಣ್ಣುಗಳಂದು ಭೇದವಿಲ್ಲವೆಂದು ತಿಳಿಸಿ, ಸ್ತ್ರೀಯರೂ ಸಹ “ರುಸಕಂತೆ 
ಅಷ್ಟಾವರಣ ಎರವು ಆಚರಣೆಗಳಿಂದ ಷಟೆಸ್ನಲಮಾರ್ಗಗಳನ್ನು ಅನುಸರಿಸಿ 
ಪಾರಮಾರ್ಥಿಕ ಸಂಪತ್ತನ್ನು ಸ ಸಂಪಾದಿಸಬಹುದೆಂದು ಸಾರಿವೆ. ಅಲ್ಲದೇ ದೀಕ್ಷೆಯನ್ನು 


! ಹೊಂದಿ ಲಿಂಗಧಾರಿಗಳಾಗಿರುವುದರಿಂದ ಸ್ತ್ರೀಯರಿಗೆ ಸೂತಕಗಳ ಅಡಚಣೆಯಿಲ್ಲವೆಂದು 
 ಘೋಷಿಸುತ್ತವೆ. ಮಹಿಳೆಗೆ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೇ ಸಾಮಾಜಿಕವಾಗಿ 


ಪ್ರಾಧಾನ್ಯತೆಯನ್ನು ನೀಡಿ ಮಹಿಳಾಪರ ಚಿಂತನೆಗೈದಿವೆ. ಶಿವಾಗಮಗಳಲ್ಲಿಯ ಈ 


' BT ವೈಚಾರಿಕ ಧೋರಣೆಯೇ ವಚನಕಾರರ ಮಹಿಳಾ ಸಮಾನತಾಂದೋಲನಕ್ಕೆ 
ಫೇರಕವಾಗಿದೆ." 


6 


ಅಧ್ಯಾಯ - 
ಸಮಾರೋಪ 


ಭಾರತೀಯ ಸಂಸ್ಕೃತಿ ಹಾಗೂ ತತ್ವಶಾಸ್ತ್ರದ ಪ್ರಾಚೀನ ಗ್ರಂಥಗಳಾದ 
ಶಿವಾಗಮಗಳನ್ನು ಮತ್ತು ಕನ್ನಡ ಸಾಹಿತ್ಯದ ಜೀವರತೆ, ಗಳಾದ ವಚನ ಸಾಹಿತ್ಯವನ್ನು 
ವೀರಶೈವ ಧರ್ಮದ ಬನ ಲೆಯಲ್ಲಿ ದಾರ್ಶನಿಕವಾಗಿ, "ಧಾರ್ಮಿಕವಾಗಿ, ತಾತ್ವಿಕವಾಗಿ 
ಆರ ಸಾಮಾಜಿಕವಾಗಿ ಅಧ್ಯಯನ ಕೈಕೊಂಡ ಈ ಮಹಾಪ್ರಬಂಧದಲ್ಲಿ ಅಭಿವ್ಯಕ್ಷವಾದ 


ಮುಖ್ಯಾಂಶಗಳನ್ನು ಈ ಬಗೆಯಾಗಿ ಸಂಕ್ಷೇಪಿಸಬಹುದು. 


ಶಿವಾಗಮಗಳು ಪ್ರಗತಿಪರ ಸಾಹಿತ್ಯವಾಗಿದ್ದು, ತಮ್ಮ ಸತ್ವಪೂರ್ಣವಾದ ಮೌಲಿಕ 
ವಿಚಾರಗಳಿಂದ ಶತಶತಮಾನಗಳಿಂದ ಪರಿಷ್ಣತವಾಗಿ ಸಾಗಿಬಂದ ಜ್ಞಾನರಾಶಿಗಳಾಗಿವೆ. 
ಕಾಮಿಕಾದಿ ವಾತುಲಾಂತ ೨೮ ಶಿವಾಗಮಗಳು ದಿವ್ಯಾಗಮಗಳೆಂದೂ, 
ಸಿದ್ಧಾಂತಾಗಮಗಳೆಂದೂ ಸುಪ್ರಸಿದ್ದವಾಗಿವೆ. ವೀರಶೈವ ಕೌಸ್ತುಭದಲ್ಲಿ ೨೮ 
ಶಿವಾಗಮಗಳಿಗೆ ೩೦೮ ಉಪಾಗಮಗಳಿರುವುದನ್ನು ಉಲ್ಲೇಖಿಸಲಾಗಿದೆ. ಇದರಿಂದ 
ಶಿವಾಗಮ ಸಾಹಿತ್ಯದ ವ್ಯಾಪ್ತಿ ಹಾಗೂ ಗಾತ್ರಗಳ ಕಲ್ಪನೆ ಉಂಟಾಗುತ್ತದೆ. ಆದರೆ 
ಶಿವಾಗಮಗಳ ಪ್ರತಿಗಳನ್ನು ವೇದಗಳಷ್ಟು ಶ್ರದ್ದೆಯಿಂದ ಸಂರಕ್ಷಣೆ ಮಾಡಿಕೊಂಡು 
ಬರುವುದಾಗಲಿಲ್ಲ. ಹಾಗಾಗಿ ಕೆಲವು ಮೂಲ ಆಗಮಗಳು ಮತ್ತು ಉಪಾಗಮಗಳು 
ಉಪಲಬ್ಧವಾಗಿವೆ. ಅವು ಕೂಡಾ ಸಮಗವಾಗಿ ದೊರೆಯುವುದಿಲ್ಲ. 


ಶಿವಾಗಮಗಳಲ್ಲಿಯ ವಿಷಯ ವಿಭಾಗವು ಕ್ರಿಯಾಪಾದ, ಚರ್ಯಾಪಾದ, 
ಯೋಗಪಾದ ಮತ್ತು ಜ್ಞಾನಪಾದವೆ೦ಬ ವ್ಯವಸ್ಥೆಯನ್ನು ಆಧರಿಸಿದೆ. ಶಿವಾಗಮಗಳಲ್ಲಿ 
ಶೈವ, ವೀರಶೈವ ಎರಡೂ ಸಂಸ್ಕೃತಿಗಳ ಎಚಾರಧಾರೆಯನ್ನು ಕಾಣುತ್ತೇವೆ. 
ಪೂರ್ವಭಾಗದಲ್ಲಿ ದೇವಾಲಯದ ಸಂಸ್ಕೃತಿ, ಉತ್ತರ ಭಾಗದಲ್ಲಿ ಇಷ್ಟಲಿಂಗ 
ಸಂಸ್ಕೃತಿಗಳನ್ನು ಕಾಣುತ್ತೇವೆ. 


ಶಿವಾಗಮಗಳ ರಚನಾ ಕಾಲವನ್ನು ಭಾಷೆಯ ದೃಷ್ಟಿಯಿಂದ ಅವಲೋಕಿಸಲಾಗಿ 
ಪಾಣಿನಿಯ (ಕ್ರಿ ಪೂ ೭೦೦) ಅನಂತರದ ಕಾಲಕ್ಕೆ ಸೇರಿದವುಗಳು. ಆದರೆ ಕ್ರಿ 
ಪೂ ೨೦೦ ಕ ಸೇರಿದ್ದವೆಂದು ತಿಳಿದ ಮಹಾಭಾರತದಲ್ಲಿ ಉಲ್ಲೇಖಿಸಲ್ಪಟ್ಟ 
ಪಾಂಚರಾತ್ರಗಮೋಕ್ತ ಪೂಜಾ ಪದ್ಧತಿ ಆಗಮಾರಂಭ ಕಾಲವನ್ನು ಸೂಚಿಸುತ್ತದೆ. 
ಅಲ್ಲದೇ ಪಾಂಚರಾತ್ರಾಗಮಗಳಲ್ಲಿ ಶಿವಾಗಮಗಳ ಪ್ರಸ್ತಾಪವಿರುವದು. ಆದರೆ 
ವೈಷ್ಣವಾಗಮಗಳ ಉಲ್ಲೇಖವು ಶಿವಾಗಮಗಳಲ್ಲಿ ಇಲ್ಲದಿರುವುದರಿಂದ ಶಿವಾಗಮಗಳು 
ವೈಷ್ಟವಾಗಮಗಳಿಗಿಂತ ಹಿಂದಿನವು ಎಂಬ ಅಭಿಪ್ರಾಯವಿದೆ. ಆದರೆ ೨೮ ಶಿವಾಗಮಗಳು 
ಏಕಕಾಲದಲ್ಲಿ ರಚಿತವಾದವು ಎಂದು ಹೇಳಲು ಸಾಧ್ಯವಿಲ್ಲ. ಶ್ರೀಕರಭಾಷ್ಯ, 
ಸಿದ್ಧಾಂತಶಿಖಾಮಣಿ ಹಾಗೂ ವಚನ ಸಾಹಿತ್ಯದ ಆಧಾರದಿಂದ ಶಿವಾಗಮಗಳ 


| 
' 
| 


ಸಮಾರೋಪ ೫೩೫ 
ಉತ್ತರ ಭಾಗಗಳ ಸೀಮೆಯನ್ನು ಕ್ರಿಶ. ೮ನೇ ಶತಮಾನವೆಂದು ಇಟ್ಟುಕೊಳ್ಳಬಹುದು. 


ಶಿವಾಗಮಗಳಲ್ಲಿ ಶಿವನನ್ನೇ ಉಪದೇಶಕನನ್ನಾಗಿ ಮಾಡಿ ಪಾರ್ವತಿ ಸ್ಕಂದರು 
 ಶೋತ್ಕಗಳಾಗಿದ್ದಾರೆ. ಆದರೆ ಶಿವಾಗಮಗಳಲ್ಲಿ ಬರುವ ಶಿವನು ಪಾರ್ವತಿಗೆ, ಕುಮಾರನಿಗೆ 
ಬೋಧಿಸಿದ ವಿಚಾರವನ್ನು ತಾತ್ತಿಕ ಸಂಕೇತವೆಂದು ಭಾವಿಸಬೇಕು. ಏಕೆಂದರೆ ಇದು 
 ಶಿವಾಗಮಗಳ ಪೌರಾಣಿಕ ನಿರೂಪಣಾ ಶೈಲಿಯಾಗಿದೆಯೇ ಹೊರತು ಇಲ್ಲಿ 
 ಪ್ರಾಧಾನ್ಯವಿರುವದು ಪರಮಾತ್ಮನ ಆಧ್ಯಾತ್ಮಿಕ ಸ್ವರೂಪ ನಿರೂಪಣೆಗೆ. ಶಿವಾಗಮಗಳಲ್ಲಿ 
' ಇಂಥ ಅನೇಕ ಸಂಕೇತಗಳಿವೆ. ಅವುಗಳಿಗೆ ವಿಶಿಷ್ಟವಾದ ಅರ್ಥಗಳಿವೆ. 


ಇನ್ನು ಶಿವಾಗಮಗಳು ಮತ್ತು ವಚನ ಸಾಹಿತ್ಯದ ತೌಲನಿಕ ಅಧ್ಯಯನವನ್ನು 
ಈ ಬಗೆಯಾಗಿ ವಿಶ್ಲೇಷಿಸಬಹುದು- 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯದಲ್ಲಯ ಸಾಮ್ಯತೆಯ 


| ವಿಚಾರಗಳು 
ಸೃಷ್ಟಿಯ ಉಗಮ 


೨. ಶಿವತತ್ತವೊಂದೇ ಶಾಶ್ವತವಾದದ್ದು ಸರ್ವ ಶಕ್ತವಾದದ್ದು. ಅದರಿಂದ ಜಗತ್ತುಗಳು 
ಹುಟ್ಟುತ್ತವೆ, ಜೀವಿಗಳು ಮೈತಾಳುತ್ತವೆ; ಮತ್ತೆ ಅಲ್ಲಿಯೇ ಅಡಗುತ್ತವ; 


- ಈ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ಇಂದ್ರ, ಬ್ರಹ್ಮ 


ವಿಶ್ವ ನಕ್ಷತ್ರ ಮುಂತಾದವುಗಳು ಯಾವುದೂ ಇಲ್ಲದ ಮುನ್ನ ಪರಶಿವನು 
ಸರ್ವಶೂನ್ಯ ನಿರಾಲಂಬ ಸ್ಥಿತಿಯಲ್ಲಿದ್ದ. 


- ಪರಶಿವನು ಶೂನ್ಯ-ಮಹಾಶೂನ್ಯ ಸ್ವರೂಪನು. 


- ಪರಮೇಶ್ವರನು ಸ್ವಲೀಲೆಯಿ೦ದ ಜಗತ್ತುಗಳಿಗೆಲ್ಲ ಕಾರಣವಾದ ತತ್ವಗಳನ್ನು ಸೃಷ್ಟಿ 
ಮಾಡಬೇಕೆಂಬ ಸಂಕಲ್ಲ ಹೊಂದಲು, ಆ ಧ್ಯಾನದಿಂದ ಅವನಲ್ಲಿ ಅವಿನಾಭಾವ 
ಸಂಬಂಧದಿಂದಿದ್ದ ಶಕ್ತಿಯ ಸ್ಪಂದವಾಗಿ ಅದರಿಂದ ವಿವಿಧ ಶಕ್ತಿಗಳ 
ಉಗಮವಾಯಿತು ಮತ್ತು ಅವುಗಳಿಂದ ವೈವಿಧ್ಯಮಯ ಸೃಷ್ಟಿಯ ಆರಂಭವಾಯಿತು. 


೨. ಶಿವ-ಶಕ್ತಿಯ ಮಿಲನದಿಂದ ಶಿವ ಸಾದಾಖ್ಯ, ಅಮೂರ್ತ ಸಾದಾಖ್ಯ, ಮೂರ್ತ 
ಸಾದಾಖ್ಯ ಕರ್ತೃ ಸಾದಾಖ್ಯ ಹಾಗೂ ಕರ್ಮ ಸಾದಾಖ್ಯ ಎಂಬ ಐದು ಸಾದಾಖ್ಯ 
ತತ್ತ್ವಗಳು ಉತ್ಪತ್ತಿಯಾದವು. ಈ ಐದು ಸಾದಾಖ್ಯಗಳು ನಿವೃತ್ತಿಕಲಾ, ಪ್ರತಿಷ್ಠಾಕಲಾ, 
ಎದ್ಯಾಕಲಾ, ಶಾಂತಿಕಲಾ ಮತ್ತು ಶಾಂತ್ಯತೀತಕಲಾ ಎಂಬ ಐದು ಕಲೆಗಳಿಂದ 
ಯುಕ್ತವಾಗಿವೆ. 

- ಭೌತಪ್ರಪಂಚ ಮತ್ತು ಚೇತನಾತ್ಮಕವಾದ ಜೀವರುಗಳು, ಈ ಎಲ್ಲವನ್ನೂ ಮಹಾಕರ್ತ 
ತನ್ನ ಶಕ್ತಿಯ ವಿನೋದಕ್ಕೆ ಸೃಷ್ಟಿಸಿದ್ದಾನೆ. 


೫೩೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಪರಮಾತ್ಮನು ಮೂವತ್ತಾರು ತತ್ತ್ವಗಳಿಂದಾದ ಜಗತ್ತಿನ ರೂಪದಲ್ಲಿ 
ಪರಿಣಮಿಸುವನು. 


ಶಕ್ತಿಯು ಅವ್ಯಕ್ತವಾಗಿ ಶಿವನಲ್ಲಿ ಒಂದಾಗಿದ್ದರೆ ಆ ಸ್ಥಿತಿಗೆ ಪ್ರಳಯವೆಂತಲೂ, 
ಅದೇ ಶಕ್ತಿ ವ್ಯಕ್ತವಾಗಿ ವಿಕಾಸವಾದರೆ ಸೃಷ್ಟಿಯೆ೦ತಲೂ ಹೆಸರು. ಈ ವಿಕಸನ 
ಮತ್ತು ಆಕುಂಚನಗಳು ನಿರಂತರವಾಗಿ ನಡೆಯುವ ಕ್ರಿಯೆಗಳು. 


ಶಿವ-ಜೀವ-ತಕ್ತಿ (ಪಶು-ಪತಿ-ಪಾಶತತ್ತ) 


ಪರಶಿವನು ಸತ್‌-ಚಿತ್‌-ಆನಂದ ಸ್ವರೂಪನು, ನಿತ್ಯ-ನಿರಂಜನ-ಶುದ್ಧ-ನಿರ್ಮಲನು, 
ಕ್ಷೇಶರಹಿತನು, ನಿರ್ಗುಣನು, ನಿತ್ಯಪರಿಪೂರ್ಣನು, ಮಾಯಾರಹಿತನು, 
ಉಪಾಧಿರಹಿತನು, ಶರೀರವಿಲ್ಲದವನು, ಏಕೈಕನು, ಪರಂಜ್ಯೋತಿ ಸ್ವರೂಪನು, 
ಸನಾತನನು, ಶಾಶ್ವತನು ಎಶ್ವಾಧಿಪತಿಯಾಗಿದ್ದಾನೆ. 


ಲಿಂಗವೇ ಪರಶಿವಬ್ರಹ್ಮ 


ಜೀವಾತ್ಮ-ಪರಮಾತ್ಮರಲ್ಲಿ ಭೇದವಿಲ್ಲ. ಪರಮಾತ್ಮನೇ ಜೀವತ್ವವನ್ನು, ಅನೇಕತ್ವವನ್ನೂ 
ಹೊಂದುತ್ತಾನೆ. 


ಪರಶಿವನು ಸಕಲ ಪದಾರ್ಥಗಳಲ್ಲಿ, ಸಕಲ ಜೀವಿಗಳಲ್ಲಿ ಚೈತನ್ಯಾತ್ಮಕವಾಗಿ 
ವ್ಯಾಪಿಸಿದ್ದರೂ ಅವೆಲ್ಲಕ್ಕೂ ಅತೀತನಾಗಿ ವಿಶ್ವದ ಗುಣಗಳನ್ನು ಹೊದ್ದದಂತಿರುತ್ತಾನೆ. 


ಮಾಯೆಯಿಂದ ಮೋಹಿತನಾದ ಜೀವನು ತನ್ನನ್ನು ಬೇರೆಯಾಗಿ ನೋಡುತ್ತಾನೆ. 


ವಿಷಯಗಳಿಂದ ಬಂಧಿತರಾದ ಜೀವಿಗಳು ವಿಷಯೋಪಭೋಗಗಳನ್ನು ತ್ಯಜಿಸಲು 
ಅಸಮರ್ಥರಾಗಿರುವರು. ಅವಿದ್ಯಾ ಮೋಹದ ಪ್ರಭಾವದಿಂದ ಜೀವರು 
ದುಃಖಭಾಜನರಾಗುತ್ತಾರೆ. 


ಭಕ್ತಿಯೇ ಮುಕ್ತಿಯ ಸಾಧನ. 


ಭವಪಾಶದಿಂದ ಬೇಸತ್ತು ಅದರಿಂದ ಮುಕ್ತಿಯನ್ನು ಬಯಸಿ ಶ್ರೀಗುರುವಿನ ಬಳಿ 
ಭಕ್ತಿಯಿಂದ ಶರಣಾಗತನಾಗಿ ಬ೦ದ ಜೀವನಿಗೆ ಶ್ರೀಗುರುವು ತ್ರಿವಿಧ ದೀಕ್ಷೆಯನ್ನು 
ಅನುಗಹಿಸಿ, ಅಷ್ಟಾವರಣ ಸ೦ಪನ್ನವೂ, ಪಂಚಾಚಾರ ವಿಶಿಷ್ಟವೂ ಆದ ಷಟ್‌ಸ್ಥಲಾತ್ಮಕ 
ಸಾಧನ ಮಾರ್ಗವನ್ನು ಬೋಧಿಸುವನು. ಆ ಮಾರ್ಗದರ್ಶನದಂತೆ ಮುನ್ನಡೆದ 
ಸಾಧಕನು ಭಕ್ತಿಮಾರ್ಗದಲ್ಲಿ ಮುನ್ನಡೆದು ಶಿವಯೋಗದ ಮೂಲಕ ಮುಕ್ತಿಯನ್ನು 
ಹೊಂದುವನು. 


ಶಿವನ ವಿಶ್ವಲೀಲೆಯ ಅಂಗವಾಗಿ ಶಕ್ತಿಯೇ ಅವಿದ್ಯಾಮಾಯೆಯಾಗಿ ಜೀವರನ್ನು 
ಸಂಸಾರಿಗಳಾಗುವಂತೆ ಮಾಡಿ ಸುಖ-ದುಃಖಗಳ ಅನುಭವಕ್ಕೆ ಪಕ್ಕಾಗಿಸಿದರೆ, 
ಭಕ್ತಿಯಾಗಿ ಮುಮುಕ್ಟುಗಳಾದ ಜೀವರನ್ನು ಮುಕ್ತಿಯೆಡೆಗೆ ಕೊಂಡೊಯ್ಯುತ್ತಾಳೆ. 


Se ಡಿ. ಮಾಸಾ ec ACT ವಿ 


ee As. ಘಾಟ ia HL mie as ne SNE NET i he ~ AS agi Res 


a ತ್ಹ ಕ್‌ ್ಪ್‌್‌್ಟ್‌್‌ hak 


ಸಮಾರೋಪ ೫೩೭ 

ದೈನಂದಿನ ಆಚರಣೆಗಳು 

 —- ವೀರಶೈವನು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಇಷ್ಟಲಿಂಗವನ್ನು ಕಣ್ಣುಗಳಿಗೆ 

| ಸ್ಪರ್ಶಿಸಿ ಶಿವನಾಮ ಸ್ಮರಣೆಗೈಯಬೇಕು. 

- ದೈನಂದಿನ ಆಚರಣೆಗಳು ಡಾಂಬಿಕ ಆಚರಣೆಗಳಾಗದೇ ನಿರಪೇಕ್ಷ ಹಾಗೂ 
ಸದೃಢಭಕ್ತಿಯಿ೦ದ ಕೂಡಿದ ಆಚರಣೆಗಳಾಗಿರಬೇಕು. 


ದೀಕ್ಷಾ ಸಂಸ್ಕಾರ 
- ಜೀವಭಾವವಳಿದು ಶಿವಭಾವ ಸಮಾವೇಶಗೊಳ್ಳಲು ಶಿವದೀಕ್ಷೆ ಅತ್ಯಗತ್ಯ. 


- ಕುಲ-ಜಾತಿ-ಲಿಂಗಗಳ ತಾರತಮ್ಯವಿಲ್ಲದೆ ಸರ್ವರೂ ಪವಿತ್ರವಾದ 
ದೀಕ್ಷಾಸಂಸ್ಕಾರವನ್ನು ಪಡೆಯಬಹುದು. ಆದರೆ ಅಮೂಲ್ಯವಾದ ದೀಕ್ಷಾ 
ಸಂಸ್ಕಾರವನ್ನು ದುರಾಚಾರಿಗೆ, ಅಳಿಮನದವನಿಗೆ, ಸದ್ಗುಣ ಹೀನನಿಗೆ ನೀಡಕೂಡದು. 


- ವೀರಶೈವ ದೀಕ್ಷಾಸ೦ಸ್ಕಾರವು ಕ್ರಿಯಾದೀಕ್ಷೆ, ವೇಧಾದೀಕ್ಷೆ, ಮ೦ತ್ರದೀಕ್ಷೆ ಎಂಬ ಮೂರು 
ವಿಧವಾದ ದೀಕ್ಷೆಯನ್ನು ಒಳಗೊಂಡಿದ್ದು, ಶಿವದೀಕ್ಷೆಯ ಅಂಗವಾಗಿ ಷಡದ್ದಶುದ್ದಿಯಿಂದ 
ಸಂಸ್ಕರಿಸಿದ ಲಿಂಗವನ್ನು ಶಿಷ್ಯನ ಹಸ್ತದಲ್ಲಿ ಸ್ಥಾಪಿಸುವುದು "ಕ್ರಿಯಾದೀಕ್ಷೆ'. 
ಕಾರುಣ್ಯನಿಧಿಯಾದ EE ಶಿಷ್ಠನನ್ನು. ಕೃಪಾದ ೈಷ್ಠಿಯಿಂದ 3 ಆತನ 
ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆತನಲ್ಲಿ ಶಿವಕಲೆಯನ್ನು ಜಾಗೃತಗೊಳಿಸಿ, ಕಾರಣ 
ತನುವಿನಲ್ಲಿ ಭಾವಲಿಂಗವನ್ನು ನೆಲೆಗೊಳಿಸುವುದು 'ವೇಧಾದೀಕ್ಷೆ' ಮಂತ್ರಗಳಲ್ಲಿ ಅತ್ಯಂತ 
ಶ್ರೇಷ್ಠವೂ ಪರಮಪವಿತವೂ ಆದ ಪಂಚಾಕ್ಷರೀ ಮಹಾಮಂತ್ರವನ್ನು ಶ್ರೀಗುರುವು 
ಶಿಷ್ಯನಿಗುಪ ಪದೇಶಿಸಿ ಮಾಂಸಪಿಂಡವನ್ನು "ಮಂತ್ರಪಿಂಡವನ್ನಾಗಿ ಮಾರ್ಪಡಿಸಿ, 
ಪ್ರಾಣಲಿಂಗವನ್ನು ಸೂಕ್ಷ್ಮದೇಹದಲ್ಲಿ ನೆಲೆಗೊಳಿಸುವ ವಿಧಾನವೇ 'ಮಂತ್ರದೀಕ್ಷೆ' ಯಾಗಿದೆ. 
ಕ್ರಿಯಾದೀಕ್ಷೆಯಲ್ಲಿ ಸ್ಫೂಲತನುವಿನ ಕಾರ್ಮಿಕ ಮಲವಳಿದು ಇಷ್ಟಲಿಂಗ ಸಂಬಂಧ, 
ವೇಧಾದೀಕ್ಷೆಯಲ್ಲಿ ಕಾರಣ ತನುವಿನ ಆಣವ ಮಲವಳಿದು ಭಾವಲಿಂಗ ಸಂಬಂಧ, 
ಮಂತ್ರದೀಕ್ಷೆಯಲ್ಲಿ ಸೂಕ್ಕತನುವಿನ ಮಾಯೀಯ ಮಲವಳಿದು ಪ್ರಾಣಲಿಂಗ 
ಸಂಬಂಧವಾಗುವದು. ಈ "ವಿಧ ದೀಕ್ಷೆಗಳಲ್ಲಿ ಪ್ರತಿಯೊಂದೂ ಏಳೇಳು ದೀಕ್ಷೆಗಳನ್ನು 
ಒಳಗೊಂಡಿದ್ದು, ಈ ಹಸ್ಪಶಾಂ ಡು ದೀಕ್ಷಿಗಳು ಭಕಿ-ಜ್ಞಾನ-ಕ್ರಿಯಾಸಮನ್ನಯವನ್ನು 
ಹೊಂದಿವೆ. 


ರ ವಿಧಿ (ಅಂತ್ಯೇಷ್ಟಿವಿಧಿ) 


- ಶಿವಲಿಂಗಧಾರಿಗಳಾದವರು ಗೃಹಸ್ನರಾಗಿರಲಿ, ಯತಿಗಳಾಗಿರಲಿ ಅವರು ಪುನರಾವೃತ್ತಿ 
ರಹಿತರಾದ್ದರಿಂದ ಖನನ (ಸಮಾಧಿ) ಮಾಡಬೇಕೇ ಹೊರತು ದಹನ 
ಮಾಡಬಾರದು. 


ಬ ಉತ್ಕಮಣೇಚ್ಛನಾದ ಮನುಷ್ಯನು ತನಗೆ ಮರಣ ಸಮೀಷಿಸುತ್ತಿರುವುದನ್ನು 


೫೩೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ತಿಳಿದು ದೇಹ, ಪುತ್ರ ಧನಾದಿ ವ್ಯಾಮೋಹರೂಪ ಲೌಕಿಕ ದೃಷ್ಟಿಯನ್ನು ಬಿಟ್ಟು, 
ಭೋಗದ ಆಶೆಯನ್ನು ತ್ಯಜಿಸಿ ನಿರಂತರವಾದ ಪ್ರಣವಪಂಚಾಕ್ಷರ ಜಪಮಾಡುತ್ತಾ 
ಮನಸ್ಸನ್ನು ಪರಶಿವನಲ್ಲಿ ನೆಲೆಗೊಳಿಸಬೇಕು. ನಂತರ ಭಕ್ತಿಯ ಲೋಪದಿಂದ 
ಉಂಟಾಗಿರಬಹುದಾದ ದೋಷಗಳ ನಿವೃತ್ತಿಗಾಗಿ ಹಾಗೂ ಶಿವಸಾಯುಜ್ಯವನ್ನು 
ಪಡೆಯಲು ಗುರು- ಜ೦ಗಮರನ್ನು ಪೂಜಿಸಿ ಅವರ ಪಾದೋದಕವನ್ನು ಸ್ವೀಕಾರ 
ಮಾಡಬೇಕು. ತದನಂತರ ಶಿವನಾಮವನ್ನು ಪಠಿಸುತ್ತಾ ತನ್ನ ಸರ್ವೇಂದ್ರಿಯಗಳಲ್ಲಿ 
ಮಹಾಲಿಂಗವನ್ನು ಭಾವಿಸಿಕೊಂಡು 'ಪರಶಿವನಲ್ಲಿ ಲೀನವಾಗುವುದಕ್ಕಾಗಿ 
'ಪ್ರಾಯೋಪವೇಶ'. ಎಂಬ ವ್ರತವನ್ನು ಕೈಗೊಳ್ಳಬೇಕು. 


ಗುರು 

ಶಿವಜ್ಞಾನದ ಬೆಳಕಿನಿಂದ ಶಿಷ್ಯನ ಮೋಹಾಂಧಕಾರವನ್ನು ತೊಲಗಿಸುವ ಜ್ಞಾನ 
ಭಾಸ್ಕರನೇ “ಗುರು' 

- ಗುರುವನ್ನು ಸಾಕ್ಷಾತ್‌ ಪರಬ್ರಹ್ಮಸ್ತ ಸರೂಪನೆಂದು ಭಾವಿಸಬೇಕಲ್ಲದೆ, ಬೇರೆ ರೀತಿಯಾಗಿ 
ಹಕ 

- ಹರನಿಗಿಂತ ಗುರು ಅಧಿಕ 

- ಎಲ್ಲ ಆಧ್ಯಾತ್ಮಿಕ ಸಾಧನೆ ಸಿದ್ದಿಗೆ ಗುರುವೇ ಮೂಲ 


- ಯಾರ ಸಂಪರ್ಕದಿಂದ ಅರಿವಿನ ಆನಂದವು ಉಂಟಾಗುವುದೋ ಹಾಗೂ 
ಯಾರ ಬುದ್ದಿಯು ತತ್ವದಲ್ಲಿ ನೆಲೆಗೊಂಡಿದ್ದು ಅದರ ಸಾಕ್ಷಾತ್ಕಾರ ಹೊಂದುವ 
ಸಾಮರ್ಥ ಹೊಂದಿದೆಯೋ ಅವರೇ ನಿಜವಾದ ಗುರು. 


- ಶಿಷ್ಯನಿಗೆ ಗುರುವು ದೀಕ್ಷೆಯನ್ನು ಕೊಡಲು ಮನಸ್ಸು ಮಾಡಿದರೆ, ಆ ಶಿಷ್ಯನನ್ನು 
ಪರೀಕ್ಷಿಸಿಯೇ ಅವನಿಗೆ ದೀಕ್ಷೆಯನ್ನು ಕೊಡಬೇಕು. 

- ತನು, ಮನ, ಪ್ರಾಣಕ್ಕೆ ಸಂಸ್ಕಾರಗೈಯುವುದರ ಮೂಲಕ ದೀಕ್ಷೆಯನ್ನು ಶಿಕ್ಷಣವನ್ನು 
ಮತ್ತು ಜ್ಞಾನವನ್ನು ನೀಡುವ ದೃಷ್ಟಿಯಿಂದ ಗುರುವಿನಲ್ಲಿಯೂ ದೀಕ್ಷಾಗುರು, 
ಶಿಕ್ಷಾಗುರು, ಮೋಕ್ಷಗುರುವೆಂದು ಮೂರು ಹಂತಗಳನ್ನು ಮಾಡಲಾಗಿದೆ. 
ಒಬ್ಬರಿಂದಲೂ ಈ ಮೂರು ಕ್ರಿಯೆಗಳೂ ನಡೆಯಬಹುದು. 


- ಆತ್ಮೋನ್ನತಿಗೆ ಕಾರಣವಾಗಬಲ್ಲ ಒಬ್ಬ ಗುರುವನ್ನೇ ಶಿಷ್ಯನ ಕುಟುಂಬದವರೆಲ್ಲ 
ಆಶ್ರಯಿಸಬೇಕು. 


ಲಿಂಗ 


- ಸಕಲ ಚರಾಚರ ಜಗತ್ತು ಲಿಂಗದಲ್ಲಿಯೇ ಅಡಕವಾಗಿದ್ದು, ಲಿಂಗದಿಂದಲೇ 
ಸಕಲ ದೇವಾನುದೇವತೆಗಳ ಸೃಷ್ಟಿಯಾಯಿತು. 


ಅಚ ಟಕೆ. EE ESE ತ್‌ EE NS 


ಸಮಾರೋಪ ೫೩೯ 


ನಿಷ್ಕಲ, ನಿರವದ್ಯ, ಶಾಂತ, ನಿರಂಜನ ಸ್ವರೂಪದ ಮಹಾಲಿಂಗವು ಸತ್‌-ಚಿತ್‌- 
ಆನಂದ ಸ್ವರೂಪವಾಗಿದ್ದು ಆ ಮಹಾಲಿಂಗವೇ ಸುಜನರ ಅನುಗ್ರಹಕ್ಕಾಗಿ, 
ಸಾಧಕರ ಉಪಾಸನೆಗಾಗಿ ಸ್ಪಮಾಯೆಯಿಂದ ಭಾವಲಿಂಗ, ಪ್ರಾಣಲಿಂಗ, ಮತ್ತು 
ಇಷ್ಟಲಿಂಗವೆಂದು ಮೂರು ವಿಧವಾಯಿತು. 


ಭಾವಲಿಂಗವು ನಿಷ್ಠಲವಾಗಿದೆ. ಅದು ಕೇವಲ ಭಾವಗೋಚರ. ಅದೇ ಪರಾತ್ಷರ 
ಲಿ೦ಗ. ಪ್ರಾಣಲಿಂಗವು ಸಕಲ-ನಿಷ್ಠಲ. ಅದು ಮನೋಗೋಚರ. ಇಷ್ಟಲಿಂಗವು 


ಸಕಲ. ಕಣ್ಣಿಗೆ ಗೋಚರ. ಅದು ಇಷ್ಟಸಿದ್ದಿಯನ್ನು ಕೊಡುವಂತಹದು ಮತ್ತು 


ಅನಿಷ್ಟವಾದುದನ್ನು ಪರಿಹರಿಸುವಂತಹುದು. 


ಮೂಲತಃ ಲಿಂಗಗಳು ಮೂರಾದರೂ ಅವೆಲ್ಲ ಒಂದೇ ಮಹಾಲಿಂಗದ ಮೂರು 
ರೂಪಗಳು. ಇಷ್ಟಲಿಂಗವನ್ನು ಪೂಜೆಗೈ ಯುತ್ತ ಭಾವಲಿಂಗ ಮತ್ತು ಪ್ರಾಣಲಿಂಗವನ್ನು 
ಅರ್ಚಿಸಬೇಕು. ಇದು ದ್ವ ತದಿಂದ ಅದೆ ದೆಡೆಗೆ ಸಾಗುವ ಸಾಧನಾ ॥ ಸನಾ? 
ಕಾರಣ ಮೂರು 3 ಲಿಂಗೆಗಳನ್ನು ಏಕಸೂತ್ರಾನುಸಂಧಾನದಿಂದ 
ಪೂಜಿಸಬೇಕು. 


ಪ್ರಾಣಲಿಂಗ ಮತ್ತು ಭಾವಲಿಂಗಗಳ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಇಷ್ಟಲಿಂಗದ 
ಪೂಜೆ-ಧ್ಯಾನಗಳನ್ನು ಅತೀ ಅವಶ್ಯವಾಗಿ ಮಾಡಬೇಕು. 


ಆದ್ಯಂತರಹಿತನಾದ ಪರಶಿವನೇ ಭಕ್ತರ ಇಷ್ಟಾರ್ಥಸಿದ್ದಿಗಾಗಿ ಇಷ್ಟಲಿಂಗ ರೂಪದಲ್ಲಿ 
ಕರಕಮಲದಲ್ಲಿ ನೆಲೆಸಿದ್ದಾನೆ. 


ಇಷ್ಟಲಿಂಗ ಧಾರಣೆಯು ಅತ್ಯಂತ ಪ್ರಾಚೀನ ಕಾಲದಿಂದಲೇ ಪ್ರಚಲಿತದಲ್ಲಿದೆ. 
ವೀರಶೈವನು ಪ್ರತಿ ದಿನವೂ ಇಷ್ಟಲಿಂಗವನ್ನು ಭಕ್ತಿಯಿ೦ದ ಪೂಜಿಸಬೇಕು. 
ಬಾಹ್ಯ ಪುಷ್ಪಗಳಿಗಿಂತ ಭಾವಪೂರ್ಣವಾದ ಪುಷ್ಪಗಳಿ೦ದ ಇಷ್ಟಲಿಂಗ ಪೂಜೆಯನ್ನು 
ವೀರಶೈವನು ಕೈಕೊಳ್ಳಬೇಕು. 


ಲಿಂಗಧಾರಣೆಯಿಂದ ಎಲ್ಲರೂ ಶಿವನ ಸ್ವರೂಪವನ್ನೇ ಹೊಂದುವುದರಿಂದ 
ಜಾತಿಭೇದಗಳಾಗಲೀ ಲಿಂಗಭೇದಗಳಾಗಲೀ ತೊಡೆದು ಹೋಗುತ್ತವೆ. ಗುರು 
ಕಾರುಣ್ಯದಿಂದ, ಲಿಂಗಧಾರಣೆಯಿ೦ದ ಜಾತಿ, ವರ್ಣ, ಆಶ್ರಮಗಳ ಭೇದವಾಗಲೀ; 


ಸ್ತೀ ಪುರುಷರೆಂಬ ಲಿಂಗ ಭೇದವಾಗಲಿ ಕಳಚಿಹೋಗುತ್ತವೆ. 


ಲಿಂಗಧಾರಿಗೆ ಎಲ್ಲವೂ ಶಿವಮಯವಾದ್ದರಿಂದ ಯಾವಾಗಲೂ ಅಶುದ್ಧಿಯಾಗಲಿ, 
ಅಶುಚಿಯಾಗಲಿ, ಸ್ಪರ್ಶದೋಷವಾಗಲಿ, ಸೂತಕಗಳಾಗಲಿ ಇಲ್ಲವೇ ಇಲ್ಲ 


ಅಭಕ್ಷ ಭಕ್ಷಣ ಹಾಗೂ ಅಪೇಯ ಪಾನಗಳನ್ನು ಲಿಂಗಧಾರಿಯು ಮಾಡಕೂಡದು. 
ಲಿಂಗಧಾರಿಗಳು ಸದಾಚಾರಿಯಾಗಿರತಕ್ಕದ್ದು. 


೫೪೦ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


- ಲಿಂಗಧಾರಿಯು ತೀರ್ಥಯಾತ್ರೆಗಳಿಗೆ ಹೋಗಬೇಕಾಗಿಲ್ಲ. 
- ಲಿಂಗಧಾರಿಯು ಇಷ್ಟಲಿಂಗದ ಹೊರತಾಗಿ ಅನ್ಯ ದೇವರ ಉಪಾಸನೆ 


ಮಾಡಕೂಡದು. 


ಜಂಗಮ 


ಸ್ಥಳದಿ೦ದ ಸ್ಥಳಕ್ಕೆ ಸಂಚರಿಸುತ್ತ ವೀರಶೈ ವಧರ್ಮದ ತತ್ವ, ನೀತಿ, ಆಚಾರಗಳನ್ನು 
ಜನರಿಗೆ ಬೋಧಿಸುವ ಹಾಗೂ ನೀರಕ್ಕೆ ವರ ಸ ವಿಚಾರಗಳನ್ನು 
ಪರಿಶೀಲಿಸುವದೇ ಜಂಗಮನ ಚಟ 


ಗುರು, ಲಿಂಗ, ಜಂಗಮರು ಪರಶಿವನ ಮೂರು ರೂಪಗಳಾದರೂ ಸಹ ಈ 
ಮೂರೂ ರೂಪಗಳಲ್ಲಿ ಜಂಗಮವೇ ಶ್ರೇಷ್ಠ. 


ಜ೦ಗಮನ ಪಂಚಮುದೆಗಳೆಂದರೆ ಸಮತೆಯೇ ಜೋಳಿಗೆ, ಶಿವಜ್ಞಾನವೇ ದಂಡ, 
ದಯೆಯೇ ಕಮಂಡಲು, ವೈರಾಗ್ಯವೇ ಭಿಕ್ಷಾ ಪಾತ್ರೆ, ಕ್ಷಮೆಯೇ ಭಸ್ಮದ ಗಟ್ಟ 


ನಿಸ್ಸಂಗತ್ವ, ನಿರಾಭಾರಿತ್ತ, ನಿಸ್ಸೀಮತ್ವ, ನಿರುಪಾಧಿಕತ್ತ, ನಿರ್ದೇಹತ್ವ, ನಿರ್ಮಲತ್ವ, 
ನಿತ್ಯತ್ವ - ಇವೇ ಜಂಗಮದ ಲಕ್ಷಣಗಳಾಗಿದ್ದು ಆ ನಿಲುವಿಗೇರಿದವರು ಯಾರೇ 
ಆಗಿರಲಿ ಅವನು ಶಿವಯೋಗಿ 


ಜಂಗಮನು ಎಲ್ಲ ಮೋಹಪಾಶ, ವಾಸನಾದಿಗಳಿಂದ ವಿಮುಕ್ತನಾಗಿರಬೇಕು. 
ಆಸೆಯ ಧಿಕ್ಕರಿಸಿ ನಿರಾಸೆಯನಿಂಬುಗೊ೦ಂಡವನೇ ಮಹಾಜ೦ಗಮ. 


ಜ೦ಗಮ ಸಾಕ್ಷಾತ್‌ ಶಿವಸ್ವರೂಪನಾಗಿರುವುದರಿ೦ದ ಆತನ ಉಪೇಕ್ಷೆ ಸಲ್ಲದು. 
ಜಂಗಮ ತೃಪ್ತಿಯೇ ಲಿಂಗ ತೃಪ್ತಿ 
ಚರಲಿಂಗ ರೂಪಿ ಜಂಗಮನನ್ನು ತನ್ನ ಮನೆಗೆ ಭಕ್ತಿಯಿಂದ ಕರೆತಂದು ತನ್ನಲ್ಲಿಯ 


ಅಷ್ಟಮದಗಳನ್ನು ಬಿಟ್ಟು, ನಿರುಪಾಧಿಕನಾಗಿ, ನಿರಪೇಕ್ಷಿತನಾಗಿ, ಮನಃಶುದ್ಧಿಯಿಂದ, 
ಪೋಡಶೋಪಚಾರದಿ೦ದ ಪೂಜಿಸಬೇಕು. 


ಪಾದೋದಕ 


ಪರಶಿವನ ಪರಮಾನಂದ ಸ್ವರೂಪದ ನಿರ್ಮಲ ಜ್ಞಾನವೇ ತಾತ್ವಿಕವಾದ 
"ಪಾದೋದಕ' ಸೇವನೆಯಾಗಿದೆ. 


ಗುರುವಿನ ಪಾದಪೂಜೆಯಿಂದ ದೊರೆತದ್ದು ಗುರುಪಾದೋದಕವೆಂದೂ, ಜಂಗಮನ 


ಪಾದಪೂಜೆಯಿಂದ ಲಭ್ಯವಾದದ್ದು ಜಂಗಮ ಪಾದೋದಕವೆಂದೂ ಮತ್ತು 


ಇಷ್ಟಲಿಂಗದ ಬಾತುದ ಲಭ್ಯವಾದುದು ಲಿಂಗ ಪಾದೋದಕವೆಂದು 
ಮೂರುವಿಧ. ಈ ತ್ರಿವಿಧ ಪಾದೋದಕಗಳನ್ನು ಸಾಕ್ಟಾತ್‌ ಆಚಾರದಿಂದಲೋ 


ES ಚ ಚಚ ತತ 


SN 


hc id. ್ಸರ್ಸ್ಸಕರ್ಸರರರ್ಕ್ಟ 


ET a Sd a RACE ಹಮ ha dN 


ಸಮಾರೋಪ ೫೪೧ 


ಅಥವಾ ಸಂಬಂಧಾಚಾರದಿಂದಲೋ ಪ್ರತಿನಿತ್ಯ ಸೇವಿಸುವುದರಿಂದ ಸ್ಥೂಲ, ಸೂಕ್ಷ್ಮ 
ಮತ್ತು ಕಾರಣಶರೀರಗಳು ಪರಿಶುದ್ಧವಾಗುತ್ತವೆ. 


- ಪ್ರಸನ್ನ ಚಿತ್ತತೆಯನ್ನುಂಟು ಮಾಡುವುದು ಯಾವುದೋ ಅದೇ ಪ್ರಸಾದ. 


- ನಾವು ಸೇವಿಸುವ ಪದಾರ್ಥವನ್ನು ಗುರು-ಲಿಂಗ ಜ೦ಗಮಕ್ಕೆ ಸಮರ್ಪಿಸುವ 
ಮೂಲಕ ಪವಿತ್ರ ಪ್ರಸಾದವನ್ನಾಗಿ ಮಾಡಿ ಉಪಭೋಗಿಸಬೇಕು. 

— ಇಷ್ಟಲಿಂಗಕ್ಕೆ ರೂಪವನ್ನೂ ಪ್ರಾಣಲಿಂಗಕ್ಕೆ ರುಚಿಯನ್ನೂ ಭಾವಲಿಂಗಕ್ಕೆ ತೃಪ್ತಿಯನ್ನೂ 
ಅರ್ಪಿಸಿ ಗುರು-ಲಿಂಗ-ಜಂಗಮ ಪ್ರಸಾದವೆಂದು ಭಾವಿಸಿ ಭೋಗಿಸಬೇಕು. 

- ಅರ್ಪಿಸಿದ ಆಹಾರವಷ್ಟೇ ಪ್ರಸಾದವಲ್ಲ. ಭೋಗಿಸುವ ಷಡ್ಡಿಷಯ, 
ದೇಹೇಂದ್ರಿಯಗಳೂ ಪ್ರಸಾದವೆನಿಸುತ್ತವೆ. ಯಾವ ಯಾವ ಇಂದ್ರಿಯದಿಂದ 
ಯಾವ ಸುಖ ದೊರೆಯುತ್ತದೆಯೋ ಅದನ್ನು ಶಿವನಿಗೆ ಅರ್ಪಿಸಿ ಆಯಾಯ 
ಇಂದ್ರಿಯದ ಮೂಲಕ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಈ ಸಮರ್ಪಣೆಯು 
ಸ್ಥೂಲ ಮತ್ತು ಸೂಕ್ಷ್ಮವೆಂದು ಎರಡು ವಿಧವಾಗಿದೆ. 

ವಿಭೂತಿ 

- ತಾತ್ವಿಕ ಅರ್ಥದಲ್ಲಿ ಭಸ್ಮವು "ಪರಶಿವನ ಪ್ರಕಾಶ, “ಚಿದ್ಧಸ್ನ' ಎ೦ದು ಕರೆಯಲ್ಪಟ್ಟರೆ, 
ಇನ್ನೊಂದು ಅರ್ಥದಲ್ಲಿ "ಜ್ಞಾನವೆಂಬ ಅಗ್ನಿಯಲ್ಲಿ ಎಲ್ಲ ಸ್ವಾರ್ಥಪರ 
ಕಾಮ(ಆಸೆ)ಗಳನ್ನು ದಹಿಸುವುದೇ ನಿಜವಾದ ಭಸ್ಮಧಾರಣೆ. 

— ತೇಜಸ್ಸಿಯನ್ನಾಗಿ ಮಾಡುವುದರಿಂದ “ಭಸಿತ', ಪಾಪಗಳನ್ನು ಭಕ್ಷಿಸುವುದರಿಂದ 
"ಭಸ್ನ', ಐಶ್ವರ್ಯದಾಯಕವಾದದ್ದರಿಂದ "ಭೂತಿ' ಮತ್ತು ರಕ್ಷಿಸುವುದರಿಂದ "ರಕ್ಷಾ' 
ಎಂದು ವಿಭೂತಿಗೆ ಪರ್ಯಾಯ ನಾಮಗಳಿವೆ. 

ರುದ್ರಾಕ್ಷಿ 


' .- ರುದ್ರಾಕ್ಷಿಗಳನ್ನು ಬಹಿರಂಗದಲ್ಲಿ ವಿದ್ಯುಕ್ತವಾಗಿ, ನಿಷ್ಟಾಪೂರ್ವಕವಾಗಿ ಧಾರಣ 
ಮಾಡುವುದರ ಜೊತೆಗೆ ಅಂತರಂಗದಲ್ಲಿ “ಸರ್ವಂ ಶಿವಮಯಂ ಜಗತ್‌” ಎಂಬ 
ಶಿವಜ್ಞಾನ, ಶಿವದೃಷ್ಟಿಯನ್ನು ಹೊಂದುವುದೇ ರುದ್ರಾಕ್ಷಧಾರಣಯ ಉದ್ದೇಶವಾಗಿದೆ. 
ರುದ್ರನ ನೇತ್ರಗಳಿಂದ ನೆಲಕ್ಕೆ ಬಿದ್ದ ಆ ಜಲಬಿಂದುಗಳೇ ಭಕ್ತರ ಅನುಗ್ರಹಕ್ಕೋಸ್ಕರ 
ರುದ್ರಾಕ್ಷಿಗಳಾದವು. 

ರುದ್ರಾಕ್ಷಗಳನ್ನು ಧರಿಸಿಕೊ೦ಡ ಸಾಧಕನು ಸದಾಚಾರ ಪಾರಾಯಣನಾಗಿಯೇ 
ಕಾಲ ಕಳೆಯುತ್ತಿರಬೇಕು. 


ರುದ್ರಾಕ್ಷಿ ಧಾರಣೆಯಿಂದ ದುರಿತಗಳ ನಿವೃತ್ತಿ, ಪುಣ್ಯ ಮತ್ತು ಮೋಕ್ಷದ ಪ್ರಾಪ್ತಿ 


೫೪೨ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


- ರುದ್ರಾಕ್ಷಿಗಳನ್ನು ಧರಿಸುವ ಮುನ್ನ ಅವುಗಳ ಪೂರ್ವಾಶ್ರಯವನ್ನು ಗುರುಗಳಿಂದ 


ಕಳೆಯಬೇಕು. 


ಮಂತ್ರ 


ಪ್ರಣವ ಸಹಿತವಾದ ಪಂಚಾಕ್ಷರ ಮಂತ್ರದಿಂದಲೇ ಪ್ರಪಂಚವು ರೂಪುಗೊಂಡಿದೆ. 


ಸಾಕ್ಷಾತ್‌ ಪರಶಿವ ಸ್ವರೂಪವಾದ ಪ್ರಣವದಿ೦ದ ಕೂಡಿದ ಪಂಚಾಕ್ಷರಮಂತ್ರವು 
(ಷಡಕ್ಷರಮಂತ್ರ ಎಲ್ಲಾ ವಿದ್ಯೆಗಳ, ಎಲ್ಲಾ ತತ್ವಗಳ, ಎಲ್ಲಾ ಶಕ್ತಿಗಳ ಸ್ವರೂಪವಾಗಿದೆ. 
ಗುರುವಿನ ಅನುಗ್ರಹವಿಲ್ಲದೇ ಮಂತ್ರ ನಿಷ್ಠಲ. ಅದರಲ್ಲಿ ಚೈತನ್ಯವಿರದು, 
ಮಂತ್ರತ್ವವಿರದು. ಅದು ಕೇವಲ ಅಕ್ಷರಗಳ ಸಮೂಹವಾಗಿರುವುದು. ಆದರೆ 
ಅದೇ ಗುರುವಿನಿಂದ ಬಂದರೆ ಮಾತ್ರ ಮಂತ್ರವಾಗಿ ಸಫಲವಾಗುವದು. 


ಎಲ್ಲಾ ಕಾಲಗಳಲ್ಲಿ, ಎಲ್ಲೆಡೆಯಲ್ಲಿ, ಶಿವಪಂಚಾಕ್ಷರಿಯನ್ನು ಜಪಿಸಬೇಕು. 
ಮಂತ್ರವು ಪಾಪನಾಶಕವೂ, ಆತ್ಮಜ್ಞಾನ ಪ್ರಕಾಶಕವೂ ಆಗಿದೆ. 


ಪಂಚಾಚಾರ 


ಷ 


ಗುರುವಿನ ಮೂಲಕ ಧಾರಣ ಮಾಡಿದ ಇಷ್ಟಲಿಂಗವನ್ನುಳಿದು ಅಧಿಕವಾದ 
ದೈವವು ಈ ಪೃಥ್ವಿಯ ಮೇಲೆ ಇನ್ನೊಂದಿಲ್ಲವೆಂದು ಬಾವಿಸಿ ಲಿಂಗಾನುಸಂಧಾನ 
ಮಾಡುವದೇ ಲಿಂಗಾಚಾರ. 


ಸದಾಚಾರವು ಎರಡು ಪ್ರಮುಖವಾದ ಸಂಗತಿಗಳನ್ನು ಒಳಗೊಂಡಿದ್ದು, 
ಮೊದಲನೇಯದು ಸತ್ಯಶುದ್ದವಾದ ವೃತ್ತಿಯಿಂದಲೇ ಜೀವನವನ್ನು ನಿರ್ವಹಿಸಬೇಕು 
ಎಂಬುವದು, ಎರಡನೇಯದು ಅತಿಥಿಗಳನ್ನು ಸಾಕ್ಷಾತ್‌ ಶಿವಸ್ತರೂಪರೆಂದು 
ಭಾವಿಸಿ ಅವರ ಸೇವೆಗೈದು ಅವರನ್ನು ಸಂತೃಪ್ತಿಗೊಳಿಸಬೇಕೆಂಬುದಾಗಿದೆ. 


ಶಿವನ, ಶಿವಭಕ್ತನ ಹಾಗೂ ಅಷ್ಟಾವರಣದ ನಿಂದೆಯನ್ನು ಕೇಳದಿರುವುದು ಹಾಗೂ 
ಯಾರು ಶಿವಧರ್ಮದ ನಿಂದೆ ಮಾಡುತ್ತಾರೋ ಅಂತಹ ನಿಂದಕರನ್ನು 
ಘಾತಿಸುತ್ತೇನೆ೦ದು ಮನಸ್ಸು ಮಾಡುವುದೇ ಗಣಾಚಾರ. 


ಈ ಜಗತ್ತಿನಲ್ಲಿ ಎಲ್ಲ ಶಿವಭಕ್ತರು ಶ್ರೇಷ್ಠರಾಗಿದ್ದು, ನಾನವರ ಸೇವಕನೆಂದು 
ಭಾವಿಸಿ ವರ್ತಿಸುವುದೇ ಭೃತ್ಯಾಚಾರ. 


ಟ್‌ ಸ್ಥಲಗಳು 


_ ಸಾಧಕ ಲಿಂಗಾಂಗ ಸಮರಸವನ್ನು ಸಾಧಿಸುವ ಕ್ರಮವು ಭಕ್ತ, ಮಾಹೇಶ್ವರ, 


ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಎಂಬ ಆರು ಸ್ಥಲಗಳಿಂದ 


| ವಿಶಿಷ್ಠವಾಗಿರುವುದರಿಂದ ಇದಕ್ಕೆ ಷಟ್‌ಸ್ಥಲ ಸಿದ್ಧಾಂತವೆಂದು ಕರೆಯುವರು. 


ಫ್‌ ie ee ಪು ಹಾಟು ಜು 


ಶೋ 


ಡ್ರಾ 


EE EN ES ಯಿ ಯಹಾ ಮಾ ಸಾ.ರಾ. ಸಾಡಿಗಿಶಾ:.. ಎ.ಎ ಅಂತಾ ತಾವ ನಾಂಹೋಡೋಹರ್ಮಃ 


he ಫಾ ್‌ de 


ಸಮಾರೋಪ ೫೪೩ 


ಜೀವನು ದೇವನತ್ತ ಸಾಗುವ ತನ್ನ ಯಾತ್ರೆಯ ಮಾರ್ಗದಲ್ಲಿ ಏರಬೇಕಾದ ಆರು 
ಮೆಟ್ಟಿಲುಗಳೇ ಷಟ್‌ಸ್ಥಲಗಳು. 


— ಭಕ್ತಸ್ಥಲದ ಸಾಧಕನು ಅಹಂ ಮಮಗಳನ್ನು ಬದಿಗಿರಿಸಿ ತನಗಿಂತ ಅಧಿಕ ಪೀತಿ 
ಲ ಭಕ್ತಿಯನ್ನು ಪ ಪರಶಿವನಲ್ಲಿರಿಸಿ ಗುರು- ಲಿಂಗ-ಜಂಗಮರನ್ನು 
ಪೂಜಿಸುತ್ತಾ ಆಚಾರಲಿಂಗದ ಅನುಸಂಧಾನ ಮಾಡುತ್ತಾನೆ. 


- ಲಿಂಗದಲ್ಲಿಯೇ ಪರಮನಿಷ್ಠೆಯನ್ನಿ ರಿಸಿ ಶಿವಸ್ವರೂಪರಾದ ಗುರು-ಲಿಂಗ-ಜ೦ಗಮರೆ 
5 ಭೂಮಿಯಲ್ಲಿ ಪರಮಪೂಜ್ಯರು ಎ ನಿಶ್ಚಲ ನಂಬಿಗೆಯು ಇಂಬುಗೊಂಡ 
ಸ್ಥಲವೇ ಮಾಹೇಶ್ವರ ಸ್ಥ ಈ) 


- ಜಲದಂತೆ ಜಲಾಂಗನಾದ ಮಾಹೇಶ್ವರನು ಮಾನಸಿಕವಾಗಿ ಪರಿಶುದ್ಧನಾಗಿರಬೇಕು. 


- ಮಾಹೇಶ್ವರ ಸ್ಥಲದ ಸಾಧಕ ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆನಿಂತ ಜ್ಯೋತಿರೂಪವಾದ 
ಗುರುಲಿಂಗವನ್ನು ಅನುಸಂಧಾನ ಮಾಡುವನು. ಇದು ಮಾಹೇಶ್ವರ ಸ್ಥಲದ 
ಆಂತರಿಕ ಯೌಗಿಕ ವಿಕಾಸ. 


- ದೇಹೇಂದ್ರಿಯಗಳಲ್ಲಿ ನೆಲೆಗೊಳಿಸಲಾದ ಲಿಂಗಗಳಿಗೆ ತಾನು ಉಪಭೋಗಿಸುವ 
ವಿಷಯಗಳನ್ನೆಲ್ಲ ಸಮರ್ಪಿಸಿ ಅವುಗಳ ಪ್ರಸಾದವೆಂದು ಭಾವಿಸಿ, ಅದನ್ನು ಸ್ಟೀಕರಿಸುತ್ತ 
ನಿತ್ಯ ಪ್ರಸನ್ನತೆಯನ್ನು ಚಿತ್ತದಲ್ಲಿ ಅಳವಡಿಸಿಕೊ೦ಡು ಅವಧಾನ ಭಕ್ತಿಯಿಂದ 
ಶಿವಲಿಂಗವನ್ನು ಅನುಸಂಧಾನ ಮಾಡುವವನೇ ಪಸಾದಿ. 


- ಇಚ್ಚಾಶಕ್ತಿಯಿಂದ ಕೂಡಿಕೊಂಡಿರುವ ಅಘೋರ ಮುಖ ಸ್ವರೂಪದ ಶಿವಲಿಂಗಕ್ಕೆ 
ನಾ ಭಕ್ತಿಯಿಂದ ನಿರಹಂಕಾರವೆಂಬ ಹಸ್ತದಿಂದ ಸ್ರ ಕಾರ ಮಂತ್ರವನ್ನು 
ಜಪಿಸುತ್ತಾ ಕಣ್ಣಿನ ಮೂಲಕ ರೂಪ ಪದಾರ್ಥವನ್ನು ಸಮರ್ಪಿಸುವದೇ ಪ್ರಸಾದಿಯ. 
ಆಂತರಿಕ ಪೂಜಾಕ್ರಮ. 


- ಪ್ರಾಣಲಿಂಗಿ ಸ್ಥಲದಲ್ಲಿ ಸಾಧಕನು ಬಹಿರ್ಮುಖನಾಗಿ ಶ್ರದ್ದಾಭಕ್ತಿಯಿಂದ ಶಿವಯೋಗ 
ಸಾಧನೆಯ ಕೆ )ಗನ್ನಡಿಯಾದ ಇಷ್ಟಲಿಂಗವನ್ನು ತನ್ನ ಪ್ರಾಣವೆಂದು ತಿಳಿದು 
ಆಂತರಿಕವಾದ "ಪಾಲಿಂಗವನ್ನು ಅನುಭಾವ ಭಕ್ತಿಯ ಸ್ಪಾ ಅನುಸಂಧಾನಿಸಿ 
ಆತ್ಮಶಾಂತಿಯನ್ನು ಸಾಧಿಸುತ್ತಾನೆ. 


- ಸಂಪೂರ್ಣವಾಗಿ ತನ್ನ ಎಲ್ಲ ಜವಾಬ್ದಾರಿಯನ್ನು ಭಗವಂತನಿಗೆ ಸಮರ್ಪಿಸಿ 
ನೆಮ್ಮದಿಯಿಂದ ಬದುಕುವವನೇ ಶರಣ. 


— ಜೀವಾತ್ಮನು ಪರಮಾತ್ಮನಲ್ಲಿ ಬೆರೆತು ಒಂದಾಗುವ ಸಾಮರಸ ದ ಸ್ಥಿತಿಯೇ 
ಐಕ್ಕಸ್ಥಲವಾಗಿದೆ. 


— ಐಕ್ಕಸ್ಥಲದಲ್ಲಿ ಸಾಧಕನು ಚಿಚ್ಚೆಕ್ತಿಯುಕ್ತವಾದ ಪರಶಿವ ಮುಖ ಸ್ವರೂಪದ 


೫೪೪ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಹಾಲಿಂಗಕ್ಕೆ ಸಮರಸ ಭಕ್ತಿಯಿಂದ ಸದ್ಭಾವವೆಂಬ ಹಸ್ತದಿಂದ ಸಂಕಲವೆಂಬ 
ಪದಾರ್ಥವನ್ನು ಮನಸಿನ ಮೂಲಕ ಸಮರ್ಪಿಸುತ್ತಾನೆ. 


ಸಾಮಾಜಿಕ ಚಿಂತನ 


ಗುರು, ಲಿಂಗ, ಜಂಗಮರಿಗೆ, ತನು, ಮನ, ಧನದಿಂದ ಮಾಡುವ ದಾಸೋಹ 
ಮೋಕ್ಷಕ್ಕೆ ಕಾರಣವಾಗುತ್ತದೆ. 


ವೀರಶೈವ ಸಾಧನಮಾರ್ಗಕ್ಕೆ ಶಿವದೀಕ್ಷೆಯೇ ಆರಂಭ. ಆ ದೀಕ್ಷಗೆ ಎಲ್ಲರಿಗೂ 
ಮುಕ್ತದ್ದಾರ. ಅದರಲ್ಲಿ ವರ್ಣಭೇದವಾಗಲಿ, ಆಶ್ರಮ ಭೇದವಾಗಲಿ, 
ಲಿಂಗಭೇದವಾಗಲಿ ಇಲ್ಲ. 


ಲಿಂಗಧಾರಿಗಳ ಮಧ್ಯದಲ್ಲಿ ಭೇದವಿಲ್ಲ. ಅವರು ಪರಸರರಿಗೆ ಅನ್ಯೋನ್ಯವಾಗಿ 
ಅಭಿವಂದಿಸಬೇಕು. 


ಲಿಂಗಧಾರಿಯು ಇನ್ನೊಬ್ಬರೊಂದಿಗೆ ತಿರಸ್ಕಾರವನ್ನು ತೋರಬಾರದು, ದ್ವೇಷ 
ಮಾಡಬಾರದು, ಹಿಂಸೆಯನ್ನು ಆಚರಿಸಬಾರದು ಮತ್ತು ವಂಚನೆ ಮಾಡಬಾರದು. 


ಪರಮಗತಿಯನ್ನು ಹೊಂದುವ ಇಚ್ಛೆಯಿದ್ದರೆ ಭಕ್ತನು ತನ್ನ ಸಂಪತ್ತಿನ ಬಗ್ಗೆ 
ವಂಚನೆ ಮಾಡಬಾರದು. 


ಜಂಗಮರು ಎಂದೂ ಧನ-ಧಾನ್ಯ-ವಸ್ತು ಸಂಗ್ರಹ ಮಾಡಬಾರದು. 


ದಾನವೇ ಆಗಲಿ, ದಾಸೋಹವೇ ಆಗಲಿ, ಸತ್ಯಶುದ್ದವಾದ ಕಾಯಕದಿಂದ ಅರ್ಜಿಸಿದ 
ಧನದಿಂದಲೇ ಕೈಕೊಳ್ಳಬೇಕು. 

ಭಾವಶುದ್ಧವಾಗಿ ಮಾಡುವ ಕಾಯಕದಿಂದ ಆಂತರಿಕ ಶಾಂತಿ ಮತ್ತು ಸಮಾಜದ 
ಸ್ವಯಂಪೂರ್ಣತೆ ಎರಡೂ ಸಿದ್ಧಿಸುತ್ತವೆ. 

ಉದ್ಯೋಗಗಳು ಬೇರೆ ಬೇರೆ ಆದರೂ, ಅವುಗಳನ್ನು ದೈವಸಾಕ್ಷಿಯಾಗಿ ಮಾಡಬೇಕು 
ಹಾಗೆ ನಿಷ್ಠೆಯಿಂದ ಉದ್ಯೋಗ ಮಾಡುವವರು ಉತ್ತಮೋತ್ತಮ ಭಕ್ತರು. 
ಒ೦ದು ನಿಮಿಷ ಅಥವಾ ಅರ್ಧನಿಮಿಷ ಶಿವಯೋಗಿಗಳು ಎಲ್ಲಿ ಇರುತ್ತಾರೆಯೋ 
ಅದೇ ಶ್ರೇಷ್ಠ ಕೈಲಾಸ, ಅಲ್ಲಿಯೇ ಕಾಶಿ. 

ಅನಾಥ, ರೋಗಿ, ದೀನ, ಮೂಕ, ಕಿವುಡ, ಕು೦ಟರನ್ನು ಸಾಕ್ಷಾತ್‌ ಶಿವನ ರೂಪ 
ಎಂಬ ಭಾವನೆಯಿಂದ ಹಾಸಿಗೆ, ಆಸನ, ಊಟಗಳಿಂದ ಸತ್ಸರಿಸಬೇಕು. 


ಸಾರ್ಥಕವಾಗಿ ಈ ಲೋಕದಲ್ಲಿ ಲೇಸೆನಿಸಿಕೊಂಡು ಐದುದಿನ ಬದುಕಿದರೆ ಸಾಕು. 
ಲೇಸೆನಿಸಿಕೊಳ್ಳದೆ ಸಾವಿರ ವರ್ಷ ಬದುಕಿದರೂ ವ್ಯರ್ಥ. 


ಗಂಡು ಹೆಣ್ಣು ಎಂಬುದು ಅವರವರ ಕರ್ಮಾನುಸಾರವಾಗಿ ಬಂದ ಭೌತಿಕ 
ರೂಪ (ದೇಹ). ಕಾರಣ ಆತ್ಮಸಾಕ್ಷಾತ್ಕಾರಕ್ಕೆ ಗಂಡು ಹೆಣ್ಣುಗಳೆಂದು ಭೇದವಿಲ್ಲ. 


ರೋಪ | ೫೪೫ 
ಸ್ತ್ರೀಯರೂ ಸಹ ಪುರುಷರಂತೆ ಅಷ್ಟಾವರಣ ಪಂಚಾಚಾರಗಳ ಆಚರಣೆಗಳಿಂದ 
ಷಟಸ್ಥಲವರಾರ್ಗಗಳನ್ನು ಅನುಸರಿಸಿ ಪಾರಮಾರ್ಥಿಕ ಸಂಪತ್ತನು 


ವ್ಸ 
ಸಂಪಾದಿಸಬಹುದು. 


ದೀಕ್ಷೆಯನ್ನು ಹೊಂದಿ ಲಿಂಗಧಾರಿಗಳಾಗಿರುವುದರಿಂದ ಸ್ತ್ರೀಯರಿಗೆ ಸೂತಕಗಳಿಲ್ಲ. 


2) 


ಮಹಿಳಗೆ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೇ ಸಾಮಾಜಿಕವಾಗಿ ಪ್ರಾಧಾನ್ಯತೆ. 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯಗಳಲ್ಲಿಯ ಭಿನ್ನತೆ / ವೃಶಿಷ್ಟ್ಯತೆಯ 
ಅಂಶಗಳು- 


ಶಿವಾಗಮಗಳಲ್ಲಿ ಸಮಾಜಕ್ಕೆ ಹೇಳಬೇಕಾಗಿರುವ ಒಂದು ವಿಚಾರವನ್ನು 
ಎವರಣಾತ್ಮಕವಾಗಿ ಅನೇಕ ಶ್ಲೋಕಗಳ ಮೂಲಕ ನಿರೂಪಿಸಲಾಗಿದೆ. ಆದರೆ 
ವಚನ ಸಾಹಿತ್ಯದಲ್ಲಿ ಸಮಾಜಕ್ಕೆ ಹೇಳಬೇಕಾಗಿರುವ ಒಂದು ಎಚಾರವನ್ನು ಒಂದು 
ವಚನದಲ್ಲಿಯೇ ಪೂರ್ಣಗೊಳಿಸಿರುತ್ತಾರೆ. 


ಶಿವಾಗಮಗಳಲ್ಲಿ ಪ್ರತಿಯೊಂದು ಶ್ಲೋಕವೂ ಅದರ ಮುಂದಿನ ಶ್ಲೋಕದೊಂದಿಗೆ 


ಸಂಬಂಧವನ್ನು ಹೊಂದಿದೆ. ಆದರೆ ಪ್ರತಿಯೊಂದು ವಚನವೂ ಸ್ವತಂತ್ರವಾಗಿದ್ದು, 
ಒಂದು ವಚನವು ಮತ್ತೊಂದನ್ನು ಅವಲಂಬಿಸಿಲ್ಲ. 


ಶಿವಾಗಮಗಳಲ್ಲಿ ವಿಷಯವನ್ನು ಕ್ರಮವಾಗಿ ನಿರೂಪಿಸಲಾಗಿದೆ. ವಚನಗಳಲ್ಲಿ 
ವಿಷಯವನ್ನು ಕ್ರಮವಾಗಿ ನಿರೂಪಿಸಿರುವುದಿಲ್ಲ. 

ಆಗಮಗಳನ್ನು ಸಂವಾದಾತ್ಮಕ ತಂತ್ರದಲ್ಲಿ ರಚಿಸಲಾಗಿದ್ದು, ಶಿವನನ್ನೇ 
ಉಪದೇಶಕನನ್ನಾಗಿ ಮಾಡಿ ಪಾರ್ವತಿ, ಸ್ಕಂದರು ಇಲ್ಲಿ ಶ್ರೋತೃಗಳಾಗಿದ್ದಾರೆ. 


ಶಿವಶಕ್ತಿಯರ ಕಲ್ಪನೆಯಲ್ಲಿ ಮತ್ತು ಸೃಷ್ಟಿ ನಿರ್ಮಾಣಕ್ಕೆ ಕಾರಣವಾದ ಮೂವತ್ತಾರು 
ತತ್ವಗಳ ನಿರೂಪಣೆಯಲ್ಲಿ ಶಿವಾಗಮ ಮತ್ತು ವಚನಗಳಲ್ಲಿ ಸಾಮ್ಯತೆಯಿದೆ. 


ಆದರೆ ವಚನಕಾರರು ಈ ಮೂವತ್ತಾರು ತತ್ತ ಗಳನ್ನೇ ಅಂಗೀಕರಿಸಿದರೂ 


ಅವುಗಳ ಪರಿಗಣನೆಯ ಕಮ ಮತ್ತು ಕಲ್ಪನೆಗಳಲ್ಲಿ ವಿಶಿಷ್ಟತೆಯನ್ನು ತೋರಿ, 
ತತ್ವಗಳನ್ನು ಆತ್ಮತತ್ವ ಎದ್ಯಾತತ್ವ ಶಿವತತ್ವ ಎಂದು ಮೂರು ಬಗೆಯಾಗಿ ವಿಂಗಡಿಸಿ, 


` ಪಂಚಭೂತಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರೆಗಳು, 


ಮನ, ಬುದ್ದಿ, ಚಿತ್ತ ಅಹಂಕಾರ, ಜೀವ ಎಂಬ ಇಪ್ಪತ್ತೈದು ತತ್ತ ಗಳನ್ನು 
ಆತ್ಮತತ್ಸಗಳಂದೂ, ಪಂಚ ಸಾದಾಖ್ಯಗಳು, ಪಂಚಕಲೆಗಳೆಂಬ ಹತ್ತು ತತ್ತ ಗಳನ್ನು 
ವಿದ್ಯಾತತ್ತ್ವಗಳಂದು, ಇವೆಲ್ಲಕ್ಕೂ ಕಾರಣವಾದ ಶಿವತತ್ವವೂ ಸೇರಿ ಈ 
ಹನ್ನೊಂದನ್ನು ಲಿಂಗತತ್ವಗಳೆಂದು ಕರೆದಿದ್ದಾರೆ. 


"ದಾಸೋಹ'ದ ಪರಿಕಲನೆಯ ಮೂಲವನ್ನು ಶಿವಾಗಮಗಳ ದೈನಂದಿನ 


೫೪೬ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇರ 


ಆಚರಣೆಯಲ್ಲಿಯ "ವೈಶ್ವದೇವವಿಧಿ' ಹಾಗೂ ಅತಿಥಿಗಳನ್ನು ದಿನನಿತ್ಯ 
ಸತ್ಸರಿಸಬೇಕೆಂಬ ಪ್ರತಿಪಾದನೆಯಲ್ಲಿ ಕಾಣುತ್ತೇವೆ. ಅಲ್ಲದೇ "ದಾಸೋಹ" ಎಂಬ 
ಪದಪ್ರಯೋಗವನ್ನು "ವೀರಾಗಮ'ವು ಹಲವು ಬಾರಿ ಉಲ್ಲೇಖಿಸಿದ್ದು, "ಗುರು, 
ಲಿ೦ಗ, ಜಂಗಮರಿಗೆ, ತನು, ಮನ, ಧನದಿಂದ ಮಾಡುವ ದಾಸೋಹ ಮೋಕ್ಷಕ್ಕೆ | 
ಕಾರಣವಾಗುತ್ತದೆ” ಎಂಬ ಆಗಮದ ಪ್ರತಿಪಾದನೆಯನ್ನು ವಚನಕಾರರು ಅತ್ಯಂತ 
ಅರ್ಥಪೂರ್ಣವಾಗಿ, ಹೆಚ್ಚು ಶಕ್ತಿಯುತವಾಗಿ ತಮ್ಮ ಸಾಧನೆಯಲ್ಲಿ 
ಬಳಸಿಕೊಂಡಿದ್ದಾರೆ. 


- ಇಷ್ಟಲಿಂಗ ಪೂಜೆಯ ದಿಕ್ಕುಗಳ ನಿರ್ದೇಶ, ಪೂಜೆಗೆ ಉಚಿತವಾದ ಪುಷ್ಪಗಳ 
ವಿವರಣೆಯು ವಚನಗಳಲ್ಲಿ ನಿರೂಪಣೆಯಾಗಿಲ್ಲ. ವಚನಗಳಲ್ಲಿ ವೈಭವೋಪೇತ 
ಪೂಜೆಗಿಂತ ಆಂತರಂಗಿಕವಾದ ಪೂಜೆಯ ನಿರೂಪಣೆಗಳು ಹೆಚ್ಚಾಗಿ 
ಕಂಡುಬರುತ್ತವೆ. ಲಿಂಗ ವಿಯೋಗವಾದರೆ ಪ್ರಾಣ ತ್ಯಜಿಸಬೇಕೆಂಬ ಆಗಮದ 
ವಿಚಾರವನ್ನು ಖಂಡಿಸಿದರೂ ಸಹ ಇಷ್ಟಲಿಂಗವನ್ನು ಎಚ್ಚರಿಕೆಯಿ೦ದ ಸದಾಕಾಲ 
ಧರಿಸಿಕೊಳ್ಳಬೇಕೆಂದು ವಚನಗಳು ತಿಳಿಸಿವೆ. 

- ಪಾದೋದಕ ಮಾಡಿಕೊಳ್ಳುವೆ ವಿದಾನಮು ಶಿಮಾಗಮುಗಳಲ್ಲಿ 
ಪ್ರತಿಪಾದನೆಗೊ೦ಡಿದ್ದರೂ ವಚನಗಳಲ್ಲಿ ಅತ್ಯಂತ ವಿಸೃತವಾಗಿ ಪ್ರತಿಪಾದಿಸಲ್ಪಟ್ಟಿದೆ. 
ಚೆನ್ನಬಸವಣ್ಣನವರ ವಚನಗಳಲ್ಲಿ ಪ್ರಾಯೋಗಿಕವಾಗಿ ಗುರುಪಾದಪೂಜೆ ಮತ್ತು 
ಜ೦ಗಮಪಾದಪೂಜೆಗಳ ಎಲ್ಲಾ ವಿವರಗಳಿಗೂ ದೊರೆಯುತ್ತವೆ. ಪಾದೋದಕವನ್ನು 
ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿದರೆ ಮಾತ್ರ ಅದು ಪರಿಣಾಮಕಾರಿ ಇಲ್ಲದಿದ್ದಡ 
ಅದು ಕಾಲಜಲವೆಂದು ರೂಪಕಾಲಂಕಾರದಲ್ಲಿ ರಮ್ಯವಾಗಿ ವಚನದಲ್ಲಿ ಬಳಸಿದ್ದಾರೆ. 
ಆದರೆ ಕ್ರಿಯಾಚಾರವಿಲ್ಲದ ಗುರು-ಜ೦ಗಮರಿಂದ ಪಾದೋದಕವನ್ನು 
ಸ್ವೀಕರಿಸಬಾರದೆ೦ದು ವಚನಗಳಲ್ಲಿ ಎಚ್ಚರಿಸಲಾಗಿದೆ. ಅಲ್ಲದೇ ಪಾದೋದಕ 
ಸೇವನೆಯು ಕೇವಲ ಕ್ರಿಯಾ ವಿಧಾನವಾಗಿರದೇ ಜ್ಞಾನಾನುಭವದ 
ವಿಧಾನವಾಗಬೇಕೆಂಬ ವಿವರಣೆ ವಚನಗಳಲ್ಲಿದೆ. 


- ಆಗಮಗಳಲ್ಲಿ ಪ್ರತಿಪಾದಿತವಾದ ತ್ರಿವಿಧ ಪ್ರಸಾದಗಳನ್ನು ವಚನಕಾರರು 
ಅ೦ಗೀಕರಿಸಿದ್ದರೂ ಸಹ ಪ್ರಸಾದದ ಪ್ರಕಾರಗಳನ್ನು ವಿವರಿಸುವಾಗ ವಚನಕಾರರಲ್ಲಿ 
ಒಮ್ಮತವಿಲ್ಲ. ಕೆಲವರು ಪ್ರಸಾದವು ತ್ರಿವಿಧವೆಂದೂ, ಮತ್ತೆ ಕೆಲವರು ಪ್ರಸಾದವು 
ಏಕಾದಶ ವಿಧವೆಂದೂ ಹೇಳಿದರೆ, ಮತ್ತೆ ಕೆಲವರು ಪ್ರಸಾದವು ಚತುರ್ವಿಧವೆಂದು 
ಹೇಳಿದ್ದಾರೆ. ಚತುರ್ವಿಧ ಪ್ರಸಾದದ ಬಗ್ಗೆಯೂ ವಚನಕಾರರಲ್ಲಿ ಒಮ್ಮತವಿಲ್ಲ. 
ಚತುರ್ವಿಧ ಪ್ರಸಾದದ ಬಗೆಗೆ ಕನಿಷ್ಠ ಮೂರು ಅಭಿಪ್ರಾಯಗಳಿವೆ. ಇನ್ನು ಗುರು, 
ಲಿ೦ಗ, ಜ೦ಗಮರಿಗೆ ಅರ್ಪಿಸಿ ಪಡೆದ ಪ್ರಸಾದವನ್ನು ಹನ್ನೊಂದು ವಿಧವಾಗಿ 
ವಿಂಗಡಿಸಿರುವರು. ಈ ಹನ್ನೊಂದು ವಿಧದ ಪ್ರಸಾದಗಳು ಎರಡು 
ಬಗೆಯಲ್ಲಿರುವವು. ಹೀಗೆ ವಚನಗಳಲ್ಲಿ ಪ್ರಸಾದ ವಿಧಗಳ ಬಗೆಗೆ ಒಮ್ಮತ 


ಸಮಾರೋಪ ೫೪೭ 


ಕಂಡುಬರದಿದ್ದರೂ ಸಹ ಇಲ್ಲಿ ವಚನಕಾರರ ಸೂಕ್ಷ್ಮವಿಶ್ಲೇಷಣಾ ದೃಷ್ಟಿಕೋನವನ್ನು 
ಕಾಣಬಹುದು. 


- ಧರಿಸಲು ಯೋಗ್ಯವಾದ ರುದ್ರಾಕ್ಷಿಗಳ ವರ್ಣನೆ, ರುದ್ರಾಕ್ಷಿಗಳ ಮುಖಗಳ ಭೇದ, 
ಅವುಗಳ ಸ್ವರೂಪ ದೇವತೆ ಮತ್ತು ಫಲಗಳು ಶಿವಾಗಮಗಳಲ್ಲಿ ವರ್ಣಿಸಲಾಗಿದ್ದು 
ವಚನಗಳಲ್ಲಿ ಈ ವಿವರಣೆ ಕಂಡುಬರುವುದಿಲ್ಲ. ಆದರೆ ಯಾವ ಯಾವ ಮುಖದ 
ರುದ್ರಾಕ್ಷಗಳನ್ನು ಶರೀರದ ಯಾವ ಯಾವ ಸ್ಥಾನದಲ್ಲಿ ಧರಿಸಬೇಕು ಎಂಬ 
ವಿಷಯವು ವಚನಗಳಲ್ಲಿ ವರ್ಣಿತವಾಗಿದ್ದು, ಲಭ್ಯವಿರುವ ಶಿವಾಗಮಗಳಲ್ಲಿ 
ಉಲ್ಲೇಖಿಸಲಟ್ಟಿಲ್ಲ. ಅಲ್ಲದೇ ಬಾಹ್ಯ ರುದ್ದಾಕ್ಷಧಾರಣೆಯ ಬಗ್ಗೆ ಹೆಚ್ಚಿನ ವಿವರಣೆಯನ್ನು 
ಶಿವಾಗಮಗಳಲ್ಲಿ ಮಾಡಿದ್ದರೆ, ತಾತ್ತಿಕ ರುದ್ರಾಕ್ಷಧಾರಣೆಯ ಬಗ್ಗೆ ಹೆಚ್ಚಿನ 
ವರ್ಣನೆಯನ್ನು. ವಚನಗಳಲ್ಲಿ ಮಾಡಲಾಗಿದೆ. 


- ಶಿವಾಗಮಗಳಲ್ಲಿ ವರ್ಣಿತವಾದ ದೈನಂದಿನ ಆಚರಣೆಗಳಾದ ಸೂರ್ಯ 
| ಸ್ವರೂಪದಲ್ಲಿರುವ ಶಿವನಿಗೆ ಅರ್ಫ್ಯವನ್ನರ್ಪಿಸುವುದು, ಪರಶಿವ ಸ್ವರೂಪವನ್ನೇ 
ಜ.1 ಗಾಯತ್ರೀ ಜಪ, "ವನ ಘೋರ ಸ್ವರೂಪವಾದ ಶಿವಾಗ್ನಿಯ 
ಹೋಮ ಕಾರ್ಯಗಳು ವಚನಗಳಲ್ಲಿ ಪ್ರತಿಪಾದನೆಗೊಂಡಿಲ್ಲ. 


| - ಶಿವಾಗಮಗಳಲ್ಲಿ ಪ್ರತಿಪಾದಿತಗೊಂಡ ಅಂತ್ಯೇಷ್ಟಿ ವಿಧಿಯ ಸಂದರ್ಭದಲ್ಲಿ 
ಕರ್ಮಾಚರಣೆಯ ಔರ್ದ್ವದೇಹಿಕವಿಧಿಯನ್ನು (ಸಮಾಧಿಯ ರಚನೆ, ಕರ್ತನ 
ಕೇಶಮುಂಡನ, ಸಮಾಧಿಯ ಮೇಲೆ ಲಿಂಗಸ್ಥಾಪನೆ, ೧-೩-೫-೭-೮-೧ಿ೮೦ಿ 
ನೇ ದಿನಗಳಲ್ಲಿ ನವಾರಾಧನೆ, ಗಾಣಪತ್ಯಹೋಮ, ವ್ಯಷೋತ್ಸರ್ಗಾರಾಧನೆ, 
ಆಚಾರಾದಿ ಷಡ್ಲಿಂಗಾಶ್ರಿತರೂ ಭಕ್ತಾದಿಷಟ್‌ಸ್ಥಲ ಸಮಾಶ್ರಿತರೂ ಆದ ಮಾಹೇಶ್ವರರ 
ಆರಾಧನೆಯ ರುದ್ರಹೋಮ, ತತ್ವಸಂ೦ಯೋಜನೆ ಹಾಗೂ ಕಲಾಸಂಯೋಜನೆಯ 
ಮೂಲಕ ಜ೦ಗಮ ಆರಾಧನೆ, ಪ್ರತಿವರುಷಕ್ಕೊಮ್ಮೆ ಪ್ರತ್ಯಾಬ್ಲಿಕದ ಆಚರಣೆ) 
ವಚನಕಾರರು ವಿರೋಧಿಸಿರುವರು. ಆದರೂ ಸಹ ಇಂದಿಗೂ ವೀರಶೈವರಲ್ಲಿ 
ಆಗಮಗಳಲ್ಲಿ ಪ್ರತಿಪಾದಿತವಾದಂತೆ ವಿಸೃತವಾದ ಡಿರ್ದ್ವದೇಹಿಕವಿಧಿಯ 
ಆಚರಣೆಯು ಕ೦ಡು ಬರದಿದ್ದರೂ ಸಮಾಧಿಯ ರಚನೆ, ಸಮಾಧಿಯ ಮೇಲೆ 
ಲಿಂಗಸ್ಥಾಪನೆ, ವ್ಯಕ್ತಿ ಮರಣಿಸಿದ ಮೂರು, ಐದು ಅಥವಾ ಒಂಭತ್ತನೇ ದಿನಕ್ಕೆ 
ಶಿವಗಣಾರಾಧನೆಯನ್ನು ಹಮ್ಮಿಕೊಳ್ಳುವ ಹಾಗೂ ಪ್ರತಿವರ್ಷ ಪುಣ್ಯತಿಥಿಯನ್ನು 
ಆಚರಿಸುವ ಪದ್ಧತಿಯು ರೂಢಿಯಲ್ಲಿದೆ. ಅದರೆ ಮೃತನನ್ನು ಸಮಾಧಿ ಮಾಡಿದ 
ನಂತರ ಕರ್ತನು ಕೇಶಮುಂಡನ ಮಾಡಿಕೊಳ್ಳುವ ಪದ್ಧತಿ, "ಗಾಣಪತ್ಯಹೋಮ. 
ವೃಷೋತ್ಸರ್ಗಾರಾಧನೆಗಳು ರೂಢಿಯಲಿಲ್ಲ. 


- “ಶಿವನೇ ನನ್ನ ಸರ್ವಸ್ವನೆಂದು ಪರಿಭಾವಿಸಿ, ಅನನ್ಯಭಕ್ಷಿಯಿಂದ ಸಂಪೂರ್ಣವಾಗಿ 
ಶಿವನಿಗೆ ಶರಣಾಗತನಾಗಿ, ಶಿವನನ್ನುಳಿದು ಬೇರೆ ಗತಿಯಿಲ್ಲವೆಂದು ಪರಿಭಾವಿಸಿ 
ನಡೆಯುವುದೇ ಶಿವಾಚಾರ.” ಎಂದು ಶಿವಾಗಮಗಳು ವ್ಯಾಖ್ಯಾನಿಸಿದ್ದರೆ, 


೫೪೮ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


“ಲಿ೦ಗಧಾರಿಗಳಾದ ಶಿವಭಕ್ತರನ್ನೆಲ್ಲ ಸಾಕ್ಟಾತ್‌ ಶಿವಸ್ತರೂಪರೆಂದು ಪರಿಭಾವಿಸಿ, 
ಅವರ ಪೂರ್ವದ ಜಾತಿಸೂತಕಾದಿಗಳನ್ನೂ ವಿಚಾರಿಸದೆ, ಅವರ ಮನೆಯಲ್ಲಿ 
ಪ್ರಸಾದವ ಕೊಂಬುದೇ ಶಿವಾಚಾರ.” ಎಂದು ವಚನಗಳು ವ್ಯಾಖ್ಯಾನಿಸಿವೆ. 


- ಶಿವಾಗಮದಲ್ಲಿ ಸದಾಚಾರದ ಅಂತರ್ಗತವಾಗಿ ಪ್ರತಿಪಾದನೆಗೊ೦ಡ ಅಂಕುರ, 
ಉತ್ಪನ್ನ, ದ್ವಿದಲ, ಪ್ರವೃದ್ಧ, ಸಪ್ರಕಾ೦ಡ, ಸಶಾಖ, ಸಪುಷ್ಟ ಮತ್ತು ಸಫಲವೆಂಬ 
ಎಂಟು ಶೀಲಗಳು ವಚನಗಳಲ್ಲಿ ಪ್ರಶಿಪಾದನೆಗೊಂಡಿಲ್ಲ. ಆದರೆ ಚೆನ್ನಬಸವಣ್ಣನವರ 
ಒಂದು ವಚನದಲ್ಲಿಯ ಐವತ್ತು ಬಗೆಯ ಶೀಲಗಳಲ್ಲಿ “ಉತ್ಪನ್ನಶೀಲ'ವನ್ನು 
ಹೊರತುಪಡಿಸಿ ಉಳಿದವುಗಳು ಉಲ್ಲೇಖಗೊಂಡಿವೆ. 


ಒಟ್ಟಾರೆ ಈ ಅಧ್ಯಯನದಿ೦ದ ಮುಖ್ಯವಾಗಿ ತಿಳಿದು ಬರುವ ಸಂಗತಿ ಏನೆಂದರೆ 
ವಿಷಯವನ್ನು ಪ್ರಶಿಪಾದಿಸುವಲ್ಲಿ ಶಿವಾಗಮ ಮತ್ತು ವಚನಸಾಹಿತ್ಯಗಳಲ್ಲ ಕೆಲವೇ 
ಕೆಲವು ಸ್ಥೂಲವಾದ ವ್ಯತ್ಯಾಸಗಳಿದ್ದರೂ ಸಹ ವೀರಶೈವ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ 
ಸಂಪೂರ್ಣ ಸಾಮ್ಯತೆ ಇದೆ. ವೀರಶೈವ ಧರ್ಮದ ಪ್ರತಿಯೊಂದು ಪಾರಿಭಾಷಿಕ 
ಪದಗಳ ನಿಷ್ಪತ್ತಿ, ನಿರ್ವಚನ, ವ್ಯಾಖ್ಯಾನ, ಅರ್ಥವಿಶ್ಲೇಷಣೆ ಹಾಗೂ ವೀರಶೈವದ 
ತತ್ವಸಿದ್ಧಾಂತಗಳು ಶಿವಾಗಮಗಳಲ್ಲಿ ಸುಸ್ಪಷ್ಟವಾಗಿ ಮೂಡಿಬಂದಿವೆ. ಕಾರಣ 


ಶಿವಾಗಮೋತ್ತರ ಭಾಗವೇ ವೀರಶೈವ ಚಾರಿತ್ಮಪಥದ ಮೊದಲ ಮೈಲುಗಲ್ಲಾಗಿದ್ದು, : 


ಎ 


ಶಿವಾಗಮಗಳೇ ವೀರಶೈವದ ಧಾರ್ಮಿಕ ಮತ್ತು ದಾರ್ಶನಿಕ ತತ್ವಗಳನ್ನು ಅತ್ಯಂತ 
ಸಮಗ್ರವಾಗಿ ಪ್ರತಿಪಾದಿಸುವ ಮೂಲ ಆಕರಗಳಾಗಿವೆ. ಶಿವಶರಣರು ವೇದ- 
ಆಗಮಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿದವರಾಗಿದ್ದು ಸಂಸ್ಕೃತದ ಶ್ರೇಷ್ಠ 
ಪಾಂಡಿತ್ಯವನ್ನು ಪಡೆದಿದ್ದರು ಎ೦ಬುದು ಅವರ ವಚನಗಳ ಪರಿಶೀಲನೆಯಿಂದ 
ತಿಳಿದುಬಂದಿತು. ಶಿವಶರಣರ ಸಾವಿರಾರು ವಚನಗಳಲ್ಲಿ ಉದಾಹೃತವಾದ ಪ್ರಮಾಣ 
ಶ್ಲೋಕಗಳನ್ನು ನಿರೀಕ್ಷಿಸಿದಾಗ ಬಸವಾದಿ ಶಿವಶರಣರಿಗೆ ಆಗಮಾದಿ ಪವಿತ್ರ ಗಂಥಗಳ 
ಬಗ್ಗೆ ಅಪಾರ ಗೌರವಿರುವುದು ವೇದ್ಯವಾಗುವುದು. 


“ನಂಜುಂಡ ಶಿವ' ಎಂಬ ಅಂಕಿತದಿಂದ ಪ್ರಕಟವಾಗಿರುವ ಅನೇಕ ವಚನಗಳು, 
ಉರಿಲಿಂಗಪೆದ್ದಿಗಳ, ಶಾಂತ ವೀರೇಶ್ವರರ, ಮೂರುಸಾವಿರ ಮುಕ್ಕಿಮುನಿ ವಿರಚಿತ 
ಸರ್ವಾಚಾರ ಸಾರಾಮೃತ ಸುಧೆಯ ಅನೇಕ ವಚನಗಳು ಆಗಮ ಶ್ಲೋಕಗಳ 
ಅನುವಾದಗಳಾಗಿವೆ. ಅಂತೆಯೇ ಷಣ್ಮುಖ ಶಿವಯೋಗಿಗಳ ಷಟಸ್ಥಲ ವಚನಗಳು, 
ಹೇಮಗಲ್ಲ ಹಂಪರ ಅನೇಕ ವಚನಗಳು ಆಗಮ ಶ್ಲೋಕಗಳ ಭಾವಾನುವಾದವಾಗಿವೆ. 


"ಸಕಲಾಗಮ ಶಿಖಾಮಣಿ ಬಾಲಸಂಗಯ್ಯನ'ವರಂತೂ ಶಿವಾಗಮಗಳ ಹಾಗೂ 
ಶಾಸಗಂಥಗಳ ಅಪಾರ ಜ್ಞಾನವನ್ನು ಪಡೆದವರಾಗಿದ್ದು ಅವರ ವಚನಗಳಲ್ಲಿ ನೂರಾರು 
ಶಿವಾಗಮಗಳ ಶ್ಲೋಕಗಳು ಉದಾಹೃತವಾಗಿವೆ. 


ಚೆನ್ನಬಸವಣ್ಣನವರ ಶಾಸ್ತ್ರಜ್ಞಾನವ೦ತೂ ಮನೋಜ್ಞವಾಗಿದೆ. ವೀರಶೈವ ತತ್ತ J 


ಸಮಾರೋಪ ೫೪೯ 


ವಿಚಾರದ ಸಮರ್ಥನೆಗಾಗಿ ಉದಾಹರಿಸಿದ ಶಿವಾಗಮಗಳ ಪ್ರಮಾಣ ಶ್ಲೋಕಗಳಂತೂ 
ಅವರ ವಚನಗಳಲ್ಲಿ ಹೇರಳವಾಗಿ ಬಂದಿವೆ. ಅವರ ವಚನಗಳಲ್ಲಿ ಹೆಚ್ಚಿನವು 
ಶಿವಾಗಮಗಳಿಂದ ಭಟ್ಟಿ ಇಳಿಸಿದ ಪಡೆಯಚ್ಚುಗಳಂತೆ ಕಂಡುಬರುತ್ತವೆ. ಅವರ 
ವಚನಗಳ ಮೇಲೆ ಶಿವಾಗಮಗಳ ಪ್ರಭಾವ ದಟ್ಟವಾಗಿದೆ. 


ವಚನಗಳನ್ನು ಅವಲೋಕಿಸಲಾಗಿ ಸಾವಿರಾರು ವಚನಗಳು ಶಿವಾಗಮಗಳನ್ನು 
ಎತ್ತಿಹಿಡಿಯುವಂತಹುಗಳಾಗಿವೆ. ಆದರೆ ಹತ್ತಾರು ವಚನಗಳು ಆಗಮಗಳನ್ನು 
ವಿರೋಧಿಸುವಂತೆ ಭಾಸವಾಗುತ್ತವೆ. ವಸ್ತುತಃ ಶಿವಶರಣರು ಆಗಮಗಳೆಂದೇ 
ಕರೆಯಲ್ಪಡುವ ಶಾಕ್ತಾಗಮ, ಜೈನಾಗಮಗಳನ್ನು ಹಾಗೂ ಆಗಮಗಳ 
ಪೂರ್ವಭಾಗದಲ್ಲಿಯ ಕರ್ಮಾಚರಣೆಯನ್ನು, ಮೂರ್ತಿಪೂಜೆಯನ್ನು ನಿರ್ಭಯದಿಂದ, 
ನಿರ್ದಾಕ್ಷಿಣ್ಯದಿ೦ದ ಖಂಡಿಸಿರುವರೇ ಹೊರತು ಶಿವಾಗಮಗಳ ಉತ್ತರಭಾಗದಲ್ಲಿ 
ಪ್ರತಿಪಾದಿತವಾದ ಉನ್ನತ ಜ್ಞಾನಸಂಪತ್ತಿನ ವೀರಶೈವ ಸಿದ್ಧಾಂತವನ್ನಲ್ಲ. ಶಿವಾಗಮಗಳಲ್ಲಿ 
ನಿಜ ವಿಶ್ವಾಸವನ್ನಿಟ್ಟು ಅಧ್ಯಯನಗೈದ ಶಿವಶರಣರು ಅವುಗಳನ್ನು ಅಂಗೀಕರಿಸಿದ್ದಾರೆ. 
ಇಲ್ಲದಿದ್ದರೆ ಅವರು ತಮ್ಮ ವಚನಗಳಲ್ಲಿ ಸಾವಿರಾರು ಸಂಸ್ಕೃತೋಕ್ತಿಗಳನ್ನು 
ಉಲ್ಲೇಖಿಸುತ್ತಿರಲಿಲ್ಲ. ಶಾಶ್ವತವಾದ ಜೀವನ ಮೌಲ್ಯಗಳು ಸನಾತನ ವಾಜ್ಮಯದಲ್ಲಿಯೇ 
ಇರಲಿ ಅಂಥ ಮೌಲ್ಯಗಳನ್ನು ಗುರುತಿಸುವ, ಸ್ವೀಕರಿಸುವ, ನಿರ್ಮಲ ವಿಶಾಲ 
ಅಂತಃಕರಣ ವಚನಕಾರರಿಗಿದೆ. 


ವಚನಕಾರರಿಗೆ ಆಗಮ ಪ್ರಜ್ಞೆ ಪ್ರತಿಭೆ ಮನನೀಯವಾಗಿದೆ. ಜನವಾಣಿಗೆ 
ಅಗ್ರಸ್ಥಾನ ನೀಡಿದ ಶಿವಶರಣರು ಯಷಿವಾಣಿಯನ್ನು ಆದರಿಸಿದ್ದಾರೆ. ಖಷಿವಾಣಿ 
- ಜನವಾಣಿಗಳಲ್ಲಿ ಸಂಬಂಧ - ಸಾಮರಸ್ಥವನ್ನು ಉ೦ಟುಮಾಡಿರುವದು ವಚನಕಾರರ 
ವೈಶಿಷ್ಟ್ಯತೆಯ ಹಿರಿಮೆಯಾಗಿದೆ. ರಸಯಷಿಗಳ ಮಂತ್ರ ಬೇರೆಯಲ್ಲ; ಶಿವಶರಣರ 
ವಚನ ಬೇರೆಯಲ್ಲ. ಸ್ವಾನುಭವದ ಸು೦ದರ ಅಭಿವ್ಯಕ್ತಿಯಾಗಿರುವ ವಚನಗಳು 
ವೀರಶೈವ ಸಿದ್ಧಾಂತಕ್ಕೆ ನವಚೈತನ್ಯವನ್ನು, ಕ್ರೀಂರರಾಶೀಲತೆಯನ್ನು, 
ಪ್ರಯೋಗಶೀಲತೆಯನ್ನು ಒದಗಿಸಿವೆ. 


ಶಿವಾಗಮಗಳಲ್ಲಿಯ ವೀರಶೈವ ಸಿದ್ಧಾಂತವನ್ನು ಹಾಗೂ ಅವುಗಳಲ್ಲಿಯ 
' ಜನಪರವಾದ, ಸರ್ವರ ಅಭ್ಯುದಯಕ್ಕೆ ಕಾರಣವಾಗುವ ತತ್ವಗಳನ್ನು ಗಮನಿಸಿಯೇ 
ಶಿವಶರಣರು ಅವುಗಳನ್ನು ಸ್ಪೀಕರಿಸಿ, ಸ್ವಾನುಭವದ ಮೂಲಕ ಪರಿಶೋಧಿಸಿ, ಅಂದಿನ 
ಸಾಮಾಜಿಕ ಸ್ವಾಸ್ಥ ಕ್ಕ ಸರಿಯೆನಿಸದ ಅಂಶವನ್ನು ತೆಗೆದು, ಉತ್ತಮವಾದುದನ್ನು 
ಅಂಗೀಕರಿಸಿ, ತಮ್ಮ ಅನುಭವದ ಒರೆಗಲ್ಲಿಗೆ ತಿಕ್ಕಿ ಪರೀಕ್ಷಿಸಿ ಅದನ್ನು ತಮ್ಮ ವಚನಗಳ 
ಮೂಲಕ ಅತ್ಯಂತ ಸತ್ವಯುತವಾಗಿ ಪ್ರತಿಪಾದಿಸಿದರು. 


ಸಾಧ್ಯತೆಗಳು 


ಶಿವಾಗಮಗಳು ಹಾಗೂ ವಚನಗಳು ಎಲ್ಲಾ ದೃಷ್ಟಿಯಿ೦ದಲೂ ವಿಶಿಷ್ಟ ಉತ್ಕೃಷ್ಟ 
ಮತ್ತು ವೈಶಿಷ್ಟಪೂರ್ಣತೆಯಿಂದ ಕೂಡಿವೆ. ಇಂತಹ ಸಾಹಿತ್ಯ ಜಗತ್ತಿನ 


೫೫೧ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ವಾಜ್ಮಯದಲ್ಲಿಯೇ ಸಿಗುವುದು ವಿರಳ. ಇವು ವಿದ್ಯೆಯ ಸಾಗರವಾಗಿದ್ದು ಇವನ್ನು 
ಇನ್ನೂ ಅನೇಕ ದೃಷ್ಟಿಕೋನಗಳಿಂದ ವಿಭಿನ್ನ ಆಯಾಮಗಳಿಂದ ಅಧ್ಯಯನ 
ಮಾಡಬಹುದಾಗಿದೆ. ಶರಣರ ವಚನಗಳನ್ನು ಹಾಗೂ ಶಿವಾಗಮಗಳನ್ನು ಅಧ್ಯಯನ 
ಮಾಡುತ್ತಾ ಹೋದ ಹಾಗೆ ಯಾವ ಯಾವ ನಿಟ್ಟಿನಲ್ಲಿ ನಾವು ಅರ್ಥೈಸಿಕೊಳ್ಳಲು 
ಪ್ರಯತ್ನಿಸಿಕೊಳ್ಳುತ್ತೇವೆಯೋ ಆಯಾ ನಿಟ್ಟಿನಲ್ಲಿ ಅಲ್ಲಿ ಹೊಸ ಹೊಸ ವಿಚಾರವನ್ನು 
ಅವು ಪ್ರತಿಪಾದಿಸುತ್ತವೆ. ಆದರೆ ವೀರಶೈವ ಧರ್ಮದ ಹಿನ್ನೆಲೆಯಲ್ಲಿ ಎರಡು 
ಸಾಹಿತ್ಯವನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿದ್ದರಿಂದ ಆ ನಿಲುವಿನಲ್ಲಿ 
ಮಾತ್ರ ಇಲ್ಲಿ ಅವಲೋಕಿಸಲಾಗಿದೆ. ಆದರೆ ಇನ್ನೂ ಶಿವಾಗಮ ಮತ್ತು ವಚನ 
ಸಾಹಿತ್ಯಗಳನ್ನು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವೈಜ್ಞಾನಿಕವಾಗಿ, 
ಸಾಹಿತ್ಯಿಕವಾಗಿ ಅಭ್ಯಸಿಸಲು ಅವಕಾಶವಿದೆ. ಅಲ್ಲದೇ ಪ್ರತಿ ಆಗಮಗಳ ಮತ್ತು 
ಪ್ರತ್ಯೇಕ ವಚನಕಾರರ ಬಗ್ಗೆ ಅಧ್ಯಯನ ಮಾಡಿದರೆ ಮಹಾ ಪ್ರಬಂಧ ಆಗುವಷ್ಟು 
ವಿಷಯ ಅವುಗಳಲ್ಲಿ ಅಡಕವಾಗಿದೆ. ಉದಾಹರಣೆಗೆ - ಬಸವಣ್ಣನವರ ವಚನ 
ಸಂಪುಟ ಹಾಗೂ ವೀರಾಗಮ, ಚೆನ್ನಬಸವಣ್ಣನವರ ವಚನ ಸಂಪುಟ ಹಾಗೂ 
ಪಾರಮೇಶ್ಚರಾಗಮ. ಶಿವಾಗಮಗಳು ಮತ್ತು ಬಾಲಸಂಗಯ್ಯನವರ ವಚನಗಳು 
ಮುಂತಾದವು, ಹೀಗೆ ಇನ್ನೂ ಅನೇಕ ತರಹದ ಮಜಲುಗಳಿ೦ದ ಇವುಗಳ ತೌಲನಿಕ 
ಅಧ್ಯಯನ ನಡೆಸುವ ಅಗತ್ಯವಿದೆ. 


ಅನುಬಂಧಗಳು 


. ಶಿವಾಗಮಗಳ ಉಕ್ತಿಗಳನ್ನು ಪ್ರಮಾಣಕ್ಕಾಗಿ 
ಉದ್ದರಿಸಿರುವ ವಚನಗಳು 

. ಆಗಮ ಪದದ / ಆಗಮಗಳ ಹೆಸರನ್ನು 
ಉಲ್ಲೇಖಿಸಿರುವ ವಚನಗಳು 

. ಏಕೋತ್ತರ ಶತಸ್ಥಲ ಎಂಬ ಉಲ್ಲೇಖವಿರುವ 
ಆಗಮ ಶ್ಲೋಕಗಳು 

. ಕೆಲವು ಸಂಖ್ಯಾ ವಿಶಿಷ್ಟ ಪದಗಳ ಅರ್ಥಗಳು 
. ಗಂಥಯಣ 


ಶಿವಾಗಮಗಳು ಮತು ವಚನ ಸಾಹಿತ 


ಥೆ 


ಎದಿ 


ಜಗ ae ನಯಯ 28 
೧8೩೦೫ € ೦೮೦೧೫೬ ಉಊಟಆಂಆಕಂಉ8೮ಂಯ 


೧೫೮೮೨ ೦%ಔೌಖಂ ಉತ್ರ ಊಟ ಲಂಬುಣ 
ec ೦೧೫೦ ೦೨೧೩ ೦% ೦% ಇಂಟಂಯ 
02300೮ Ra ಕೃ ಓಣುಇಂ ಬುಜ 


॥,ಇಂ೧೬೦೧ಇಟ೦ 3 03 ಉಂ೦ಓಿಂಊ 
ಲಂಗಾ ೦೫೧ 


leceuor Foch 10೮% ೦೬೧೧ Fk 
2೦6 "ಜನದ ಪಣ ಂಇಂಲ 
| ೫ ಆಲ ಣಂಜ ೦೧೧ ೦6೮೧೧ ೦೫೮೫ 


ಲ-ಣಂಂಜ ಬೀಜ ಬಜ 
ಹಿಟನಣದ ೧ಬಲಯಬಜಂ 


CREE Re 
೨೧೮೧ರ | ಛಂದ ಲಂಲೂಣ 


coves Ree Booewow 


'.೧೦೧೦೫೦೧೧೧ಂ 
ನೇಣ ಔಲಂಿಂಂಂಎ 
OOO 


ಲ 0೧ ಉಂಲ್ಲಾಳಲಕೂಧ 


ಊಟಲಜಟಣ ಐಂ ದಣಟಜಣಣ 


O೦- ನಿಂ೧ಜಬಣ 


keox ಜಣಬ/ 
‘feox 


| 
| 
' 


ಉಟ 3 


CEU 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


eres WE 22೦೨೫೧೮ Ree 2೮೧೦ | orccke ಇಟಂ8 cov 8 |ಇಇ1ಲ/771ಇ | OO+ 


1೦೫೫ ಹಾರ ಸಮಿಲಣಲಂಔಿಲR 

(ಎಣಟ೦ಛ೧%೦% OR ೫ ೦೬೮೦೮ Veo 

(೦೧೫ 200 sed Neri 

Wop [ae dre 

೫ ೮ ಇೋಂ೨ಬಿಜಲಳಂಧ 3ಉಂ 

@ ಜಾ. ಗ 

೦೧೫೮ ೮ ಆಲ ನ ಬಾಣಂ ೨೪೧ ಓೀಲಂಡಡ 
Vee) 

12; ಕೊಂ 20೫೦೧೦೧ ಓಣ ಇಂ 

॥10೫ಲಬಾದ degen IRN ಎಣು೮೪ ಎಇ 

lowes ಯಔ spc ೮೫೧ 

೦೫೪೫೮8 ೦ಬ ಲಔಂಂ೨ಐ೮ ೦ಜಾಳಂಣಜ್ಷ 

ಲಾಭ ೦೧೫೦೧ ೦% ೦೦%ಂ ೫% 

॥೦೫%ೇ7೮೧ ೮೪೬ ಗ ೦೫೫ ೦೩೦೫೬ 

SLR 

| ಣ ಲಲಲ ೦೩೧ಣ ಅ ೦.೫೦೫ ೦೩ 

೦೨೮೫ ಇಟಇ *ಭೀಜಟಂಧ 

೧೦೩೦೮6೧೦ 

೧೧ ಸಲನುಣ ೦ನೂಣ 2೮೪೧೦೦೫ ಂಂ 

೦ ಸಊಲೀಜಡ ಔರು ಥೀಂ 


(ಎಇ ೦೧೩ ಸಥಲ ೦೫%ಂದುಂಂಣಊಂ 


oes ಈ secu |೦೨೮೦/7ಇ6% | ೦೦ 


ಸಾಯಣ ೧2060೦೦೦೮೧೫ 00೦ |2300/೨೦% | ೨* 


won ೨೮೫ ಐಣಓ |&ಿಇಂಲ/ಇ೧€ | ೧* 
00 ಲಲ | €8/೧ಹಿ೯ | ಇ* 


"ಬಂ ಈಂಛ೮೪೮ 


CEOS 


ಇಂ೦£/€6€ಲ | ಇ* 


6೦೧ ನಲ ೨ಉಣುಲ್ಯಾಣಗಿಂ “೦ಬ%೦ ೦೮೫ ಣುಲಾಣಣ 


ಛಂ ಜಣ ೦% 
ಕ €ು ಇ (wm ಅಂ 
(ಎಂಜಿ ೦೧೫೦೦ ಏಜ 156 ೦೧೬೬೦೦ 
ಫೋ ER chew "೦೫6 WR 
) ಸ ಸ್ಯಾ ಲ್ಲ್ಲ 
ನ ಈ ೦08% 
ಧ-ಣಯಂಜ ಜಣಣ ಗಂಜ 
(Np ಊ 
BURNS ವಿಡಿ ಯಛಧಿಂ 


ತ್ಯ 


ಖಿ 


॥೦೩೦ಊ ನು ಇ Ee ane 
ಣ ಆ%ಲಣ೦ಜ ೦೧೮೬ ೦೮ದಿಂ ೦೯೮೫೫ 
(೦೫ಂ೫ಟ೦ಛ ey ೦೫೯೩೧೩೦೦೦೫ಐಂಜ 


`' ಶಿವಾಗಮಗಳು ಮತು ವಚನ ಸಾಹಿ 


೦೮೦% ಟೂ, | 
(೦೦೫% ಓಂ Yee ou ೦೧% | 
(೦2೨ಐಔಣಣಯಟ coca Kev owen ೦೧೧% | 


ಇಇ ೦ಉ%ಜಣುಉಊಳು | 
೮ ೦ಉ%ಜಣುಲೋಣಲಣ | 


;$ ಇ NC ಛಿ | 
(ಉಣ 9 ಣುಣ ೦%'೧೨೮%೦೧%ಟಂ೧ಆಂ೦೧ | 


'2060%,ಇಟಣ, [ಇ.3೮೦/7 | 


೦೫೦೫೬೦೫ ೬೦% (೮೨೮೮/68 | 


೫೭1೦೮ ೧೮೦೧ 


ಐಂ೧೦೦೫೫ಅಂ೧೧ | 


HOE ಟಡಿಲಐಟಂಣ 
oN ೦೧೫೦೧ 


oe convo | 


yea Cue ಊಟ 


7ಇಂಗಾರಿೀ 
ಹಿಾಇಇ/ಲಲಛ€ 


೯೦7/ಇ೨೦ 
೦/೧ 
ಇಲಇ/ಇಇಲ 


೧೦೩೦/0.3% 


ಸಾಹಿತ್ಯ 


॥10080$ eof ೨8೦ ಭನ್‌ ೨೫ರ 
202ರಾಣಣ ಇಂಡಿ eye ಇಿಂಕಾಣಣ 
ಓಎಂಛರಿ ಇಲಾಖ ಬಂಂರಾಟಂ೮ಬಂ 
(೦೦೧೮ ೦೫೪೦ದ ೦೩೫೪6200 


(೦೩೨೪3೮೧ ela Add 
SEUNG Wasps Vode 


(ಣು ನಗೋ SeeR3EE ಜೂ 
೧ಯಾಣಣುಲಉಿಗಾಂ೮ ಜುಟುರ್ಯ೦ಟಂಬಾಣಣಂ 
eevecere pie ಸೋ” ಸಗಿಂಂ 

eowrecckaoe ೫ುಣ೦ಜ ಆಂಂಬಿಬೇಲು 

1008೦೫ ಬ ಇಲಗ ಔಂಂಂಂಜ ಚುನಾ 

(೧ೀಯ್‌ರಾಣಗಿ(೦ಛಯಣ ಬಾದಿ ರ ಅಬು ಟಾ 
lof%oxgcoceyop ೦೫೪೧೦೧೧೫೦೧೫ 
seem ower eon 

(೦೧೦% ೪೬ 9ಣಂಬರಯ್ಯುಯಂ೦೮ ಜಾಂಣಂ 


ನಾಂ ಡಿ oR 


ಬ ವಚನ 


£೮ ಐಣುಜ೧ಉ೫ |ಇಇಂಇ೦ಲ/ಇಣಡಿ | ಡಿ6* 


ಮತ್ತು 


ಮಗಳು 


೦೩೨೪2ಉಣಂ%ಾ ೦೫೨66260 |OCKO/CKS | RC 


ಶಿವಾಗ 


000೧೫೧೮೫ 
ಡಿಟಟುಉ೦೧€ ಟಂ |ಕಿಣಡಿ0/೦ಹಿಹಿ | ೯೮೯ 


UCP EOC |16೨7%0/ಇಲಕಿ | OC 


CURT 


| Rev ೦೧೫ 9೫೫00೬೦೦ 
(೦೧೫೦೧೫೫೬ pF 0302೬ Heo 


Hae ಐಣಂಣ |ಇಡಿಇಲ/ಇ೨% | OC 


ತ 


ಆಟಂ 


ಆಟಂ 
CRUE 


CCUCECEG 


CEUCCCECS 


ನ ಸಾಹಿತ್ಯ 


ಇಟ ಥಂ 


ಎದಿ 


ಶಿವಾಗಮಗಳು ಮತ್ತು ವಚ 


ನಂ ಉಣ ಸಂ | 
ಸಂ ೦೩೧% ಣಂ ಲೀಲಯಾ ೦೩೮೧೨೮೧೧ | 
loc TueccotueTe ouch | 


cee ೦೧೭೬ದ ಉಾಜಂ೧ಬಿ೦9ಓಂಣ | 


8 


Moe ೨೦೮೮ ೦೧೬ CREO | 


0೩8೦ ce ರಂಡೆ ಊಂ ೨2೫೨೧೧ ೦೧0] | 
(ಇ2೧£2ೀೀಾಣ ೦೫" ಬಂದ ೦೨೩೩ ಆ ೦ Heo? 


loccecear EE cee Hoe ೦ಜಿ 
೦೮೮ ೫೬೦೧ duo ಕಿಂ 
ಇ೦%ಣ ಬ ಇಂಬ ಐ 

(220೦೧೮೫೮ wgheccrocs ೦೩೮% ಔಂಲ್ಯಂ 
(೦೧೧೦೭೧೧೨ ೦೧೧೮ ec ೦೫೮೦೪ ೦೫೫೮೦ 


lee oprewpeon ಯಂ 
(೦ಜಟಾಲ್ಯಾಂ haponTn 6 cE ೦ಬ 


೪೦೧೫ ೦%€ ೨೧೫ ದ ಯಿ ಔ೦ಂ ೦೧೫೧ 
೫ CSCEOEGE O೧೯ ೦೫೫೧೮೧೫ ೦೧೦೧೦೧ 
ಇ - ಣಂ೦ಜ ಜಣ ತ್ಸ 
ಬಣ ೧ಲಬರಲಜಂ'ಬ 


ಐಟಲಇ cope ಓ | 


CUR HOEY 


0೭೧೪೦ | 


ಜಿಲಜಂಣಲಔಿಲ್‌್ರಂಧ 
ಐನುಣಲಂನಬಣಣಂ೧೦೪ 


ote 2oco 
೧೦೫% 


ಬಂ ೧೦೪26 


£20/Ck 


೩೦/೨೩ | 
ಇ£ಲ/ಇ4 | 
20/3 


ಇಣಗಾಂ 
0೧/೩೯ 


೨71೯ 


ಇ7/ಇಂ 


ಲಾ/(೦0 


ಚ್‌ ೨೭೮೪೨3 ೆ ಧಿ ಲಅಚಅ ಟ್ಟ ಲ ಚ್ಪಲಾ್ಪ್ಮ್ಮ ್ಪ್ಮಟ ಶ್‌ EE A rt ಘ್‌ ಕಾಮ ವ ಹು ಆ nd 


lous vee Rom Men ಲಬ A 
0೫ 1೧೫೧೨೫೮ಟ೦ಛ ೦ಂ೧%ಂ೧04 CSUR ೧೧೦%೧ಐಆ%ಟಂಛ|( ೦ಇ€/ಇ೧ | 3 
£0೦೫ ಯಾಗಲಿ ೧ಂಬಣ೨ರಿಂ೧ಂಣ 9% 0/82 | Le 
ene ಓಟಂ2 Keo ೦೧೦ ೨೦೧8೧ಊ 
(100೦೪ 1ಜಚಯಟ೦ಛ ಬ ಸಲಾ 18ಟ೦ಛಚಡ ಬ - 
320 ೫ಜ ಬುಭಂಧ ಔಚ ಔಟ ಂಛ 
cect tevotenuog ೦೫೧% ಉರು 5ಇಟಂಛ 
lose Te ಜಖಟಂ ಥಿ 68/ಂಂ ಇಟಂದ 
ETE 2ಡಂಣ ಯು ಬ್ಲಾ 
ರ್ಜ @ Ce) 6 
೫ ಜಣ EU ಇ ೦೩%%೮೦೧೨೧£ 08- 
EVR ಜುಟ೦ಛ ೦೫೮೦ OPCS 
R880 ೧ INNO ೦೦೦೬೧೦೧೪ IO 
6೦೮೮ "ಲಿ 'ಇಟುಲಭಿಯಾರ ಬಲಲ 
॥7ಛೀಲಜ ೫ ಎಂಗ ಎಲು ಬಂದ 2೮೦೮೦%೫- 
/೩೮೧೦ meee ಇಟಂಣ ype %ಟಂಛ ee 
ಗಂಜ" ೦೫೮೩೪ ಖಲ 2ಟತಯಿಟ ೧ ಂಂ- 
॥೦೩.೨೪೮೧೦೦೪2೨ಇ೦ಾಜ ೨ಂ೫ೌಾಂೋಂಂಔಂಜ 
(606೦ ೦೦50೮೩0೦5೦೬ ೦೫೬೪ ೦೭೨೪೧೨6 - | eco 00%08| ಇಂ6/ ಲ avs 
|12೮;೦%6೧೫4$೦೬೦೫% 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬ 


ಎನಿ 


ಶಿವಾಗಮಗಳು ಮತು ವಚನ ಸಾಹಿತ. 


ಆಟಂ | 


ಉಟೀದುಲ | 


ಟೀಂ 


Wade 
೧೦೦೦೫ 


CEUCOC 


I (ಟಿ02 6609 


CCUR 
CCU 


(ಊಯಾಲಿ ಔಧ್‌ ೦೪೦ ೦೦೪೦೫೧ "ದಜ | 
॥೦೧೦%ೇಣಊ 39೦ ಎ೨ ೦ಓಣ ಯಂ 


l0SEc HE ೦ಚಹಾಟಂಣ ೦೫೦೦೫ 8200 
೦೪೦8೧ ೨8೧೫ ಸಧಾಲಧೇಲಂಣ 222೫ ಜ 


'£ುಐಣಂಜಟಂಛ 2ಉ೦ ಚುಣಉಂಟ೦೦ 
ಬಂಧ ಎಐ ಹ ೦೫೧ 


G pe (೧2 
£`8೫೦ಉಊಟಂಛ ೦೫೮೮ CE ಆಆಟಂಬ 
ವಜ Er ಜಯೋ 22 ೦೪೦೧೫8 ‘ 


(220೦೨೫೧೦೫೫ | 


೦5೦ Foo EE ೦೧೩ nee 


loRaee 2೮೪೮೦ ಉಂ 10006000008 
2೨೪೪45 ೬೦೦% ೨ಲಂಇಂಜ uo 
ಲ ಐ ಧಣ ಲ 
SE RCEYUOG 00೮0 ೧?ೌಂಟಂಇ ೦೧೮ಿಜ್ನ 

॥೦೧೫೩೦೧೮ 3೮೪6೧ 6ುಊಉಜ 

ce 2೪೦೧%೮೨೦೧೦೦8೦೦ (೦೨೫೦೧೫ 
೦ೋಜಂಚಣ R IOC FR yoyo 
(08೦6೩ ೮20800೧9 Sep ಬಾಣ WR 


೧ಇ೨೧ಣಂ 


ಛಿ 


ಐಣ ಧಿಲಜ | 


"ಔ (1೦2೦೧೦೪೦೧೫ 
"ದಿಇ೦೫೦೦೦೦೪6 


ಸಿ2೧ color 


BOCES ೧೦೦೧ 


ಜಿಯ CLOCK 


೨೬/೬6೨೦ 


೨೦೬್ಕ/೦%೦ 


ಹಿಲಹಿ/೨೯೦ 
೨/8೯೦ 
೧೧B/CCO 


€೯೧%/೦€೯೦ 


೯೧ಾಇ/ಇಲಲ | 


€೯೮%/ಇಣ.೨ 


C0%/%೨ 


| Ra | 


A 


| Sa* | 
| CA | 
| O&ಿ* | 


0&೫ | 


೨% 
69% 


`0'6* 


ರಿ 


ಎವಿ 


ಟೀಂ 


CUO 


CEU 
೧೭% 


ಶಿವಾಗಮಗಳು ಮತ್ತು ವಚನ ಸಾಹಿತ್ತ 


| RUE 


| ಬಾಣ 
ಮು ಸಂ 


೧೫೮೧೮ | 
un 


ue | 


೦೫೨೩೩ ಐ o£" Heo 
ಲ ೫೮ 6೧೫ ಸ್ರ 
॥೦೫ ಜ 0830 ೦೧೦೫ ಸಜ ಎಂಂನೀಂಡಿಂ 
lente Fete ಎಇ Br ೦ಓ೧ಐ wee 
೦೧೨೧೮ Wr ೦೫೮೦ Nope Roce 
lse0g0e ೪೦% opto KEN 22 
seston toes Torey 
$26 ೦೭೭೧೧ ೦೮೦ UpaeoedoTeHoa 
60೦೧ 3೦ ೦ಂಬ್‌ಊ೧ಂಬಿಂಲ 
ಎ ಬ ದಜ ಡಿ 0% ಜರಿ ಣಜ 

3 (2 
೧ oertuyode Vee Ec thorpoco 
ಬಣ ಇದಂ ೧ ಬಲಂ ಟನ ೦೧೦೧೧ 
ಉಜ 0ಜಬಐಂ "ಯಔ 22೦೨೩೫೮ 2೮೫೦೫ 2೮೦ 
ಇಂಬಂ್ಣಾ ೫ ಐಂ ೦೧ಂುಂ೫ 82 


[೨:೧ er yop ೦೩2% ೦೧೦% ೦೧ ೦೩೫ 
[2060 ಚಾ೧ೀ೫%೮೦೧ INU IgE 


peeuoe ೦೧೮ರ ce Eeuon ೦೧೫೪೬ 


16೧೧ ೦೩೦೧೫೫ ಔಣ ೦೦೫೫೮೩ ಲಂ 
02% ಇ ೦8e~ ೦೩ಊಂಐಣ ೦ಬ 


uechcewe eo] aF3/30C 


ಉಎಂ೨೧೦೫ ಲಂಹಿ 
ox kor ಇಂಂಣ 


ಇಂ0೨/ಇ೧೯ 


ಆಲಔಣ ಯೂ | ೮0೨/೧೧ಂ 


Honor ಟ೦೧ಟ೦೧ | 8ಇಣ/೧೪೯ 


"ಣಜ og pag ಐಟ೦ಣ | ೮8೧/16 


೦ಜೀಉ೦ಜ $e] ೨೧೧/ಇಡಿಂ€ 


೨7/೨೨೦೯ 
೦7/0೦೦೯ 


ಇಹ ಉಂಬ 
'ಸಿ೦೦೧೩೫೧ಂ Aw 


R2೦೧ "ಇಂಂ೧%೮ | ೦೧ /ಇ೨೮ 


(ಇಂ 606 ೦೫೦೦ ಇಣ೦೫೪೫ಜಇಐ 
ieee © ovo %ೌಟಂಟಂಛಧಿಒ 
CY 


(ಎಣಿ ಲಲಣಯ೯Fೇಂಲ ಉರಿ ಸಂಜ, 


ಎ೦೮ 600೦ "೪೧೦4, 
ನೀಂ 'ಔ೨3ಲು, 


೮೦೦೦/7878 
ಇಾ೨೨/೧೯೩ 


೧೫೦೦೫೦೦ ಓಂ 
(೨೩೨೧೦೧೮೪ ಓಣ 
ಜದೆಣಟೀಬಂಔ ೫೯೯ 

HESS OOECOER 


633/೧ 
PER ER ou ೦೧೦೨೦೧ೀ ೦%ಊ೨ಆಜ 
[೦೧೦೮೨೦೧೮ ಇಲ? ಊಂ ಊಂ 
10೦2೦೫ Few Spo ಜ Ce ೦೧೩ಜ once 
(ಇ20೦೨ಇ೧೮ ೦೩6೧೧೫ ೦೩6೫ ೦೧೦% ಹುಂಂ.ಣಣ 
(೦ಜಣ೦ಣ ೫ ಬ ೨೦೫೦೫ ಬ ಜುಂ 2%ಉಂಓಿಂಾ 
೪೦ ಬುಢಂಔ £2 ave oct 
॥೧2೦೫೨ಜ[ಐ10೨ಬ (೧) Keer seed Eero 
1೧೦2೦೧೧೦೫೮ SOROS YE YOR 
see ೨ ಐಂಣ ೦೦೫00೧ ೦ಊಂ೦ಜ 
,ಇಎಂ೦೦೨ಇಜಣ ಬ ೦೧೮೫೧೦೧ಜ ಬು 
(ಣಬಂ೧ ೨೮ಲಾದಿ ಇಓ ಣ ನಲಂ ಓಜ 
ಬಾಲಾ ಜಾಣ ೫ ನೀಲಿ 20೧ 
lseeccoor Ecco SEEKS 0ಇಟಂಇ 
೦೩೧ರ ಳಊಣಐಂಣಐ TRH 


೧೮೦೧೧೫೧ ove He ೦%೮೧ಲ೮£ಂ | ೦೨೨/೨೯% | 


ಇಟು ೧೧೧%೧೬೦ಛ 8ಇಜಂಊಣ | 623/%0% 


CCU 0೬೨/80% 


 ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಇಲಜಲಂಣ ಂಂಣ | ೧೯೨/೦೨6 | 0 


«ll ೦೫೮ಉ್ಯ೦ಯಾ ೦೫೮೧೪%ಓ ಇ -೦೫೮೦೨ಟೆಇ ಇಒ 
[೦೦೦ ಐಣ ೦೧೦ ನಗಣ ೦೧೦೦4 
[೦೦೦ನೇ ೦೧೮೬೦೮. ಉರ ೦ಜಐಣ ೦೧೦ ೦ಕ್ಡ, 


ಾಟ೦ಇ ೦೫೦೬೦೨0೦೮೧೮ CU ಉಂ%೨೪೮೦ಊ೮ 
ಎಟಿ ಬಿಟ ೦F 
scene 3೫೫೧ ೦೫ 
೨6 ೧830068೮ ೦% 
೨೦೦೦೫೫೦೧೧೩ ೨೦೦೫೮ OF 


826೮ದ ಲಭ 220 
ಖನಿಜ ಸಯಡ 
100೧೨08 3ಐಂಜಣ ೦೫೮೧೦೫೦೧೦೪ ಜನ 


Wap ಔಣ ೦೧೫೧ oor ಜಾಯ 1೦% 
2೯೦0 0070 ೧?ಔಂಟಂಇ ೦೧೫೬ 


(ಎಂಗ ೦೩೩೦೫ ೦೫೨8೫೮ ಉಟ ೦೧೦೦ರದೀಜಿಂಂ 
ನಂದೀ 

ಹೊಲಲಾಂಗಿ Woe der ಉ೨ಯಾಲ್ಯರ 
(ಎಂಬ ೨೫:6೮ ಉಣ ೦೧೦೮8೦೩೮ 
(೦8೩ಐಂ೫ಔ ೦ಊಂಣಗಾುಲ ೦೫೦೩೬೦೧ pp 


ERCEHOG ೦ದಿರರಿ ಬ"ಢಂಟ೦ ೦೧೧% | 


‘oe 
ಐರಣಿ ೧ ಡ್ಡ 


cue 2೮,೦%೨೪೮೮೫೩೮ 


ವಚನ ಸಾಹಿತ್ಯ 


7700/6731 


ಎಪಿ 


೮೦೦/7818 


ಶಿವಾಗಮಗಳು ಮತ್ತು 


ಇ೧8ಟಲ೮ಂ೧೧೫೨೦೮ ೧೮ (೨೪೦೦/67 


೫ 


ಸ ಐಲ 
Beoxccow Ryne 


O೩೦೦/೩೩% 


ಣು ೧೫8೧೦೫0 [೧೦೦/೩4 


ಇಂ ಣುಣ |೨೦೦೦/೨೬% 
wಲeer cock (೧೯೦೦/೨೫ 


೧೦ 


೧೧ 


'೪ಂಂ ೦೫೮ ಬುಣಂದುನ ೦೦0 ಎಲ್ಯಾಂ್ಸ 


lee Yee ಜಹಿ 0% | 
eee Kew ಐಓ ೨೦೫%ಂ ೦% | 
[೨೦೧% ee ee ೨೦೧೧೫೮ OF | 


3668 ಇಂ ೫ ೨02086 ೦8 
೦೧೫ ಏಲಂ ೦೯೪ ಇಂಬ 
(C5) 
(21% ೬0೧೮ ಜ 
1೫೪ 80೦ ಲ 809 ಜ 8000 ಎಲ್ಯ, 


| ೨ರಂಂಬಯಂಲುಧಿ ೧ 'ಯ್‌ಬಲಾೌಂ೨3೧ 


| ೨8೪೦ ೦ಬಣಜದಂಲಾಲಲನ ೧೮ £೧ 
x 8 

ಣ್ಣ ಉಂ ೦೧೦೫೫8 ಔeeuonyo3Gcow 

[eee TeldeP nec 


LS ೦ ಜಲಧಿ ಟಂ 'ಬಎ 


ಚನ ಸಾಹಿತ್ಯ 


ಡಿ Rape ೦೬೦೧೦ ಇತ ನವ್ಯ 
ce Rp ನಣರಿಉಭೀಐ KS ಟೀ fay 
ಗ ೦೧೫೮ ele ಬಂದಾ! ೦೫1೦೫ 


2೯೫೫೦೦ ೦ಏ60 ಜ್‌ 'ನೀಣಟಂಇ ೦೧೫೬ 


ಇದಿ 


` ಶಿವಾಗಮಗಳು ಮತ್ತುವ 


ಭು ಇಬ ಬ ಸ oe yoo 


0೧೧೦೮ heer Tpaukear eon | 


ಟೀನಾ Bokecowv |oocu/Kus | 


ಇ೦ಇಂಅಣ cow |೨7೦೮೦೮/ಇ೦ಡಿ 


ಎಲಲ ಎಲ್ಲಾ ಐಂ, |ಲಇಲ೦ಲ/3.3% 


COE | 

ಐಂಛೌಂಣ ಛ೨ಲೀಂಲಂಯ 
OCEUORCOCY |೧೬೦೦/೧38 
ಐಂಟಿ೦ಇಂ೧ಊ [2ROU/N3% 


೦೫%೧ಆಂ೧ಊ |ಹಿ8ಲ೦/-೨ 


ಇನಿ೦೦/೦೨% 


ಇ |೦%ಇ೦೮೦೮/೩೧`$ 


ಮಗಳು ಮತ್ತು ವಚನ ಸಾಹಿತ್ಯ 


ಶಿವಾಗ 


೧೨ 


(೦೫೯೪ ಜ ಉಂ ೦೬೧೧ ೦೧೩೦೧೫೪ ೦೫೫. 
ಬಾಲಂ 
[0%ಣ1 ೨ಬ ಬುಧ ಸಣಣ ಎಉಾಂಜಯಾಣ 


eee hoe ೦೫%% ಔಜಂಂnಾe ನಜ 


pkceyoe ೦೧೮% ಣೌಂಟಟಂಣ on 


@ ೧ vo 
ಬ; ಐ೪ಲ ಕುಲ 6೬ ಬಾಣಂ 280038 2200೮ 


(೦೧೦೪೧೧ R e003 sರಿಂಂಜನೆಕೊ 20೮ 
lhe ಯಾರ ಎರಾಲಂಅಬಜಡಲದ 
LCSuoeeoE ಲಂಬಾ ೫ ಲಂಚದ ೮%ಟಂಇ 
loser ೫೫ ಯೌ open ಣಿ 
ಆ ೦೧% ೦೧೨೭೮ ೧ ೦೧೮೫೫ ೦ಗ ಜೂ 
Leer ೦೧೮೫೩ ೦೧೦೮೦೩ ೦೫೦೮೧೫೪ ೩ಜ 


2 -೫೫೬೦೧ Soc sexo ಹೊ ೦88000 WE 
೦8೫೪ 820೬ ಇಐಜ 20806005 ೨ 


ಟಬು ಉಟಂಇ % RS 2೮೫ಟಂಂಲಐಟಣ 
57 ೧೮ ಉಲ 30 2೮೦6೫0೧6 %8ೊ೧ಆ2ಎ 


(ಎಂದೂ ೧ ಹುಲ ಐಗೆ ೨ಬ 


66 


"ಉಣ ಇಂಯಂಂಂ ಐಂ 


ono ಊಂಓ6೮ Ee 


Spe 6೮೮೮೫೩ 
SCHON (೮೮6೮೬ 


ಚಣ ಂಟಂಇ 


ನೀಂ ೧೦೧೧೮೦೧೫೦೪ 


ಓಟಂಛ ಅಲಉಗಂಟಂಇ 


ಕ ಇ ಕ 
& ಊಂಧಿಂಯ 
೧೦ಣೀಣ ಇಟಂಇ 


ರ್ರ 


ಡ೮ಐಜಣಂ೧ಯ 


೮೯ಇಲ/೧ಇಹಿ 


ಇಲಇಲ/ಇಡಿ 
SRCTO/NRS 


೦೯೯೦/ಇ೯ಂಡಿ 


ಹಿ೯€ಲ/ಡಿ೯ಡಿ 


೮೯೦/೦೯€ಡ4ಿ 


ROC0/ 308 


0೯0/808 


೧೩ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


lose ಲಾ ೦೫೬೮ ೦೩೨೮೦೧೫೫೩೬ Boa 


0೮ ಎಂ 1 


SRE ೦೩೦% ೨೧% ೧ ೦೧೦೫೫ ೦.ಹಾಾಲಂಣ 


0೦ ೪3೮೧೩ ೪೦೦ಣುಣ ಬುಧಾಲಿಧೇನ 3೧೦% | 
op ೦೩೦% ೨೧೦% Ce ೦.೫೨ 8822 | 


[2 ರು 1ಔಂ%೦೦ಜ೧೦೫8 amie 


(೦೫೨೧೧೪೮೧ ೦೫% ೧೩8೩ ೦ಣುಂಇಣ( 


ಲ ರುಂ ಗಾಃ (ರುಂ ೦ಜುಂಣಣ | 


22% ಡೌ ೦% 

(ಜ೩೦೮೦೦೮%೧ ಬಣ ಇಂಡಿ ken 

(ಇರಾಂ೦೫ರಲಗ%4ಜ 0% ಉಂ see Foc 

leon 30r% ಬಲು ಇರಲ ಜನಬಲ 
೫ eee avenger Eonm 

£ಉಟ೦ಇ 

ಇ ಲಲ 6೦೮ ಉಂ ೦೫%ಧ ಬೂ 


CUR ಇ OU ಉಂ IOS ೦೫೧೦೧೦೧೫೦೪ 


೦೧೬೦ ಓಳ ಉಂ ೦೪೦೧೧, 


ಜಟ೦೧೦% uo ೦% | 


6 008 ೦0೫9೨೧೫೪ 
(ರಿಂ ೦ಜುಂಇಣಣ 


ಲಂ ಉಲ 


ಬಂ ಬಣಣ 
"60೧೦೧೮ 


೧೫೧೧೫ 
'ಇಂ೦ಕಾಇಂಂಣ 


೯೬೦/೦೧೦೪ | 
CUAU/&0% 


ಇ೨7೦/ಇ೨ ಡಿ. 


CG |RARO/C38 


CRR0/028 


2 


(ಐಎ0೦೧೦೦ ಎ೦೦ 2೫ ೦೨೪೫೮ 6೧ ONE 


ls ನಮಿಲಧರರಗು ೦1೨೩೩ ಬ ೦೫೬೧9 
೧. 
50 12ಇಗ್ರಜ ಆಜ ಉುಟಂಛ ke ಜ೦ಜಂಜ 


ವಚನ ಸಾಹಿತ, 


| ೦೪ ಇಂಗ 1% Seg oe 
[$c ee ouop 03%ಂ04೧8% Coco 
$ಜಬೀಂಂಣನ್‌ಔಲpಔಂn ಸಲಾ 80R08ಲಣ ಈ ಜ 
ನಾಲ್ಯಂದಾಲಂದನಂಯಜಜ ಬೂ ಜಂ 2309 
ಜಸ oe "ಕಾಲ ನಿಲೆ ಜಯೇಯುನಯೇು ಜಾರ 
ೊಧ೨ಲರಾಂರಟಂ3 ಲಂ 060 ಸರದಿ — 
ಓ(ಉಾಣಟ೦ಉಇರಿಇ ಬಣ ರಾಭಯಂದ ಬೀನ - 
BN ಸಲಾ ಬಂಕ 

ಬಲಯಲ eT NEA ೫೦೮೪ ೦% 
0ಬಿ ಉಂ ಜದುಲುಂಂರ 0ನ ಉಂ ೦% 
ನ ಬಾ ಸದಿ ಬಜ ೦: 
ಲಾಜ ಉಡೊನ್‌ ಅಬ 1೮7೫ ೪೦೭ ಅಲಜ ೦% 
ಬ ಉಂಔಜದಿಲಾರುಣ ನ ಉಂರಾಲದುಣ ೦% 


ಶಿವಾಗಮಗಳು ಮತ್ತು 


see ಉಂ 805 ಉಂಯಾಂಂಕಂ ೦% 


ನ್‌ಜಂಂಲಾಧಿಲಊಂಲ STE 


ನೀಂ ಔಯ ಯಧೂಂಲೇರಿಲಲ } 


ಉಜಲಜಂಇಂಡಯಿಾ ಯಾ 


೧೪ 


ಯಂ ಐಲ ೦೬೦ 
೦೩0೦೧೦08೫೪ «ಐಂ |ಕಿ೨ಹ೦/ಇಡಿೂ | ಲ೨* 


ಜುಂ 2020s (೧೯೬೮/೮೦೫೪ | ೦೨* 


೧೫ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


[ಎ 00% ಔಂ060%೫ಊಬ9ಜ ೦೪೦೨೧೪ಬ 
[82೧2೦9 60% ಅಂದು 272 
see ಇಂಗಿ ಕಲ ಾಲಯನಕಲಲಾಂಣ 


loeseeecéo ove ೦೫೬೧೧೫ Reon 08% 
(002 ೦೪೦೯೬ ೦ಲಿ ಟ೨ಯಾಣ 8 ೦೮ 


Ne 
CCORCOCOCTEG 
೧ಜಾಣ೧೮೫ 
cco EAU 
26೧0೧ 


ತಗ 2೮೦೫೨೪೮೦೫೩೮, | 

ವಣದಿ ೧ಜಿ ಔಬೀ ಬಂ "ನನಗ, 
ಜಲಲ ೦೫6೧೦೮೦೬, 

ಡೂ 030s ೦೫ "Soha 
(೫ ಯಾಲಔೇಣಂಜ ೦ಬ 

osu ೦% 

[೦8೦೦ € ೦೬೦೧೬೬ aspen | 


ನಲಗ್ಲಂಜಲದ ಉಂ ೦೫ ೨6೧ ಉಬಲಂಲ | 
(೦೫ ಂಬಾಟ೦ಛ ಊಟಂದಯ ೦೫೪0೧೩೦೦೫ಐಂದ | 


ವಜ ಉಂ ನಂ 2205276೮ ಸಲದ 2೮0 


leone ೦೦ ಇ Kev 002mg 

ceueoc loomconrx OTE" osx ಇಟಇ SHUG - 
೯2 ( ೯ © 

(0೦% ಅಯಂ 2ಲಂಜಚಕಿಾಂಂಛ 


"ಓಣ | 
popes ಊರಿ 


coor ME ಐಂ [2820/38 
೩೦2೦/೧6 | 


೦೯೦/೦೨ | 
ಇಣ£ಲ/ಇಇಇ | a 


ಇಇಆ0/1ಇಇ& | 


| ೨60/3 | 


`0೨* 


a i ಚ ಚ ia mae cc ade aaa Tac dh cad ಶ್ಹ್‌ a Ls me ಜಿ ke ಗ ಅವಾ ಕ್‌ ೫. ~~ 


್ಸ ೦೨೫೪ ಇ *ಂಜಟಂಛ €೦ಣಟಆ೦ಾಣ ಉಣ |೧೧ಡಿಲ/೧6ಡಿ 

ತಿ ೦೨೧೪ಇ *ಂಜಟಂಛ pews ceo (೧೧೬೦/74 [000+ 
) ಐಜಂ೧ ೦೫೧ ೦೦೫% ೦೪೩ ಗಲಿ 3೮ರ ಐ€೧೦%(ಟ೦೧) ೬೦೧ |ಇಡಿಹಿಲ/ಇಲತಿ | ೨೨ 
1 [: 

$ ನೀಲಂ ಜ ೪೮೦8 ಐ ೪೪೦ ೦೫೩೮೧೮೦೮ 

ಸ 2800ದ 00 ವಜಾಣ 60 ನಜ ಇಂ yeu 

(ಎಂಗ ೦೧೫೦೧೮೫ ಬಾಣ ಆಂ eo 


(ಆಂ ೦೦೧೪ ಲಲನ 
5000 002೮೫ ೦೦೦% ೬ಇಂಣ 
lscuocmesucecSHlacs 8003 
(0೧೧ 80 09೧೨36೦0 
ಯಿ 
೦೬೨೮೫೦೧೨೦೩ 10೧೮ ತ A 
lee seo ke Fev ೦೦೪ಉಐಂಯ Rex ogee URL 


ಟಲಂಲ೬ಉಲಂಲೂಲಾಲಂಂಣಂ ನಾಲಂ | oon Rooscow] sok/%a | ೧೨ | 


ಹಿ- ಣಂ೦ಜ ಬಣ ಬಂಜಜ 
ಜು 
೧ಇಂಯಂಜ ಬಣಣ ೧೩ಭೀಂದಿಇ 
loceEceakespe ee 2೮೦೫೬ ಂಛ 
1೫672೦6೦79 2 ಉ೦%ಬಣಟ್ಟ 


(೦೪೦೨೮೦೫ tease Tex ೦೮೮% Ron 


೧೬ 


aad a a ದ್‌, ೌಾ ~~ 


೧೭ 


ಟಣ 
CCUCOC | 


CCUR 
ಇ೦£೧3ಆ 


CCU 
ಇಟಣ | 


ಸಾಹಿತ್ಯ 


ತ್ತು ವಚನ 


 ಶಿವಾಗಮಗಳು ಮ 


| ಭಲಾ | 162 ಉಲ ಯಣ ಇಣುಣ ಉಊಣಲಣ ಊ೯- | 


laser ೫ ಊಲಣಟಂಛ ಇ OB ಯಂಗ 


೯770/80೦4 
RR20/C38 
೦೫ಇ೦/ಇಇಸಹಿ 


೧೧ 

೩೧೪ ೧೯೭೧೯೧ 
eR ಮೂ 
೦೮೦೮೪ ೫6೪ ೦೨ಟಿಜ 


ಗೊ 7 
೦೯೪ಲಾಲpಂಣ ೦"ೌಂಣಂಣ 
030% Sbauog ಉಣ೮೦೪£ ೫೦ 
ಣಐ೦ಣ2 3೮೫ ೦%ಜ ೦೧೫% 2೮ ಇ ೦೧೩೦೬ 
oe ce ೦೫೫೫೧೮೪ ೧ ೦ಔಂ ೦೧% ಖಗ 
2೪ 880೧ ಉಚ £೦೨2೧ ಉಣ 
ಏಲಂ ೦೩೮% ಲ ಉಣ ಇಂಡ ಊಂ 
(೦೦೫ ಲಲ ೧ ೦೧೧ ನಲಾಲೀಣಂಲ್ಕಾ 
"೦೮ರ ಧನಿ ಸಧನದ 
or00me ೦ಜಾಐ೮ ಉಲ "ಜಂ ಇಂ 
೧ಬ 32೮೧೦ ಬುಜಗಳ ೦೯೩೮೫0೫ ಧೂ ಷ್ಟ 
ರನ ಇಂ ಕಲುಲ ರ೮ 
decor “Bear ಔಂಡಜಂನೀಿ೧ಂಉ೫ಬ್ಮ - 


೯%ಈ೦/೦ಇಡಿ 
RSKRO/RKS 


okee ೦೫% ಉಗ 


ಐಜಿ ಐಜಿ 


6RRO/ 388 
೦-೬೩೦/ಇಡಿಹಿ 


"೧೧೦೫೧೫ಇಂಐ ಅಣ 
ಇಂ ಸಂದಿದೀಣಲee 


MISLHOSOU (ero ೧ oer ಜ ೦ಂ೧%ಇರಿ 
006೦೫೨೦೨೩೦೬ ಸಂಸ ೦ಣಂಯಣ್ನ- 


«(2೪ ೦8೦ಊ ORK ಆಟಿ 


1೧೩೦೨೦೩ 18೧೮ en Cer 0% ಬ್ಟ- ೩2 368೮೦, |೦೯೫೮/೧%ಠಿ |€೯೦೦ 


ಸಾಹಿತ್ಯ 


ಶಿವಾಗಮಗಳು ಮತ್ತು ವಚನ 


ಎಂ 


CEU 


CRUE 


CCUCCECT 
(ಬಿಟ 
ಇಟಣ 


ಹ ಟಲಅ6644 ಕ cine. a acca le Ci aed A cc dain 


೦೨3೮0೫ ಇಇ ತೋ 


೧2೦೦ cf 1 ಚಣ ಇಲದ 
Reece ೦% ಮೀ 
(2೧೫೦೧೫೪ bye ಯೇಬಂಂಜಣ (ಜಂ 
೦೫ ೮೫% SPOS ೦೦೧೦೮೧೦೧6೦೧ ಎಂ 
(೦೧೪೦೧೫ (sex) ಔಯ ರಂಣ Thr 
ಮ್ಲ ET 
ಂಜಜೀಂಣ ಇ 300 oon Oo ಯ 
ನಲ 2೧೮ ಸಾಲ ೦% ಇಣುಐ ಆಇ ೦೬೨3೫೦ 
$0804 ಉರಯ ೪೯೦ಐಜ 600 ೧೧೮ SCI 
scefoxuop oe ಜ orotic ಎಲಂ- 


ನ ಸುಲಭಿಲಾಣ ೨೪೦ ಲಲನ ಅಧಿಔ ಔರ ಯ 
pcos shscE ಬಜ ಲ - 


lee 3% ನ ೮೫೬೦೧೦ ಇ ಅಜ್ಜಂಟುಲ್ಯಾಂ೦ಜ ಬಲಂ 


hp code 6%0060% BT ಇಂ೫೬ಂ೦ಜೆೊ- 


cae od ci dee. add i a cca uid 


ಓ೦ಜ ಡಿಟಟಿ೦೧೧ಇ |[ಇಕಿ೨೦/%೬೩೪ 
ಓಆೌಗಣ$ ce [|CONU/2Uk 


ಐೀಬಂe 28 |೦೧೦/2೦k 

ಜೊ (೧೧7೮/೦೦೮೪ 
eNenec [ಇಇಇಂ/ಇಂ 
೦%೧ el |69720/ಇಂಓ 


OO 


ಹಲಲ 


ROU 
6 ೦ 
91919 
೦೦೦ 


೧೯ 


loಲಾpcEeon ex ೧ ೦ಜಐಂಜ ೦೫೨೫೧ 
(೦ಬಣಿಜಲಂಯ ಊಂ ಏಲಿ%08 ೦೧೨೫೨೪ ೦೫8 


ಡಬ 1೦೫ ರಾಲ್‌ ಇಂ 
1೦೦೫ ಣ oct ೩0೮% ೦೫೧೧ Hit 
ಮಧಯ ೧ಐಂಂಣ 6 ೦೩೩೮೦೫ 
som sey ovo %ೌಂಂಟಂಛಚರಾ 
ಣ್‌ ಲ. ಜಂ @ ಅ 
ದೀ ಉಯಯಿ ಂಗಾಲಾಂಡಔಾಯನe 
ಆ-ಣಂಂಜ ERE ೨೦೦೪೦೬ 
: ಇ-ಣಯಂಜ ಜಣಣ ಓಜ 
(೦೩೦೮ ೦೬೦೧೫೬ ೦% ಉ೦ೌ॥೦೦9ಂಊ 
(080ಯಾಣಣ ೫ಓಂಟಂಛ ೦೦ಡುಐಓಿ ನರಿಂಯನಂಯ 
ಉಜ ಜನಂ 28೦೨೩೫೮ 2೮೦ ಸಲ | 
poe ಇ Ranem KD 2೧4೧66 
ler 36% ಲೇಜಂಟ೧eಂ ಣುಣ ನಲ್‌ ೫ಜಂಂ೧॥ 
£-ಣಯಂಜ ಬಣದ ಊಂ 
ROK ENE CC WECEKEG 


ಹ 


ಇ" |೯ಲಲ೦/ಇಡಿಇ|€೯6೯೮* 


ಐಣಗಾ ಓಂ |ಲಲಲಲ/847| ೮6೦ | 


3ರ xia] ೧೦೧/ಕಿಕಿೀ೯1೦೧೮* 


72೧7/87೯|೨೦೦* 


ಜಂಣಔಂ ೨%ಎ೧ 


opera Eo 
ಚಟನಿಲಲೂಲಊ 


CCUR 
(0001805 | 


ಇ೯€೯೦/೦71%| ಇಲಲ 
ROCO/RRG | 200 


ಟಾ 
ವ 


ಇಟ೧ 82/000] ಇಲಲ 


ಸ 


ಡಿಟಲ ಟಟ 4 


ಶಿವಾಗಮಗಳು ಮ 


್ರ ವಚನ ಸಾಹಿತ್ಯ 


ಮತ್ತು 


ಶಿವಾಗಮಗಳು 


ಎ೨೦ 


lado ೨%೮೦೦೮ ೦೫6 ೨3೯೧ ೧೦೧೨೮೩೦೧ 
lowe Es 050% ೧೫೫೮೧೧೧೧ 


HERBY ೦೧೮% NO 2.೦೦೧ 
ಕ oc HeUpr ರ 'ಣಕಿಲೂ 
| 8 SCEUOG IVEUOR ನ್‌ ೪೧೫ 10 
ಕಿಲ ಎಡ೦ೂಜ ೦೧೧೧೭೮ ೦೧6೩೦೬೮೩ ೦ಊಇಯ 
lore ORTHOU ೦೫೨೧೮ RಮಂE3CE0N 
R3೭೫ ೦೫೦೧8 32೮೦೦೫ ೦ಐಣಾಊಣಂ 


॥ಹರಿೂ 60 ೫ ಯಾಂ 2825 Ceoe೨nuಂ 


keen ಔಣಣಣಲ Se ಮಸರಗ 


ಯ kro 302 S030 owe 
ಟಂಟಂ 3೮೫ ಟಂ0050,% ೨೦೧೫8 ಇ ೦೧೧೦ 


lee ಐಉಂಯ ೦೧೮೫೪೧ 
೦% ೨೮೫೮೦ ೦೧೮೮೫೦೦೨ 
(೦ ಹಲಲ ೦೧೮೮೫೮೫೩ 
ಜಾನಾ ೦೧೮%೧%ಂ 


(೧೨೫೫೦೧೧೦೫೦೫ ಇಂಗಿ ಔಣ ೦೩ರ 


ಜು ಬೆಣೆ ೦೧೫೨೮ %ಂಂಣಣಂಣ ೦ಜಣುಊ 


ಇಉ6ಟ೦ಛಜನಂಂಂ 
ಬಲಂ ಡಂ 


ಐಟಂ ಅಂ 
ಇು೮ಐಂಜ ಭಂ 


ಡಿಣಐಇ ಅಲಿಯ 


ಐ೩೦೨೮ಜ೦೧೮%೫% 


ಧಲಜಂಣ 3% ಇಆಂ೧೮ 3% 


೧ಣಇಇ೦ಗ/ಡಿಡಿ 


ಇ1ಇ0/ಇಡಿಡಿ 


0೧0/208 


£a00/0%% 


7800/1876 


70೦0/೨೨ ಡಿ 


ಇಲಲಲ/೨3೩% 


ವಿ೧ 


ಇ ೧ ಣಿ 
score ೨೫೫ spe Reo ಔಣಗೌಿಂಗಲ 
ಎಣಣ ಬೀಜ SYS IRICEN ಈ QED 

(ಆ ಇ CG sR 

300 Crue ೨೮೦ ೫೫೫ 
Isece 00೫0೮೦೧ er 6೧೮ ೦೫೮೮೧ 
eos ೧೮೦೦೦೧ ಎಂ 800% ಜಂಔ 
0೧8 ೮೧೦೫ 9೧೧ ೧೪ ಆ ೨೫ಸಿ 
BEE 2೮೨೫೩ 6ಜಂ%ಣಐಇಣಗೂಣ ಇ 


eoavoute |೨೧ಹ೮/೧೦೪ 


ಮ ಮಯ ಒಂ ಓ&2. 


ಣುಣ ನಂಜ |694ಿಲ/೦೧೪ೇ 
ಚಾ ೦೧೫ ಆರಗ ಕಲ ಜುಜ್‌ಯೀಂುಣ | 
HER ಇರಿ 0 130 see een 
ಯಲ ೦೧೫೦೫ ೦೫೪ ಇಂದೂ 3ರ 
(೦೦೦%ಂ೧ಟ೨೧ಜ 06 ೦1%ಊಜ ೦೦೪೦೬ ೦೧೪ 
೦೩% 080೫ ow Hare Be she 

se sure hkn 28೦೧0 ಹ ೧8ಣಂಣ 
ರನ ಹಂಜ ೦0%80ಊಣಂ ಉಲ 
ಲಾರಾಂ ಎಲಲ ೦೫೨೫ ಉಂ೦ಿ3೮£೦೧ 
(೦ಉ೦೨ಬು೮ಐ ಣ ೧೦೧8 150೫ ೦೫೫೮ಲಇ೧೧ಣ 


॥1000%೦ಜ ಐ (£೮) ೦%€ ೦೫%ಐಐಣಂದಯ ೦೯೮ 
'೦ಜಇಲಣಂಟ೦ಇ Oe %ಂಂ ೦೧೨೫೦೧ Cer 


“5740/0೮ 
೧೩೩೦/೦ 
7640/73೨4 


(ಟಂಟಂ 
CUES 
ಟ೦೧೧ಂ೧ | 


೧೩೧೫೪ ಐಐಂಂದೋಣ 
ರಾಣ ಧಿಲಜಲಣ 
ಇ. ಉಣಂಇಂ೧ಣ 


ತೃ 


ಸಾಹಿ 


ಲಇಹಿಲ/ಹಿತಿಹಿ 


ತ್ತು ವಚನ 


೦೩೮೧೨೮೧೮ ೧ |೯೦4೦/ಡಿಣಹಿ 


೨71%೦/ಡಿಇಹಿ 


 ಶಿವಾಗಮಗಳು ಮ 


CUCUCE ೧ಟ೬ಐಟಇ 


ವಚನ ಸಾಹಿತ್ಯ 


ಮತ್ತು 
ಪವ 


ಮಗಳು 


ಶಿವಾಗ 


ಏ.೨ 


(£ಇಐಲೀಂಬಉಕುಧ 1೦೧ oor oH ೦೧೫ 
(ಇಉ2೦೧೫೦%ಂ೪* ೦೪೦೧ ೦೦೧೦೧೦೧ ೨30 


ಇ Gv 


loser ವವ Woe 30% ೦ಬಯಊ 
೫7೦೧೮ |ಎಣಣು4ಟ೦ಛ ones ಔ೯೮೫ ೦೧ 83೯೪೮೫ - 


SAWN WB ಸರ ವ Ree ೦೫೬೦೧೧ 


ಎಯ್‌ಔಂಜ ೮ ೦೦೬೫೮೨೧ ಸ ಭಾ 
(೦ಜ%೧೦% Tee Shee ೦೫213೫0 
[೦9.೨ಟ೦೧೫೫೨೪೮೧೫ ಟಂ ುಳಾಲಾಭಂಊ ೦೫೪೦, 
[ceyon ೫ ೨೦೧೩೨೮ಜ ೧ ರಂ ಣ ಊಉ ಕೊಲ 
(ಎಂ ನಲ್ಲಾ ೦೫೮ ಎಂ ೨0೮08 


1೧೦೧೫೩ IRONED 
oUo3co3u3exededg - 


8೫೦೫೬೦೧ ೦ಏ೮್ಕ ೦೬೦೨೧೦೦೦ [AV 
ಉಟ೦ಜ 62೦೬೦೦೧೧ 80 POE SRNR 


೦೨೫೪ಟಇ SHeuog 


qyecrponece | ಹಜ 0ಜಐಂ HERR 28೦೨೩೧೮ IONS 2೮೧೦ 


(ಓಣಂ ೧ ೪೮೦೩ ಜ ೨0000 weet [07] 
(00%0ಟಗ ಇಂಬ 16 ೪08% ೦೫ 


೧9೦೫೬೦0೦ |ಕಿ€೯%೦/ಇಹಿ€ [LAO 


CCEOCUOG [ROKRO/08% [CAO 


೦೫೧೫ Vo |೯೦೬೮/*66 |VaC 
OEE IEE ಐಟ೦ಛ |೨೨ಹಿ0/€788 1080 
೨೪೫೮೦೮೫ ೨೮೯೧೦ [0280/06 |೨೪ಇ೦* 


೨೩ 


| €(ಾಟೀ೧೧೦60 
ಇಟಣ | 


ಆಟದ 


ಟೀಂ 
| ಬಂಗ 


| CCUCRCECT 


CCUG 


(೦ಜಇಲಜಂಟಂಇ Ce po ೦೫೨೫೦೦೧ 
॥100೩೦ಜ ೦%೮ ೦೪೮ ೦೫%ಅಣಣಂಯ 


(೦ಬಇಲಜಂಟ೦ಇ £8 eo ೦೫೨೫೦೦೧ 


ಇಟಣ 


ಶಿವಾಗಮಗಳು 


see ೦೧೫ ೦7%ಟ೦ಛ ೦೧೦೧೧ 

ಯಂ 0% ಇಂಬಂಣ 2೮೦ಬ ಇಂ೧ಐಂ೫ ಆ ೦% ೦ಬುಬಂಣ 
ನಂ ೧ ಣಿ 

52 Pe ಬಣ ೧ ಎಲಾ ಗೌಜಿ 


loSdceuog eucow ೦೫೪ೀ೧ಂಇಐಂ | 
(ಉಜ ಬಂ "ಯಔ 28೦58೫೮ ಸಲಲ 2೦೦ 


cco kee scr Br 0 fey ೦೦೪60೫ ೦೫% 


॥ಲಡಾಲಂಂ 2೮೪೮೦೦೦ ೦೫೨೨೫ ೦೦೨೮೩೦೧ 
ceo Ide ೧ ಇಂ೧೫೫ ೦೩೫ ೦ಣು೮ಊಣಣ೧ಣ 


[6007೦೩ ಬ ೦೯೮ ೦%€ ೦೫%೧ಐಣಂ ೦0%ಂ 


2೦೪೫೦ ೦%ಊಂಉಜರಾಉ ಬೋನಾ 


|ಎಂಟ೧ಂಿ ೦೧ 1 ಅಲಜ ಲಲ ನ ಎ೮ಬಲಂಂಉಂ | 
[೦೦೫೦6೫೫66೫ ೦೦೧೫೦೫ ೦ಂಬಔೋಂಂ್‌ ನಂಬಿ 

(೦ಓಂ೦ಉಾ೪೦ಛ ಚಂ ೦೫೪೦8೦೦೪ 
er EE 22೦38೧೮ IONS IVE 


|03%0/%೨% 
CARU/ 30% | 


ಆ೫ಂ೧ಊ ಕ 
ನೀಾಟ೦ಇಟ೦ಛಂ೧ಊ| 


೧೦೩೫೦ ಐ ಅ ೧೫೬೦/೨7 


CRRO/A2K 
೧೫೩೪೦/೮೨7೪ 


ಬಂ Lee HUE 


೦೧೫೮೧೫ ೦೫% 


COLNE CER |0000೮/೨7೪ಂ 


೦% | ಇ೦ಡಿಟಲೀಗಂ 
೦ | 
ಲೋಲ 


ಇಕಿಇಲ/ಹಿಇಓ 


೦೫೮೫೦೧ ಣ ೦80 


ಇRO/RKE 


ಥಿಂಕ್‌ Rec |6'040/4ಿ00 


೦82೪೫ಹಜ ಊಟಂ೦ಂ೧ |೧೯೩೦/೨ಡ% 


ಸಾಹಿತ್ಯ 


ಶಿವಾಗಮಗಳು ಮತ್ತು ವಚನ 


ಎ೪ 


ದು 


೦8೮%ಣಂ೧೮ ೦೧೫1 ೮ ೦೧೦೫೦೧೮ ೦೫೦% 5೦50೫೧೩ ಉ9 1೦೦೦/71 


ೂಛಬಂಂಣ ೦೧೪೦ ಇರ e30೦ 
800 ORIOL CUS ೦23ಇಂಟಂ೦ಓಿಒ 


&ಿ3೦೦/೦2% 
ಇಂ೧ಇ/3೧6 


ಇ ೨ಇ೧ಣಟ೦ಐಇ Boek 
Rowe ಧಂ 


ಭಂ ಡೌ oe 

ಎ [8ರಂ೦ಜ ಜ ೦೫% ೦:ಬಯಣು೮ ೦೧೯೯ 
೧೦೦೦. ಉ8%ಂಂ೦೨೧ಜ ಚಂ ಉತಾಖಿಂ ಬಜ 
107೦೫ ROUSE Ue IYO STEEL 
pe WR ೦%%ಂ 

lowceckowss Bloce Br ಎಲ 
೦ಟ೨೧ಂಣಜ ೧ ಯಾಣಲ ಂಲಂಔ ಇ ೦೫೬೦೪ 
3 7. NRO ಜಣಣ ೨೦೦೪೦ 
೧ - ಣಂ೦ಜ ಬಣಬ ಓಜ 
lou eR 


೦೧೮8೫೧ 800೦೧೨೧೦೧೮೫ ಲಯ 
eOreacec eek "Roe 80202 


(R/C 
B/C 
೧06/2 


ಇನಿ ಇಲ ಇ೦ಲಿ 
೧£೩೦ಊ ರಣ ೦೩೦ಇಐ 
fe eee 


280/6 


ಇ೯ಾಲ/೦ಆಇಇ ಇಲ 


3 


ಲಂ S 


(೦8%೦ಜ೫೦೫ ovoBkae 00೫ ಬಲಂ 
(ಎಇಲೀಂಂ uo of 


೦೫೧೨೦೩ ೦೪೮೪ ೦೧೧ 


ವಿಜಿ 


ರಿ - 


ಶಿವಾಗಮಗಳು ಮತು ವಚನ ಸಾಹಿತ 


ಎಂ 


(0೧೫ Tee ce Pe Cotec 0 
೨೧9 ಇಂದ Ce ೨೦೦೫೫೮ OF 


[೦ಬ ಉಂ ೦'ಊಾಜ್ದಾಜಿಣಾನಲ೦೮೧ 
(೦೧೦% ಂಂಟ೨೧೫ ೦%೧ 0 for ೦೦೪೧೫ ೦೫% 


leu ೦೧೦೮೫ ಜಗಣಇಂಇ ೦೧೮೦೧ 

28200000805 ಗೊಂಡಿ ಉಊಟೂ 
oe ದೀವ sec Henry 
lou ೧eಂinee ಈ 60೧ ಜುಜತಣಜ 


CULES kee ಇಂ05ಂ2೫ %ಂ Ysccnce Feo ೦%ಣ 
ಡಿ - ಇಯಂ ನಂದ ೨೦ 
"೨-ಣಂಯಿ೦ಜ ಬಣದ ಭಂ 

ಹಂಲNಐಂಂE ೫ ಬ ೦ಬ೨ಂ ಬುಣಂಉಯ೨ಊಊಉಂಓಂಾ 


ತಗ net ಪ್ರಾ 


೦೫ ERE veka ೦೧೧% 

lee ಜುಛಿಗಂಗಿಹದಂಂಉ% ೦೧೦೪೮ ೦೫% 

ಜೂ ಉಂ ನಿಲಯಂ ಇಜಜಾಂಗಿಐಂ ೦೫೧ 

॥೦ಂ೧ರ ಲಿಲಿ ಆಊ೮ಜಐ4 ೨೦೮ ಇಐಓ ಉಂಡುಟಲಉಜ 
10೦೧೮೪ ಟುಜೀಉ೦ಊ 2೮/೦260 ೫ Eo 2080 
lose ಉಟಂಇ Ye ೦%€ ೦೧೨೮೮ ೦೫೨೧೮ 


ಕಹ ರ ಯ ee] ್ಪ್ಲ್ಫ।್ಮ ಂ”“್ವಾ 


ಥಿಂecesee ಐ೨%ಂಂಣ| 876/7೧ | 


ಧಿಐಣಲಲಂಲಲಣ ಐಬು | ಕಿ೦೦/೨ಇ% 


೧೦೦೫ರ en ಇ೨/೦% 


೧೬೫೦೫ಜ೫೦% [74೦6/1644 


೧೧ ೦೫೬ ಇಂ |[“ಇಇಲಲ/€೦4್ಕ 


ನು 


(೧೦೮೨ 08% F%eusen 0% veo ಧಿ 


6 1 
(೦೫% ೪ಂಟ೦೦%ಊಜ ೦೨೮ವೀಣಂಬ ಜೆಂ 
೦೩೨೫೧೮ Be ೫ ೮ ಇಂಗಿ ೮೧ 


ಹ 


೨೫೦೫ ಊರಾ 10೧೫೮ 30k ಇಉುಣ್ಣಣಿಗ, 
ಉಾಟ೦ಇ ೧ 30983೧೫ ಇ ೦809 ೫ ೦೫೦ ೦೫೩೦ 
1ಬ ಲೀಲಾ ೦೪೦೨೦೦೨೦ ೨೪೮೮%ುಲ 
ಉಟ೦ಇ €80ಟ೦೨೦೧ಊ CON ೧% ೨೯೮೦೩೧, 
೦೩೨೫೫೮ ಐ ಯಲೋಂಯಿಂಉಂ೦ನ | 


ಡಿಒ ೦೧೩೧೫ ೦೫೧೧ ಬಗ್ಗಾ (೧೫೮ Coenen 
Legon ೦೬೦೨೧೧ "ಕೊಯಿ ೦೫%%ಂೂಟಂಛ 

Neen 22೮೧೧೪ ೧% ೦೫೫ 980೫9 
ox pone ೦8ನೇ ಎ೨೧ ೦೩೮ 2೮೫೩ 
Ouesgo32c0 ಔೌಲೀಂಂಜ ೦೩೦೫ ೦೧೫ 00k Fe 


(೦೩೨೫೫ಆಟಂಛ ome ken woe ಣಿ 


(9) (೨ ಯ ಭಾ: ಛಿ 
06ಎ 2೧೩೮೧೩೦% COC ಆಂ ಜಲು 0೧ಣ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


edew Reo chow 02 
೨೦೦೫ Kew ce 3೦೫%೪ ೦% 


ವಿ೬ 


೧೮೪ 8ಬ 
೦೩೧೮೦೧೦. ೧೦ಭ%೧ 


೦೬೦೩೧೧೦೦ 
3೪೮ಊಂ೦%ಲ 


"ಐಡಿ ಥಿಂ೦೮೦೧ 
ನೀಟಂಇ ೮೧ 


ಬಿಟಿ ಐಂಂಂಇಜ ಬಂಧ 
0080೬ ೧೮ 


ROO 


ಇಇಲಲ/2ಇ% 
&ಇಲಲ/ಇಇ 


೧00/0 
೧000/2 
೦೦೦/೩ 


0೩/0೦ 
ಇ೨೧/ಣ3೨ 


೨ಇಟಿ* 
410% 


೨೭ 


Pp 
'ಪಲ್ಲಾಂಲಲಟಣಔ ಔೊಲಕಿಲಳ ಬಜ ಬಲ್ಲಾಣ 
scone 280028 ಜೊ 32000 ಅ 
16 3೧ಂಲಿಜಟೂ ತಲಾ ಲನ ೨೦೦೩ 8೧೧ ಉಟ 
| ೫ ಓಜ ಎಂಎಂ ಮಯ, 

pe ಜಯ 

(೨೫೮% ಚರ ೦೫8೮ 9688 ಂಬ೨ಂಊಂದಿen 
(೦೫೫೮೧೫ ಟಂ ೫ಇಂ೧೮ ಎಉ್ಯಂಣುಲಉಾಂ 
lone 1 


ಶಿ “ಇಂ; | 
೧೫೨೦೧೧೫ 

ಸ Coe | 
೧೫೧೮೦೫ 


okee [6750/೨೦೮೪ 


“uate ಊಂದಾ£ಉಂಂಥ್ರೂ 
(೦೧೫೮೫ ಟಂ 65೦% ೦೧೨೫೬೧೬೧ 
॥೦೧%ಂಟಂಇ ೦02% ಉರೀಜಗೊಸಿಂಂಜ 
ಯಜ ೦೫೧೦೦೦, ನಲ್ಗಾಂಡಿಬಂಂ ಉಣ 

£೫ಉಊ Boe ಡೌ ಉಣ 2೮೪೦೪೫ Ow 

ಯೊ ೦೧೦೦೫ಐ೦ಜ ೨೦೧೫ ೦೮೫ ೦೯೧೦೯೦ 
£ಂ೦೧೮%ಂಇ೨ಟಣು ನ ೦೦೧% ೦೧೦೩೧ 
5 ೨ಜಿ ೦೧೮ ೦೧೮೧ ೦೫೧೫ ೦೦೭೧ 

॥ಬ ಲಂ 3೫೫ ೪೦೧೫ದ oP | 
:ಉಟ೬ಊ೦ಂಊಂ Lea AF sows ೧೮೩೮೦೧೦೧ 
lacogox Few poo « ಹಿಂ case ಬ 

ಯ ಛು ಇ 7 ly 

ಬರಸಿ ಂಜಾನಿದಲಂ ಜಲಂ ೨೫ರ ದೀಂಂ 

(೮೧೧೫8 60%ಂಐಔಗಂಇ *%ನಿಊಜಂ 


ಇ೦೫ಂಾಟ೦ಂಇ ಇಟಂ೦ಇ | ONCFU/RRA 


ನ ಸಾಹಿತ್ಯ 


೧೬ ೧೧ |೨ಾ೯ಐ೦ಲ/ಇಂಡಿ 


ಶಿವಾಗಮಗಳು ಮತ್ತು ವಚ 


್ರು ಚನ ಸಾಹಿತ್ಯ 


ಶಿವಾಗಮಗಳು ಮತ್ತುವ 


ವಿಲ 


ಮಂಣೀಂಜ 8೫ ೦ಐಣಲಣ ಲಲ 
(೦ಬೊಣಬಂಟ ೦೧೦೧೫ ೦080 ೦೫8% ೦೧% 
0೫೦೧೫೫ Che ಊಂ Ras ೦೫೫8೫ 
90೫% ಮೀಲಣ ಬ | 
(೧.೬ ೧ದಧಿ ಸರಲ ಜೀಉಟಂಯ ಜರ 
|2200೧೦೩ Ke ೦೧೨8೧ ೦೪ಚಔ ೮ ೦ಆಔಲಔ 
ಬಳಿಸಿ ORR ceo ೦೬೦೧೫೪ 


ನ 606೦ ೦೦ ೦೦೫ ೦೧% ೦೪೫೦೯ ೦% 
Ice tess coe eevee ೦೧೦% ೦ಂಬ೨೮೫೧ಣ ೦೧%, 
ಇ೧೨೧೫ಜ 9307 ೪0% Leen NOE ION 
ವನಂಂಔಿಂಜ 55೨೫೫ 8೫2೮ 6 ಎ೫ ೫/೧ 

(೦೫% ೦೧೦೧ ಆಂ ೦೫ ಇ೦ಜ ೧೫ಜ೦ಜ೨೧೮೫ 
ಆಡಿ [ನ ಆಂರ್ಲನಾರಣನ ೦೧೦೦೦೫ 
[ವಟೂಲಾ ನ ೦ಬಾಣಂಲ್ಲಂ೦ದಂ೧೦ಜ ಇಲಿ 

ೂದಂBEEERುA OUOSNE ೮ಓ NR 
0೦8/20 ೨೪೮% ಐ 

‘eo ೦೫೮೫0೦೦೫ ಕಂಡ ಇಲ 
ಹ sO Re ೫೦ 

Reb (೦೫1) ಐ ಇಳುಉಉು 90 

(೧$ eo 2೦ ಇ ಊಇಂತಖಹಂಟ ಆಗರದ 


208 |2೧%೦೮/1ಇ€% 


ee RRC 


(wo 
9% |€೧78೮/€೯೯% 


೫೮೨೮ POU |ANLU/CCK 


೧೩೦೩ಊ ಡಂ ೦೫0% [Caru/vck 


ಸಂ 


‘0hce oes ೧೮ ee ಎಂಬ 
(೫ 600% ೧ಜಿ ೦30೯2 och 
lowes ಅಗ್ಗೌಂಆ ೦೧೫೦೨೧ ದಿ, 
eee? ೫ ಜಿಂ 1. ೫೮ರ ಜಾಲಂ 
ec 

೦೫೮ ೦ಊಂಗ್ಲಾ ಇಯು 380/೧೮, 


ನ 3030 ಲೂ ಧೂಂ VogRog- 
ಮಜಗೆ ೦೧೯೮ಉಲರಾ ಭಂ ಸ2ಂ೦ಜಂಫಂಜಂಣ 
$20 "ಜೌಂ ಜಂ ಭಾಲಭಿಂಲ್‌ನ ಐಂಇಔಂಯ- 
ಯ ಪ ಬ ನಂ ಜ್ನ 
(ಐರೆಬುಇ೦ಇಲಜ೦ಜ ಎಬ೨ಂ೧ಜ ೌಂಜುಣ ಬಂಣಂ೧ಛ 
882೨309೪ 

8008 ಲಲನ ದ್ರಿ ಸನ೦2೦ಲ,- 


೦೫% ಒಣ lego ಜದ 
[೦೩೫೧ ಲಂಕೆ oELcere oEHಂ,- 
CHR Hoge ST ಬಂ, 

ದಿಧ೦ಜಂದೆ ಬುಭಂಧ ಒಬ 360 ಇಂಧನ 
|,ಐ೧೦ಇ೦೮ ಉಂಬ ಉಜುಎಣಜ ಉಳಿ, 


ನ ಸಾಹಿತ್ಯ 


ಎದಿ 


ಶಿವಾಗಮಗಳು ಮತ್ತು ವಚ 


oe ಇಗ ಹಿಂ 


sere 


feud 


ಇ೦ಕಿ೦/೧€% 


೨೨೪೦/೯೪ 


ಣ೨೯ಇ೦೮/೯ಆ 


ಇ೨%೦/ಂ€ 


೨೧7೦/7೯ 


೧ಣಣ`8೦/7€೯4 


03೨೦ 


BY 


©8990 


Kino 


ತ್ಯ 


ಮತ್ತು ವಚನ ಸಾಹಿ 


ಶಿವಾಗಮಗಳು 


೩೦ 


20d Leen MA ಲುಣ್ಣೂಡ ಐಂಐ 
eT (2 


SE 2೫9 OPN CPU ಅಜ 


Ie ೩2 Kr ೦೫೫೧೮೧೧ಗಿ ನಾಂ 
ಹ ನಿಲ್ಲಾಲ್ಯಂಯಾಜನಣಿ ಇಡಿ, 


leeR NR ie Wp ಭ್‌ 
Cds) ೦ಬಔರುಲಳು ೫7 ೦ಟ೬೦ಐ ಐಓ. ೧ ೦೫೬ 


12200೫82೮23ಂಜ ನಂದ ಸಲ ೦೫೪ ರಂ 
ಎಣ ೨೧೮೫ ಊ೦ಊ೧೮೦% [ಹಂಜ e೦೦6 | 
೫೫ see ೧ ೦೫೨೩೮ (೦೫%೧೫6೧೫ ೧ ೧3೮, 
2220೦೨೫೮೦೨ಜ 6% ೦೧೦೦೯ ಆಇ ೦೧೦% ೦೧೦೨೩೮ 


(0೧ 90% ಗೋ ೦9 

ಮಂ ಔಣ. ೦೪೦೧ ಇಟ, 
೦೫%೧%ೋಣಾಜಂ೮ಆ ಹೊಣಗ 
ವಲಂ ಜಯ 1 ೦೫೨8೮ ನ ಲ್‌ಜೀಂಲಂ 
ec ೦೧ರ ಜನಕ ೦808 ದಿಣಾಫೀದಾದಿಲಿ 
log k ಆ CCE 'ಢಂಲಿಟುಲಾಂಲಾಜ (2 ೧೮ 
[ಎಂಬೀ 19020೮ ಕಣುದ 23೨60 
(೦೫ ಇಂಣಗಾಂಗರಿಲಾಉಾರೀಉಾಜ ಉಂ 
#bce ೦೫%ಗೋಂಣಗೊ ಲಿಂ೧೦ಂಜಣಜ ಜು% 


pe 


Geec da Toll ೨೧೯೬೦/೯%% 


Sgcccocerer ೪೬ |೧೯೬೮/€1%8 


೧ 


ಇ ೦ಟ೦ಐ೫ ೧ ೦೯೫೫ |ಇ€ಕಿ೦/ಲ18 


೦೯್ಕ೮೦/೦7%೪ 
RUAVU/0LKE 


೦೫೩೧೮೧೧೪ ೧೮ 
೦೧೩೦೪ ೦೧೦೩೮ 


7ಇ0ಕಿ0/೦%8 
080/38 


ಇ೦ಟ೦ಛ ROU 
೮ ಔೊಲನೀಲನ 


ROAU/3C% 


೧೫೨೫೮೦೧೫೧೨೮ 


ಎ೨೧ ೨6ರ |CO80/ 36% 


1260೦೧೦ಜ೫ಜ ಬೂಣ [00೩೦/೨368 


೩೧ 


 ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


Heeouos ೦೪೦೨೦೧೦ 80006 2೦% ೨೮೮೮, 


75ಇ7/ಇ೯1 


೧೦೫೨೫ಆ%ಟ೦೫೬೦ಛ೧೮ 
«(2೦೦೨೫೧೮ ೧ ೦೧೫% ಉಲ ೦೪9% | 
(6೦೮ ಇಂ೮೪೮೦೦% 2೮೩೨೩೩ ಇ hee son 

(೦೩೫೦೫೫ ೦ಓೂಜಂಇ್ಯ ೫ ೦೧ ೦ನ್ನು 


eccpeces ಉ೦೫೨೫೮ಟ೦೧ | 863/೮೯ 
«le ೨೧೦೧ ಉಗಿ ogc ಗೂಡಿ ೦೦೮%ಊಉಣಂಣ | 


lee ೦೫೦ CECE ecuoenes ಲ್ಲ 


MB FEN ೦೧೮೫%ಂ೧. 

08 ೨೦೫೮೦೮ ONTO 

00೫ 8೮೧೦೮1 ೦೧೮೦೫೫೮೩ 

13೪ 3೮೦೮ಂ% ೦೧೮%%ಲ, 

(ಎಂ ಐ೨ಿಬಉಯಗೊ1ರಾಗುಲಂ1ಗಬಜ [೦01 
[೪೧೫೦೫] 8೫02೧ on] wee 


£6 -೧ಯಂಜ ನನದ ೨ಟು€೦ಜ 
೦೦-೧ಯಂಜ ಜಂ Uo 


lee 32eCE ಹಲಾ ದರು 
ಬಂಗ ಉಂ ೦3% ೧೮ 
ಇ ೨ಇಟ QUOC ॥೮ಉ೧೮೦ 6೧೧೦೮ CK 


2೮೮೫ ೨60೧೦೮ ಉಣ 6೮ ನಲಂ 


OCC 0 ೫ಊಉಊಊಟಐಂಂ | ಡಿೀಂಾ/೨೦% 


EERO ಐಂ | ಇಂಾ/೧೦॥ 


ewe ೦೫೮೫೧೪ Ee] ಇಲಇ/ಹಿ೦1 | 


0೦೫% ಇ06ಂ೧6 


೮1&0೦/87% 
ಆೌಂಣಣ$ ಆ ಎಲಂಂಡ 


೦7&ಿ೦/71%6% 


vu 


2೨೫೦ದ ೦ಬ೧೫೩೦%೧ಆ 80TH 
2೦೧ | ಜಂ vue Hog 102; ೦೫೧, 
೬1೦೩೦ ce ೦೦೦೫೬ 08 peg 
~~ ಕ ಕ [5 ಕ (2 

oe ೫೦೦ 1೦೦ಥಿುಐಣ Hoo 


ಕಾ -ಣಿಯಂಜ ನಂದ ೨೦೦೪೦೬ 
ಲಲ-ಣಯಂಜ ಜಣಣ ಗಂಜಿಯ 
doccececkaoe Reo ೦೧೮೦58ಂ೨೧೦೫ 
keer 08cro ೪೮ ೦೫% ೨೪೫ ೦೪೦೨೧೪ಜ, - 
ee ಕ lon ಓಜ 
೧೧096750 ೮೦ಜ೮ಟ೬೦೧ [ಮಂ ಅಂದ 
ಲಾ 3ಬ ೫ ೦೨ರೀೀಂಣ ೦೦ಾಇಂರ್ಣ- 

ಇ ಡೊ ಸ? 
oso HH 1 ನಲುಲ 
೫ EO 
ುಉಬಿಉ೦೮ ೧ ೦೩೦೧ ೨ಬಳುಲಉಬೀಂಜಣ,್ಮ 
ಂಟಬಂಂಣ ೨ಲ೮ಲಾಗಿ ೪೦೫% ೦೭೨% 
[OSCE 23% ೦೦೧ ೦೩೨೧೮೦೦೫ 


2 £ೋಟಂಛ ೦೧೮% ೦೬೦೨೦೦೦ Leu 


ಮತ್ತು ವಚನ ಸಾಹಿತ್ಯ 


ಶಿವಾಗಮಗಳು 


೩೨ 


pe 


Uehccuog vovuoe| ೦೨೯/೧೦ | 806 


ಬಜಿಹಿಟಂಗಂ೦ಂಂ 
soem 9೫೧ tel oc/00v [FUG 


aero ಊಟಟಂಜಜಂ | ಇಡಿಇ/ಇಡಿಇ [VOC 


cece ೧೩೫೦೧೮೪ ಉಣಂ | ಲ೯ಾ/೧೯% |೦೦೯ 


HACE ಟಿ೦ಜ HOU] ೧6%/ಡಿ೯%ಇ | ೨೦೯ 


೩೩ 


೧೮೧೦೮೫ ೧೧ ೧ ಔಣ |  ಇ1ಇ6/೦೧ (೨೦೯ 


| 2೦6 ee $೧೧೧ ೫ eee ೦೧೧ 


«ll ಸಬಿಬೀಂಬ ಲಲಿ 6ರ ೦೫೩೪ ೦೧೦೩೧ 
| ೦೫99೦೧ ೦೧೨೦ ೫ ಔನ ೦೧೦, 


«llkceoceeo 30೦g ೫ಣ ೨೦೦೩ ಬಲಲಂದಿಲಊಲಂಣಲಬ 
(೦೫೫೦೧೮ ೦೫೮೦೦೦೦೫ ೦೧೦೧೦೧೮ ೦೫೮೦ಐಂ್ಶ 


೬1೦: ದೀಂ0೦08ಎ%. ೦೬೧೦೮೦೧೦9೦೧ 
ಓ7ಣ೦ಜಣಟಔ ೮೧ ೦೧೧೦೦೧೦೧ ಕನಾ ೮೧ 
sefox Wee C೧ ೦೦೧೦%೦೫ ಅಬಔಲಣಣ 
(ಇಂಗ ನ ಔಿTಜಲNR ೦೦೧೦೦೦೧ಣ೧ಲಜ೫ಂ೧9 
se oc ಬ 6೧8 ೦೦೧೦೦೧೦೫ ೧೦೦೦೫೮೧ 
oe ಉಂಬ ೫A ೦೦೧೦೦೦೦೧ enon 


kethor ೧೦೨೦೫ ಬಂ ೦6೧೧೦೦೨೦೫೩ $೧ಇಂಎಲ್ಲ 
೧ -೧ಯಂಜ ಬಣದ ೨೦ು9೦ಜ 
ಇಲ-೧ಯಂಜ ಬಣ ಓಂ 

week secs ಗಾ ಜ ಬಲ ರಳ ಇಓ 

ಅಂಜ ಎಂದನ ಕನಂಲಾಲ್ಲಾಲಿಲ೪ ೨3೧ 


108೦೮ ೦೪೧೦೫ eh ೦ 28೫೨೧೧೮ ೦೦೦% 
(೨2೦೫೦೦೫ ೦೫ರ 068 ಐ ೦2% 


೧೧೧ ೧೧ ೧ Reel  ೮%ಇ6/37 (೧ಲಿ€ 


ಅಜಚಚ ೧ ೧ ೨೦೧/ಇಇ ROG 


ನಯ cece hy 
ಓಂ೧೦ಐ೩ ಜಣ UCT 
ಇಚ 22೪0೧೦೧೮ ಜಣ 


ಇಂಂ೯ಗಾಇ (ಇಲ 


cue ಬಂಧು ೧೫೮% ಂ%ಓ | ೦೩೨/೨6 


(ಟಾ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


avon ಟ೦ಟ೧೩೫೪ | 87/೨471 


ಸಾಹಿತ್ಯ 


WERCEUOR ಸ ೦%ಂ೧ುಐ೨ಐಜ 3೦೧೧ 
cer Fe coon ॥ಉೋಂಟಂಛ ೫ 


೬1೦25೦೫೫೦೫ ೦೪೦ ಥೂ ಜಾ ೦೧೫೮೮೦೦ 
[ಎಣಲಾಂಬಲ uo oko ope ೦೧೫ 
lade ೦೧೫ ೦%ಂ೫೦ಛ ೦೦೧೦೧೦೧ ಅ.ಆಂ೧ಆ೧ಣ 
logRovenonಲಾಣ ೦೧೦೦೦ಗು೮/ಐಂಂ೧ 

೫ ೀಂಉಊಣಟಂಛಬಾಣ ೫ಂಜ8ಉಂಇಐಯ 

. ಧೋೂಂಬಂಉಬೀಟ ಔಂಡ ೮೦೧೮೦೦೫ 
12೫೦೦೦೦೦ ೦೧೬೧ ಚಾಜಿಲಂಲೀಬ ೦೧೧೧ 
೦೧೦೪೯೦08೬2 ಜು ೫ ೧೨೦ ಣ 2006 
ಮ ಯಾನ ರಾವಿ ೦೧೦೫೧೫೬ | 
2೦೫% ೧ ೦೧೧೦೨ ೦೧೮೧೪೫೪೫ ೦೧೦೩೦೫ 
ನಂ ೧ ೦೧೮೦0ಊ ೦೧ೂಊ೦೧ಐ೦ಆ ೦೧೦% 
೦೦೫% ೫ ೦೧೮೧ ೦೫೮೦೧೮೨೧೦6 ೧೦ 
econ ಕನಕ ಉಲ ೦೦0808 | 
2೦೮೫೫ ೫ ೦೧೮೧ 2೫8೮೦೮೦೨೧೦೩ ೦೧6೨೦% 
eos ೫ ೦೧೦೧ ೦೧೦% ೦೧೩೩೦ಇ 
wuanenbecoe ೦೧೦೦ ೫ ೦೫೮೧೪೫೪೬ ೦೧೬೦್ಳ್ಗ, 


«ll ಎಬಿ ೦ಲೂಣ ಇಡಿ ೫ ಸೂಲ ೦೧೮೦೨ 


ರಬ "HUES ಗುಲ 
ಣಂ ಡಿಐ೨೮೬ಟಂ೦ ಬಕ | 


ವ್‌ 
ಛ್‌ 


ಮತ್ತು ವಚ 


ಶಿವಾಗಮಗಳು 


೧೮೦೪೩೧೧೧ ಐಟಿ 
ಇಇ ಇಂಂ೧ಣ ಣ 


ಇ:ೀ೯/1೧ಣ 


4ನ ೧ 
ಜಿಲಜಣಲಂ೪'ಅ ಲಂಚ 
ಇನೆ ೌಣಜಐಂಯE ಬಕ 


786/6೧ 


೩೪ 


೩೫ 


ಗ್ದ 


2೦೫೦೮ ಅಣ 8೫ ಸೌಲ ೦೧ | 


let ಆಜ ೦೧ ಅಧಿಭಂಣ' ೧೧;ಹೀಣು ಲಬ 


ಮಾನಿ ನಲಯಲ ಲೀ 82 200/8 ಲಂಬ | 


Ils ಬಂಕ ಲಂಬಾ `ಫರಾ ೌಂ wl 


ed&eenes eur 0೮೫೦೬ ಟಂಂಐಂಣಣ್ಣ 

80೦೬೦೧ %ಣ೦೧೦೧೮ ೦೧೧೦೧೮ oLove3cor 

೧೫೮೦೧೪ [೦೫೪ ೦೦೫ ೦೫೨೪ ೨ಟಓ ೦೫2೪೮೪ ವಲ್ಯ 
[೨೦೧೦ ೨೩೮೦೨೦೨ ೦೦%೦೮೦% ೦೧೧೦೧೮ ಊಲೂ೨೧ಜ 

| 1೦೧೦೮೦೧೮ RTH ೦2೮೩ 8೧ಎ ಊಊ-ಹಿಲ್ಲೂ 

೬1೦೧೫ ೦೪೦೮೫೪೦೧ ೦0೦% ೦೧೦೧೦೧೮ Log ೨೮೪ 
(೦ಉ೦ಬ೨೮%08೩೮೦೧೧ ಬ ೦೧ಜ ಣು€ಂ90 

2೧೭28೧ ಲನ ೦% ಜಜಗಿ ೫ ಬ 

2೮೦ಔಂಡಂಔಂಣ ಐ ಔ3೦೮೫ ಜ ೦೧೦೦೧೧ 

[೫೦೦೦೦೮ 8; ೧ ಎ೮೫ ಇ ಲಔ ೦೧೫೨೧೮೮ಓ ಬ್ಲ 


ಸಾಹಿತ್ಯ 


ಎನಿ 


[೦೩೮% ೦%೮% ಇಲಾ ೫ ೦%೮ಊ £ಂೇಲಿಊಲದ 
೬10೧ ಲಕಣಯೌಂಗಿ ಗಂ 2809 
[೦೧೫೮೧೫೫ ೦% ೮೧% ೦೨೫೫ಇ ನಂ 


ಶಿವಾಗಮಗಳು ಮತು ವಚನ 


EN ಧೂ ಐದ ೦೧ ಣ 2೧೧೪8 ದ | 


೬1೦೧೫ ೦೧೧೫ HoH ೦೦೩೫೦೧೮ ೦ಓಊಐಜ | 


ಛಾಂ | 


೧೯೫೮೪ ಚಂ 
3uve0eooca Rel 


CEUNE oR ಣುಉ 


ಬನ "೫% ಇಲಾ 


೧೯೯/7೧ | RCC 


SEN NE EEE ರ್ರ್‌ 1 ೪ ್ಸ್‌್ಸ್ಪ 


.1೦೩೫೮೧ಐಂಣ ೦ಏ೮% ಸ್‌ ೦೦೫೩ ೦ಫಿಜ೦ಯನ 
| ೦೧೮% 28೮ ಕೊಡ೧೧ 20% ೦೪೮8೧ 


emp 2 ಮಃ 2೧ಆ 6೧೦ REE 
೦೧೧ ಲು ೦80 ೦8 ಣ ೦೫೮ಊ೦%ಈ ೦ £೩, 


al 1270159 ಬಸಿ ತಂ೧೮ರುಂಜ ಣು ೫0 
Al ೦ನ'ಲಯಾ meoyoReccey ಬದಲಾ 
| ೩ಲಲೊ೦ಣ ಯರೆಂಲಬಲೂಲಿಂಭೂಬಣಬನ್ಣ 
«ಂಬಬಂಂ೧ಂ ೦ಲೂಣ ದಿ ಊಂ ಲಲ 
7೪೧ ಓಗಿ #5 9%ಾಂ ಯಣ್ಣಾ 
ll ಉಂ ೨ನ೮೦ದಬಿಲ೦% ೦ನ "ಬ ಜಾತ 
| ೨282 ರ ಮ 1೮% ರುದ 
1೧೧೫೨848 2೮೦% ಊ ಉಭಯ ಲರ 
ಹತ ೦ಬಾಧಿ ೯೪ see ಇಂ 
ಇಂಉಂಆಣ ಉಂ ಸಥ ಇಇ ONE ಯ 
| ಇ ೦ಛಂಂಜದಔಣ೦ಜ ಹ ದಬ 
la ಂದಂಂಔಲಯಂಂಂವ ೦೫೦ 'ರಿಲಾಲಮಿಣ 
1೦೧೧ ತಬಲಾ ವಾ ಟು 
ಬಬ ೦೧೨೧ ೦ಬಿ ಇಒ 
0೦%0೦೦೫%6೧ಜಣ€ ೮೪೦೦೩ ೧೩; OR 


ಉಂ Reh a] €೯8€/೧೦೮ 


ಚನ ಸಾಹಿತ್ಯ 


— 
ತ 


ಮಿ 


ಮತು 


te ೧ tee] ೮8€/೧೦೦ 


ಶಿವಾಗಮಗಳು 


Je cecorees | ಇಡಿ€/1ಇ೦ಲ 


ಂಬಂಣನಣಯೊೂಲ ೧% ಣ೦ಜಿ ೨೯೪೧/೧೧ | AGG 


೩೬ 


೩೭ 


೦೧೪ [೧೧೦ reso 8% 2೮೫೦೪ ೨೫2೮೪ 
ಯು ಉಣ ಎಂ ಸಹ ಯಾ 
ನಢಿಣಲಣ ೦೫೨೨೮೧ಎಣ£ ಊ೦೩೨೮೧ಐಇ ೦%ಂಂ8 
Ive ಊ೦೩೨೮೧ಣಣಂ ಊ೦೩ ೨೮೧% ಯಯ 
love cons ೦% ಯೀಂ. ೦೮೮ | 
॥ ೦೩೨೪೨೩೦೫ ೦೫% 08fe0ne nee | 
(೦೧೩೦೫೧ Niky ota” ೫ ೦೧೩೦೧೩ 
॥೦೦೧೫೨೮ಬಂ೦ಉಂಂ2 ೦೧೩೮ ಉಊಟಣಐಣದಿ೦ಇ ೦೧೩ 
೧೫೬೦೧೪ || ,ಇಂಣಣಿ೦ಂ೧೩೮ oem ಓಣಂ ೦೧೫%ಬಲಂಣ್ಣ 


lseeopcet Hh eco ಊ5ೌಹಜಂರುಲ್ಯ೦ಬಂಬ 
ನಯ 860 ೦ಖೇಜಧಂಣ 22 3ಉಟಯ ೦೫% ರಿಂ 
[೦೧೦೫ obser ಕಡಣಿ EE ಎಣಣ ೦೪೫ 
೦9 steer ಜೀಯಾ 2೨ಬಲಂಜ Hox ॥೦೨೦೧ಜ 
cg ೧ one ey ke ೦೧೮೫೦೦೫೧೦8 

॥ 28೫೦೫6೧ ೮೫0೦೧ ಲಂ 2029 

| 29 ತಹಿಂಣಸಾಯೂಣು$ yee ಲ್ಲಾ 
(೦೧7% ಸಧ3ಲಿ ಕಿಟ 260400೮ Bre ೨೮ಯ 
| ೨೪ ೫೦೫$ ೦ಐಂಣಜಂಂಣ ಯ3ೌೇಂಇಐ ೦೭ನಟಾಲ 

| ೦ಬಕ೦ಂ೫ Enon 80082 ೦೧೧೩ 


auoe3emcceer twee] 670/ಡಿಲಲ [ac | 


ಐಂಠಿಟಆಂಬಿಓಿಜ | ಲಾಂ/6ಲಲ 


786/0೦00 


RKC /000 


ನ ಸಾಹಿತ್ಯ 


8€/0೦00 


ಎವಿ 


ಟೀ 286/30೦೦ 


ಶಿವಾಗಮಗಳು ಮತ್ತು ವಚ 


ಸಾಹಿತ್ಯ 


ಮತ್ತು ವಚನ 


ಮಗಳು 


ಶಿವಾಗ 


೩೮ 


ಎಂ 


| eB ೦೧೦೦೧೫ ಜಿಟಿ ೦೫್ಭ್ಶ ೧ೀ೫೮ಆಂ೧%೦6€ A] ಹಿ೧ಂ೯/ಲಂಟ 


MSH ೧ ಇಣುಣ ಊಂ ೦೧೮೮ ೦೦೮೦೧ 
6೧೦೦೦೮೧೫ on ಗಟ ಚ%ಐಣಜಲಾಲ್ಯಂಬಂಬೈ 


ಎ 5ಂಧಂಂಬವಲಗ ಜಂಬ ೮ ತನಂ ಎಲಾಲೀಲಜ 
ತೆ ೧೧೪8 ಬ ಎಂ ಪಜ ಒತು 


AogEcccknece 2ೌೋಂ9ಣಹಿಂ 

100% ೦8% 1038 2೮೩% ಜಲಯ 
॥12';74೧೦೫00೧ 28೦000ಊ ಐಂ ೮೫% ನಜೊ 
ಹು ಆಂ ಸನ ಬೇಲ ೦೧ರ ನನಲಲ 
Ise ಜಿಂ ಣ ೨ಂಂಲ ೦೪೦% ೨೮%೦೪೦೮%೧ುಊಉ೫ 


| secs Pon eon 53000 3೮೯೪8Rಬಂಲ್ಲ 
overs Rosey ಲ ಲಅಲಹಹಅಚಫಪ್ಪ ಚ್‌ 
ಸಲಿಲಂ ಐ ಚಾಲೂ ಣ ೨೧೮8೬ ಲಿರಾಲಜಂ 
(೫3೨೧೪೫ ೦೦೧೦೬ ಗೊಂಡೆ ಇ 8೨0ಿಂ 
| ೩0ಟಜಲು೮॥ಥ 200% ನಲ ರನ ಲಿಲಲಾಧೊ, 


॥2 ೨೧೫೧೮ ಎಂದ ೦೧೦೧೧೮೧೦ ಕರಂ 
| ಜಲೀಂಲಿಂಟ ಎಬ%ೌಣ ಇ ಭಂಡರ ಲಳಬಲಯಾಲ 
10೦೧೦೧೫೮ ಎಜು ನಚಾಲಾಟಕೆಲ 2೮೪೧1 


eee ೧ twee] ೨ಇಂ/ಇ೦ಲ 


೧೩೮೧೦೮೫೩ ಔಣ | ಇಇಂಗಾಲಲ 


ಇಇ೯/ಗಾಲಲ 


ಹಿಾಂ/0ಲಲ 


= 


೩೯ 


ನ ಸಾಹಿತ್ಯ 


ಮತ್ತು ವಚ 


ಶಿವಾಗಮಗಳು 


alsccoeor Rete ಗ ೦೯ಬಯಣು೮ ೦೧ಓ,ಎಐ | 


೦೧,೨೮೧೦ 
ಇಂ scr ೦೦,೩೦೦ PE UPC 


ul oupedyog okbLs ope ೦೪೦ಐಣ 

| ೦೩೫೮೦ "en ore ಲ ೦೫80 ೮೧ 

॥ ೦೧೫ ೦೨ರಿಂ೫ ೧ ೦೫ರಿಣ ೦೪೦೪ 

ceuecgi| ೦೩೫೮೦ "ಔಣ ೦೧೦೨೪೮ ೦%೨೮ಏ೮೪ ೦%ಏ್ಶ 
| 5೩೦0೮೫ ovo ೫% 2೯೦01 2೯೧೧೮ 

ಉಟ | ೦೪೦೧೮ ಣ ಸ,60% 1ಅಂಣಂಜ ನಔ £೦0 
ಒವೀಆ೧ಂಂಲರ ಲು ೨೪೮ಂ೫ಉಂ0 ಎ0ಿಂಂಬ್ಗ 


೬110 ಹೀಜ see ೫ cee 


| 32 ೦ ಐ ಸೌಂ ಸರಾ 179 ಇ 1೮0 ನಲಂ 
॥ 15 ಜಂ ಜ ದೇಲಲ ನಲಂ ೧ ೦೫೯೮ಣಲಂಬಯ 
| ೦೩೨ಐಜಣಲ ೦೧೦೩೦೧ ೦೫೯೦೦ ಇ ೦೧೮೦ 
॥ 1೦82೫03 2೮೫೮೦೦೮ ॥೫ಐ 20೦% ಬಲ್ಯಾಂಔೀೂ 
(೦೩೫೮೧೮ ೦೧೮೦೧ ೫ ೦೫೮೦ ಉಂ ೦೧೮೦ 
॥ ೨£೦೦೨೮ಿ೫%ಂ€% ೦%ಜು%೮ಜಉಂಬಯ 

[೦೩ ೨ಐಣ೫೮೦೧ ೦೧೮೦೧ ೦೫೯೦೬೦ ನ ೦೧೦೦ 


«8ನ ಎಣ ೨ಯೀ)೦ಜಣಜ ಬೂಭೂಲಾಂಜಲ ೨3೮0 


೯೦೦6೦೪೫೫೦೧೫ | | 
೧೦೯೮೫೮೫೪ ಐಇಲಿಆ6% | a/3%0 | “AC | 


೯78೫/7710 | CAC 


ctuceauoe ೫ | 00/0 ೦೩6 | 


30%/2C0 | 0೩6 


ತ್ಯ 


॥೦೧೫೮೪೩೩ಐಂ ಜು 3 ಳಂ 6ಜ೧೪ 
(aoe ೦೩೫೦೫೨೮೪ ಆ೦೫೦೫ ೧೮೧೫೮೧೮ 
Ede wll ೦ಬ್‌ಲ ೧೩ ಇಐುಲ 0೨3೭೮9 
leegecec?e oro ನ ಊಲಜಾಲಲ್ದಣ್ಲ 

[120೫೧0೫೮ ೦೨೧೦೦ ಫಂ ಊಂ 2£ಓಿದೀಂಸಿ 

೫ ಲಂ ಉಲಾಔಂ ಭಂಜ ಣಾಲಾ೫೧ 
Iso ಬೀಆಂeಲಿ ಹಿಂ ೦೬೦ ೦೯೯ ಣು 

(ಎಂಡಿ ೨೬ ಉಲ CUsan E೦8 

Lepe ೦೫% Feoecg ೦೫೦೦೧೮ Seco "ಔಣ 

(ಇಂಬ ೨ಇಐಿುಂದ,ಇುಣಣಿ ಜಯ 630 %ಟಂಛ 
(0:50 ಉಲ ಊರ REL ೦೧೫ oe 
[ಐಂಟ೧೦೩೫%ಉ eee Pon 
॥1002%%5ರೀಉಉಾ 862 ಲಐಂಛರಾಗಾಂ 
॥ಐ೦ಛಣಇ ಆಂ ಲರ ೧ ಯುನ 
WCCO ೦೯೧೬ದಣ ಬರಬಜ೨ಜನ ಜಲ 
(೦೩೪೦೫ ೦೦೫೦೮೧ ೦೫೦೩8 to sex 

(೫ ಉಚ ೦ೀಜೀದಾಭ ರಿತಯೇಯಿದ Melee 
೦೩೫೮೦೦೮ ೦೧೦% ಲಲ ೦೧೦೮೫ಾಣ ೫೫ 

ಗಂ ಲನ ನಂ ಉಂಛ ಇ ೦೪೦೫ 

sce Boke ಇಡಿ scree RM 


lsco3nocs ಸಶ್ಚಿಂಉ We ಆಣ ಎಲಂಯ$ 


ಶಿವಾಗಮಗಳು ಮತ್ತು ವಚನ ಸಾಹಿ 


ಹು 
ಹ ಇಂ tee] 879/8೮ | aac 


(ಟಂ `ಐಐಂ೦೦ಣ 


೪೦ 


೪೧ 


೧ 


ತ್ಯ 


 ಶಿವಾಗಮಗಳು ಮತ್ತು ವಚನ ಸಾಹಿ 


al ೫ $೦೫೧೧೦ ROCONCO CEOUOER ಆಜಿ 


aoe ಲ ೦8500 3೬ರ ೦೧೫ ಉಂಡ 


೦೫ CON ಇಳುಣಣುಲಉಡಿ IECONIRCOEON 
[೦೫% ಣಂ 60೨೫೫ ೨82 30 ೨೪೦ 


ಯು ಯು ಯ ಪಜ ಜಯ 
(ಅಂಚಿ 3೫೧೧ “ಲಬ ೫೫ 
100೦1 ಎ೮9 Boeue ಔಂಡ 
॥೦೩೨೮೫೦೫ಟ೦೧೫೪ 8600%00003%ಲಿ೮೧% 
(ಲಂ ಅಂಬ ೩6ಲಲ ಲಂಂಯರೂಂಯಣ್ಣ 
Mee 530 ೩೧೦% ೦೧4೮ ೦ಜಂಲಜ ೦೧೯೦೧ 
| ಭಣ ೦೧೬ ಐ ಔಣ ೧೧೫9ರ 
೬1300೦೫೩೦೫ ©ಂಬ ಲಂ ಜ ಸಲಾ 080೫ 8 
(೧೮೧೨೫೫೪೦ ಎ ಅಡಾ ೦8808 ಣೂ 


ಐಂಲಲ ಜಲಜ 
ಬು ಪಾ ಡಾಗಿ 
೧೫ ಬಂದ ಕಾಂ ೧ 
:ಐಐ೦£೦ಣ% CoE 


aowuog we 


ಇ-ಇ%/೦800 | RAG 


(೦%೦ಇಯಣಾಲ 8ಲ್ಯಣಳ cero Pe 
5c 30೦ 0% ಹ 16೦ 2೮೧೦೫೩ ಇಂ. 
alg 50 ಉಂಂೂ೮ ೫% ಉಂಆಂ%ದಔಬಂರಣ 
ಭರಣ 22ಐಂಣ ೦% ಆಜು ೦೯೧೦2 
ಗ ಉಂಂಬಾಭೀಂ ಸ ಉ೦ಊ ಲಲ 
ಬಣ ತಚಾಲ್ಯಾಂದಿಂಊಟಂ 

೫eeಔ೧ ೫ 0೮೧9೦೩೦೫೦೧ 
ಜಲ್ಲಾ 3೮೦ ಉಲ ೦೩೩ ೦ಓ೦೧ 20 


! 
ಕೃ 


(೧ಜ ೦೧೮೫೦೧೦೦ ೫ ಎಟೀಣಊಂಆ ೧೦೦೦೪ 
Leo ೧೮೫ ೦೧೦೦೧ Ip ೧೦೦% , 


ಸಾಹಿತ್ಯ 


೬ 


(ಇಂಗು CONTEC SIUC 03H 
ಮದಿ ಸಲಂಥೇಂಂಇಂಬುಟಂಧ  ಓಂಣ೦೫ಜ೧೦೦ 
॥0ಉರಔಉಲ ೦%€ 202ಐ036%0% ೦೫೧೦ ೦೧೫ಥ 

(೨೫ ಉರ 2ಊಜ 3H oH ೫ ೦% 
(ಐ 2೫೦೦ ೦೪೦೦ EH ಟಟಣುಐ 9೪೮ 
segs ಎ೦೪ ce *%ಗಾಜ%ಂ2ಣ | 
ಓಂ ದಂ 300s ೪0೯ Ro 

(0೫೧2೫ 3908 ಊಂ 2೧8೧ 982 
(೦೧೦೪೩ $೦೧೦೫೮ 8೧508ಬ೨ಇಐ ee 

೬1೦೧೫೧೫ Ouse ಬಂರೀಯಂದಲಿ ಉಧೊ 28 
Lp Recor ಐ೫8ಟಟ ouoಧagooed 0ಜ೧% 
(೦೫% ಓಣ ೦£ಗಾಂಟಂಧೀಣಂಂಲಿ 6 3೦% 
E30 cud ಎ೦೫ಣ 
(ಎಂ 3ನಂಬಲೀಟಯಣ ೦೪ಂಧೀಂಂಂಂಲಿ ಧಂ 
(ಎಂ ೨ರ6ಜಲಿೇಳನಂಆ ಂಬಂಧೀಂಂಂಂದಿ ಇಜೌೌಣ 
೨೧೪೫೮51 o್ರಂದೀಯಂಎedಿ ಎಂಬಲ್ಲೂ | 
೬192೦೦೧೦೮ Bk ೦೪೦೧ ಇಂ ೨೧೧ 


(ಇೌಜಂದಲ ಜಂ ee ಜಸಿ ಯೈ ಜಟ್ಟ 


ಶಿವಾಗಮಗಳು ಮತ್ತು ವಚನ 


೪.೨ 


` ೧%ಂ೦೦%ೋಂಣಿ Kee] 77%/480 |ಇಡಿ€ 


೪ಡಿ 


| looser ೦೫೫% ೫ ೦೫೮೦೦೮೧೦ ೦೫೫5 | 
(೦೩೫೮೦೧೦೧೦೧ ೦೫ ೫ ೦೫೮೦೧೮೦೪ ೦೫೫% | 
(೦೩೫೮೦೧೮೮ ೦೧೫0 63೫ ೧% ೦೧೦೦೦೯ | 
[೦೩೫೮೧%೦೮೨ ೦೧೦೨೦ ೫ ೦೭೮೧೧6೧ ೦% 
aldo 2೮೦೦೦% ಖೋಂ೦ಊ9ಂಂಇಐಉ | 
HpEeemoeoew eee ೦೦೧೮೦೧ 


HERR ೦೧೦೧ ಚಾಜಿಲಊಂಲಂಬ ೦೧೧೧ 


॥ಂ೧5ಂಂ ಣ 2೧೦೦: ಣ 2೦೧00 ಣ ೨೧6೧ 
0೧50೯ ಇತಗಿಐಐ ೫ Ruy ಎಂಊಂಇ್ಲ 

Aecuegoce ೪೦೧೫೫೪ opZeoSee 
hp 0% 50೦% ಟುಲ್ಯಾ೦೦೫ ೧೮ 
[206೦೨೩೮೦೫೮ 2೧೮೦ BR 008%%ಂಇ 
॥2ಲ;೦೧೮೫೮%೮ ೦೫% ೫ ೦೫೮೦೫೫ 20ಂಇ್ಲ 
[ಣಂ ೦ಬಾಜಿ 68 ೦೧೮೦೨ ೦೧೫8ಂ 0% ಇ 
[ಎರಬ ಲಔ೦ಂಂಯಯಊ ಲಔ ಲಾಜ 
॥1€೦೧೨೮ಉಬಂಾ ೦೫೨6$36000೮ಊ IO ೦೦೫೫೧೦9೮ 


0” 


[೦7೧೦೩ ೧೮%೧%ಣ ಮಂಜ ಉಲ 


ಲ ಲ (೨ ಸ್ಟ್‌ 
ಧಂ ಯಾಜ ಉಲ ೦೧೩೮೦೪ ೪ 
(೦ಜಿಬೀಉಜ 8 ೦೧೮೦೦ ೧ ಎಟೀಯ2ಇಲಜ ೧ಂಂ% 


ನ ಸಾಹಿತ್ಯ 


ಯು 


ಅಣಣ 
(೧ (- 
ಟಟ ಬು ಟ ್ಟ್ಲ ಲ ಲಚ್‌ ಟ್‌ 


 ಶಿವಾಗಮಗಳು ಮತ್ತು ವಚ 


ಅ ಇ. EE ಪಾ ಕ ಣ್‌ ಕಾತ್‌ 


!ಇಂಲಂಣಂಇಳುಲಓಿ೦ಣ೦ಜ Ocoee TNR 
ceuecg | (೫ gaceEe ೦೦೦ ೦೫೬೧೮%೫೧ಣ ೦0% ೦೬೦೧ 


_॥2ಲ್ಯ೦೬೦೧ಟ೬೦೧೨೮್ಯ೦೧ಣ 
೦೬೮೫ ೦ಐಣಿ ಇಳಾಊಳೂಲಂ೦ಜ 
ಂ£ರಂಲಣ ೮ ೦೪೦೧ ೦೫೮ರ ೦೪೦೦ 


eR 30eccpes Oe EIN ೦೦% 
I ekcrosteccaken ೦೧೬೦೫೫ 
wekcovowesh 00೦೧ ಇಲಗ ೦೦೦೫ 
ಓಣ ೦೦೫ೋಂಂ% ೦೫೦% ೦೫ೇಭಂಬೂಲಂ, 
.!ಬಣಲಂ Heese ಜಣ dR Hoe 
ಹಜ್‌ ೧p 

೦೦೮% seer ೦೦ಊಲ್ಯ(ಂ © 


೧ 


ಇಂಜೆೊಕಾ ಔಲಲಂಧಟೀಲ 


ಹಿಇ/೦ಇ೦ 


BavocoFuoe ee] &&೩%/0%೦ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಐಐ೦£೦ಐ೧%ಟ೦೧ಇ 
ಐಂ ಉಂಬ 


BA%/ 380 


noe wovee] Ca%/ ೨೪೮ 


#6 ಣಿ ಲ್ಲಿ ಇ 
dE 80 ROCUCECUCE 6ಜಣ68೮06೮0೬ಆಊ೫2 
¢ ರು ಜಯ್‌ 03 
| 0೦ ಜಣ ಓಜ OUOCUICOLO Crue ears 


೬1 ನಭಲೀಂಣ ೦ಬ ಇಡಿ ಣ ೦೭೦೫ರ ಲಂಬ 


| ೦8೧ ಅಂಚಿ ಇ ೦೧೮೧೦೦೫೧ 


al 


0&%/ 380 


೦೧೫ 


_ ನಂಜ 
oyecmeekHoneoR 


0೩/೧80 
RSG ಛಿ ಸಾವ 
ಒಬಿ ORDER ೦ಇಂಾಜಲಿ CUR A 


೪೪ 


೪೫ 


| ೦೩೬೦೧೧೪ etx ೧ ೦೧೦೦೦೮೬ Fe, ೯87/1೦ 
al 12 5೫4% ೀಜಟ೦ಇ ef ೦೧೩೭೮ ೦೧8 

| ೦೩೬೦೧೫೪ ೦೧%€ ಣ ೦೧೦೧೦೦ ೦೧೩೬ 
೬[ಠಬಂ೧ಣ ೦ಬಿ ೪೬ HE ೦2೨೧೦೦೦೧೦6 
eco 230s ೦೫೮೦೧ ೦೩೨೧೦೧೬೧ 
॥ ಎಬಬಂ೧ ೦ಬಿ ೯೬ 00 ೦2೨೧ಊಂಧಬಂದು 
NCE ೦೩೨ಇಂ೦ಛ೧೫ಚ5ೂ our oesewuok] OOO ೨೩%/6ಇಲ 


al ೨೫೦೫ cee omg ous SE 
(೦೫೫೮೫ uopee ಜಂ೦6 ಉಂಲಬಲ್ಲಾ 


೬1:20೦೫೮೪ ಜುಣ೦೫6೮೪ ೦೧೨ರ 
70೩೧೫ ॥ಜಾಐಟಂಛ 88೮ 8೩0೦೧೦೧4 ಎಐ 
॥ ೦೫೫೮೬ yoga Treo sews ೦೦॥ 

(೦೧೫೮೫ yoke ೨೨೦೧೦೪ ೦೩೨೫ಂ೧೮%ಿಣ 


Acces ಎಲ್ಲಯಾಲಿ ಯಂ cece 
UO secs sceteccuop ok 
WESUOUO LPO RoW oeeSEcNN ಎಇಂಡುಲಿ 
log ReoceHosTyH sexo 10೮೬ 
॥ಣಲಾಲಣತಳಲಭಿಂ೧ಂಂಜ ೦೧೦೮೫೬ peo 
| ೦೩೦೦೫೦೦೫೫09 ೦೬೦೧ *ೊಾಸಿಬುಂಳ್ಟೊ 


OR%/CR0 


೦೩%/೯ಇ0೦ 


ಇ೦ಐಇ೦೧ಣ ಐಂಲಂಂ೧ ಇಂ | ಇಕಿಇ/ಲಾಲ 


೦೧ಯ-ಜಕಾ-6ೌಣ ಔಣ | ಇ8%/ಲಲ 


ಇ೦೫ಣಡಬಂೂ 
- %ಡ ಔಣಜಟಂಧಣಯ 


ಇಥಿಇ/೦ಇಂ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


। 


ತ್ಯ 


ಗ 0೦೦೫ ಊಂ ೦%ಂಣಣ ೦೦೧೦೦೧೦೫ *%ಣಇಂ೦€ | ೫೫೪ ಟೀರಗೌಜಣ೮ಂಬ೦೫ 

ಸ 1೦೦೦೦೮ ಇ೦೧6 ೦6೧೧0೦೦೨೦೫ ೩5%0೧ಇಂ೧€ 0ಟ೦೫೪9ಟಿಟ೦೧೮೦೫ 

| ಊಉಟಂಂು9ರಾಣ |... 8 ದಾಲಾ2೪ಇ೦೧೮ ೦6೧೦೩೩೦೫ ೧೮%ಐಂಊ್ಣ owe ೧೮೦೫೦೮೧ A2%/%20 
1 econ ೨೮೫೩೦೪ oe ೦೫೨೦೫೮ | ಲಲ್ಲಾ ಉಊ ಬಂ ಜನ 

ಇ ೦೧೨೫೦೦೮ಹಿಎ Reo ಎಲ ಚಿಇ Brose |. ಹುಲ ೩೮ ಜ| ೦7೫%/ಇಇಂ 
f a oxceckaoe Feo oc dono 

ು 


(de cox ೦8000 9096536606 ೦೬೦೨೧೪ಣ, | ಉಊ "೧೦೯೫ IHG] ೨7೬೩/ಇಇಲ 


Meek ೦೧೩೬೦೦ Rew ೦೧೦% ಎಣ 
| ೦ಜಚರಾಟ೦ಛ 3೪೦ ಜಯ ಚೇರ ಯೂ 
ಹ © 

Moccecse ಲಂಕೆ ೫ ೦೨೫೧೮ ೦೩೨೧೧ಣ 

secpooxvo Wp ೫ ೦೨ಹೀಲಣ೨ಇಊಂಛ್ಲ 

a ocxeceokoBseee ಐ Fecvodarguop 

ಓಂ ಬಳಿ ಔಂಅಣದ ನ ೦೨ರೀಂಬ ೦೪೦೧ಜ 
ಲು ೪ ೧ 

| ಬಂ ಶ್ರೀಣಉಣ ಗಡ ೧ ೦೧೩ ಐ ೦ಬಧಿಂಂ 

19೯೧ 3€ಟ೦ಂಇಟ೦ಛ 1% 2೫6 ೦೦೧%೫ಆ೧ಣ,್ಕ 


og "೮೧೬೦೧ eer] ೧ಣಣ%/ಇಇಂ 
 ಬಿಂಲಇಜಣಬಂಧ 


CONRUOG 


ಇಇಇ/ಇಂ 


ಇಇಇ/ಗಾಇಂ 


ಉಣ ಧವಲ 
ಐಣಜಣಣ Rue 


ಾಇ/ಾಇಂ 


(೮) ೬ ) ೫1 ಬ್‌ 
loc ಆಜ ಐ ಆ0000 ೫೧ COUNT COCO Wele cE Td: 
ನ ಅರಿಜಣಂರು 6008700 ಆಂ 6೧8 ೧೦. ಐಡಿಆಣೀಟ೦ಛ೦ಊ%೫%| ೦77/6೮ 


loececou ೦೮% ೦೬೦೦೮ಟಂಣ ೦೬೦ 


೪೬ 


೪೬ 


ನ ಸಾಹಿತ್ಯ 


ಶಿವಾಗಮಗಳು ಮತ್ತು ವಚ 


ಎವಿ 


[೦೧೦೫೧೪೧೦೨೦೪ ೧೮೧೮ ಊಂ 


eon ಉನ ಉಲ ೦೧೫% ಇಣ | 


ಛಂ ಇಂಣ ೦೧೮೦೪ ೧ 2೫೮೦೪೫೪ ೧೦೦% 


eo 9002 ೦೧೧೧ 2೧00೧ಐ೦ಆ ೧೧೩೦ಇ | 


(ಎಂ೧೦೮೦92೮% ೦೧೮೧ ೦೫೮೦೧೮0೧೦೦ O೧೦2೦ಣ್ಕಿ 


sco 800% 10 ೨೦೧೩ ಬಉಂಜಿಉಬಂಜಬೀಣ 
(೦೧೫೦೦೮ ೦೫೮೦೦0೦೫ ೦೧೦೧೦೧೦೮ ೦೫೮೦೧ 
1೧8೦೧೫ 2೮೧೦೦% ೦೫೮೦೪೫೮೪ »೮೦ಊ೦ಣ 
| ಭೌ ೧ಂಲಂಣಲಲ ಗೌಣ ೮೦೧೦೦೬ 
9200೦೫ ೨೮0೦೮0 ಚಾರಲಂಲಂಬ ೦೧೮ 


(33 ೧೧೬೦ ೧೧೧ ೧೧೭೧ 
ಐಂ ಧಲಜಲಂಜ 

ಆಣ ೧ಆಣಐಂಡ 
ಐಜಲಂಜೂ೧ಂ ಐಣಚಡಿ 
-ಇಉಜಉಂಐಂಂ೧ಣ [a 


ಥಲ 


ಬಜ ಐಣಚಚಲಣ ಎ 


| (220೦೧೦6 "Bow ೦೦೧೦೦೧೪ ೦೦೧೮೫೪6 | 


| ೦೧೩: ೧ ೦೫೨೪೨೦೫೧ ೦೫೨೪6೮ ೦೫೨ಇಂಲ್ಬ 
eos 6೧೧ cop 0 Caeweceg ಣ ೦೬ Ue 


(ಉಔಂಾಜಣರ್ಯಾಣಣ ಜಂದೊಂnಬಂಧenನ್ಲು 


೬1೦: ದೀಂಜ0098ಎ8ಣ ೦೮೧೦೦೧೦೧ಆಚಡಲಎ 
lseor ಅಚಔಚಿಲಣ ೦೦೧೧೦೦೦೦೫೩೦೧ಇಲಂಂಣ 
॥ಔಗಿ೦ಜ ಇ೦ಂಉಇಲೀಂಬಐಣ ೦೦೧೦ೂಂ೦ಣ CIRO 
(ಎರಿಓಿಳಕುಲಚಚಲೀಬಣ ೦೦೧೧೦೮೦೧೦೧ ಅಟಣಂ೧॥ 


Uy @ @ 


ಇಟಗ 


SURE 01308೧೮೫ | 


೧ಣಚಣಂ೧ ೧ 


೫ಜಣ೮ಊ೦ಂ೧೮೧ಐಂಂಣ 


C08/RNO 


೨3/೧೦ | 


೧/320 


ಇ೧%/೨320 


ಧಾ | 


ಚನ ಸಾಹಿತ್ಯ 


7) 
3 
1] 


ಶಿವಾಗಮಗಳು 


೪೮ 


೬11020೧೦೦೧೫ ಇ ಇಟ೦ಛ 8%00ಟಂಛ ಲವ 
(೦೧೫೦೦೧೫ ೦೨೫೫ ಬಂ %ಂ0 Ie £00 
100 ೨೫ 22ಟ 2ಉ೦ನಂಉಣುಣ ೫೧೦೫೧ 
ರುಣ ೨ಜ IEC GONE Ee 


000೦೦೧೧೪ © 


ಣ್ಯ 


ಓೀ೦ಜ೧ ecco Lore 


lo£ ಔಂಂಂಬದಿಅಂ೪ಂಧ ಯುಂ 
(೦೮೨೦೩ ೧೫ಿಎಟಇ % ee yop 


(೦೫೫೦೧೧೦೧ 


ಇಲ್ಲ 


eek ೦ಟಲ್ಯ೦೦೧೫೫%ಇ೧ಳ 


(೦8೫% 00% ೦೧೦೦ 8೪೦೦೩ ೦೬೦೦ 
secrocomEeuop c8teccuog ope 


[೦೧೫೦೧೫ ೦೨೫೫ ಣುಂ೦ ₹ಉಂ 2ೊಟ ೯೪೦ 
ಬೋ ಟ೦೧ ೦೩೫೦೧೦೧ ೦೧0 ೦೧೦೧೧ 


ಲ್ಲ 


ಟ್‌ 


eer oon ಜಉಡೋಂಟಂಧಛ ಅಣ 


QR (a 


॥೦ಚ೦ಊಂ೨ಎಐ ಜಾ ಜಟಇ ORT OECCOCOOGOCS 
oe Leora” oxo ೪೯೮೬೦೧ THe 


22% 


ಲಿ 


೦೫೦ಊೂಲು 122೧೦08. 


oexenuop ೫೪ ೇಟುಉ೦೦ಜ ಲ್ಲ 
೬1೦೫%೦ಜ೩ಇ೦ಇಬುಣ ೦೧೨ಊಗಗ್ಯ/ಐ೦086 
lose: Hop ತಿಭಿಜಕೂೂಯಂಬಬಲಯ 
ೊಬೂಂಲಂಣಲಂಟ ೧೧೩ ೦೧೦೦೨ 


2೯೫೦೧ 


೧೨೦% ೦ಿದಊ2ಯೂ 00೦ 


ಣರ 


ಊಂ 


ಜಲ ೦೧೧೧ 


೧೯. 


(೨೦೧೪೦೧೪6 809 ಊಲಗಿಂಜ ಣುಣ ೦೧ 
ಮಾದಿ ಸಲಲಡಿನದ ೧೧ ಇ 28೧೩೬ ೮೧ 


cox ೦ಣಬುಉ೦ಯಿೂ ೧೧ & Ee Leeowonn 


9೫೦೧೦೦೧೪6೧ ೮೧ 22೮%೦ಜ ೦2೫೫ ೮೧ 
ಧರಿ, 2೮02ರಂದು ಲೀ ಣ ೫2 ೧0೫88 ೮೧೧ 
ಆರೊ ೮೧೧ ೫ ೫2ಎ ೧% ೮೯%ಂ ೧೫೮/೧ ಆಂ 


Ee ಲೀಲಾ ಅeಊಂಜ್ರಂಧpಂce, Buemxom woes ಎ Rue] 08/300 |ಡಿಇ€ 


heyovog ¥aoccos ೦೧೦೦೪ Leg 3೧೫ 
14 ೦೧೫ ೦೫7$೨೦ಟ೫ ೦೮ಧಾಲನಿಯ ೦೪ೀಣಯ್ಲಾ 
_[00೨೮೮೨೦೦ಛ hook ೦೧೮೦೧೮ ೦%೮೩೨೫ಜ 
[೪೦೫೦೮ ೦%೮೩%ಂಟ ೦%ಊದಿಣ ೦೧೧೮ಊ-ಿಲ್ಳೂ 
೬1೦೧೫ ೦೪೦೦೫೦೧ ೦0೦% ೦೦೧೧೮ LTR 30% 
೦೧೦೫೨೮೫೦೦0 8೮೦೮೧ ಲ ೦೧೫ ೦ಬ೯೩೦ 
100೧೦99 ೧ ಐ oS ಇಂಗಿ ಬಟ 
ಲಾಾ೦೬ ಊಜಬ೦ಣ ೧ ಜ 2೨೧೦೮% ೧ ಬ ೦೩೧೧ 
ಕಂ ೫ ೧ ಎಲಜುೂ ಐ ೫% ೦೧೧ 2ಲೊ ಬ ೮ 
Aeecop ೮ ದಿ enn ಬಂ 220090 |ಉ೫೦ಐಂ೦%(ೂ ಣುಲಾಜಣೂ 
(೦೧೫೦೧೫ ೦೪೮೧೪ ೦೨೮೪ಇ Leu] ‘cose ಣುಲ್ಯಾಜಿಣಣ 
28%2ಉಾಟಂಛ ೦%೧॥೦ಣ ೦ ೦೧೦೧೧ "೧೩೬೦೪ ಣುಲಾ೪ಎ 


೯ ಯ p ೬5 | 
2 %ೀರಐಣ 30೪೦0 ಉಾಐಣ್ಣ Gestuyoe ಎಇ we] ಇ೦ಹಿ/ಇ೧ಲ [ಇಂ 


ಸಾಹಿತ್ಯ 


ಅವಿ 


ಶಿವಾಗಮಗಳು ಮತ್ತು ವಚನ 


ನ ಸಾಹಿತ್ಯ 


py 


ಶಿವಾಗಮಗಳು ಮತು ವಚ 


೫೦ 


ಒೊನಿನೀಂಣ ೦೫೧೦೧ ೦ಬೆಕೊದನಿಸಾಣ ಧರ 
6೦೮% [ಲ್ಲ ಇನ ನಂಬಿಕ sowceniನಂಲವEn 


scboes ಬೀಲೆ ಎಂದೆ ಸಲಿಂ ೧ಲಾಭಯ 
HERON ಣ ONT ೦೧0008 pe 


ಓಣಿ ಸಾಂಬ ೦೦೧೦೦೦೦೫ ಇದಂ 
HERON ಊಟ 'ಶಎಂಂ ೦6೧00490 ಜಂಬು 
cso ಉಂ ಎ ೦೮೫೦6೦೫ ee 
ರಂ Fee ೦6೦೧೦೫ keer 
ಎ ನ ೦೫೦% ೦೧೦೦೨೦೧೫೫೦6 
coer oe $2ಬಿಡಂ SRE 


Lge £2 ಇ ಲೆಕ ಉ೦೧%ಂಊಂಇ್ಲ 


dogo sence sary 50% ೦೧೨ 
HERR 12೦೫ eo ssccovr 288900 ೮೦ 
228000 A PN 
SNe 0೫H ಇಓ elec ಇಂ Lea 
ಛಂ ೨ನಲ್ಲಾಂಲಜ 10 8 ೮ಬ 80ಭ 
LeU Ovo ೦೧೮೦೧ ೦೫೦೧ 
ಂಥ ಂಂರಿಲಜಾಲಾನ ರಂ ಸಲಧಿಲಂ 


(೦೧೫೪೧೫ ಉಂ ೬% ಇ ಇಂ ಬಜ 
ಎಟುಬಣಂಣಂೂ ೦ಔ೨೧೦೧ ೦4% ೦೫೫ ಇಒ 


ಟಾಟ SCE ಆಜ ಐ2೦೮೧| ಇ೦ಹಿ/ಲ೨೦ |ಇಇಛ€ 


ಸಿೀರಣಇಂಯಣಐ ೩೫೧೦೫] 6೦1/0೦೨೮ [೪೧೦ | 


೫೧ 


ಬಣಂಣಂಣೂ ೦%೨೧ಂ೦ ೦% ೦ಜ್‌ಂನಾ ೪೬ 
ಂಧಂಂಯನಣಲಂಲುಲ್ಲಾ ೦೮'£೪ಂಬ್‌ಬ ೧೦% 
(6) 16008೬೧೮ C2men 

moreom ಲಕ ogee ಜಂ | 
022೫8 ಖಿಲ ಐ ಐಂ oc 
(೦೩೫೦೧೧ ೫ ೨ಭೆಔ8ಜಲ್‌ ೧ ಮೋಲ ೫ ೦೧ಉಊ೫ಂ 
LeE uo os ಎಂಸಿಣಲಯ ೫ ಲ೦ೀಲಿದ್ದ 
dloseeccee ೦%ಊಟಂ oBeceren ೯೬ 
2೦ ಣ ೦೫೫೧ ಆಂಣಜಿಔಂೀಂಂ೦ಇ 
260೦002 ೧೫೮೦ ೦೧೦೧ ೨%೮೦೮೧೦೦೧ಂ೦% | 
£೪೦ ಇ ೦ನಯಾಲೀಿಜ ಇ 2೫೮೦ಐಂ೦೧೧೦೦೦] 
ಧರಂ ೫ ೦೧೮೪೦೪ 2೧೦೦೦೧ಐ೦೮೧೦೦೦೪] 
ಮ ನಲ್ರಾಣವಜಂಬಂ ಐಲಂ೧ತsdಿE ೧ಊ೦% 
ಲ ಲಂಬಜೂಣ ಲಂ ನಧಿಲಂಜ೨ನಿಐ೧೦ಇ 
Leo KN ಣ ನಾಲ್‌ ಅಂ 
ಸಜ ೂಪಾಣಬಂಬುಲಾ ನಗೊಂಉಂಬ್‌ಬದ೦ಇ 

ಗಲ ಲಂಬಜೊಣಯ೧ ೧೭ ಎಭಂದಿ೨ಲಲಉಿ೧೦ಇ್ಥ 
Leo ೫ ೦9೫26094 | ೫ aye ೧0೦% 
leo ೦೫೮೫ oe sped 38% ೧0% 
೦ ಣ ೦೪೫೧ 100%ಣಂಂ೦ೊ್ಗ 


66 


ಇಣಂಲಎ ಔಲನ wou] ೧೦೩/೬30 |ಇಇಂ 


ಸಾಹಿತ್ಯ 


ಎಬಿ 


ಐಲಂಧಂಜೌ ನಾಂ 
ಐಂಆಣ ಉಂ] 2೦8/630 |ಇಇ6 


ಶಿವಾಗಮಗಳು ಮತು ವಚನ 


ee a ತ್‌್‌ 


i Aa le a ee dC cl 


ಚಟಾ ತೇ ಎಇ ಮಹ ಚೂ a al ote ನಿಸಾರ dee ad ಹು ಪಾ ಟಟ ಹುತಗೂ ಹಟುಟ ೯. ್ಸ್‌್‌ ಹರಾ 


ಸಾಹಿತ್ಯ 


ೊಧಿಹೀರಿವಿ ಇ ೦೧೦೫೧ ಇ ೦೧೮ಬರಾ ೦೧೦೪ 
ನ ೧೮೦೨ ಂಲಯಾಲೀಟ ೧ ೦೧೬೧ ೧ ೨೧೦ ೧ಬ ಿಟ೦೧೩ಊುಂಆ ee] ಇಕಿ ಾ೦€ 
i ogee 0 Sows oNeconrodee 

2 2೦೦೮೫ eh ೦೦೪೧ ೫ ಲಂಬಾ ೧0% 

i ;ೀ೦ಊ REN ೦೧೦೨೦೦೦ ೨028300 ೧೦% 

ov oes ಐ 2ಔಂ830ಣ ೧೩೦% | espe ಟೂ 


(a 2£60೦ಆ 0೧೧2 3೧೮06೧೫೦ 
OCONEE ೫ ೦೧೬೧ ೫ 2ಜಊಉ೦ಐಂಐ 


ಇ. ಊಂ 
(೦೩೩ಇ೧೩೧ 


೨ 


೫ 


de ೧೮ ಐಬಿ Eee ೫ ೦೧೦೦೦ 


[2೮0೦೮೫೫269೫ ೦೧೦೦೧ 2೫೮೧೦೦೨೧೦೧ ೧೦೦೧ 


dogseoe Opec omwike ಇಟ ಇಓ 
loemvpke pe ೦ಓಜ ೦೧ಊ೦೬೨ಜಬ oo 
lo2onsHen ೦೨ಬ೦ ೫ cea coe ೦೧೦೨೪% 
ಥಯ ಐಂಐ ೦೧೦೫೪೮ ೦೫೮೦೦೧೦೧೩೩ ೦%್ಶ 
poe ಯುನ ಉಲ ೦೦೫ 
೦೦೮೫೫ ೧೫ ೦೧೮೦ ಣ 2೧೮೦೫೫೪ ೧೭೦% 
12೦ಎ ೧೫ ೦೧೮00 ೨2೧೦9೧೧ಐ೫೦ಆಇ ೧೨೦% 
2೪೦೫ರ ೪ ೦೧೮೦೧ ೨೫೮೧೦೧೮5 ೧೧೦ಣ್ಣ 


lescoc ೦%ುರಟ ೦೫೪೧ ೦೫೫೮ ೦ಔಂಂಊಣ 
ರ್ಸ್‌ ಟ್‌ Qe 


-ಇಆ೨೮೪೮೫ಐ LO [a 
'ಭಿಣಂಧಂಭಟನನಂದಿರೇಲ೦ದ 
ನ ೪೧ ಓಣ 


೧೩೦%] 
೧೮೦% 


0೬೩/8೦೯ 


ಐಐಂpoeಬಜ 
££ ಲಂಚದ "ಬಡ 


ಇಹಿಹಿ/7ಇ೦€ 


ಧಿಲಣಲಂಜೂ೧ಂ ಐಣಆಔ 
೧೦೦೦೮) ಐಟಂ 
see Tepoce ಎಐ ಓಜ 


ಇಹಿಹಿ/೯೦€ 


mee“ oie %ಔಐಣ | ಇಹಿಹಿ/೯೦೯ 


೫೩ 


MCN dec ee ಇ ೦೧೫೩೦೧ 75 | 
೦೩೦೦೦೦ ೦೧6ಎ ಔರ ೧ ಲಔ 


| ೨£ಜೀಣಂ ಔಣ ೦೦/೦೫ ಐ ಎಂಟ ಐ ೦೫೪ ಧಿಲೊಣ೧ಿಣ :ಐಐಂ£೦ಐಣ 
[೦೩೬೦೧೦೧೦೮೬ skder ೧ ೦೬೦೧%% sper] ee voor Res] 6ಇಹಿ/ಲಲ€ 


«lle 30 ಚ ೦8 ೦೩೫೨೮/೦೧೬೫ ಇ 
10/5002/00೦ಊ2ಣ ಸಭಿಲ್ಲಂನ೧ಎ೧ೀಂ೦"; 
[og Doan ೦೧೦೦ 2೫೮೦%೩ಐಂಐ೧ಊ೦] 


೦ಚೀಂಯಜ ೦೧೫% ಆ... 


೦೫೦೦೦೬೦೫ ೫ ಸನಿಂಣ೨ನಿೀಂಬಂ೦ಇ 


ph los bes Von F ನರಸ ೧6೦% 
oS Hcer Hopes ಇ ಎಲಾ ೧೬ಂಣ್ಲ ಅಲಂ 0-111-1೦). 
ಇಟೀಟ೦೧೧% ಐ೦%6೧ ೧| ಲಾಕಿ/ಲಲಂ 


alse oppress ಎಲೆ ಜಃ ದ ೦೭೮% ಇಒ REET 
॥ ಐ ಬಲ್ರಜಂಣ ೦೧೦ಎ Elec ೫ ೦೧೮೧ | cog Bono 
೦೫೦೮0 ಎಲಗಯ್ದಂದ ಣೂ ಣ ೦೧ಉಊಟಂ 'ಐಐ೦9೦ಐಎ 


ಇಂಗೆ | ede ೦೧೫ aptedes ೧ cei sper | ep avec ಔಣ | ೨೪ಕ/೦೮೮ 


.1೦೫ುಉಭಯಾ 20ಐ೧೦ಣ೨ಓ೧ಂ ೦೫೫ ಜದ ಇಂ ಜಣ 
€7ಟೀ೧೦೦೦೫ ೫ ಓಂದು! ಲಂ ನಂ ಉದೀಲದಂ |ರೈಬಂಅಯಜು ಯಂಗ 
೦೧೫ ಮಭದಿಂುಲಯ $00 ಳಲುಭದೀಂಬ್‌ಅಲಜ್ನ Gocceecr ver] 88/306 | anc 


ಸಾಹಿತ್ಯ 


ತ್ತು ವಚನ 


ಶಿವಾಗಮಗಳು ಮ 


ನ ಸಾಹಿತ್ಯ ` 


ಮತ್ತು ವಚ 


ಶಿವಾಗಮಗಳು 


೫೪ 


“eek eon ೦೫೮೦೧೫೫ ೫'ಐಂಜ 


(೦ಇಾಣಯಂಜಂಣ ೦೫% ಓಂಜುಲಜ್‌ೆ 
೦೨ರೀಂಂರಂಂಬಐಂಂಲಇಲ ೦೧೫ ೦೯೫ಲಾ 


aleceeceuocEceo 


ee fpr 


೯೮೫೮೦% ೯೬೮ 
೦2೧0S 


[೦೧೫ 1808೫೦ ೦೧೦೨೮೪೫ ಐ 


೦ 


2೩೨೪೮%೦೫ಟಂ೧%೧೫ ೦೧೩೦%ಣಂಜ್ಲ 


೬!!(ೀಟ೦ಛ೧೪ Jor oe Fh 


ಲ್‌ 


Be seneeto home tee 
(೦೩೦೧೫ cece RNE ಲೀಲ 


೦ಬಂಂಧೊಲಜಣಲಂನಧಂನಔಲಲ್ಲ 


0070೦೦೦೧೮0 2900 ಎಐ wo 
lgcaoeಾ೧eಾಂಬnನ 1೮೮೫2 
(೦೫೯೫ o£%ನ೦ನಲಿಲ ಇಐಣುಲೌಾಜ 
(0 ಗೌ ಲಉಗಿಂಆೊಣೊಳ್ಟ್‌ 
CONS ಎ೮ದು ೪೦೦೧೧೦೧೧ 
೦೨ಟ೦೧೪%ಂ oR 
"Regkecrogo? ೦೧೮೦೫೫೮%೧೧ಂ೧ 


ಲಧಾಜಂಲಔನ೧ಂ 


ಇಬ ಬಣ 


ಜ ಬ೨ದ 


(ಇ೬೦೧೮೫೬೦ಇ 
ಉಂಢಿಲಔಣನಬಂಬಣ 


(೬೦೧೧೪ 


ಉಧಿಲ8ಣಂಂಲಬಾಂ 


ecko 
ಉಧಿಲ8ಣಬಯಾಲ್ಲಿಂಜ 


೦೧೦೧೧೧ ಇದಿಐಳಾಂಯಣ 


ಇಇತಿ/ಇ0€ 


ಇಇಡಿ/ ಲಂ 


ಔಹಿ/ಇಲಛ€ 


ಡಿಇಹಿ/ಇಲಂ 


ಇಾಪಹಿ/ಇಲೀಂ 


೫೫ 


ROG £2 ಲಂ ಸ ಲಲಿ | 
[ದಂಗ 720% ಚ ೦8 ಲಯ 2೦ 


loge ಹೊನ ಆ ೦(೮೦ಲಯ ೨ “ee | 
(೦೫09 ೦೦೧೦೦೧೩೬೧೮ ೧% ೦ hee 30೮0೮ 
೦೮೨೧0 ೦೮೮೦೮9೦6 ಐ ಲಲ ನ೮ಯಣ 


[೦,7 ದೀದ್‌ ಬಯ ಭಾ ೦4೧೦4೧೩೫೩3 $ "೦ಎ 


ಜಟ ಗ ಧಾನ, | Seಂpecveeeoe| G28/R0G [6೨೪ 


SECO ಯಜ್ಞದ cee ಇದಿ 
Hoes ಔರ 22೮೦9೦೦ ೧೦೦% 
Epo ಉಬಿ ೫ 22೮೦೩ಐ೦೧೧೦೦% 
ERR ಣ ಇಐಜಾಲಲಅ 2೧ಊ96೧ಐ೦%೧೦೦% 
ಛಂ ನ 6೧೩೪೦೦ ॥ ದಿಂಣ೨ಏೀಣ೦00% 
££ೂಂಊ ಚಣ ೧೫೧೪ %ಂಊ 2೧೦೫ -ಜಬಂ901] 
ಧಂ ೫ ಲಂ ೧ 2೫ ೫೦೪ ಹಚಂಜರಣ್ಣು ೨೧೪೫೫೫ ಐಂ ೧ | ೨ಾಡಿ/ಹಿಲಂ |ಹಿ೨೦ 


louogeeಂದಿಲಂಬಧೇಜಂಜ Phen 
ಯೀಂ TEENY ೦೪% "ಧಾನದ 


[ಂಉಾಂದಔಂಲರಂಯಂಬಲಾದಿಜೀಂನ ೦ 8೮% 
೦೩೨೦೮೨೨೫೮ಇಂಜಿ BR ೧೦೦೫ coor | 8/80 |ಇ೨ಂ 


fs 


ಸಾಹಿತ್ಯ 


ತ್ತು ವಚನ 


1೦2೦೮6೧ ಾಂಜಭಿಂಧಜಿನಿಬಿಯ ಜಾ | 


ಶಿವಾಗಮಗಳು ಮ 


u 


o2maveno Enns ೦೧೫೨೦೫೮೫ ಸಧಿಲಾಭಂ 
೦೫೭ಂಇಂ ಎಂಿಲಗಿದ ಐ On ೧೯೧೧. 


_ ಏಬಿಂಧಂಬಂ 
ಣಜ ಗಿಟ೦ಂಜಣಲ ಲ we 


ಟೀಂ 6 ಇಇಕಿ/ಇಲ€ | ೨೨೯ 


ದಿ 


«po ಯಾಭನಜಬೆಯಿಒ ರಜ eke ಇಓ 
೦೫ ಇ ON Hon ೫ ಸಜಲಂಕ ೩೫೦ಐ೧ಆ೦೯ 
ERO 88 ೦೧೦೨೦೫೧೮ ECHR 
becom Hoopes ಐ 2ಔಂಣಬಿಂ೧೦೦೦೩ 

poe 2 ೦ನೆ ಇನ. 
Heccoen ಣ ೦೫ಜ೫೧೦% ೫ ೨೫ vo ೧೬೦೧ 


«ವಿಧಿ ಜೆಬ್‌ ಜೆ ೦೯೬ರ ಇಟ 
[ಐಂ ೦0ರ ಅಗ ೦೭೪ ೫ ಐಲ 
ನಬ £2 ೦3£೮0೧ ಣು ೦೨೩೮% ಣ ಎ೦ಉಟಂ 
(೦೩೨% ಣ ಎಣಿಇಲಿಗೆಣ ಲಂ ೨08 ಎ೧ಎಣ್ಣ 
[೦೫ ಉಣಿ ಧಂ ೦ಬಲ್ಲಜ ೦ಔಂಂಜ 
logs ೫ 26009 ಬ್‌ ೦ಫ(ರೀಲೀಜ 3೦೫ 
ವಯು ಡಲಊಂಬಂಐ ಲಲ ೦೧೨% 
ಯ ಟ್‌ 300 ನಿಧಿಆಬಂಂದೀ೦ಇ 
£೮೦ ಇಸ ೦೨೭೮೮೧೧ ಐ. ಸಔಂಣಪನಿರದಿಂ 
1೦೫ ೧೦೫ ಲಲ ೧೫೮೪ ಣದ ೧೦೦% 


Shee ಇ ಎಇಂಊಂಂಊಂಇ್ಲ 


ಶಿವಾಗಮಗಳು ಮತ್ತು ವಚನ ಸಾಹಿತ, 


ಉಟ೦೦೨೮೫೪ ಐಂ 
ಇಐಂ.ಇಣ ಎಣ 


76ಿ/ಇಲಳ4 | NSC 


'ಏಬಿಂಧಂಬಂ 
೧ನ ಲಲಿ ಬ 


ಹಿ7ಕಿ/70ೀಂ |ಇ೨೯ಐ೯ 


೧% 
7 ೧ | 4 
ಊಂves "Lea Cece 


CSU 
(2೧ 


ಇಕಿ ಗಾಲ€4 |ಇ೨೯€ಂ 


೫೬ 


೫೭ 


' ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬ ಟೋ ಉಬ 
೦೭2೦ರ 3326096 60003ಊಂಯಾಣಣಣ 
ರುಣ ೦೧ರ ಐಗರಂಲ ಇಐಂಂ 

eee ಔರಂಂ ೫ 2೧೮ಊಜಟಂಣ 30೪ 
(eo ೫ ನಲಲ ಆಲಂ ಸಂೀಲಿದ್ದ 


aloo 
ಆದಿಂ 
ಆದಿಂ 
[eco 
lecs ocean 


eos 


(01001220960 seೆಔೋಲನಂಣ 50066೫6೮ 


೦ನ ೫ 


lec hco?eece vee 366 


೧ 
ಅ ಟೀಂ 


osc ೫ ೦೧೨೧೦ ೦ಧಔೊಲುಲ ಜಣ ಇಒ 
ಉಂದು ೦ರ %ೊಂ ಔಂನಿಕೊ ರಲ 


(೦8 


ಸ ಯಿ @ ಣಲ್ಲು 
oes Her oir ೫% ೦೫೪ COC 
ವಣ ಐ ೦೦೫೬ ೧ 2೦೮ಉಉಟಂ ೧ ೦೧೦೧ 

( ಜಂ ಇ. ಬಂ (ಸಂಗ್ರ ಕ 

(೦೫% ಲ ೦೫೫ ಐಡಿ ಉಲಿದ 


ಇಐಐಂ£ಂ೦ಔಣ 
ಎಐ ಗಿಟರಾಐಲಣ 
ಲಂಬ ಇದಿ 


0೧೩1/0 | COE 


TN 


ಅ 


:ಐ೦೯8೦ಐ೧ಣ 
cc aUecn Tuk 


೧2೩/30 |O0% 


eon ಆ ೦೫೧೧೫ ೦8% 
ಥಂ ,2ಂದಕೆಂಟಲಬ ಲ್‌ ಔನ 
ಎಂ ,ಇಂದಕೆಟು 0 ಔಣ 
ಔಡ ಎಂಬೆೆಬುಲಬಂ ಜಾಣ 
ಧಿಂ ಎಂದೆ ನೂಲ 


y 


ನೀಲ ಎಂದೆಲ್ಲಾ. ನನಯ 


೦೦೧೦೨6೧೫ ಗೂಗಲ್‌ ನಲಯಲ 


ಬಂಕ ಬಣಂ೧ಲ ಬನ 
~Secc ewe ಊಂ | 228/306 |00% 


ಭಿ ೨ಬ ಇಇಂಂಲ್ಲ 


೦೩೫೮೦ © ೦೧೦೧೧ 0೫೫ ಊಶ್ಯೊಉುಲಯ್ದ 


೬1೦8%ಂಜಣಂಜ ೦೬೦% op oie 


Uwe LOE 0೧೧೫ eceuog OCCCEON ಆೋ೨ಬಜಉಆ೧ಣ್ಣ 
Ancor ೦೦೦23 ths seco Toe 


ೊಫೀಬಣಂಬ೨£೬ ೫ ೦೫೮೦ ೧ ಧಿಂ 
(0% ಭಾಲಿ 2೮ಓಂಟ 22೨೩೧ ಎಂಬಲ್ಲಿ 


೦ (ಇ ಛು ಲ್ಲಿ (9 fe 
lec OEE Nee ಐರಿಜ ೧ ೦೧೧೫೫ ಇಒ 


ಣಿ y 
ses Ron pT 2೫೮೦೮೧೦೨೧೦೦೦% 
ದಂ Ero ಜುಣಲ೦ಐಂಬಂಊಂಇ್ಯ 


(೦೫ ಓಂಐಣಜ 00 ೦೫೮೦ 2000೧2೦೮ ೧೦೦% 
oes ಐ ೦೫೦೦ ೫ ಸಔಂಣ೨ನಿಂ ೧೦೩೦೫ 
ದಿಂಜ ಲದ ಎ೧ಬ ಜಬ ೧೦೧] 
ಜಾಗೊ ಜಲಲ ೧ಊಂಇ್ಲ 


eet oxox Sr Ehcec ಔಣಂಣಣ 
I2SESEROERCONE 2೧೮ಇ 60, ಬಿಬಿ 

oe ofp dtr ERE ಸಂಗ 
oeneoe op ೯೬ Lem Rese 


ಹ್ತ [rp pe 


ಭು ee '೦೧೫%;2000 ೫ Geen 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


[eco Hoe 


ಇ೦೮೦೮%ಇ ಥಿಐೌಣಂೀಣ 


KoA 
CHOROS ೦೧೦೧೫೦೧೬೦೦ 


'ಭಬಂಧಂಗಂ ಧಜ 
ಐಬಂಟಂಣ ಓಣ ಔರ 


ಎಟ 
osc ve Hoe R 


ಪ ಣಿ 
೧೦೪೩೧೮೮೫ ಓಟ 


€೯೨ಡಿ/೧ಣ€೯೯ 


೦೨ಹಿ/ ೯4 


ಇಣತಿ/ಡಿೀ೯6 


ಊಣಡಿ/ಇೀ6 


ಹಿಣಡಿ/ಗಇ66 


೫೯ 


ತ್ಯ 


ಎದಿ 


ಶಿವಾಗಮಗಳು ಮತ್ತು ವಚನ ಸಾಹಿ 


CEU OTL ಜೂ ೦೩೮% `ಓಂ ು೧ಉಜಬಣ್ಲ 
೬೦9೨೧೮೦೫ Cee ಕ; ೦೬೦ಛಾ೮ಐಯ ಐಂಂಂಚುಲ | 


Le kcocec ¥en 7% 208 ೮೩60 
ಲಾಬಿ ೦ಜಿ ಐ೦ಜಾಯ ೨ಿಯಣಂನ೦ಂಡ 
(೦೫% ogdo ೦೧೪೧ ಯು ೦೫೫೭೧ ಇಂಬಣ | 

| ಲ ೦೫೮೫೦0೦೦೧೫ ೦೮8೪ ೮% ೦೫೩೫೧ 
ioe eo Thavyot ೦೧% ೦೫% ೦೬೦೦೫೪ 
eee ೦ಐಂಣಂಣ೦/4 ೫ ೦೧೦% ೦೦8೮೫ 
ಆ ಇಜಣುಭ ole ರಂತಹ ೦೬೫.೨6೮ 


೦೫% oe ಣ ೦೧೪೧ ಣು ೦8೩೦ ೦೫ಣ 


ಟು ಲ (೧ 
COE UCOO ಹ 
ಲಂ ಓ೦ಟಣ 


838/0 |೦೦% | 


ಹಿಐಣಗಿಣಯಂದ ಮಾಲ ಐಂ | ಆಿ೨೬/೨೮೯ |೨೦% 

lee ಔಟ peed) £20೧2೧ ೧೩೫೦0 

೦೫%೦೫ ೦೫೮ಎ ೧ಗೌೋಂಔಟ ಉಣ 
ಲ 6 ಐ ಇ 

oe ೦೫%೧೫೧೫೬ ೧% ೦೧೪೫ ೦೧೫ 

ಇರಲಿ 8ರ 0%2ಲೇ 3೪೦, 

[ಥಾ ೦%೫%ಬ6ಲ ಔುಲ್ಲಾಂಬ್ರಂಧ೧ಆದ 

[£2 STS elvlde ೦೦% NY ೦೧೦೭೫ 

(೧2೦೦೦೮೨೩ ೦೦8೫ ೦ೀಬ೨sಂಚಿಂದುಣ ಇಂಬ 
೧ 

೪೫೫೫ ೦೫ ಲಿಂ ೦೨೧೦೮೫ ೫ ೦೧೩೧ 

| eewpbeoe ೦೦೦೨೦೦೯೪೦೦೬ 


“38/೧6 | 0% | 


ನ ಸಾಹಿತ್ಯ 


ಶಿವಾಗಮಗಳು ಮತ್ತು ವಚ 


೬೦ 


ಎಬಿ 


(೦೫%ಉಂಊ *Reoeon ೦೫%೧೦೧೪ಎಂ೦೨೦೧೫೨೮ 
loans ಓದು ಲ ೦99% oe 
ez BA PUSE ೮೦೦೫೫೫ 'ಜಂ8ಂ 
[೦2೮ ನಿವಿಜಜಜ ೦೦೮೨೦೫ ಣಣಎಣ 

lee CR ೦೫೪ಣ ೦೪೫೦೧೦ ಇಗೆ 
100೨3೪೪೩೦೫ ೦೮% ೦% cei 
ಬಣಣ ೦ಭಿ೨೧೦್ಲು ೦ನ ೦೨೫೫೪೧ ೯೬ 
ತರಂ ಕೀ 3 coffe OGSCCUO POS 
ops Erb ೦ಬಿ ಬಜೌಂ.ಇಜ ಆರುವ 

lee coocgreenes ಓಣ ch ೦೪೫೫ ೦೬೦ ಇ 
de 2೧೬೪೦ಛ೫೦ಊಾ ೫ ೦೧೧೫೫೪ ಜಾಲದ 
(೫ ಜುಂಣುಂಇ ೦೫೫% ೧ ೦೫ ಲಾಲ 
ಬಾಧಿಸದು ೦£ದ'ಭರಿಯಲಾಲರದ 
loo ನಿಲಿ ಆ್‌'ಹೊಲ್ಲಾಂಂಆಿಂಂಣಧ 
oxneoe eee OೌRಂಂಿಎ ಕಟ್ಟ 
1೦೫% ಎಲ್ಯಾಂಟಂ೦ಐಊಡಔ p ೦೧೮೧೦ 008 
೦೫% ೦೫೪೧ ೦೫% ಊಂತಟಐ22ೌೆ ೦೧೦೧ 


ಲಂಿಂ೮ ೦೫ ನಿಬಿಣಿಲುಲಾ ೦೧೦೦೦೦೮ 


ಕದಬಾಲ್ಲಾಂ'ಜನಲಗೇಂಂಣ ಆ ನಿಲ ಧಣ ಎ೦೫ | 


1100೦೩೦೫ ಇ ಉಣ 2೮೫% ೦೬೦೨೦೮೪ ೦೧೧೦ಥ 


ಥಯ ದಾ ಐಂಥಿಎ| 238/0 [ox 


ನಯೀಂ ಉಂ ಐಲಂಔಿೀe] 34/0 loo 


೫ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


2೯2 


ಎ ಆ ERIE | ೨೧೮೦೦೧ಐ೦€% ೧0% 
ದಿಂಜ ಐ "ಗರಂ । ಐ ಧಂ 2೧೦೦% 
ಉಅವೀಯಣ ೫ ೦೩೦೧ 0೧೮೦0೫ ೨ಇಐ ೧0% 


shoes ಐಡಿ ಸಣ 1 ೫ 2೫೮೧೫೫ ೧ಊಂಣ್ಗ 
ಖುಭನೀಂದಿ ಜುಂ ೦೪೦8೬೮ ೦೫೫೫ ಇಒ 
೦೩೫೮೦೫ ೦%ಜ ೦೧೮೨ ೦೮೨೫೦೫ 
[೦£ಔಂ೫ ೨ನ ೦.೨8೫ ೦೧೦೨%೧ಐ೦% ೦೪೦೯ 
ೂಭ ಐಂಐ ೦%೦ಳರಿ ೦೫೮೧೮೧೦ ೦% 
Adee ೦೩೮೮ ಣ ೦೬೦೦೫ ೦೧೦೧ 
Poe We [eT es % ೦೬೦೧೫೮ ೦೧೮೧, 


(1೦;ಉ೦೦ಜರಾಟಂಇ ke 62 ೦೪೫೨೯೮೮೬ ಇದಿ ತಂದ್‌ 
(೦೩೮೧0೧೮ fer ೦೮ ೦೮೦೮೪ 04 ಊಂ 
lec ಇ೦ಜ290೧86 ds ಲಲ 
೦೮೦೦೩೨೧೦೦೪ ಇಗೊಂಗಿಲೂಛ ಐಂ 

ಎಂಗ ಧಂ ೦೮೦ ಎಲ್ಯಾಂ ಇಇ ಹಗ 
og ದಂ ರಾಣ ೦೯೧೫ ಉಜ 
(೦22೦೧೨೧೫ ಇ೦ಟ೦( ೦೯೦೫೧೪9೦೫66 
೦ಜಜಾಲ್ಕ ಇಓಐಂಬಖ೦% ೦೧೦% 'ಂಂ3ಂ 
ರಾ 'ಓಳುಲಪಯಾಂದ ಸುಡ ಇಸ 
೧೦8 380 ೦2009 ಎಣಿಸಿ“ 


೧೧೦೨೮೧೦೧ 
ಉಟ್ರಆಂ೦೨೦೫೪ಾಉಣಐಂಂಣ 


೯೦8/8 1%€ | ROE 


ಐಲಂಧಂಲಣಟಔಂ| 
008/8೬ | 80% 


೧38/RRC | LOR 


ಕ್‌ ಎ ಜಂ. ಸುತ ಕ ಚ! ಕ್‌ೆ Lem ee ದಾ. a a a ತ್‌ ಕ್ಮ 1 ಚ ಭೃ ಜಾ ಚ್‌. ಚ ್‌ಾ್‌್‌್ಮ್ಮ ್‌ ್‌ ಈ ಫಾ ಪ ಮೊಟ ಟೌ a ಹುಚು ಕ್‌ ~~ 


«sR ಎ೧6 ಜಿ, ಉಣ ೦೧ಜ೫೫ 9೮ 
(೦೩೩೮೫ %॥%ೊ%ಂಣ ಇ ೦೫೮%ೂಂಓಿಎಂಇ 
॥೦೩£೮%ಂ೪೦ಊ೦ ಇ ೦ ೧ ೦೯೮೧೫ ಲಯ 
1೧2; ಲಾಯ ಔಣ ಡಿಕ್ಕಿ 
20೦೫ ಣಜ! ಉಲ ೦೧% ೯೬ 
 BeDoey ೫0 2೫೮೦09೧೮ ೧೦೩೦೫ 

ಡನ ನಂಜ ೧೫; ಐ ಎಇರಹಿಂಬ ೧೦೦೯] 
(ಅವಯ 2ಟ೦ಛಬ ೧ 2ಐಂಣ೨ನೀಣು೧ಊ೦1 
(೦೫ದೀಜಜ Bue 2೧ಊ೦ಟ೨ಇಐ ೧೮೦% 


ಗ ೧ 
೦% 


ase apreecen ಜರ ಜೀ ಉಲ ೦ನೆ ಇಓ 
ಎ ೧೯೯೮ದ ೧ ಜ್‌ ೧೩೦% | 
see coy ORI 2೧೮೦೦ಟ೨ಇಐ ೧೦೦೫ | 
e320 ಇ ೦೩೮೫೧೦ ೫ 20೦೫೨೧೧ ೧೦೦% 
(ಎಂ ರುಂ 88೮ರ 2೧೮೦೦೧ಐ೦ಆ ೧ಂ೦% 
(8226 ಇಲಹ್ಕಇಐ  2೫೮೦ಐಂಬ ೧0೦% 
(ಎ೦೦ ೦೭೮ರ ಜಲಂ ೧ಊ೦ಣ್ಣ 
Moos ಎಜಿ ಬೌ । ಎರಾಐ ೦೧೮೫೪ಿಇ 6 
ಹರೀ He | 0p ೧೮೦% 
Hoes ಅಣಣ 1 ಐ ೫೮ಂಐಂಬ ೧೦೦೦, 


'ಉಣರೂಣ ಟೀಂ 
೯೮% ೦೦H 


muecro3 HR MOEN 


pueccro 3c 


೦8/7714 [OE 


&0%/RC 


0% 


2೦೮೧ ೧| 1೦8/0716 [ROR 


೬೩ 


 ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


20೦೦೫ಜ 'ಔಂಂಣದ 22೮೦೦೧೦೫ ೧೦೦೦, 
eo ಣ ೦೪೦೦೦೦೮ ೫ ಎಇಲ೦ಐಂಣ ೧೦೦% 
೦೦೮೫೭ ೧೦೫ ೦ಟಂಇ ಐ ೨೦೫೨೧೦, 

ERR ೨೮.೦ಛಐಂಜಿ 2೧00023೧೫೧ ೧೨೦% 


೮೦೫೫ ೫ ೦೪೦೦೦6 ಐ 22೮೦೪೫ ೮ ೧೧೦, 


log 5೫೦೫ ಥಾ 0 Toros ೦೦% ಇರ 
ರಥೇ ಇ ಎ೧ ನೆಣ ಉಣ 
ಆ ನಂಬ ಣ ೦೫೦% ಔಣ 2೦೦೧ 
(ಎಣ oe Se ಇಢೇೌಣ ಣ ಡ್ನ 


(ಬಭಜ6೧೧೦' ಕಜ ೦5% oH ೧೦೪% 
[ಐಂ ೦೯೧ 6೦೮೧೦೫ 800% ೮ಊ೫೮೦ಊ೦ಐಇಣ 
(ಆ ಹಿಂಉ%ುಲಉಜಬಂ್‌ ೪90೧ ಔಂದಕೂ 


( ಿ ೮ 
oSLoes 0೮8 eee ನಂಬಲಿಲ್ಲ 
econ pees ep Fe ಓಜ ಇಒ 


ಉಂ ಹೋಗಣ ೫೮೦೩೧೦೫ ೧೦೦% 
eon %ೌಣಿಂಇ ೨೮೫೮೧೩ಐಂಐಂಊ೦% 


eon ಔಂಂಂಂಣ೧ಲ ಐಂ ೧೦% 
2೯೧೦೮೫ Eon ಣ ಲಔಿಂಣತಬಿಎ ೧೦೦% 

2೦೮೫ %ಔೌಣನೆೆೆೊ2 2೧೦6೨೫೧೧೦೧ 
becom hone ೧ 2೫೮೦೪ಾ೮ಐಂಊಂಇ್ಗ 


ಇಟ್ಟಿ 
osc ೮ ಇಐಂಂಇ ೧ 


೬೮/೦೧೦4 ೨೦£/೨76€ 


೧೦೩/೧4 


Yeo oer ceoevcse| 700/೧6 


೧೨೦೦೮೫೧೧ | 
UEC IEE ಣಐಂಂಣ 


ಇಂ%ೂ/2C 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೬೪ 


ಆಹೆ ಕ. ze a ~~ Cad a a ಹಚ್ಚ ಸಾ ತ್‌ಾ, ed Kec 


(೦£೦%೧೫ ೦೧೦%೫ಣ೧ಣಣಣಂಂಔ ೦೪೮ 
೦೫೮೧2೮, ಉಣಲಉಂ೩೦೩೧೫ಐಲ್ಲ 
೬2೦೦೦೦ 029೮೮ ಎಐಣ ಬಂ 
6೧೦೫೦೮೧೮೦೫ ವಂದು ೦೮೮೮೫ 
"ropes 02೯೭ ೦೯೮೮೩ ಐಣುಲಜ 
023 ನಲಾಔದಿಲಡ ಜಗ್ಗ 

೬1೪೦೧೧ ಎ೮ಐಂಐಬಾುಜ ೪೬೦೦೦೫೧ 
೦೨ಟ೦೦೫%%ಂ ನಿಂತಿ ನಾಂ 

Rog % erro? oRERETVHANeO 
ಲಧಾರಜಂಣರಿ ೧8೫ ಯೊ ಆಲೂ 
«oಬಬಂ೧೧ ೫ ೦ನಿ೨3೧ಐ ೦೬ ೦೧೬೪೦ ೪೬ 
(ಯಔ ered ಐ ea ೦೧೦೫8 
(೩ ಬಂದ ಓ೦೦೧೧೫ 2೧೦೦೫೧ ೫ ೦೬೦೧೧೪ 
| eyo 2`ಖರಂಇ ೫ ೦%೫%ಣ ೦೧೦೧ದ 
೬112೫26೮ oredr ೦ಂ%ಂಣ ೧ ೦೧% 
ಂಜದೀಂಜಜಟಂಧಂ೧ cep ೦೧೫% 
೦೧ ಟ೦ಛ೫೪ ೦೪೦೦೦೨೦೫ ep 
ಸಲ ಭಾ 2.೦೧ 822 
(೦೫ಂ೫ಟಂಛ ೦0 ೦8%೧೦೧ಜ ope 


dogeecee 0 Serr ೦%8ಂ2ಂ॥ಿಇ ೯೬ 


ಉದಿಲಜಲ೧ಂಣ೧ಲ 
ಂಂಲೀಜಣ ಲಂಬ 


ಧಿಂ ಬರಲ 
CUO SKA 


ಉಧಿಲಜಣಔಣಂಯ 
ಬಿ ಐಂ yo 


೧ ಟಂಕ 
ಐಂ ಉಂಬ 


'ಅನಾಲyಂಧ 
ಐ೧ಊ% ಉಂಬ 


04/೦ಡಿ€ 


808/0೩ 


ROk/08C 


€೯೮೦£/೦೬ಿ೯€ 


0೦8೬/3 


೬೫ 


ಗಾ 


ಊಟಾ 


ಸಾಹಿತ್ಯ 


ತ್ನು ವಚನ 


I CSU 


ಮ 


ಶಿವಾಗಮಗಳು 


[ದಂ ಕಣ ೦ಚಔನ 2೫೮7೦೩೧೦ ೧೦೦% 
ದಿಂಜ ಬಣ ಐ ೫ 2ಜ೮೧೩ಐಂಬ ೧೦೦% 
1೦೫ ದಂದ ಬ ಲನನ ಸಿಂಧ ೧೦೦% 

ದದ ನೊ ಖೊ ೧ 20ಂಖ ೧೦೦೦೧] 
loshees eH ೦೫96 ಆಟ ೧೦% 
ದಿಂಜ ೫ ೦೫ನೀಂಾ ಐ 27೮೦೪೫೮೫ ೧೦೦% 

1೦೬೦೦ ಇಾಖಿಉಂಬಂಊಂಜ ಭಣ 
ಉಂಬ optus ec 

(೦೧೦೨೯೫೫ಂಂಇಂಉಂಬಂಗೀಂ೧ಣ ೦'%೮%ಜ 


೦ಬ೦೨ಬಲಜಂಣ ೦೧೮೧ ಓಊ ಉಂಬ 


ಇಂ Hoe ೧ | ೨೦೮೧/ಡಿಹಿ€ 


ರಣಜಣಣಂರ 
ನದ ಐಂಟಂಣ ಬನ 


NOKR/RAC 


೬1೦೫೨೫೮6೧೦೫ ೬೦ಛ೦ಬರಐಂಜಜ 50000 
ಗೂಟಿ eon ೦೫೮೦%೫8ಐಊೀಲಜ 
ಂಣುಣಬಂಟಂಣ ೦೫೫೫೫೧ 
೦೨ರೀಂಂರಿಯೋಬಐಂಂಬಣಲ ೦೧೦೫೪ ಇ. 


(3000000೧೧೮೦ ೦೪೦೮೫೮೦೪೫೫ 
eu eyes ene ೮% 
೦೧೫ 10ನೇ ೦೧೦೨೮೪೮೫ 
ಫೀ ೨೯೮೫೨೦೫ಟಂಎ ೧೫ ೦೧೫೩೦%೪೫ಂ್ಶಾ್ಲ 


(662/2006 2ಐಣಳಗೌಂಜ 
೦88 ೨೪೮೦೩೦೦%ಂ ote 


ಜಿಲಜಣಲೆಔೋಂಜ ಬಂಧ 
ಲೀಣyಂಎ ಎಲಾ 


ROR/CAG 


೧೦೦೧೧ 
ಐಂಟ೦€ ಎಿಂಉ00% 


ಇಲಿ£0/64ಿ€ 


ಶಿವಾಗಮಗಳು 


ಹಹ 


CCUG 


CUVEE 


ಲಔ Ryo ೦೦೧೫ ಬುಜಂನಕ್ಲೊ 


೬॥ಬಂದ ಲ ೨೫% ೦೧೨೧೧ chocetaE devon 


ee ce woes ೦೦೦೪೦೬ eke ಉಣ್ಣು 


MSCS ೦೨೨೧೧ SBE ೨೫೦೫೦೧೧೪ 

| ೫ ಲಔ ಟಂಂಂಬಂ ರುಜಣ೧ಲಂಣ೧ಣ್ಲ 
AMSEC ೦೩೨೧೧ OR ೮೪೦ ICTR 
100 ಇಂ Eon ೮ಬ 


೬[(೨೨೨೦£೫೦೧ಾಜ ಜೊ ಜೊ ಲಾಲ ೦೧೦೮೦೮೫ ೯೭೬ 


10೧೦6೧ ಇಗೆ Cee ಢೂ 
[೦೫೪೧೨೦೧೦೦೮ ೦೫೨೩೬ ರಣ ಣು ೧೮೧ 
ಕೇಂ ೧ಣ ೨೮೧ ನಂದ ಬಂಟ 
ocho ಎಜಿ. ನೆರ ಜನಪ ಇ 
Lecoems cp oHo್ರ 2೫೮೧೮೦೧೦೨೧೦೦೦% 
2೯6೦೦೫೫ ಉಣ ೦೫೦ ಇ 2೫೮೧೩ಐ೦ಐ೧೦೦% 
oes ಐಡಿ ೦೫೮೧ 20690೧20%೧690% 


2; ೦೫೫ ಣ ೦೧೨೩೬ ೧ ನಔಂಣತನೀಧೀಂ೦ಇ 


eos ಅಗೆ 2೧೦೬ಟಣಐ ೧೦೦% 


2೯0೦೮೫ ಛ ೦ಉಂಟಂಜ ಣ 2೫೮೦೪೫೪೬ ೧ಂಣ್ಣ 


೦೮ Weis ಉದ ೦೧೧೬೪೪೬ ಇಓ 


BOR OCCUR IER 
NUe]e Tice 
eyo ೦0 


ಲಂಜಔ ayo ಇಂಗಣ 


ಉದಯ 
೧೦೧ ENR 


“ಲಂಕ ಧನಂಜಯ 
"ಐಂಉಲಅಏಂಟ Booth 


0yecacco 300g 
oe [ede 


2ಆ4/1ಇಡಿೀ 


ಇ೯ಂೂ4ಗಾಡಿೀಂ 


9€4/ಇಡಿಛ€ 


&C%/RAG 


CCR/RAG 


OCR/88C 


೬೬ 


2ಲ೦೨ಟಜ೮ಏ೦ಟ ee ಎಐ ತುಲ್ಯಾ 69% 
(ಔಂಡ ಸಂಜ ನುಲಲ೨ಪಾಧೊಲಂಲಂಬಂಜನಿ | 


pe oy ದಲ ಕಐಖಧಿಲಾಂಬೀ ಇಟ ಬಿ 


೦೧೮೦6೦ ೫2೮೦೦೨೧೩ ಇ ಬ ತಲಲಾಲಿಂಂಂಲಜ ಬಜ 3 cof enosUoTS 
೮ ೯ ಗ್‌ ಲ pn ಲ್‌ 
೧೦೫ | ie tone HH ಇಳು ಜಾಲ 0೫% ಇಇ ಈ te RT| ಲಾಇ8/ಇಓಂ 


ಇಟಯಂಛ 1೦೫% ೪೫ ೦೪೦ಥೀಂ9 Wyo OE ಔೂಟಂಟ೦೧ಇ 
೦೫೪೪8 ovoಧೀಂns ಉುಟಂಉಂಡಿಂ ಥೆ ಇಂ ಇಂದಿನ | ೦2೬/2೬6 


alloy core Bos ೦೫೩೦%೬೦೧೫೬೦೧೧೮೫%೧ 
2 she syocagew ೦೪೦೦೦೦೬ ayoeR 
1080೦೧೧೪ you ೧ ೦೦೦೧೫ apoE 
eves ಊಉಟಂಡಾ 96 ovo ೨2/೦೧೦೧ ೂ 


oes 
ಜಿಲಟಂಂಲ್‌ಣ "ಬಜ 


೨/28 


ಲ್ಲಿ ಗ C (9 ಕ 
೬೦೩೪೪೧ ಏಣಇಳು.೦ಆಜ 600% ೧ ೦೦0೬2 
೧೫೦೪೦೩ ovo syoemea CLOUGH, 


Necro Noಜಾe ಆಂ 2೮3 
ನಜ ಬೆಲಂ ೦೪೦೧ ೦೧೫ ಜಾಲ್ಲಿ 


cece 0೨೨೦೫ ಉಂ ಎ 
opecece we ಬಣಣದ ಸಲಿಂ 


cece 023% ce Ke ಇ ೫೫೮% 


Jocks Beceectr| a%K/2KG 


ಡಿ ಕ್ಯಾ 
yee ೩೮೧೧೦೪ ಣ೮೦೦೧೦ | ಇಇಂ/ಾಣೀಂ 


೧೦೫೫6೧ 
"ಇ ಐಂಟಂಣ ಬದ 


1 


ಇ€ಅ/ಇಡಿ€ಂ 


ಶಿವಾಗಮಗಳು ಮ 


ಸಾಹಿತ್ಯ 


ಚನ 


IF 
37 
1] 


ಮಗಳು 


ಶಿವಾಗ 


೬೮ 


cs ಉದು ಮಮನ ಕ್‌ ತ್‌್‌ ಗ್ರ ಜ್ಯ ಜರ ರ್‌ ಯಜ ಸ್ಹ a 1 


೬1೮೦೧೦೫ ಜ ೫ ೦೬೦೪೬ ಎಐ ೦೦೪೧೫ ೪೭ 
(ಜಯ 6 ೦೧೦೦ ಉಣ ೦೧೮% ೦೧೩೪೦ 
(೦೩೦೧೧೫ ೦೧೮೫ ೫ ೦೬೦೧೧೪ ೦೧೦% 
1೦8/೦ಛ೦೧೦೨ ೦೧೦೪೮೨ ೦೫೦೧೧೬೫೮೫೧೦ 
॥೦ಇ೦ಜ ಐ 
ಯಂನಣತಂಲಜ ಎಂ೦%0 ಲಂ ಇಲಾ ೦ಜಾಭ 
loe%on ೮7೦೨೦೦೫೫೫೪ ೦೦೦೦೦೪೮೬ ೦೫೮ 
seeeoy ceಕಊಔಂR ಲಂಕಾದ cee 
le %cecex oes ಔಷಡಿಇಇಲುಂ 2೮೧% 
10೦೫೦೫ ೫೦೮೧೫ 2೮೦೦002 ರವ ಊಂ 
«log 3000 ಊರಾ 0 ಸಲ ೦೫೫% ೦೧%೪೦ಧ, ಇ 
(೦೩೦೧೦೫೦೨ ಎಟ೦ ಇ ೧ ೦೬೦೦೧೦ ಓಂ 
Ide 0೧೫ ayo £2 ೦೦೧೫೪ ayo 


loguoGcoy syoaroecs ceyoeodಿಂಂ ೦೧೧. 


gece 030 ೦೫8 ೦೧೩೦೧ ಈ 
(೦೩೦೦೧೮೫೧ pw 6೦೬೦೦೧೦೦೧೦೬ syotey 
lo2Hoeseg poe ೫ ೦೬೦೧೧೫ ಭಂ 
logover® cesyoyec ೦೪೦೧6೧೬ yoeron್ಲು 


adc30c30er 00 uc ಲ್ಭ 


HOECOWU ENC 
HANH Ine 


78/೦6 


೦೦೫೪೮೦೦೧೦೦ ಜ೦೮೧% 

೨೫೧೮೦೫೨ 
'ಉಂಟಂ0%ಂಲಂ 
ಎರಬ 


ಹಿ70/3೨%ೀಂ 


ಜಂಟ (೧೧ 
evolu [se 


28/38 


ಟ೦ಛಉ 
ದಿಬಣಂಂ೧ಂಐಡಿ ೧ 


೯78/೧೪೩೯ 


ee 


ಸಾಹಿತ್ಯ 


ಎಬಿ 


ಶಿವಾಗಮಗಳು ಮತ್ತು ವಚನ 


* 


ಭಂ ಹೀ ೪೫ ೦50೬0 
ಲ್ಗಾಂಲೀಣ ಐ 
ಲನೀಿನೀಂಂ ೦೫೮೦ ಯು; ೦೧೦ 


ಉಟೀಣ೧ಂHಂಇ ಐಣಜಣ | 
ಇಂಲಇಣಂಂ ಇಂ೧ಂ೧ಇ ಣ 
೧ನಿಂಣ೨ನಿ೧ ಐಲ 
ಇಇ ಇಂಆಇೂಇ೧ಣ 
ಉಟ೦೮೧೦೨೦ಚ೨ಆಇಐ ಐಣಯಜಿ 
ಇಂಬಂಂಂಐಂಂ೧ ೧| ಇಲಾ/ಲಣಛ 


ಇಲಾ/ಲಣ€ 
| ಜಾ ಔೌಲಂಜೇಂಯ ಟಂ ೦೫೪೦೫೩೫೬ 

| ಬೋ eRe 33g Tor ಉಂ ಎಂಟೂ 
Leo wR ೦% O8೮ ೦೨೮೫ ಲೀ 
082% ಇ ೦೫% ೦೧ ೦೧೪೦೦ 
Age ೧ Ron 0552 ಬಿಲ ಊಇಂಣಂ 
ooeockeh ೦೫೦6 ೦೧೨88 ೦೧, 
ಎಟ obpes ovoike Laas 68 
೧ ಇ ೧.೮೧ 6 ರ ಇ 

ನಾಂ ಡಿಂಗ ದಜ ಇಲ್ಲಾ ೦೮೫ ೦೫೫೫ 
(ಎಂ ಉಂ %ಜಡಿಂಣ ೫ ೦೫೮೧೫೫೮೩ ೦೧೦೦೦೫ 
Peo  ಸುಧ್ಧಿನಹೊಲ. ೦೦೦೦೨ ೦೧೧೦ 
(ಎಂಗ ಆಯನ ೦೧೦೫೬೫% ೧ ಲನಔಿಂಣತಲಿಣ ೦೧೦೦೦] 
(೦೫೨೪೪ ಯಔ ೦೧೦೦೦೧ಐ೦%ಇ ೧ಂ೦% 
ರೂ ೯ಹಾಡಿಐಂಣ ೧ 2೫೮೦ಐಂಐ ೧0೦% | 
ಪಂದಿ ಆಂ ಬಗಲ ೦೫೮೦ ೦೩೧೦೧ ೧೬೦% 


ಂಬಬಂಂ೧ ೦ಬ ಇ Fe secon ೦೧೧೩೦೯ 


ವಾಂ ಸಂ ೦೧೦೧ ೦900900೫ ೦೧೮ 


ಇಲಇ/ಲ೧೯ 


eee nore A] ಹಿಲಾ/೦೧ಛ 


eveeecpoce ಓಣ | €೮3/೨7ಂ | 38% 


೧೬೧೦೧" ೭೫೫೦ ೮೧ | ೨3೦/22 | ೧೩% 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೩೦ 


CCUCCOCECS 
೧೦೧ 


CCU 
— ಆ೧ಇಂಎಲ 


CCU 
(೧೧೦೧ 


[೦೧೦೦ ಜಲದ ೦ಟ೦ಆ%೮ಉ್ಯ೦ ೪ಇಣ ೦೧೨೦8 
ಇ ಲಾಗ ೦೧೨೩೪ ಣ ೦೫೮೦೦  ೦ಓಂಟ್ಗ 


೬(೦೫೧ಂ೨ ನಾಂ ೦೩೫, ೦೫೦% ೫ ೦ಟ೦ಂ೦೮% 


| ಉಲ 9ಡಜಯಗುಳ ಊಂ ಬಂRಲ್ಲು 


lone ದ” SRSpoSyoccG ೦೫೪ 


೧೦೧೫ Borie Oo Ee ಇಡ್ಲಿ 
louoce cecee3cr 9 ಡೀಲಂಂಧಿಬೆಂ 
| ೫ cE Reon Recon Fh 
«lle 08 ಔಣ ೦೫೫೧%೫೫9 ೦ ನ 
ಹಂಜ ನಕ ಢಂ ಔಡ ಹೋಂಡ 
ರತಂ ಇಡದ ಯಾ ್ಟ £20೧ 
ಕ್‌ ಬೀಯ ಇ %e0n gous From 
lags Rook 82೧ ನಲಯ ¢ 

sobs Eke sooo 
ee ಇಡಿ ಥಾ ೦೫೫ ೦೫೫೦ ೦೫೫೯೦ 
| eka PR ಔಟಿಂಟ ೯೫ ಫು ee 


logo ಉ೫ಣಿಐಂಇ ೦೬೮೫ ೦೧೦೫೯೫೫ 
2 ಅಭಯಂ Con 8ಔಂಣ 30೪೧ ನಲಂ 


Bu ಹಾರು ಹ್‌ ಹ ಪಾಕ ಲೈ. ಲ ಕ ಲ ಗ ಳ್‌ ್ಸ್‌್ಸ್ಪ್ಪತ್‌್‌ [ಜ್ರ ಹ ಲ್ಕ ca ದ್‌ ರ ್ಟ್ಪಜು ಡ್‌ a a a ಹಾ ಮ್‌ ಸ್‌". ME ಗ್‌ 56 ೯ ಲ ಜ್‌ 


೦೦೫ ಇ ಊಂ ಯ 
ಐಐಂ£೦ಐ ೫20 
ons wk 

ಇಂಬ ಇನ 
ಇಂಲಣ Recomm Fhe 


೧00೦826908 

ಲಾ © 
ಐಜರಿಂಜ ಇಂಗ 
೧೮೦೫೩೧೧೧ ಲಂ 
VRE HOE R 
ಬಲಂಜಂಐಂಲ ಐಣಚಔ 


ಇಂಉಐಂಇಂಐಂಛ ೧ ಣ 


ಡಿೀ೯ಾ11ಇ೧4 


ಇ€೯ಇ/ಇಣಂ 


೯೯॥/ಇಣಂ 


*೫ ಟಿ23 


೦೯%/€೯೧€ 


೨೮ಾ%/€೯೧೯ಂ 


ಇಲಾ/€೧೯ಂ 


೭೧ 


ಚನ ಸಾಹಿತ್ಯ 


ಶಿವಾಗಮಗಳು ಮತ್ತು ವ 
1 
K 
5; 
9 
ಗ್ರ 


' 


೨೮೧ ದೊರ ಬಲಿಲಐಣ ೦೨ಜಬಲಿ ಐ ಬಲಲ 

| £೪೦ ೫ 3 ಇಡ್ಲಿ ೦೨ಬಣ೮ ಇ ಇ 

| ೦೬೨೫0೧ ಎರಂಣನಿಣ ಐ ೦೨೫೭ ೫ UYU ೮ 8 
| £೦೫ ೧೦೧೦೦೧6೦೧೦ 030 ಇ೧ನಷಗ ಥಲ 
de ೧೩೨೮೮ ಉಣಿ 

ಲಪ ನಾ ನಮಾ "೧ 
eco ಆನೀ 4 ೦83೮೦ ತ ೦೫ 
| 20೫ ಜೋಣಾಂಣ ಅಗಾ ೦83೫೮9 ೦8 ೦೧ 


eco Kಬಕಿಬನಕ್ಕ ಎ ೦%ಉ%ಊಣಂಣ ಇಡ 
ನಂ ೦೫೮೬೧ 2೧096೫2 ೨0೧ ೧9೦% 
ನಲಂ ಣ ೦೫೦೧೮೪ ಣ ಸಔಂಣ೨ಬಿಂ ೧೬೦% 
ಫಂ ೧೦೩೩ ೦ದಾಲದಿಣ 2೧%ಣಐ೦ಆ ೧6೦% 
[೦೦೦೫ ೪ ೦ಲಾಲಂಲಂಂ ನ ಎಇಲಂಐಂಐ ೧೮೦% 
೦೫ ಣ ೦£೮ಊ'ಉಲಳ 2೫0೮೦೦೩೧೦೩ ೧೧೦ಣ್ಣಿ 
೬1೦೫೧೦೨ ಜಾಲ ೦೮ ೧ಬಂಜಿಟಿಂ 3೦೫ ಇನು 
| ede ೦೧೫೦೪೦೮ Oke Eeoeny ಓಂ 
ಜ್ರ ೦೫೫ 
HE ೦೧ಣುಣ ೦೫6 29 82 ಲರ ಣ "ಇ ೦ಬ 
೬೦೫೧೦ ಜಡ 088೮ ೦೫2೦೦೫೩ om 
೦2೧ ಇ ೦ಬೆಔಟಾಲಬಂಲ ೦೧ಊಂಐದರಿಂಣ ೦೯೧ 


Weel ನಕ 


00೦2/೧0 | RE | 


ಧಲಂಟ ೨೧ 
ಐಣಚಔ ೧ ೦೯೦ 
26೧ ಜಂ 
ಐಂಣ ಇಂ ಉಂ 


ಇ3೨7%/ಇ೦% | ೩ನ | 


ಇೂಇಇ/ಹಿಣ€ | RR 


ಬಳಿ ಇಟ ಔಣ ೫5೫ | ಇಂಇ/ಹಿಂ೯ |G 
ES ಟ್ರ 
೧೨೦೫೧ ಇಂಣ ಔಣ | 8೦/ಹಿ೧೯ (೮% 


ಹಿತ್ಯ 


Wedel 


ಮತ್ತು ವಚನ ಸಾ 


ಶಿವಾಗಮಗಳು 


ಕ್ಷಿತಿ 


೬॥169,1 ೦೧೦೧ 2೧609 ಔಣ Ieee 
| ೧೨೦೧ ಔಣ ಓ ಐ ಔತಜಣಯ% ಆಏ ಐ 
| 20೦೦೮ Rape Boor eA 
ENE ೫ 2೧6೧ ಔ3en ಊಂಜ ಹ ಯ ಕ್ಸ 


೦೦೦೮ s೨hUYoE ಉಣ ೦೫ಹೀಲಣ ೪೮ 
(ಎ ೦೧೩೩೦೮೫೧ ಬಣ ೦೧೫೪೧೬೧. 
See ೦೧೦೧ 2೦೦೦೦೪ ಐ ೦೪೫೧೦೫ ೦೫೦೪ 
ರಜನೀಂ ೦ ೧ ೦೧೮೫೦ ೩ುಶಿಐಣ್ಣ 
dl 226062 ಯಲ್‌ ಉಲಿ ಇ 
eee 28600360%%%ಂ€ 2೫2೮೧೦೦೧೦೦೦ ೧೦% 

॥ 6೧8 ೭0೦0೫ ಹಾನಿ ಐ 2೫ಉ೦ಐಂಐ ೧೩೦% 
| ೨2೪೦ ೫ ಇಲಾ 2೧೦6೧ಐಂಇ ೧2೦% 

| ೨2೦೫ ೫ ೯೦೦೩೦೧8 ೧ ಸಲಂಣ೨sನಿಣ ೧೦% 
| 220೦0೫ 8 ವ್‌ೌ೦ಂೂ 2೦೧003೫೧ ೧2೦% 
(೧೩ 220೦೨೮೪೦ ಐ 2೫೮೦೪೫೫ ೧೦ಣ್ಲ 


೬1೦೩೨೪೪ಔ ಐ osu ೦%ೌಂಉಜ ೦೬೦೫ ೪೬ 
| ೨8೦% ೫ ೪ನ ೦ಆಬಅಂಣ ೫ ೫ RN 
॥£೦೫೫ ಐ ೨೦ ಲ ೦೩೨ಲಅ,ಐ ೪೬ 
OE ೦೩೨೦೫೧ ೨೮*೩೮೧ಣಂ೦೨ಟಣ೧ಂಉಂಓಔ೧ಣಇ 


(೧೫ 3 
ಇಂಅಜಔೂಣಣ 
ಐ ೧೦೫೧೦೦, 
Ue ಇಂ ಲ್ಲ 


RO2/NO% 


R೦2/20% 


euccro3ce Ue ಐಂ A] ಇಲಇ/ಇಲ 


ಐಲಂಧಂಲಲ್‌? 
೧೬೧೩೫೫ ಬಣ 


ಇಂಇ2/0೦% 


ಶ್ರಿ 


1. 


ಇರರ ಔಐ ೧8೬ ೦0ರ 6ಬ ಡ್ನ 
ಣ ಬ್‌ ಯಾಸಾಂ ಯಲಿ 

ee Coon ಸಲಲ ಜಯ 200 
(ಯ ೦%ರರಿಂಭಂ ೦/8೫ 8: Core VERT 
[66% ೧೦೨೦೫೮೦59೧] ರಿಂ ಯ ೦೧೦೫ 
ನಉ೦೦೮ 6೧86 ಪ ££ ಎಐ ಕರಿ 
[ey ಕಂದ och 1೦೫೬ 


30% 


(ಆ೧೦೦೦೦% ೧೦೦% ಆ್‌'ಔಂಂನೇಂಣಟಂ್ಲ 


ಎ೦೮ ಣ 20001% ಎಐ ೧ ರೀ ಇರ 
| 00೩ ೦೧೧ ೦೩೫೦೮ ಇ ೦೧೧೦ ೪೩2೦೨೮೧೮. 


ಆಂ ನಧಿೇಯಾಣಲಯ ಣಿ ೦೧೦೩೦೧೦ ೦ 
೦೩೧6 ೧೮% ೦೦೨ 'ಓಿ೦ಊಬ್ಲ 

Wedel ದಲು ೦ಂಫಕ ವಾ ೪೩ 
Hd, ನ £2 een ಜಣ ೦23೮ರ | ೦% 
೭£ ೦00) ಉಣ ಗ್ಗ ೦೬೨೩೮ ೦8 ೦೫ 
see! ೦೧೦೧ 200600 8೧ ೦೧ 80 ೫ ky ಡಿ ಆ 
(20% ‘Ye 

CULTIST LE DRESS 

| ಸಾ £2 ದ ಜಣ ೦೨ಟಜಲಿ ಎ 
leo ಹಯಂ ಧಡಿ ಇ ಲು ಟೆ ೦೪೦೦ (6ನ 


CCU ceoeuaul 262/0 | 2 


CCUCCECE 
(೧ 


CCUCECEET 
೧೦೧ 


ಎಣ ೧೦೫೫೪ಂ೧ | ಲ೮€7/3೦% | ೧೫7 


Fhe avooieeor tee] ೦೯೫/೨೮% [O02 


66 


ಸಾಹಿತ್ಯ 


ಎವಿ 


ತ್ತು ವಚನ 


ಲ8ಣಂಲಂ ಔಂಔೇಂಲೇಂ 
೧೦೮ಅ.೪ ಇ ಯಿ 
ಇವರ ಓಟ. ೧.೩. 302/002 1|02x 


ಇಗ 


' ಶಿವಾಗಮಗಳು ಮ 


ಸಾಹಿತ್ಯ 


ಎ 


ಶಿವಾಗಮಗಳು ಮತ್ತು ವಚನ 


೭೪ 


ಇ. ಯೆ ಎಶ ಯ್ಯ ಚಟು ಟೂ ೂಾ7ಇಹಸ 6 ಹ್‌ 


ಕ್ಟ ಇಸಾ 1 ಇಮಾ es ಇ na ಹ ಜು ಟೂ ಟಾಟ. ಸೆ. ಎಟ್ಟು ಪೋಯ ಸು. ಹಂಟ್‌ ಸಟಟ 


ಜಲ 2೧೫ ೦೬೮೫ ೦೧೦೪೫ ೦೦೮% ಸ; ಇಲ 
ಉಣುಐ FRET Epcos Yeoney | ಉಂ ಬು ಹ Whe] x2/cce 


ಐಲಂ£೦ಂಐಂ 
eLevoosr ಓಣ 


೬[; ೦೧೮ ಣ 2೫95ಐಣ 28700೬0609 ೦೫೪ 
ಣಿ ಸು ಇ 

7೪೦೧೫ Corie Oo Eh ಸಡ್ಲ 

(2; ರಾ HER ೮೮ ೦೫೫ ೦೯೫೪೦೯ ower 
| 60%ಜಲಯಚಾ 0ಣ ೧ ೦ಬಿಂಟ ಡೇ ಊಲ್ಲ 


೦787/16೯1 


$& ಎಂಟ ಔಣ ಆಜೂ owl ೨೯೫/€೯೦% 


dl opPOG ಬ ಸಣಐಂ ೦೬೮ ೦೧೦೦೫೬೩೫ 
೫ SOY ‘ey Con 8H ೮೫೧ ಲಂಕ 
eo ಬರಿಂ ೪2೫೫ ೦೫೪೮೮೬೦ಐ೫ 
ಲಾ 

೧ ಲಿನ ೦೫೮೦ ಊ ಜಾ ಲಂ 
೬28೦೨೧೮ ಸಲಂಬೇಂಔ ಟಂ ೦೫%೦೦ಜ,ಐ೫ 


hp Ropes" ಐಂ ೨೫% ಉಂ ಎ೮0 , 


ಇಣ€೯7/ಲ೯1% 


ceo ೧00೫6 ಇಂ ಐಂ | 767/೮671 


5೦00 ೨೩೫ ಐಂ Tee ee] ಇಂಇ/ಲಂ% 


Meco RSE 08 ಲೌ Ce 900 2೦೦೧೦೫೨ 
(೦೫೫5೮೫6 mods ole ogee ೦೫೪ಂ೧ಜ್ಗ he ನ RT 000] 607/0೮೯7 


ಹಿ 


ಬಣ್ಣ ಮು ೨320 
೧ ಓಗಿ 8 


೬! 2£ಉಾಛಚಡಿಂಣ ೦8೮ ೦೮೮೫ ಇಂ 
೧% 


| oorowkeh ೦೫೦% ೦೧೦೨೮೦ ಢಲ್ಲೂ 
೬7೧೫ ೯೯0m ಲಾ 


ಹಿೀ೯71೦4% 


೫ 


2 


€2೦೮ಉಗಿಉಆಟ೦೫8 
2೮೩೩೦೧೧ 


Joos oxox ole ೦೧೮೦೦೮ 0%೮೩೨ಐಜ | 
eve ಇ2೦%೮ ಇಂಇ೧ಂಲಣ್ಣ 


Kee ಇ%7/4ಿ೯2 


1೦೧೫ ೦೦೫೦೫ ೦೩೦೧ ೦೮7೦೦೩೦೫ ೫ ಓಂ 
ECoG Zhe ೨ಢ೦ಕಂಬೌಂವಂ೯ 
hog Hae 26ನೆ 
ಬಂ Een spoon ಎ೧೫ 
£90 ಸೌರ ಧಂ 220 

tp 


ಬಂಧ ಆಂಂನಿರಣ 26೦ಊಜಣಜ ಇಂಡಿ | 


೧೩05 


HEC 290000% ೨8೦೩ಜಐಜ ಔಣಿಕೆಟ್ಟೆ 

ಧಂ ಕೊಂ ೦ರ opeuyo sec kare 

ede ೦೧೫೦೪೦೧೫೩೧ Boemeyecoan 
Maer ಯನ್‌ ಉಲಾಂಟಂಲಲ ೦೫ 
2೮ ೦೫೫ ೦೪5% 2 ಣ ೦ ಣ ಗ ೦ಚೇರು 

೬೯೧೦೦೮ ETO tee ೦52 ೦೦೮/1೦6೮೫08 ಖು 

| ೦೩೮೧ದ 82 ೦೫೧ ಲಂ ೦090%0ರೀಣ ಲಕ 

Wale els ಸಜಲ೧೮೧ ೦ಟ೦ಊಲ್ಯಾಂ ಧಣ ೦೧೨೦೦9 

| ೧ ಣು ೦೧೨೬ ಐ 22೮೦೫೧ ೫ ೦ಓಂಟ್ಮ 

eo 


CCU 
-ಇಐಇಂಎಲ 


ಐಐ೦;೦ಐಣ 

Fg sures Re 
೨೨೦೭63 

ಬಣ ಐಂಣ ಉಂ ೧೦6೧ 


ಇಇಇ/ಕಿ೯16 


URN (2/8 


ತ್ಯ 


eg UE ಕುಣ er dee] A/C 

ದೌ | 

ಜಂ ೧೬೦೫೧ ಊಂ £೫ 
೨೩೩ ೧ 
38೬ ಜಲಂ ಜಂ ಬಿಂಬ 


URI 


ಸಾಹಿ 


ENC ACE ಲ Go Buss | 


ಇವಿ 


ಬ GC R2/RCR 


ಶಿವಾಗಮಗಳು ಮತು ವಚನ 


೯೮೦೨೮2೦ ಬೀಂಚ ನ ೨೫೮೧೪ ಉಟ ೧೮೨೦೯ 
£ಉ೦ು೧೮ ಮೌನ 2೧೮ಆ೦ಟ ಐ ೧೦೦% 
leor ೦೧೦೧೧೦೮೦೬೫ ಣ Bons 
£೦6 ಎ ೧ ೦%ುಣ 2೧೮ಆ೦೧ಐಂ೦ಆ ೧೩೦% 


lee ೦೧೦೧ ೦೧೦5ಂ/ಇ ಣ ಎಇಲಾಂಐಂಐ ೧೦೦% 


ನ ಸಾಹಿತ್ಯ 


ಚ 


7 
3 
1] 


fy eeu ೦೪೦೧ ೦೧೦೮೦೫ಚೇ 2೫೮0೦೩೧೮ ೧೭೦% Pee svoccedese we] ಛ89/7೯% 
f ರನೀಂಜe ೦ಬ ೦88 02s vox ಇಒ 
ವಿ 


HERO ೫ oUopeece ಣ 2೫೮೦೪೮೪ ೧೦೦% 
೦೦೮೦೨೮ ಟ೦ಛಬೀಜಿ 2೧೮೨೦೫೩ ೨೫ಐ ೧೦೦% 

ECO ೫ UR ಣ೫೦ಣ೨ಬೀಂ೧ಊ೦% 
HERO R ೦೬೦೧೫೪ 2೧೦೨೦೧ಐ೦% ೧೦% 
ಓರಾ ಣ ೦೬೦೧೦೧೮ 2೫೮೦೩ಐ೦ಐ ೧೮೦% 


;ಂರಛ ೦೬೦೧೧೬೫೧ 2೫೮೦೩೧೦ ೧೦೦೦೪, 
೬1109 ೦೧೦೧ ೫ 2೧೦೨೦% ಉಲ ೦೦೫೫೫ ಇಓ 
ase” 6 ೦೫% ಉಂಡ ೦೧೬೦೫೧೮೧ ೦೯೫ 


ಧಂ ೨೧೦7 ೫೦2% ೦೫೧೩ ಅಧ 
20s ek 


ಐಐ೦;೦ಐಣ 
ecevoeoosr ಓಟಣ 
ಪ ಎ ಬಧಿಂಂಬದ 
eEckevesr we 
LOEW ಅಲಾ 
೧೩೫ 26 we 


ಇಟೀ೦೧೧ಛ ಲಕಿಗಾೀ41 


CUNO ೦೩2/ಇಂ% 


CECE 
೧೭% 


ಧಂ ಹ್ಯೊಣ್ಡ ೨%ಇ/ಇಂ% 


CUES 
elec 


ECOG ೨ ೧೮೦% INO Cee ೪೬ 


ಬಾಣ 200600೦000 8 ರಕ 8ರ ೧2/8 


ಷಹ 


ಹ 


ಛಾ ಔಣ 280% Roun 


೦ Eerecee spoken ಜಣ | 


ಭು 


ನಂ ಣ ೦೫೫೫೫ 280%ಜಣಜ 9೫604 | 


ಲಾ ಲಯ 260ಜಐಜ 
73 

en ೦೫೩೫೦೦೮ ೨80%%ಣಜ 

ನ 2865೦೨೧ ೦೧೦೮ 26೦9೫೫೪ 


ಯಿ 2 
eco ಣ Ofte sees ಜಲಯ 


೯0೦೮ Ehcec spores 9ರ 


೦೧೦೧ ee ಇಂಗಿಸಿ soos 1 
(ರಿಂ ನನಲ ೦೧೦೮೫ 28೦ಯಜ 
ಲಂ 9೫ ೦೫೮೬ಜ ಲಕ ಲಔ 


೧2 ಕ © ೬ರ 
ೂಂಲಂಧe ಓ೧ೀಓಣ ಸೂಲಂಜಬಯಾಲೀn್ದ 


Joos ೦೧೧೫ ೦% 5ಓಣ್ಣ ೦೧೮೨೦೧೮ ORRIN 
20 2೮೫೩೮ ೦೬೮2 ೦೮% ಇ ೦೧೮೩೩೦%ಬೀಂಣಲಣ್ಬ 


AEROS ತೇಜ FR ಜ ೦೦೮೦೫೫೦೫ 
ಗ ೧ ಲ 
| nefekdoure ೧ ೦೫೮೦ ೫ ೦೨0೫ ಡ್ಯ 
EROS R 300% WE ೦೧೦೫8೫೬ ge 
veer] ede ೦೧೦೧೫ ಇ ೦೫೩೮ ಐ Tene Ye ಳಾ 


= Ao ಲದ್ದಿ ೧ 
ಇಇ cate 0 Sows 0068೫ KOR ೦%ಯ ೯೬ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ReUNTRROCOR 
ಜಿಲ ಲೌಂಲಔಾಲ 


82/36 | 
ಪ೩ಿಇ2/೧€% | 8೨% 


“ಹಿ7/೧೯% | x3 


ಶಿವಾಗಮಗಳು ಮತು ವಚನ ಸಾಹಿತ, 


೭೮ 


ಬ 


ಎಪಿ 


CUR 


AT EE EET SA EL SE das Cl ae Se a a ca 6 ks a  ಈಅೂಈಐಟಶಕ ಮು. ಶಾ 


£ಉರಾಛ೧೮ ಣ 05% ಣ ೦ಬಣಿಭನಜ 
Leo ಜಡಿ ೫% ಣೂಐೂಂ 


(೦೧೦೧ Leaner ೧ ೦ಏಣಸಿಲಡಣ್ಣ 


೯ a i uuu aus 


(೦೧೦೧ ಎ೨೧ ೦೧೦೧ ಎಡಿ ಆಲಡಿಣಂಣ |. 


£ರಣನಿಲರಿ ಇ 26ಉ000ಆ ಣ ಇರರ 
2£ಆ೦೨೦೮ ಜಡಿ ಎಕ್ಲೊ ಕಲಾಲ 
seo poo ಜಗಲಿ 
ಛಂ ಸಕಿಲಂಲೇಲ ಬ್‌ಔಬಣನಿಬಂಬ 
ಎ ೦೪೦೧ ೨ಥಿಲಂಐ ಬಣ ೦೫ಐಣಗಿದ 


© 9೧ 
ECOES ಣ POR ಆ LORASORN, 


ogueecce oor 0ನೆಕಔೊ ೦೪೦೧ FR 6 


2೯೦ Emon 20 ಇಂ 
ಧರಿ ೦08೫೦0೧೮ goes 9೧ 
£೮೦  ಲಔಣಲಂಬ 26೦6ಜಣಜ 9೧೫೦೧೮ 
£೦ ೦೩೫೦೦೦೫ 26೦%ಜಣಜ ನಲಲ 

ಲಾದ ೦8೫6೧8೩ ೦ $೦ 

Lecco 9ಔಗೀ೧ಂ% spokes Reo 
eco Fae se "ಜನದ 

Heo Fake spoerex acc 
eco Fenn sees ee 


ov voce 0d Tee] ಇಕಿ7/ಲ%% [RIE 


೯ 


ಹೀ 6.೨೧೪೦ 8೧ ೦೧ ಲೂ 8% ಆ | 
de ಇಂಓ ೫ ೮ಊ ೮ ೦೨3೫೮೫ ನಿ 1೧ರ ಎಣ 
ಕ ಗಂದ; ಬೆಗಂ -ಜಡಲ್ಲಿ ೧ 

(60% ಯಂ೧ಇ ೫ ೧ ಔಶಧ ೦೯೦೧08 
ECOG 8 ೧G ಜಣ ಪಯ 
[೦೨ ಜ್ಯ ಬಲಲ 9೩ ೦೨೫೭ ಬಜಿಬನಿಐ 
ECORೂE ಣ ೨೧ ೧೪೦ ೦೧ ಛೊ ೧ 
ECOG ಣ ೧ 'ಓ ೨೫, ಅ ೫ 8 ಬ 


«(9೧ €2 ತ ೦೦೫8 ಸಿಂ ಇ 
0೩ OCCOC ನಹಿಂ ೦ಬಜ ೦ಬ 
560006 ಎಡಿಬಿ ಬಜ ನಬಿ 
10000೧. ಸರಣಿ ೦೧೫ ೧೪೧೦೨ ನಿವಿಚಾಲಸಿ 
eco 3೪ ಜೂಬಯುಲತಿ ನ ೦೩೦೫ ಅ 
ಧಂ ಇ ಇದಲ ಬ ೦6೧೮ 
16000೧ ಡಿಐ ಔಓಣಗಿಐ ಐಂ | 
॥£ಉಾಛ೮ ಎಐ ಇಬಿಣಗಿಐಬಲ ೨3೦೧೧ 
LECCE *ಡಿಐಐ ಎಣ ೦ಬಣಯಾಗಿಐ 2೮9 
ಧಾ ಎಿಐಣುಲಾ ೦೧ ೦ನಿಐಔಂ ಆ 
28೮ ಐನ ೦೧೫ ಗಿನ ಬಜ 

[pale el ನರಣಂರಿ ೫ ಧಂ 
೯೦೧೮ Speen ೫೧0 


ಪ 


೩೦೦೪೧೧89200 tes] 282/C 


ಲ 


ಸಾಹಿತ, 


ನ ವಚನ 


ಶಿವಾಗಮಗಳು ಮತು 


ಚನ ಸಾಹಿತ್ಯ 


ಸರಾ 
Ue 
ಫಿ 


ಮಗಳು ಮತು 


ಶಿವಾಗ 


ಲಿಂ 


೬116೧೦೧ ೨೧೩ೀ೫೦ಣ೧೮೧೨ ೧%) ೦೧೦೦೧೦ ಅಂ 


ಇಂ ಛಡಿ 
೬12೪ ೨೫೦೮ 0೫೦% ೦೩೮ ೦68 ೦೧೦೧೫೧೦ ೪೬ 


ಲು ೦೧೦೧ ೮£ಂಐಣ ಆ ೦2೨0೮೦ ೦8 ೦೫ 


॥2£೦0 ೦0 ROR ೦೧೮0೧ ಇ IOORIOCOCOR 
ROE ICO ೦೧೨೦೪ ೨೧೦೨೦೧೫೦ ಆ ೧9೦% 
SECO PER ೦೧೧% ಣ 2೫೮೧೩೫೦೧ ೧9೦% 
(₹೦೨0೮ ೫ ೦೧೭೧ 2೫೮೦೧೩೧ಆೂಆ ೧ಆ೦ಲ್ಣ್ಲ 


೧೦೧೧೮1 ಹಟ 
೧೦೨೦೪ venoee Ree] 382/8 | 33% 


(೦೩೧೦೧೫ gp 00 ೫% ೦೧೦೧೮೫ « 000 | Fee oiemox vel na2/av | ೧೨ 


Me ಗೌ (೧೧ 
ENE aos "ERE 


0 ಉಂ ಣಗ್ಗಿ ೦೧ 
00೨ ೮ಊಟಣಣಣ ಉಣ ಂಂಔೇಂಲಟಾಗಿ 
[ede ೦೧೦೧ 2೧690೧೮ ct RENIN 
Eee ಣ ತನನಂ ೧% ೦೦ರೇಲಣೂಲ 
Heo ೮೫೦೫೫೮ eh ೦೧೫೫೧ ಇಂ 
eco deessue eh 00೫೫ 
Heroes ೮8೨೫೫ ehh o0anec 
ERNE ೮೫%ಂಆ ೧] 


| ೦೧8೧೦೧ ಇರಿವ 
Pee ೦ಬ ಲೇ 


(೫2೬೧೦೧೫೫ 
[2002೧೮ ೮೫606 ef ೦೧೪ಐೂಇ 

ಇ ಉ 6 ಅ ಶ 
20020೧೮ Eee ಇಲ್ಲಾ ಗೋಣ 


ಇ 


2೯೦೨೦೮ ಣ Ceres elk ೦೩೨೫೧೮ 08 ೦೫ 


೮೧ 


ಟಲಲಾಂದ | £ಇ೧೮ಆ ೫2೫% ೦೫% ಗ ceenew “82/3178 
: ೧೪೮ | ಬಂ ಜು ೦ಔ೨೧ಐಇ ೦೦8೫ 0% ೫m ಇಒ | 
Were A ೫ ೫೮೧೪೫೮೪ ೧೮೦% 
ನಂ ಟ೦೦ಐಂಉಿ ಎಂಟಿ ೧6೦% 
£ಂರಾಛನಿಟ೦೦೧ಣ ೫ ಸವಿಂಣತನಿಎ ೧೦೦% 


ನಾಯ ಣ ೦೬೦೧೫೪ 2೧ಊ೦೧ಐ೦% ೧೬೦% 


' | ಬಲಾ ೧ ೦೮೦೦೧೦೦ ಇ ಎಇಲಂಐಂಬ ೧೦% 
ಟಯ೦೧೧% ಇಂ ಣ ೨೪೦೦೧ಆಾಣ ೨5೮೧೮೧೧6 ೧೬೦೪, ಲ ಐಟಂಛಲೇ Ge 
| | meeoee 2ಜೀಣಯಿಣ ಉಐ ೦೧೫೫೫ ಇ 
ಎಂ % 8೩೫೨೦೮ ಐ 2೫೮೦೪೮2 ೧೬೦% 
ನಂರಾಛಲ ಔಜೀಂರ ಶುಂಟಿ 3೫ ೧೨೦% 
ಇ! ಸಿ೫೮ ೩ ಣ *ಧಿಂಣತದಿಣ ೧೮೦% 
HERO ಣ೦ಫಿಬಧಾಲಭಂ 2೧೮೦೦೧ಐ೦€ಆ ೧೨೦% 
eee ೧೦೫೫ ಹ ಇ೮೧೦ಐ೦ಐ ೧೦೦% 
ನಂ ಬೋಜ ಅಜ 22೮೦೩೧೦೧ ೧ಂ೦ಣ್ಣ ೮87/4781 
./29ರಾ೦0 eee 0 ೦ನ೮ಳಯಂಾ ನಡಿ 
oe pEceoes ಎಲ ೫p ಊಓ Peet [Fee avons 1% ೦೩7/8787 


Bde ೦೧೨೧೦ ೦ನೆಾ ೦9೫ ೦೦೫%೬ 


ಸಾಹಿತ್ಯ 


ತ್ತು ವಚನ 


66 


೦0 en ೦೧೪೧ ಲಂ ಅ ೧ಊ೦% 
(00, 280090 ೦೧೦೫೦೦ ೨೧೦೦೦೫ ೨ಣಐ ೧೦% 


' ಶಿವಾಗಮಗಳು ಮ 


CA a a a 


a a a. a ಟು. Se da 


HEC ಜಣಲಂದ ಐ ಆಲಂ ಐ 
HERO ಣ ೦೫೫೫8 ೨೧೮೦೫೨೧೧ 
£೦ ಣ ೦ಜಯಾಲಜಂಯ ೫ ನವಿಂಣ೨ಬಿಂ 
£0 ೦90800 2೦0೧ಐಂಛ 
£೪೦ ಣ ೦ಜಿ ಇ 2೫೮೦ಐಂಐ 


ಲ್ಲ 


(€0%6೮೧೦೪೦೦೦ ಇಂ ಗ್ಗ ಊಂ 


IY 


ಜಾ 


(£ಇ೨೧೦ಣ cee 0" fewer ೦% ೦೪೦೧೫೫ ಇ 


ECO 82 ೦೫೫೧೫ ೨೧೮೦6೦೧೬. ಏ೧ಆೂ೦ಡ್ಣ 


pS ಇ ಧೀಂ ರಾಧ ಅಭಿ ಇಓ 
2 ೨೧೫೮೪೨೪ ಎ೦0 ಡ್ಯ ೧ ಮನಂ 
1 "ಲ್ಲ 
೬!30೦೧ ೦೦೨೮೧೨೪5೦೧೦ ಣ eve Ee UR ೧೦೦] 
ಫಾ ೫ ೦೫೨೪೫೦೦೧ 2೧ಊಂಜ೨೫ಐ ೧೧೦ 
೯೦೨೧೨೮೪೯೦೦೫ 6೧8 ಣ 2ಔಿಂಣಏಣ ೧೦% 
ಎ£೦೦೨೧೮ "ಐ೮6೧8 2೧೩ೀ೧ಐ೦ಆ ೧೨೦% 
ನ 220 ಹಣ ಣ ಎಣಲಉಂಐಂಣ ೧೦% 
eco Eke 2೫೮೦೦೦೧೦೧ ೧೦೦ಣ್ಡ, 
(860೦೧ ಲೀಲಾ POR ಣಗ್ಗಿ) ೦೭೧೦೫೧ 
HERON ೦೦೧೦೦೧9೪೦೦೧ OO CEOOIETNE 
220030೮ peeoc ef ore see 
Wee ಣ eR oes ಉಂಟ ೦92% 


೧೮೨೦೯ 
೧೩೦% 
೧೦೯ 
೧೮೨೦೯] 
೧೩೦% 


ee avoredysx wel 607/೧%% [808 


Fee avped0sr wel ag2/2e [aoa 


೩ 


೮ 


ಇ ಐ ಬ ಇ 
Iso 0೦೧ ೮೫೫2೮ ೦೪೦ ೦೮೦೬ (2೧ರ 


೦೦೦೮ Seert ooo ಜಂ 


ಗಂಧಂ ಲೌ ಐ ಜಲಲ : ೧೦% 
ನಿ ಔಣ ಜಲಜ ಸಿಧಂಟ೨ನಿಐ ೧೮೦% 
lee ೦೦೦೧ ಔಂಡ ೫ ಸಔಂಣತsನಿa ೧೦೦% 
[00 ಎ; ನೀಂ 2೧೦6೧೦೪ ೧೦೫ 

ಗಂಧ ಲಂಕ ಇ 2೫೮೦ಐ೦ಐ ೧೦೦% 

£ಉ೧೦೮ಆ RSeR 2ಇರಂಊ೧ಂ೦% ೧ಂಂಣ್ಳ 


ಇಓ ಡಿಟಣುಐಲಣ 
ಡಿ೦96242೦ಆ ಓಜ | 787/3711 |ಇ೦ಡಿ 


eRoec ceo ೦೫೬೧೮೮೦೧೫೪8 8%ಂ 
Ce ಡಿ CMe 

£೦ ೨೫೧೫ ತಂಂಬ6ರುಲಿಬಂ ಉಂ 

Heo 920526 ದೆಲಾ 18206 

Peco 9800366೧5೮ ,9ಂದೆಗೊುಲ್‌ 800006 

ಇರು ರಂ 2ಬ ಬಲ್ಲ ೨೧೫6 

20020 ಲಂ ,ಇಂದಕೆಲಣಂ ಬೇಧ 

ಎ ೦೦5%%ಟ ಆ ಎಂದೆ ಓಸಿ ಐ 

Heo 982690೧ ಎಂಬೆಔರಾಲಬಂಣ ಲಂ 
ಧ ಸ ಗ 

[2000020 ಲಂ ಎಂಂಬೆರಲನಲ ಉಂಬ 

ಕಾ 2 
ero ರಂ ್ಪಅಯಯ್ಯ ಬಬೂ 
ಉಂ ನನನಯ ಆಲ ೦೧೧ ರ 


ನಂ; ಣ ೦೫% ಜಾ ೦೧೬೦೫೧೮೧ ೦೯೫ 


ಸಾಹಿತ್ಯ 


ವಚನ 


ಬು 


Fee aveecs ಓಣ | 07/೧ |ಇ೦ಕಿ 


ಶಿವಾಗಮಗಳು ಮ 


್ರ ವಚನ ಸಾಹಿತ್ಯ 


ಶಿವಾಗಮಗಳು ಮತ್ತು 


೮೪ 


ಛಲ 3೦೪೧ಐಂಣಣ 2೧೦೨೦೨೫೧ ೧0೦% 
HERO ಔಣಯಿಂಣ ಐ ಂಣಓಿಎ ೧೩೦% 
ನಾ ಔನೀಲಿಣಣ 2೧೦೧೦೪ ೧೦೦% 
Heo Rhy ಇ ಇಲಉಂಐಂಣಐ ೧೦೦% 

| ೨೩೧೮ Hor ಎಣ೮ಂಊ೧೮ ೧೦೦೦್ಛ್ಗ 
[೪೦೧೮೫ 800 eR ಐಲ 
£%೦ಾಧಿ ನ ೦ಲೀಬನೊಂ 260ಊಉಟಣಣ ಐಂಬಣಯಯ 
£ಂರಾ೦೮ಆ ಐಂ 260ಇಇಣಜ ಲಂಬನೋ 
£ಂ೦ಾ೦ಅ ಲಂಬoಂಣಂನೇ 28೦%ಜಣಣ ಉಂಬಾಗ 
॥2£೦603 ೦೮ ಐಲೀಬಂಚುಣ 28೦೩ಜಣಣಐ೧ಂ೧ಂ%೦/2 
£ಂ೦ಾ೧೮ ಣ ೦೧೧೮೧ ೨ಇ೦ಂಉಣಣಜಐಂಂಬುಲ್ಣ 


copes ೦೨೧೦೧ ೦4% ೦೧೦೧ ಎಲಜೌಕೊಣ 
£0 ಊಯಣಂ೦೧೮ ೫ ೦9೧0೧೮ ಅ 
ರಲಿ sReacos ehh ೦ಗೇಉಂಊಂಂಛ 
£ಂ೦೨೦೮ ROCCO ಣ Ree Ce 
1೪ 3200p Eee 

ನಾ 3688೮ 3200 ಕೋಲ 

Heo ೮೮  CRerEeG3UN 
Hero ಊಟ sh ogee cog 
೦೦೧೮ ೮9300 ct ೦೫೫%ೂ೪ಆ ede 


be ಉ೦%ಬ೮೫೬ we] 382/08 |೨೦೩ಿ 


Lo LOA "we ೧K2/08% | NOS 


೫ 


೮ 


“ಇಇ/ಹಿಹಿ? 


ಎಜ೧೧ ೫೦೨೦೧ ಲೋದಿ ಬ 


ಣದ ಲು೨ಐ೧೦೧ 
೧೧೮೪ FReot 


(೦೩೫೮೦೪ £ ೦೧೮9 ೦ಜ%2ಂಉ೦% ೦೧ 
loos ೦೦೨೧೫ 0೦206 ೦೧೦೩೦೧೮ 0%೮ಊ೨೫೫ 
ತಳ Stor Roe ೧ ೦%೮೫೩9೦೬ಲಂಲಣ್ಣ 
ದಿ ೦ಓ೨೧೦೨ ೦೯6ಎ ೦೮೦೧೧ ಇಓ 

| £ಂ೦೦೮ ಔಣ ೫೮೦೫೪೫೪೬ ೧೬೦% 
ಎ£ಂರಾ೦೮ ೧ ಔಟ 3೧09022೫ಐ ೧೦% 
(ಎ ೦೧೦೧೪೫ ಓಣ ಣ ೦೨೧ ೧ಆ೦% 
ಛಂ ಣ ೦೫೫ 20600೧ಐ೦% ೧೨೦% 
ಲಾ ಣ ೦ಬು3೫ಂ0೦ ೧ 2೫೮೦ಐಂಬ ೧೦% 
2೦೦೦೮ Looe pees ೧೦೦ಣ್ಕ, 


೬[2£ಉ೦೨ ೦೮ ಜ್‌ ನಔ ೦ಜನಿಚಲಯ ಇ 
NE ಐ "ಹ ಇ 2೫೮೦೧೫೮ ೧೦೦% 
1; ಉರ 00 ಇ ವ ೧೬೦% 
HOHE ECO ರು 2 ಇಐ೦ಂಣ೨ಓಿಂಣ ೧ಆ೦% 
ECOG ಲ್‌ [rope ೨೧೮6೧೫೦ಆ ೧9೦% 
೪೦೮ ಇಡೆ ನ 2೫೮೧ಐಂಬ ೧೦೦೯] 
ECOG dou 3೫೮೦8೧೦೧ ೧೦೦್ಳ್ಳ, 
“ನಿಬಂಧ ೦೨೧೧ ೦68೫ ೦೪೦೧4 ಇ 


ಲಾ 32 ದಿಟೂಲ್ಲಾ೦೦ಜ £2 ee Te ೧೨೦% 


€೧ಇ/ಇಕಿಃ 


೯೦೪೧೦೮ SRE 
ಲಾಣಟ ಖಂ ಲಾಬಿ 
3೫೦೧೧೦ ye ಓಟ 


ಲಾಇ/6ಡಿ18 


ತ್ಯ 


ತೆ ಹಟಾ 
See ಹಿಂಜಿ ಔಟ 


ಎದಿ 


೦7/4478 


ಶಿವಾಗಮಗಳು ಮತ್ತು ವಚನ ಸಾಹಿ 


, 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


CEU 
CUO 
ನಟಿಯ 


೮೬ 


ಹಾ ೨೮,೮೧ ಬ 2 ಆಎಲಔ ಇಂ ದ 
ಜತ ಯ ಎ೮೦ 88250 19 ೫೦೮ ಎಉ್ಲ 


ORI ಎಲಲ ಣುಧಾಿಟಂಜ ಬಲಾ 


(೦೩೫೮೧೦೧೪ ೦೧೦೩೦೧ ೫ ೦೫೮೦ ಉಂ ೦೧ಊ೮೫ 
೦೪ ೨ಜ್ಣಣಣ೧ ೦೧೮೦೧ ೦೫೨ಭೀಬಂ ನ ೦೧೮ರ 
ase ಜಂ 9ೌಲನಾಲ್ಯಂರ ಣ ೦೫೯ಉಣಲಉಂಬಯ 
(೦೩ ೨ಇಣಉಯ೮೦೧ ೦೧೦೨೦೧ ೦೫೨೪ೀ೫ಯ ಇ ೦೧೮೮ 

೬[£ಂ೦೨೮ 6೦೦೧೦. ,೯ಕೊಟುಇ೮ ೫ಉಂಟಯ 
[೦೩೧೩೦೦೧ ೦೫೨೪6೫೮೦ %ಂಊಓಂ%ಣ೧ಊಯ್ಲ 
Nee 800 ಧಿಂ ೦%ಂಕುಣ ಉಣ 
ಏವ ೨೮೮ ೦೧೫೦ ಐಂಥು॥ ಇ ಟಂ 
ope ೦೩೦೫ 2೮೩೦೫ ಇಇ ಓ ೦೫% 


(೦೩೫೮೦೪೫ ೦೧೦೩9 ೦ಬ ಔಂಂದ್ಲ 
«[ು;ಬಂ೧ ೦೫೮೫ Keo Kev 0x0 ಓಂ 


LS ೦೮೧೨6 ಸ 
(ಡಂ ಲಾದ ೦೫%ೊಂ೦ನನಿಟೊ 
022೮೧೯೭ ೦೧೦% ಣ ೦೫೮೧೫ ೦೧೧ 


ಕಸು ೦೩೧೫ `ದ Rex ೦007 0೫8% 
[ಂಜಢೀಬ ೦೧೮೪ ೫ ಮ ಎ೧೮ 
Leco0 HEH eh wood 


೫20೧೫೧೫ 2೦೦90೧ 
"ಬಂಟ ppc 


ಐಐ೦;೦ಐಅಣಜ೧೧€ 
ಜಾಂ ಔಣ 


(ಎಡಿ 


ಬಂಟ ೨೧8ಐಂ ೧೦೧6 


ಐಟಂ ೦೦ 


ಇಇ7/ಇಡಿಇ 


ಇಇಇ/ಇಡಿ”$ 


ಆಇಇ/ಹಿಹಿ? 


ಹಿಇಇ/ಹಿಹಿಇ 


೮೭ 


[23 ಬಐರಾಜ ದಂಬಣಯಿ ಬೀ ಖಲ ಇಜ 
೬೧6೧ ೨8೨೮೧೫೩ Nelo): ೦೬೨೮ 
ನ ಇಂ೩ಜಿ೨ಉ೧೫ಂ ಸರಲ 'ಇ೦೧೫೫೦ಊ 


೦೫% ಊ% ಜು 1ಉ್ಯಣಯ ೫ ೦ರಿಂದ ೦೩೮೧೮0 
loser ಸನದಿ ಜಣ ನಹಿಂ 
open ಬಕ ಲೇದರಾಲಮಿಲಧಿನ ಹ 
(೦೩ Rowen ೦೧೯೦ ೦೪೦8 ೦೩೦ ಲಟಟಂಣ 


(00೩ 0೩೭ ೦೨ನೊಲಬೀೀಣ del 0೩೭ ಇಣಂಬಐಂಣ್ಣ 
ಂಧಬೀಂಣ 500೦ ೦೫8 ೦೫೦೦ ಕುಭ ರೇ 
೫ ಲಿಂ 2೪೮೪ ರನು ಬರಲ ೦೫೮, 
«ಕ ಬಂ೦೦೧೫ oeeuog ್ರಂಬಂಧನಿಭನ 
beeen gg REN pW 2900 
20೧೧ EY ೦ೀಚಔಂಧಿಯನ ede 
1000500೧0%ಂ೯೦೫6 80200 "ಕಂಜ Ge 
£ಊಣಧಣ 0 ECOG ೦೬ಜಔರಂಧೀಧ 500೦೫6 
1000209೫5೦೧ ಹೌೊೋಂಂಛೂಡಿಂ೦ಜಲ್ಣ | ೫೧೮೫೦೦೫ ಐಟಂಛ we] ೨77/74 | 308 
ap ೦೩೦೧ ೦ನ ೮ ೦ಬಿ ಆಟಂ ಡಿಣಂ೦ಯ ನೀಲಲಲದಿರ% 
೦೫೫% ಔಂ ಊಂ ನಂದ ೦೧ಣ೦ಲ,. robe fue Te ೧7/ಇ4% | ೧೦೩ 
ಲನ ೦೩6೧ ೦೮೮ ೦8೦೦2 ಬಿಂಬಿ೦ 


(ಲಜ 20೧60 20006 ೦ಂಲ'ಉಾಣಂ೧ೀಬಿಂಂಬ್ಲ 


ಮತ್ತು ವಚನ ಸಾಹಿತ್ಯ 


ಶಿವಾಗಮಗಳು 


(6೧೦೫೦೧೦೫ ಊಟ ೨೦೨9 ಕಲಾ ೯ ಓಿಣ೧ಣಂ/ಇಣ್ಣ 
AMIENS ೦೧೦೫೦% ೦ಗೀಂಣ ಇ Jee ೨೪% 
lo@30cen Gea ೦೧86508 avon 
[೦೦೫ಲಟಣ ೦೮೦೪೫ ಐ ೦೩೮೧೨ 2000 
(೦೫೫೨೮೫೦೧ 20000 Hh oxen pen 
(೦೦೪೪ seed ಇ ೦೫೮೦ Boo ೦೧೮೧ 
loXHocoy ೦೧೦೦ Ereecyoe ೦೧೧೧ 
ಣಣ೦ಐಣ ೦ಜೀ೮%ಣಂಣ ೦೫೩6೫೦೫ ಓಬಊ Oe 
೪೨೫೦೫ CEE ೮೮೦ ಓಳ 
(ಇಓ ೦೧೧% ONL ORCS ೦ಬಊ HOON 
(೦೧೦೫೦೫ ೧ ಉಂಂನಕು ೫ ೦೫ಊಣ ಇಯ 
(೦೫ cn ,೧ಂಆ೪0 oUekhey ಬೆಳ ೦೧೦0ದ 
(೦೩೦% ೦೫5೧೮೫೧ Yee ಥಿ ೦೫೫ಎ 
(ಐಟಿಇ ೦೧೦೦೫೪6 ೦೧೦೫೦೫ ೧ CERN ೦೧೬೦ 
[೦೩೨೧೫೧೮ ೦೫೫೫೦೧ ೦೧೦೫೮೫೧ ೦88 
[೦0೦೦೮೨೦೧೦೪ ೦30೫ ap esc ಔಣ 
opಂಂಉeಣಇ ೨೮೫ ೦೫೦ ಔಂಂಂಣತses ಓಲ 
27% ೦೫ಟಟ ೦೫೧೫ Fe ones poker 
ಸ I23noeR ಆಂಬಧಯ ಉನ ಸಯಲ ಹಂ 
(೦೧೧8೩ ೦೬೦೧೧೦೧೬ ೦ಗಿಟೀಇಂಇ 6 SION 
[ಂ೪ರದಿಲಜ ಣ ೦೩೧೧ ೦೫0% ೦೧೦೫೩ 


ಚನ ಸಾಹಿತ್ಯ 


ಪಿ 


ಶಿವಾಗಮಗಳು ಮತ್ತು ವ 


೮೮ 


೮೯ 


ಐಂಣಧಂಡ 
“oo ಜಲಲ 


೬1೦೩೦೦೧ ೮೦೦/೦೦೫೮ ೦೫ ಭೀಂಂದಿಟಂಧನಂಂ 
ನಂ ಉಾನ Huo ೦೦೦೧೫೨ *ೀಜೌಂಯಾ 


ಎಕಲಂಲ್ಲನಿಲಹಿಬಂಣಂ ೪೦ ೦2೦೫ ಬಲಲ 
[dey ಛ೪ಂಇ ೦೬೮೧೦೬ ಎಿಯೂಲ್ಲಾಂಂಜಛ೦ಔ೧ ೪ನ 
೦೨೮6 Hcg ಅಗಾ 22೦4 ರಲ 
(೦೧೦೪7೧೪ ಣ 30908 ೬.1. ುನ೪ಲಾಲ್ಲ 


«೦೧೦8ರ 6೦೦ ೦೩೧೫ ೦೮ 
॥2ಉಾ೦ಬೀ೫9೮ 2೮೦760 ೦೦೫೮೧೮ ou 
1೦೮೧೦೪೫೧೦೨ ೦೧ ಜಲಾ eT 
sccoewTgouor OFF ೦%೧ಣ ಉಳಲು 
ಸಜ ಳು ಬ OCEYIULO ೦6೦ £2 ಸಧೌಐರುಲ್ಲಾಂ 
ರಿಂ ೦ಬಲೂಣಂಣ ೦೧% ೧ ೦೧೧ ೨೮೦ ಸ್ಸ 
ARE ೦೩೦೧ ಇ ೪ ಧಾಂ 82 ಯು 


€೯6316೦84ಿ 


ಧಿಲಂಂಐಲಾಲಂಂಣ 
ಎಂಣ್‌ಅಲಜ ಡ8ಜಂಂಲಜ ೧ 

೧೦೦೫೫೧೦೦೦೫ 
೧೬೩೧ ೧೦೦೧ 


೧೦೧೨೮ ಇಣ3/00% 


ಇಟಂ೧ುಂಆ. ೧77/೦871 


ಟಕ ಡಿಯ 
€೧೦೫೦೬ಂಇಟಂಛ೧% 


CCU 22/0 


೯೨೪೦೧೮೧೦೯೦ 


3 CCU 28 ಉಭಾ ೦ಬ 36೧೯೦0೯2 ನೀಲಿ, 

7 1100080೫ ೧ 259006 ನಂ ೦೧ ಡಿ "೧೮೧೦04 

ಆ ಎಂ (೦£೪೮% 2೧೦ಯೌಲಂ ಇಂ 209 ೨೮೦೦೫ ೨೧ | Yc "ಇಟಂ೧ಂ೦೫ | 677/3೨47 
1 486೧9೦ ghee 9g ಥಡಿಲೌಬನೀಜ ೨೮೫ | ಉ೦೫೦ ೧೫ಸಿ ಬಡ 


on ಬಂಧಂ 10 88೦ ಗಂದ, 


UC ಇಂಓಂ Rue tere] 22/38 


' (೧೧ 
೦೦೨೮೮ ೦8೮% ಖು ೪60% ಬ ೦೮೦೩೦೧೦೧ 


66 


'ಶಿವಾಗಮಗಳು 


ಟು 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೯೦ 


oss RE ಉಯ್‌ ಇಗಲೂ 3ಇಂಇಟಂಇ 


$300 ಉಟ ಬ ತಲಾಬ 30೦ 


ween Yee Err ಕ coo 
sec ಆರನೇಯ ೨೪೦೦ 
(೦೫೫೫೧೦೨ 28೧ ೦೦೧೪೦೧೫೮೪8೫ 
೦೧೫೪೪೦೫೪೦೫ ಫೀ ಎಂಜಿ ಬಜ 
॥೦೮೦%€೨೧ಊ ೨8೧೧ ಬುಜಂಣಯಾ ಲಾಲ 
ನಲ್ಲಂಜ೦ೀಂಉಂಂ ೦೦ಟುಲಾ ಟುಹುಲಲನಲ ೦೫೦9 
loco ಔ೪op ೦೩೦೫ ೦೫%ಂಊಯಂಛ 
loser ekuoe ೦೩೦೫ ೦೫%ಂಣಂಂಣ 
ಲಂಗ ೧ಲಂಂಣ ಔಎy ೦೫ಇ೮ುಉಂಣೌಂ 


(೦೫೫೮ ep ಳಿಯ ನಂಬಲ್ಲ 


ee Feoccg oVogoRTRON Cow 
Lescgponem ಐ of ಕಂ ೦೦ಡುಇಂಇಲ ಬ ಆಲ 


(61೦% ಆಯಾ co 2h ೦88% 
| ೦೩೫೦೫ಣ೦ಣ ಣ ೦ಐಂಣ ೫ ೦೫೫೧8 ಇಂಣಊ 
| 880 ಕಣಲೀಜಲಂಬಂಣ ೦೦೧6೫೦೫೬ಬಂಯ 2೪೦, 


೨-೫೦೫ ನಂಬಿ ೨೦೫ು೩೦ಜ 
"ಡಿಲ-ಣಉಂ೦ಜ ಎಣಣ ಓಜ 


೯೧ 


ತು ವಚನ ಸಾಹಿತ್ಯ 


ಹ 


ಶಿವಾಗಮಗಳು ಮ 


| 
| 


8: 3೫೫೮6೦೦ ಫಲಿ ಎ 
(ಎಂಸಿ. ೦೬೧೮ ೦೫೧೧೧ ೧ಬ ಇಜ ಲಂ 
Nec Ye 


ಮೀಂಂ೨ಇಣ ಣ ೦೨೦೫ ೦ಜದಂಜ, 

ee CIEE ION ೦೦೬೦ Woe ೦೮೪೪ 
'೦ಉ೦೫೯೫ ೧ ೦೩೮೦೧ ಚೌೌಂಬಲಂಣಟಂಲ್ಲ 
«ಜದ ೦೩೧೮ ೦೫೧೧೧ 806% 8ರ 
ene ಇಂಬ ಎಲಲಿ ೨3೦ ೫ ೦ನ 


“೧೧೧೧೦೫೧ EUR 2%/0% | ಹಿ 


ಇಇ/ಇ7 | 08 


ISH 080೫ ೦೫೧೧ eR ಆಟಂ೧ಣ 
102೪೫ 00॥೦೧ ೦ೀಬಂಗಿLHeuog 
(೦೫೪೧ ¥aavoe iweeone ಗೂ 

sceue ೧ Yeo Boren 

೫ ಬಭೌ ಇಂಇಂಥ ೦೧ಉಡಂಉಣ 


ecole ERROR 
(ಎಂ೧೦೦ಣಗುಣಂಐಂಂ ಗೂಟ ೦೭೯ ಲಾಲಬಿ 
£ಜೀಣಂಣಯಿಯ ಎ %ೌಂಂಟಂಛ೫೮ 


(೦7೫% ಜ೦೧೪ಾಉ 0 ೫೮ Roc ೦೫೫ಎ 
(ಎ೧೫೦೦ಾಜಗಿ ಬೌಡಿ ಇಂದ ುಲಭಂಬಟ ಜಂಭ 
©) 


(ಎಂ ೦%%೬ ೦೫೧ ಊಂ POR 
ಅಂ 67 Ke 07 
೦% ೦೫೮% ೦೫% Yeoeo Ron 


ಬಣಣ ೦%೨£೩ ನ ೦೧೦೫4೧೧ 

೩ ಆಓ೧ಆಟುಉಔದಿಐ ಎಚಹಾಣಯಿ ಎುಇದಿಎ 

೫೦೧6೫೦6೫ ,ಇಇಜಐ ON ಐ2ಾ2ಬಡಾ 

೩೧೦೮ ಣ 29/50 ೌೌೆೊಟಜಂ೦ಇ ಹಂ 

॥॥ಇಇ೦ಣಣಆ೧೦೦೫ be ಆಗಶಕ್ಷೊೆಂ೦೬ ೦೫೧ 
[೦೫೫6೫೦ ಎ ೧೦೧೦೧೧೦೫ ೦೦ಯ್ಲೂ coe eur] ೨೩/7 | ves 


seRE ೦8೧೧ ೦೫೧೦ ನಊಾHಐಂen Row 
1080ರ ಘಂ ಎ೦6 ಚಾನಾಲಲನಎ 
les Fev sees ಔೌಟಂಣ 2500 ೦೧೮೧೫೫8 
(೦೩೨ ಐಐ೮ಟ೦೫ಜಟ೦ಛ ಔೀಟಲಂಣಲಂಲಂಜ 
೧ ಅಭಯಂ ಔೋಲಲಲೀಂಲ್ರೀಟy 
೧೦೧ ಎಲಾಐಂಲ ಣ heme 08೫ 
॥೦೮೧೦80%೧೦೩ 80x Ronen ಔನ 

(0೮ ಇಕ್ರಾ 8೧೦೧೦೧ ಣ ೦%ಣುಣ ಲಔ R೧೬ COUR ೧೬/0೩ | Gx%a 


೬1೦೧೫೮ ಉಂಡು ಔಯ ೦೫೫೦೧೦ ೦% 
ನಲಾಂನಾಂಯಬಲ ೦0% ೫ ೦೬ಉಟಂಊಬೌಂ 
ಬಬಂಂಣ ಲ ಲಲ ,ಐ೨೦೦೧೧೦ಊ eon ಕಟ 

೬2 ೦% 
ಚು೨ಂಬನಿಂಂ ಐ ೦೨ರರಿಂಂ ಎ೮ಬ ೦%ಜ 


ಎ 
econ ೮ಇಣಿೂ ಎಂ೧ಣಣಃ೧೫ಎ 


೩ 


|ಎನ೦೦೧೦೩ ಬ ೦ಬ ೫ಣಂಜ೦ಗಜ೦ಜಣಛ 
(೦೦ಟ೦೪ gy 6000 ೦೧೦೮೪ ೦ಜ೧ಉಚುಂಟ್ಬ 
ಣನ ೦೧೧೫ 38 ೪ ೦೧೮೮೮೪ ೦೧೦೫೬ 
ಮಣ್ಣಂಟ ಚನೆ ಲನ ಇ ಐ ೦೧೬೭ ರೇ 
[೦೦೦೪೫೧೦೩ spor Tro 2800೫08 
19:೮೫ ಬ ಎ೧೫ ೦ೀಲಾಣಾಲಟಂಧ ಬಯ, 
lee Poo; ಸಪರ [೦೦೫೦೫ ಣ ೨9೦ 
loewyove~s ೦೪% ಜಬ ಉಂ 
(೦ಉಟ೦%ಇಟ೦ಛ 2೮೮ 1೧00೮೬೦೧೦೧೫ 


[೦೩೬೦೦೦೧೮ ೦೫ಣಇ ೦ಬಟ೦೫೫೪ ಐ! 


lls ಊಟ) "he Ren ೮೧೦ ಜಂಬ 1% 
ee ೦೫% py ೦೫% ಜರೊಲಣಂಲಲಣ, 
lls ಇಡಂಜರೀಲಂಆ: ve ಬಂಂಯುಯುಲಭ ನಂ 
19 ೨೧೫ 'ಉ/೦೧ ಉಳ ಸರಾ ನಂದು 
೫೦788 ೯೮೮೦ ೦೩೧೧೦೫೪೫ 
ಜಂ ಐ ಆಗ ಅ sಂc೮ಬಜ 
ಂನನಂಲನಿ ೦ಏ೮೬ ೦೧೦೨ದ ಬಾಗಲ 
ಂಬಂಲುಭಔ೦ಂಜ ೦ಬಣಣ ೦೬ ೦೧%೧ ೦೫, 
1.029 ೦8೧೫ ೦೧೧ರ ಜಾಣ ೮) ನಔ 
koe Redes ೦೫% ೦೫% ಟಂ 


೯ 


೧6೧9೮೧೨೮೧೧೩ 


೨೪೮೦೫೪ ಐಂಣ 


"೬೧೦೧೫೧೫ 


ಗಂಗ ಊಉಂಣ 


ತ್ಯ 


ಎದಿ 


೧೧2೫೧೦8೩ COW 


ಶಿವಾಗಮಗಳು ಮತು ವಚನ ಸಾಹಿ 


ಗ ತ್‌ ದೆ ಸಯ ಚತ ಆಯ ಕಾಮಾ ಹಾಟ ಎಡ nf 


ಇನೆ ಹೆ aE RETA ರ EE ಸಗ ಜ್ಯೂ ia ಹೊಟಟ. ಎಟ ccd ad a ia Ma ಟ್‌ ಜು ad ea EN ke ಈ 


(೦ ಬಣ ಟಂಛ ೦೩ಣ 080g 
೦೫ ಉುಣಗಿಟಂಛ ೦೩೫೫ 080 
(ಇಂಗು ೦೧೫೮ ೦೧೮% ಇಂಇಂ% ಂ£ಲಾಆಲಎ 
| ಣ ಉಂಬ oor ೦೩೦೫ ೦೫%ಂಗಿಂಜಣ 
(ಇಂಬ ೦8೧೧ ೦೫೧೧೧ ಬುಲೂಲ್ಲಾಂಹನ ಲಂಚ 

he Ramo Hes ಜುಟ್ಬ6ೂಲುಲಔಣ$ 
ಗಾಣ ಬಜ ಓಜ ಮನಿ ಉದ 
ನಾಂ ಬಜ ದಂ ನಾಲಂ ಸದ ದಂ 
(೦೦೦೪೨೧೮ ೨8೧೧ ಬೂಜಂಲದ್‌ ಲ 
ITPOಜOCECOOEWHITE oer TOrONYE 
_ ನನ epo Rew ೫ ೦ಬಔಂಧಂಲ 
[೦೫೮೫8 ೯8೮% 600೦ ಬಾಲಂ 800೪ ಎಲಾಲ 
1,02೦೦ ೨೫೫೦೧೬ ೦೬೦೧ etre ೦ಖುದಿಣದಿಕಣಣಇ 
೮ ೧ ನೂಯಿ 288೮ ೫೨69 ಐ ಎಲು 
space sug eOkcroec 260 ೮೧ 


otro coco ೫೧eಬಂL೧ಬIRU, 


ಶಿವಾಗಮಗಳು 


UeCU0VU0EC 0/36 | ೦೩೩ 


ದೊಧಲನ ೨ &%/%% | ೨೧೬ 
ey 60% 6೧೦ 1೮೦ ಯಂ ಗಿಂ ಂಂ 
(೦೧% ಎ ೦೧೪ ಊಂ ೦೫% ರಂ 00 ಇಂ 
॥106%2೦ಔ೧ಂಐ೦೫ಂ 6 036s Ee COO 
ಬಎಂಇಯ 2 000೦ %ಣುಉಂ೦ಜ 290೫ Oo 


೯೪ 


೯೫ 


(೫೦೧೦೫ eB Ryo ೦೬೦೨೧೦೦ 
os Helos ೦೧೧ಣಣ WETOUOP ೦೧೧೫೧ 
(೦೩೫೮೦೪೦೪ ೦೧೧೫ಣ ೫ ೦೫೮೦೦೦ ೦೧೦೧೧ 
2೧ ೨3ಬಿಬಂಯಾ ೦೧೧೫೦೧೧ ೫ ೦೫೮೧೦೮ ೦೧೮೫೧ 

ICI OLONECOLO IRON 
sehen Supmos eon ಣಂ೦ಂಜಯದೀ೨ಆಣ್ಗ 


೧೫ಊ೦೧ ಭರ 


ಬಬೀಂ೮ ೦೧೧೨೮೧ ೦೧೮೫೪೮ ೦೧6ಎ, ಆಟೀ ಲಂ 


2 ಗ 
(೦೫೨೪೫೪ ೦೪೦೧೧೧ ೦೫೮೫೦೫೨೪೦೧ 6ಐಜ 
ಯು ) 4 
ie cEoeneced 1೧0೫056 ನಲಂ 


~~ 


ಜಟಯಿಂಜ ಲಂಬ 
G y 

Ieee ೨೪93 5600೫೦೫ 2೮೧೦೫೫೦೧ 800 

(2 SENT 80೫6೧೪೧೫೬೦೧ 

|ಎಎಂ೦೧೦೬  ೦%ೇಉಂಖಣ ೪ಂಬೀಖಗಂಇಟಂಛ 

೨೯2 
೫ ೦೫ಐಂ೫ OVE ಅಂಇಟಂಇಟಂ೦ಛ೧೦ 
(೨ 

_1೦೧೦%ೇ೫ಣ೧ಊ 2೧ ಇಣಂ೦೧೫೮ ಇಂದೂ 

(de usm eR ೦೧೨೫ದ 
(೧೧ ೯2 ನ 

ee do ec sce Ro ನಾಲಾ 2೧6೫ 

£2 ಇ 
ocEcens HAE Ee ೮ಣಣ 


೭1೦ Hog ೦೩೦೫ ೦೯೬೫೫2 
ob He yo ೦೩ £೫೮ 


ಸಾಹಿತ್ಯ 


ತ್ತು ವಚನ 


| ಶಿವಾಗಮಗಳು ಮ 


u 


೬[ಬಬಂ೧೨೧೮ಇಳುಉಊಊ Roe ಎಣ ೦೨೮ನೆ 
ಬಲ್ಬು ು೫ಊ ೦೨೮8೮ ಇಂ ೫೯೮೦೦೦ ೦೨೮೦೧೧ 

ಛಬಂಂಣ ಲ ಲಲ ಓಲ 3೮೦ ೦೨ರಿೀಲೀ 
12 2£ಇಉಜ ೦೨೮ೀರೊ೦ಲಿ ₹8 286೦03೮ ೦೨೮೦೧೧೧ 


ಜು ಎ ಬು 
10220೧೫ 8೫ 2೮೦ ಉಂದು ೨ನ 
dom ce oe ೦80% ,ಎಟಇ ಊಇಂಇಟಂಇ 
eck ceo ಇಂ ೦ಊರೀಂಇ ಹೌ 
೬12; ೨66೧ ಐದೂ 600೦ ಸಂಬಂ ,ಇಉಂದಿಎ 
ವಾಣಿ ೦೧೫%ಂ೧೫೮೪ ಉಲಂಣಣ ೦೫೫ ಕ್ತಿ 


sec ೦೧೦೫೮೪ Eecehuo kre 
soR2hoee'ದು ಆನಂಜಗಿಂದ್ಗಿ 

(೪3 cede % coke 86೦ ಔನ 
2೧೦೦ ೫ ಬ ಎಲಾ ಜಿ 3೫೧% ಉಂಜಣ ೦೫ 
೬102602೮ ೨೦೧೦೦೫ ಈ ಜಯ ಬಣ eRe 
| ೫ ಇಂಂಣಲg8 ಚಡುಣಣಣುಉಳಿಣ 


೧ಬ ಟಿ £೧ ೦'ಜಂಜ ೦:೧ಣುಉಡಿಜ್ಗ 


ಸಾಹಿತ, 


ಎದಿ 


ಟಂ ೨ಬಂ೧೦೧ ೧0 | “೧78/6004 


ಆಂ೧ಊಣುಉಣ೨೧ಜ | ೧7%/ಇಲಂ 


ಶಿವಾಗಮಗಳು ಮತ್ತು ವಚನ 


ec ಈಂಜಟಂಇ | ಲಾ7/೨೦೯ ' 


೧೧೧೫೧೨೮ Yuoe|] ೦77/3೨೦೯ 


ಲಾ eel ೨೪೩%/೧೦೯ 


vp te 66689| ೮879/60೦೯ 


೩೫೦೧೫೮ ಬೂಲeee] ೪೪/330 
೬(೦೦೦ಆಂ ೨೫ 0೧೧೧೧ ೪೯ ೦ಟ೧ೀಬಓ ೦ೀ೧೧೧ೀ೫ಊ. 


(ಬಾ ಇಇ Ik FoI ೯೮೩ 


೯೬ 


econ ಔಣ 286 ೦೧೧4 ೦ಂಆಂಂಬ 
ಮ್‌ ಲ ಅಂ ಉಊಂಜ೧ನ೦ೇಬಣ 


ase weir be 2೮೦ ಊಂಣಲಂ೦ಟಯ 
(೦ SIRERTH ಸ ೦೩೨೪$«ಟಯ ೫ ೦೧ಆಟ, 
ee Ek ಜಿಂ ಉಲ್ಲ CVCNOLE 256062 
(೦೧5% RETR eu 3 ನಲಗ 


doesn ೫ ನು ಬಂಧಲಲ ನದಿಲಿ 
290007 ರಂದ 206006010೧೦ 
೬108೦೦೧ ceo ಯ 2ಐಾರಣಜದಿೂಇಂ 

| ೫ ರಲಲ ೫ ೦೦೫ ೦೧೫ ೦6೧೧6 ೦೩೮ೂ 
30m ೮ ೦೫೮೦ ಊಂ ೦ರ ೦೯೮ 
1೦೩ಟ೦೧೫ಣ೫೨೮8 ಲೀನ ೮೨೦೨೫ ನ೨3ಧೊೀಲಂಯ್ಲ 
ಪಂದಿ ೩ಲುರಭಯ ಬಲ ೦೫೦೨೩ಯ ಲಲ ಬಜ 
(೦೩೦೧೮೮೪೧೨೧ ರಾರಾ 

ಲಗಂ ೦೬ಮುಲಭಣಂಂಲ ೦೧೧೫ co ಅನೆಕ 
CINCY ೨8 HR ಸ ಓಲಣಣ್ಣ 


EOE ಬ 'ಬ೨ನಣಬಯ ೦೧೫% 62 ಸ 2೫ 
೧೮ ಕರಣ * ನಂ ಜುಯ್‌ UR 
(ಎಂಲೀಯ ಯಲ ಸಲಾ ಸಲ 


CSELOKOORER [NSS ಲಾ 


Ke 


ಬಿಐಂeceenಔes ೦೦೧ lOve 


ಐಲ ಧಣ ಉಐಂ% |೦೫7೮೦/ಇ7% 
Co ೧೦೦೮೬೮೧೦ 
ಧಂ ಥೀ೦೮೮೧೯೦ 

೧ಬ 
೧೩೧೦೧ ಎಂಐ ೧೭೩೫ 


ಇಹಿಲಲ/76ಆ% 


ಆಹಿಲ೦/76% 


OEY ೨606 | ೧ಲಾ/ಆ೧€ 


೧೦೪೩೦೫ ಐಣಣಔ | ಇಂಇ/€೯೧€ 


ಇಂಇ/ಲಣ೯€ 


2ಉ೧%ಇ೦೫ TOON] ಹಿ೦/೦೧೯ 


| ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


| 
| 


u 


"UCCUEL TE ೯೨೦೮ PUTTY ಮ ಇಷ ಇಂ೧೦ AURA 


2 ಐಂಂಬಥಿಯಂಔಜ 9 pes RUEHR ನಬ ನಿ ಗಾಲ Yor BS ಉಣ ದಸರ VOOR ಐಟಂ 6 ಠಿ "ಬಣಣ ಐಇಲಿಂಣಂಜ 
1 Boye ಥಿೂಟಎ "ಹಲಣಣಔ ಥೀಂ೦88ಣ ಐಂ "ಇಲಾಲಾ೦ಜ 'ಉಗಿ೧೩೧ ೧೮೮೨ yayasesg kor ಬಣಣ ಧಛಂಲಛಂಫ ೫೪೪ 
೦೮,೦೧೩೧ -ಉದಿಊ subse kor ಧಿನಟಿಂಣಣ ಬ೧ಣ್ಣ ಉಣ - ೧೮೫ "ಎಂ ೧೮೦೧೦೧ 38 “ಉಕ ೫% © 3 We * 


ಎಂ 


(ಉಟಂಇ ೦೨ ಛಾಲರಿಕೂ ಆರಂ ಇಂ | 
£ಊಾಟ೦%ಇ cet Poe $೮ ೦ಜಐಣ ಬ CCORTECOCY ಜಿಂ ೮76೦/78 |ಇಇಡಿ 
36೨೦೫೮೦೦೪8 ೨೪೮೫೩೮, "300೦ Beccov|2RCU/03k 
doco ೫ ೦೧೦೧ ೦೧೦೧೮೫೨೫ ೦೪೦೧ಎ | : ೪೧೪೩ ಐ8ಜಾ 
(೦8೧2೫ Gere ಸಿ ೧ ೦೧೮೦೬೦೧ 30g noose ನೇಣ (೧೮೦/ಇ೧£ 
೬12 ೨ಐ ಇಲಾಜು 02 ೦ಜಯೀಂಂಂ0೧೫0 ಣಜ ಜರ 
Bede ೦೦% ು೧%%೧೦೫೫ಣ ೫೧೪೦ದ Feo 22 6 [kacu/02k 


ಶಿವಾಗಮಗಳು ಮತು ಭೂ ಸಾಹಿತ್ಯ 


೬1೦೮೧೦೮೨೦೧೮ ಐಇ೦೧೮ ೦೯೮ ೦ಚ೨೪೮ ಉ೨6ಊಲ ೨೪೮% ೧೫೫೦೧೩ 
[ಂ೦ಣಲಭಂಧಾಧಾಲನಂಲ ಉಣ ೦೧೮೫೬೦೦೧. ೧೩೮೫೧೩ ಓಣಐಂ8 |ಲ೦೯೮/೨ಡ 
6೧% ಹಲಲ ೦೧೮೮೦%ಂ 
(0% ೨೫೨೮೦೮ ೦೧೮೫೫೦೧ 
(೦೧೫೩೮೧೮ ೦೧೮%೪ೀಣ೮ಊಉಣ ೨೯೮೦೫೬ 


11೨೪ ೧% ele ೦೧೮%%ಲ್ನ ೮೦೧ CONE ಡಂ ೨೧೦೦/ಇ4ಿಇ 


ಒಂಡು 2೫೮೦೦೧೦ ಕಲುಲ 2೮೫೬೦ಜಟಲ್ಯಂದೀ ವದಯ 
[೦2೫೮ ££ ೦೧೮೦೧ ೧೦೫೮೦ ಉಂ ೦೧೮೧ (೧ಜಐ೧ಣ೦೫೦೧% |8ಇಲಲ/೧-88 


೯೮ 


| ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ೯೯ 


ಅನುಬಂಧ-೨ 
ಆಗಮ ಪದದ / ಆಗಮಗಳ ಉಲ್ಲೇಖವಿರುವ 


ವಚನಗ ಇ 
ಸಮಗ್ರ 
ಸಂಪುಟ 


೦ಕೀರ್ಣ | ಪುಟ ವಚನ 
ವಚನ |ಸಂಖ್ಯೆ ಸಂಖ್ಯೆ 
ಸಂಪುಟ 


BCR KD KD 


1೧ ೧ 


ಬ ಲೀಲ ಫ್‌ ODES ED 
&ಣಜರ 8೫೫೫ ಔರಲಿ೮ ಇ 


bL ಟು bb 4 
ES CELI ಟಿ HN 


lo 
5 
ಹ ಬ ಚ ಚ ಸಾರ್ಜಾ ಜಟ ಡಿ. ಆ. ಅ.ಟಿ. ಚಿಟಿ. ಚಿ. ಅ. ಚಟ ಚ ೫.೫.8 


A LE ಗಾಲಾ ಅಯ ಗಾ ಯ ಯ ಲರು ರಿಕ ದ್ಯ 


lo 
( 


(at 
2 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೦ಕೀಣ 
ವಚನ 
ಕ್‌ 


₹1 
ಸ್ನ 


2 
: 
PULSE 


2 
p 
ತ 
ನ್ಯ 
Oe ಲಭ ಲಅೂಲಸಾಾಅರರ ಲಲ ಅ ಐ... 


ರ್ಸ್‌ 


೪ 
೪ 
೪ 
೪ 
೪ 
೪ 
೪ 
೪ 
೪ 
೪ 
೪ 
ಅ 
ಲು 
೪ 
೪ 
೪ 
ಚ 
೪ 
bs 
ಅ 
೫ 
೫ 
೫ 
೫ 
೫ 
೫ 
೫ 
೫ 
೫ 
೫ 
೫ 


(೧. ಗ. ಗಿ.ಗ ಗ (ಉಗ ಗ್‌ ಗ. ಗಿ. ಗ್‌ ಗ ಗ ಗ. ಗ.ಗ. ಗಿ. ಗ. ಗ. ಗ. ಗ. ಗ. ಗ. ಗ ಗ್‌ ಗ್‌ ಗ್‌ ಗ ಗ್‌ ಗ್‌ ಛ್‌ (್‌ 


೨ 


a ಅ ಪ ಟಕ ಗುಡೆ nan ಹಚ dnd ಹೂತ ಒಟುಟ ಪಚ ಹ ಟೆಟ am idl ಪಟ ಟೂ a a ಹೂಟ ಜ್‌ 


a 


ವಷ ಆ ಜ್‌ ಪ್‌ ತ್‌್‌ ತ್‌್‌ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಮಗ್ರ 
ವಚನ 


[8114811415 18 *ಗ್ಗಗ್ಗರ್ಗಗ್ಗಗ್ಗರ್ಗಗ್ಗಗ್ಗರ್ಗಗಗ್ಗಗರ್ಗಗ I Ty Ty ag (oy (oy Toy ig 


ಸ ಸಂಕೀಣನಗ್ಮೆ ಪುಟ ವಚನ 
ವಚನ ಸಂಖ್ಯೆ ಸಂಖ್ಯೆ 
೦ಪುಟ|ಸಂಪು॥ 


ಟ್ರ 
() 
() 
() 
() 
() 
() 
() 
( 
() 
() 
() 
() 
() 
೧. 
() 
() 
೧ 
ಜೆ 
() 
() 
() 
೨ 
re, 
೨ 
ತ 
ಒತ್ತಿ 
ತ 
ಕ 
ಜು 


ಮಗ್ರ (ಸಂಕೀರ್ಣ ಪುಟ ವಚನ 
ಸಂ [|ವಚನ | ವಚನ ಸಂಖ್ಯೆ ಸಂಖ್ಯೆ 
'೦ಪುಟ | ಸಂಪುಟ 


a ೩೯೬ ೧೨೫೨ 


ಇ ಆಲ 
೧೪೭ 
(2೪೮ 
WE 
(2೫೦ 
OHO 
೧೫೨ 
(7೫೩ 
(೫೪ 
೧೫೫ 
(2೫೬ 
೧೫೭ 
೫೮ 
೧೫೯ 
ಟು, 
EE 
ತ್‌ 
೧೬೩ 
ಜೌ 
೬೫ 
33 
133 
QA 
೧೭೦ 


೧೭೧ 


ಅಮ, 
೧೭೩ 
೧೭೪ 
೧೭೫ 
re 


TPE CTE ELEY ಡಡ 1ರ ೪% ಆ ಆಗ ಢಿ ಆಆ ಟ್ಯ GS 


| 9) ೪ 9೪೨ 9೨ ೪ ಭೂ ಅ ಅ ಅ ನ೨ ಅ ೪ ೪ ಅ ಲು ;೨ ೨ ನ೨ ಲು ರು ಳು ರು ಭು ಭಿ ಭಾ ರ ನ ಐ 


೨೨೫ 


೨೩೭ | 


io, 


kos 
೩೩೮ 


೧೭೬| 
೧೮೫ 


ಬ 2.91 


೧೦೧ 


೩೪೮೧೦೨೯ 
೩೫೬1೧೦೫೫ 


೧೦೨ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಮಗ್ರ |ಸಂಕೀರ್ಣ, ಪುಟ ವಚನ ಸಮಗ್ರ [ಸಂಕೀರ್ಣ ಪುಟ ವಚನ 
ಕ್ರಸಂ |ವಚನ | ವಚನ | ಸಂಖ್ಯೆ | ಸಂಖ್ಯೆ ಕ್ರಸಂ |ವಚನ | ವಚನ |ಸಂಖ್ಯೆ | ಸಂಖ್ಯೆ 
ಸಂಪುಟ | ಸಂಪುಟ ಸಂಪುಟ | ಸಂಪುಟ 


ಸು 


@ 
ಛಿ 
0 


Fy My) 
6 4 
6 4 


ತ್ರಿ ಡೌ... ಟಿ 
(ಟ್ರ ಲೌ 6ಗ್ರಿ 


ಗ... MM ಗ್ಯ 
G 
MM ಜಟ ಟೈ ಟ್ಟ ಭ್ವಟ್ಬ ಚ ಭೃ ದ್ನ ಛು 


mM 


AN 


CO CCC 


್ರಿ-ನಗ್ರಿನಲೆತ್ರಿಎ್ರೌ ಲಿ 


ಲ 
ಲ 
ಲು 
ಲ 
ಲ 
ಲ 

೪ 
ಲ 
ಲ 
ಲು 
ಲ 
ಲ 
ಲ 
ಲ 
ಲ 
ಲ 
ಲ 
ಲ 
೪ 
ಲ 
ಲ 


ಸಬ ಭ್ಟ ಬ ಧ್ವ ಬ ಭ್ಲಟ ಐ  ಓಜಣಟ್ಟ ಟ ಓಟ 
ಜಬ ಟಗ ಟ ಓಟ ಇ ಟ್ರ 


(5 ಗ್ರ 


| ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಕ್ರಸಂ |ವಚನ ವಚನ | ಸಂಖ್ಯೆ | ಸಂಖ್ಯೆ 
ಸಂಪುಟ | ಸಂಪುಟ | 

೩೯ ೫ ತ್ರಿ ()೪ 
೪೦ 
೪೧ 
ಅವ 
ಅಪಿ 
ಅ 
೪೫ 
ಹಲ 
ಅಪ್ತ 
೪೮ 
ಲ್ಲಾ 
೫೦ 
HO ೦ 
೫೨ 
೫೩ 
೫೪ 


ಸಂಪುಟ 


ಸಂಕೀಣಣಗೆ ಪುಟ 
ಕನ ವಚನ ಸಂಖ್ಯೆ 

ಸಂಪುಟ 
ಜೃ 


ಟ್‌ 445565 1. 1 2೮6೦5ಚಟ ಯ ಟಟ SSS ರು ಜು ಜ ಜಡ ಜ ಜ 
ಮ ಯ ರಾ ಲ ಲ ಟಟ ಟಟ ಗ ಟಗ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಮಗ್ರ ಸಂಕೀರ್ಣ, ಪುಟ ವಚನ 
pe ವಚನ ಸಂಖ್ಯೆ ಸಂಖ್ಯೆ 
ಸಂಪುಟ! ಸಂಪುಟ 


೦೪ 
ಸಮಗ್ರ |ಸಂಕೀರ್ಣ| ಪುಟ ವಚನ 
ಕ್ರಸಂ | ವಚನ | ವಚನ | ಸಂಖ್ಯೆ | ಸಂಖ್ಯೆ 
ಸಂಪುಟ | ಸಂಪುಟ 
(| 0೩ 


SS BEE ರರ ಲ CC ಟಟ ಟ್‌ ್ಸಲ್ಸ್‌್ಸ 


ET ECT 3 (ಓ..ಟಿ. ಟಿ ಟಿ ಟಿ ಟಿ ಟಿ ಟಿ.ಟಿ ಟಿ ಟಿ ಟಿ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಮಗ್ರ 
ವಚನ 
ಸಂಪುಟ 


೧೩ 
(2೩ 
೧೩ 
೧೩ 
(೧೩ 


(2೩ 


ಗಾರ ಲಾ ಜಾಸರ ಲಾರಾ ಲಾರ ಲ್‌ ್‌ ್‌್‌*ಿ 


ಸಂಕೀರ್ಣ ಪುಟ 
ವಚನ ಸಂಖ್ಯೆ 
ಸಂಪುಟ 


೨೮೪ 1 ೬೮ 
ಆ [ಅಪಿ 
೨೮೬೪ 4ಆಒ 
IES NEN 
ರ೯೨. ೬೫೩ 
ESE) 
ಒಂಟ 
೩೦೩ ೬೯೦ 
ROLLE 
ಜೌ 18೦0 
೫೫೪ ಎ೪5 
೩೫೭೬1 ೬ಡಿ 
MOEA 
HUQ SW IS 
೩೧೯ EDO 
TS ಜಾ ಛಿ 
MID ATED 
ECAR 
ST ACE 
ARATE 
ಜರದು 
ಜ.51. ೫೨೪ 
ಬ 2 8 ಆ ಇದಿ. 
೩೨೨ | ೭೩೧ 
೩೨೫] ಹಮ 
೩೨೩ | ೭೩೩ 
೩೨೩ | ೭೩೪ 
೩೨೩ | ೭೩೫ 
೫೦೪ EAL 
2೦೪ ea 


೩೨೫ | ೭೩೮ 


೧೦೫ 


ಸಂಕೀರ್ಣ ಪುಟ ವಃ 
ಕ್ರಸಂ ವಚನ | ಸಂಖ್ಯೆ | ಸಂಖ್ಯೆ 
ಸಂಪುಟ |ಸಂಹುಟ 


೩ೀ೪ 
೩೮೫ 
ರಾ 
Ak 


CE ್ಸ 


ಆ 


ಲಿ 
pa) 


@ 


ಲಿ 
a) 


ಹ SAS 


ಸಮಗ್ರ 
ವಚನ 


ಸಂಕೀಣ೯ ಪುಟ ವಚನ 
ಚನ ವಚನ ಸಂಖ್ಯೆ ಸಂಖ್ಯೆ 
ಸಂಪುಟ[ ಸಂಪು! 
ಈ ೩೪೯ 1೭೭೧ 


SE ಓಟ ಟು ಓಟ ಓಟ ಟು ಓಟ ಬೃ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಸಮಗ್ರ ಸಂಕೀಣ' ಪುಟ ವಚನ 
ಕ್ರಸಂ ವಚನ | ವಚನ ಸಂಖ್ಯೆ ಸಂಖ್ಯೆ 
ಸಂಪುಟಿ ಸಂಪು 


SN ೫% 


ಚ 1 


ಇ ಇ ಇ 


ಇ] ಇ ಇ ಣ್ಯ 


ಇ 


i 


~~ 


fa ತ್ಮ ಯು a ಟೊ ಪ ತು 


ಲ್ಸ  ್ಪಗ ಚ [ಚ್‌ ಹ್ಹ್‌ ಕ್‌ೆ 


| 


| 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ ೧೦೭ 


$೨ 


ಲಿ 


ಅನುಬಂಧ -೩ 


ಆಗಮಗಳಲ್ಲಿ ಏಕೋತ್ತರಶತಸ್ಪ ಲ ಎಂದು 


ಉಲ್ಲೇಖಿತವಾದ. ಶ್ಲೋಕಗಳು 


ಸ್ವರ ಮಂತ್ರಾರ್ದ ಸಂಧಾನ ಧ್ಯಾನಶೀಲ ಏವರ್ದಿತಂ। 
ವಿಕೋತ್ತರ ಶತಸ್ಥಾನ ಷಟ್‌ಸ (ಲ ಬ್ರಹ್ಮಗರ್ದಿತಂ | 
— ಬೀರಾಗಮು, ಶ್ಲೋ. ಇಡಿ ೯ ಟಲ್‌ ಯ ಮುಲ 


ಅಪಾರ ಧ್ಯಾನವಾರಾಶಿಸೇತವಃ ಕರ್ಮಯೋಗಿನಃ। 
ಏಕೋತ್ತರ ಶತಸ್ಥಾನವಾರ್ದಿ ಮಧ್ಯ ಪ್ರತಿಷ್ಠಿತಾಃ | 
— ವೀರಾಗಮ. ಶ್ಲೋಸ ಸಂ. ೧೫೮ ಪಟಲ ೧, ಪುಟ ೩೫, | 


ಏಕೋತ್ತರ ಶತಸ್ಥಾನ ದೀಕ್ಷಾದೇಹ ಸ್ವರೂಪಿಣಾ ಣಾಂ ॥ 
— ಜೆ ಶ್ಲೋ. ಸುಲ: 50೪ ಪಟಲ ೧, ಪುಟ ೪೭, 


ವೀರಮಾಹೇಶ್ವರಾಚಾರಾ ಏಕೋತ್ತರ ಶತಾನ್ವಿತಾ ತಾಃ ॥ 
ಎ ವೀರಾಗಮ. ಶ್ಲೋ. oI ಪಟಲ ಆ ಮ್ತು ಬಜ 


ಮಂತ್ರಜ್ಞಃ ಕಾಮಶಾಸ್ತಾಸ್ತ ವಿಧ್ವಂಸಿ ವಿಷಯಾ೦ತಕಃ | 
ಎ| ಅ | 
ಏಕೋತರ ಶತಸ್ಲಾನ ಕ್ರಿಯಾ ತತ್ತ್ನಾರ್ಷ ಶೋಧಕ ॥ 


| ಛ 
ವೀರಾಗಮ, ಶೋ.ಸಂ. ೪೦೯ ಪಟಲ ೧, ಪುಟ €(), 
ಏಕೋತ್ತರಶತಸ್ಥಾನ ಸ್ಥಿತ ತತ್ತ್ವ ಪ್ರಶೋಧಕ್ಕೆ | 


ಇಲ ಸ್ಥಾನಾಗಮಾಚರಣ ಶೋದಧಕಃ । 
" ಶೋತ್ರಿಯೋ ಧೀರ ಭವತೀತಿ ನ ಸಂಶಯಃ ॥ 
ಎ ಇಗ ಶ್ರೋ.ಸ೦. ೬೮೬ ಪಟಲ ೧, ಪುಟ ೧೫೨, 


ವಿಶ್ವಗರ್ಗೇ ವಿರೂಪಾ ಕ್ಷೇ ಭೂರುದ್ರೇ ಜಗತಾಂ ಗುರ್‌ | 
ಏಕೋತ್ತರ ಶತಸ್ಥಾನ. ಭೇದಂ ಪಶ್ಯ ೦ತಿ ಸಾಧವಃ ॥ 
— `ನೀರಾಗಮ, ಶ್ರೋ.ಸ೦. 5೩೧ ಪಟಲ ೧, ಪುಟ ೧೬೨, 


೧೦೮ 


(2೦. 


(WD 


ಔಟ 


ಡಿ 


೧೫. 


WE 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಶೈವಾನುಕೂಲಂ ಬುಧ ಚಕ್ರ ಚಕ್ರಿತಃ । 
ವಿಕೋತರ ಸ್ಥಾನಗತಂ ಪರಾತ್ರರಂ। 
ಬ್ರಹ್ಮಾಂಡಭೋಗ ಕ್ಷಯ ವೃದ್ಧಿದಾಯಕಂ॥ 
ಘ್‌ ವೀರಾಗಮ. ಶ್ಲೋ. ಸಂ. ೭೭೭ ಪಟಲ ೧, ಪುಟ ೧೭೨, 


ನಿಯಂತ್ರಿತಂ ಯೋಗಿ ಜನೈಃ ಸದಾ ಪ್ರಿಯೇ! 
ಏಕೋತ್ತರ ಶತಸ್ಥಾನಗತೈಃ ಶಿವೈಃ ಶುಭೈಶಿ 
ಸೇವಾನುಕೂಲ ಮದನಾಸ್ತ್ರ We 
- ವೀರಾಗಮ, ಶ್ರೋಸ ಸ0. ೭೮೧ ಪಟಲ ೧, ಪುಟ ೧೭೩ 


ದಕಾಧರ ಹರೆರಕೆ, ಃ ಶರಣೆ ಕೃಸ್ಥಲಾನ್ಹಿತೃಃ | 
ಏಜ ರಕ ಲಿ ವಲ 
ಏಕೋತ್ರರ ಶತಸ್ಥಾನ ಮಾರ್ಗ ಜ್ಞಾನ ಪ್ರಶೋಧನೈಃ | 
ಮ ನಾ ಶ್ರೋ. pe ೧೭೯ ಪಟಲ ಪುಟ ೫೧೧, 


ಮರ್ರ್ಯಲೋಕೇ ಶಿವಾಚಾರ ನಿರತಾಃ ಪ್ರಾಣಲಿಂಗಿನಃ 
ಏಕೋತ್ತರ ಶತಸ್ಥಾನ ತತ್ತ್ವ ಕ್ರಿಯ ಸಮನ್ವಿತಾಃ | 
3.೫... ಶ್ಲೋ. ಸಂ ೩೮೫ ವಕ್ಷ ೬, ಪುಟ ೫೫೭, 


ಏಕೋತ್ತರ ಶತಸ್ಥಾನ ದೂಷಕೋ ದಾನ ಚಾರಿಕಃ । 
ಸ್‌ ಈ ಶ್ಲೋ.ಸಂ. ೪೬೪ ಪಟಲ ೬, ಪುಟ ೫೭೪, 


ವಿರಾಜಮಾನಂ ವಿದುಷಾಂ ಸಮಾಜೇ । 
ಭೂರುದ್ರ ಸೇವಂ ಗುರುಸೇವಿತಂ ತತ್‌ ॥ 
ಏಕೋತ್ತರ ಶತಸ್ಥಾನಗತಂ ಪ್ರಸಾದಂ । 
ಆದಂತ. ಸ್ವೇ ಯಷಯಃ ಸದಾ ಪ್ರಿಯೇ ॥ 
— ವೀರಾಗಮ, ಶ್ಲೋ.ಸಂ. ೫೧೦. ಪಟಲ ೬, ಪುಟ ೫೮೬, 


ಪ್ರಸಾದ ಬ್ರಹ್ಮ ಸಂಪನ್ನಃ ಪಾದತೋಯ ಕ್ರಿಯಾನ್ವಿತಃ | 
ಏಕೋತ್ತರ ಶತಸ್ಥಾನ ಸ್ವಯಾಚಾರ ಸಮನ್ವಿತಃ | | 
Gy ಶ್ಲೋ.ಸ ಸಲ ಎಇ. ಹು ೭, ಪುಟ ೬೧೩ 


ಭುಕ್ತಿದ೦ ಮುಕ್ತಿದಂ ಲೋಕೇ ಸರ್ವಶೀಲ ಕ್ರಿಯಾನ್ವಿತಂ | 
ಏಕೋತ್ತರ ಶತಸ್ಥಾನ ನಿಲಯಂ ಮಂತ್ರವೇಷ್ಟಿತಂ ॥ 


- ವೀರಾಗಮ, ಶ್ರೋ.ಸಂ. ೨೪೨ ಪಟಲ ೭, ಪುಟ ೬೪೨, 


ವಾಗಮಗಳು ಮತ್ತು ವಚನ ಸಾಹಿತ್ಯ ೧೦೯ 


ಇ 


೧೭. ಏಕೋತ್ತರ ಶತಸ್ಥಾನಿ ತಿಷಷ್ಪಿ ವ್ರತಧಾರಕಃ 


೧೮. 


WE” 


ಅಲ 


| 
_ ವೀರಾಗಮ, .ಸ೦. ೪೯೬ ಪಟಲ ೭, ಪುಟ ೬೯೮, 
ಏಕೋತ್ತರ ಶತಸ್ಥಾನಿ ಷಟ್‌ಸ್ಮಲಾ೦ಗತಾನ್ಯಪಿ | 
_ ನೀರಾಗಮ, ಶ್ಲೋ.ಸಂ. ೫೪೫ ಪಟಲ ೭, ಪುಟ ೭೧೧, 


ವೀರ್ಯಂ ಬಲಂ ಕ ಸಮಸ್ತ ಮೇಧಾ । 
ಪ್ರಜ್ಞಾಮತಿ ಜ್ಞಾ ಜ್ಞಾನ ಸಮನ್ವಿತಾನಿ | 
ವಿಕೋತರ ಶತಸ್ಥಾನಾನಿ “ಲೋಕೇ | 
_`ನೀರಾಗವು, ಶ್ಲೋ.ಸಂ. ೫೮೨ ಪಟಲ ೭, ಪುಟ ೭೨೧, 


ಶತೈಕಸ್ತಲ ಎಂಬ ಉಲ್ಲೇಖ ಖವಿರುವ ಆಗಮ ಶ್ಲೋಕಗಳು 


ಇ 
ಪವಿತಮಿತಿ-ಜೂರುದಾ ಶ ಶತೈಕಸ್ಟ ಸ್ಥಲ ಸಂಯುತಾಃ ॥ 


ಎ ಕ ಹು, © 


ಗಮ. ಶೋ.ಸಂ. ೬೦೯ ಪಟಲ ೧, ಪುಟ ೧೩೫, 


| 
೮ 

ಜ್ರ 
ip 


೧೧೦ ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಅನುಬಂಧ -೪ 
ಕಲವು ಸಂಖ್ಯಾ ಎಶಿಷ್ಟ ಪದಗಳ ಅರ್ಥಗಳು 


(1 


3 ಪಾರಮೇಶ್ವರಾಗಮ 
ಸೂ.ಆ ಸೂಕ್ಷಾ ಮ 
ಚ೦.ಆ ಚ೦ದ್ರಜ್ಞಾನಾಗಮ 
ಮ.ಆ ಮಕುಟಾಗಮ 
ವೀ.ಆ ವೀರಾಗಮ 
ವಾ.ಶು.ಆ ವಾತುಲ ಶುದ್ಧಾ ಗಮ 


ಆ 


ಚರ್ಯಾಪಾದ 
pe 
ಇ 


ಖಾರಾ 
ಕ್ರ ಪ 


ಖಿಲ 
Ww 


1 


tL 
21 


ಬಸವಣ್ಣನವರ ವಚನ ಸಂಪುಟ 
ಅಲ್ಲಮಪ್ರಭುದೇವರ ವಚನ ಸಂಪುಟ 
ಚೆನ್ನಬಸವಣ್ಣನವರ ವಚನ ಸಂಪುಟ 
ಯ 
್ಲ) 
ವ್ಯಾ 
ಥ್ರ 
ಜ್‌ 
ಥ್ರ 


8 
ತ 
21 


ಲ 
ಲಿ 
O 
ಇಲಿ 


ಗ್ಯ 
lo 


ಸ್ರ ಫಿ, | 


OD 
9೨ 
ಆ ಟು ಜು 
ಸ 
೦ 
pL 


ಜವ 
ತ) 


(೪. 


ರ 
ವ 
aL 
೨ 


[ 
೨8 


೧೧೧ 


| ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


60509 
ಇಾಟಂ2೧609 


Bon ೧3ಉಊಂಥಿಯ್‌ ಣ-ಣ 
CSV OCC OCHO 


ದಿಲಾಟಂಣ'ಂಣುಭಧ೧ಟನಿಯ೦ಇರ 
ನೆ8ಿಜಂಜ ಐಂಬಿ೦ಜಛಂಣ ಅಇ೧೮ 
ರಾಧಿ ಇ ಇಇ '6ಐ 
- ೧೩ಐಂಣ೦ಜ 


೧೮೫%, 
“೧೦೧೦೧೧೮೦ Roce 


ceutoce ೧೮೦೧ 


೧ಣಣ-ಟಐಟ “cor cup 
1 pa 
3ಂ೧೦೮೫೦ಣ೦೫ colour 3% 


“ಇಇ ಐ coevemor | (ಉಣ ಐ) Hes 


UAE "0೮ ಐ 
— ಉಲ 
EOE ‘0೮ '€ಐ 
— €೧೩ಐಂಇ೦ಜ 


೧ಊಭಂಣ "ನಂಬದ "೧೪೫೦೦೫೮ 
ನಔಿಜಂಜ ಐಂದಿಂಜಉಣ ಆದಂ 


೦೫೬೮೦೫೩೧೬೦೫ 


Myon ‘PoE "೦೪೫೮೦೫೮ 
ನಂಜ ನಂ೦ಜಉಣ ಬದಲಿ 


CIV ‘0೮ `ಆಣ 
- ದಡಬೀಯಂ೦ಜ 


೧೮೫೬೦೫ ‘PONIES “UNPONG 
ಬೆಂಜ ಬೀಲಿಂಜಜಂ ಅಂ 


ಕ೧IREL "೦೮ "ಐ 
- ಉಲಂಯಂಳ 
ಹಜಜ H2OENR 
[೧8೧೦೫/೧೩8೮ 


ಆಂಯಲುಂಟಿ 28 


THON ‘POMIEG '೦/ಅಲ೦ಇರ 
ನೆಔಊಂಜ ಬೀಲಿಂಜಜಣ ಐಂ 


ಸಾಹಿತ್ಯ 


ವಚನ 


ಎವಿ 


ಮತ್ತು 


ಶಿವಾಗಮಗಳು 


೧೧೨ 


೯ ್ಸ್‌್‌ i a ee A a OO SS ಚ್‌ a a NS ಹಡು ಯತು ಠೊ ಹಟ ಕೃ kh ee 71 


Coc woe ಉಂ೧%೬೦೦%ಂ ಐಓ 


೦೩೧6೫೧ 


Uo 


೧೮೩೦೫ "ನಂಜಾಜಧ "೧ಟನಂಂಇಲಿ 
ಬ8೬೦ಜ ಬಂಿಂಜಬಣ ಐಗ್ಲಾಂಆ 


೧೮೩೦೫ "ನಂಬಾಜಧ "ದಿಟಿಜಯಂಇರಿ 
ಬೀಜಂ ಬಂಬಿಂಜಬಂ ಅಂ 
೧೮೩೪೦೫ "£೦೫ ೨ನ "೧೬೫೦೦೫೮ 

ನ8ಜ೦ಜ ಐಂದಂಜಉಣ ಇಗ್ಲೌಂಂ 


ಲ ಕ 0-7 
OK ಆ೧ಟಿಂಉ8೦ಜ ಆಂ 
ವಣ ಎಂಬಿ "ಬ "ಐ "ಣಗ 


೧೮೩೦೧ "ನಂಜುಭಧ "೧೫ಉ೦ಇಂ 
ನಔಜ೦ಜ ಜೀಯಿ೦ಜಉಯಣ ಅಗ್ಗ 


೧೮೦ "SORES "ದಟಜಉ೦ಇ೮ 
ಬಔಜಂಜ ಜೀಂಜಉಣ ಆಗಲಲ 
891 ON-Sall9s 

“9IOSAIA| JO 1411510110 
“311111150] YAIESSSY [EUS 


ವಲ್ಲ 'ಇ ` 
ದಜ 
5೫೧೧೫೪೧೪ 


5೫೧೧೦೧೪ 


೫8೫೧೦೧೫೦೧೪ "೦೮ "ಐ 
ಜಂಬೂ '೦೮ `€ಐ 
-  €೧೩ಐಂಇ೦ಜ 
1110909[|೫]1[(`111(] 
UEAPIA - 

Aq 001101 Alen 


feos Baucuec'g 


C-RRON COSTER 
ಊಂ CRUSHES 


O-MON OBOE 
ಕಾಣ್‌ BUH 


ಇ. £೦ಕಿಲಣ 
Cec Rex ಊಟ೦೧% 


೧2೮ coy Coop 


"9೦೧೮೫೮ ಆಂ 


೦॥1[೦1% 1511.[ 
(10101)001058.11ಗೈ 


೧೧೩ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


"ಲ %ಇಯಂಜ 
onc ಟಂಜ “ಇ೦೦ 
ಬಣಣ ೧ಣಣಟಣಣಜಣ 


೨್ರಟ೦೧೫೧೩ ೦೮ `೦೮ `€2 
- CRO 


COSCO "೧೦೨೮೦೫ 
ಪಂ (ಸ 


covauon "ಆಲಾ ಬು ಐಂ 
"೧೮೨೧೫ ೩೧೨6೧2 


GUAM DUNNER 
'ನಲಾಣಂ೧ಂ "ನೂ ೧ಂಐಂ೧ಊ 


ಛು 
೧೩೦೯೩ ೧೫೧೫ 


ac) 
ಗ 


76% ೧೦೧೫೮೫೪ 'ಇ 12 
- ಲೀಲ ಐಂ 
CAUSE 
೨3೪೦6೧೧ ೧೧೫೬೦೦೫ ಐ 
Td 
cotounRO0UR 


ಲೆ 
“66೦೧ ಜೆ 


೧೧೮೫೦ ೧ 
"ಹಿಜಣಂಯಂ೮ "೫೧೬ ೧೦೧೧೫ 
ಥಂ £೧೨302 “೧2೨೫೮ 

"ಇಂ ಊಊ ಇಂ 


ರು ಉಂ 
"cee 
ಕ ಸ 
೧ಂಂಣಳುಂಲ ೧೫282೧೧4 3% ಇಓಐಟಇ 
polio 'ಉ೦೧%ಐಛಇಲ್ಫ ೧೧೨೮೧2 

ಜಃ ೧೫8 
ಎಂ 'ಜಿ೦ದಿ ಓಣಿ ೧ಔಾeಜ೧ಣ | 


ನ್ಟ ೧೦೦೫೮೫೪ '೦೮ಆ ॥ಐ 


ಬ 


ಫು ಭ್ರೂ 
Cece ಊಟಿ 


ಶಿವಾಗಮಗಳು 


೧೧೪ 


೧೧೮೩೦೫ 
ಐ "೧೬೧೫ 


೧೮೩೦೧೫ 
ಐ "೧೦೦೧೦೬ 


೧೧೮೩೦೧ 
ಐ "೧೦೦೧೫ 


೧೧೮೩೬೦೧೫ 
ಐ "೧೧೫ 


೧೧೮೩೬೦೧೫ 
ಐ "೧ಂ೧ಜ 


೧೧೮೩೦೧೫ 
ಐ ‘pean 


Weld Tw Cec 
೩೨೦೧9 


"೧೦೦೮6೧ 
೩%೨ೀಣ€ 


೧೩೦೩೫೧೮ ಜಲ "en 
ದ Cero 


೨೦೧೫೧೩ '೦೮ಆ ೦೮ "ಐ 
ದ ಛಊ೬ಬಊಂಜ 


೧೮%ಂ೦ ಕಣು `ಇಐ 
GO 


೧೩೦೧೬೧೮ ಜಲ ಐ 
= ೩ಬೀಣಂಜ 


ಇ-ಣಉಂಜ ಬಣಣ ಓಜ 


೯-೫೦೫ ಐಣಣ 30 


ಇ-ಣಯಂಜ ಐಣಣ ಗಂ 
"೦-ಇಉಂಜ ಬಣ 
೨ಚಾಂ೦ಜ 


"4- ೦೨೦೪ ಬೀ 
ಆಜ “Nos ಬಣಣ 
೧೮೦೫೦೩೫% 


ಡಿ- ೧೦೦೫ ಇಣಣ 
ಆಜ “Romo 

ಅ (ಆ) 
ಇಣಣ ೧೧೧% 
“ಇ- ಣಂಂಜ 
ಇಣಣ ಓಜ 
`ಣಂ೫೦೫ pe 
೧೧೧ಊಚEಜ ಬ 
‘C- Ror ಐಣಣ Ue 
"ಇಂ೦ಜ ಬಣಣ 
ಎಲಾಲ ಣಂದಿಎ 


೧೧೫ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೧೩6೫ 


೧೮೩೬೦೧೫ 
ಐ "೧9೧೫ 
೧೮೩೬೦೫ 
ಐ "೧೧೧೫ 
€೧೮೫೩ಟಂ೦ಐ 
ಐ "೧9೧೬ 
೧೧೮೫೩೬೦೫ 
ಬಂ "೧೦೧೫ 
೧೧೮೫೬೦೫ 
ಐ "೧ಂ೧ಜ 
೧೮೩೬೦ ಐ 
ಐ "೧ಂ೦ಜ 
೧೧೮೫೩೬೦ ಐ 


ಐ "೧೧ಜ 


೧೧೮೫೩೦೫ 
ಐ "ಎಂ೧೫ 


3೪೮ 86೮ 


"೧೧೦೮%೧ 
2೨6೧ 


"೧೧೨೦೮೧ 
೧೧೨36೧2 


೧ ೨ಬ 


"೧೦೦೮೧ 
೩೨೦೧9 


ಯ 
೧೧೨6೦2 


ಗಾ 


“೧೦೮409 
೧೯೨36೧2 
“೧೮೮೦೧ 
೧೧೨36೦೩ 
"೧೧೦೮೧ 
೧೧೨೧೦ 


೧೮ಉಔಂಟಿ 


ere Ce 

ಲ 

೫೧೦೨೮ ಐ 
ane 


3 
WA Has) 


೧೯೩ಎ 
ಟಂ ಟಿ 
೧೯8೧೧3 
ಓಣ 'ಜ 
ene 


ಚರ ಸ 


ಬು ೦ಣ 'ಆ 1 


ನಾಇ ' 


Hence 


300ರ ಲಂ ಧಟಲಣಲ 


80- ಇಂ೦ಜ ಬಣ ಭಂಜ 
ಲಾಯದ ಬಣ 


ನಿಲ- ಇಂಯಂಜ ಇಣಣ ಓಜ | 
೨-ಣಂ೫೦ಜ ಜಣ ಪಯ 


ಇರ ೧೦೦೫ ಬಣಣ ಓಜ 
೧-೧ಯಂಜ ಐಣಣ ತಟು$೦ಜ | 


೯೦೮- ಇಉಊಂಜ ಐಣಣ ಆಜ 
ಇ-ಣಂಂಜ ಐಣಣ ತಚು9೦ಜ 


ಲರ ೦೪ ಬಣಣ ಗಂಜ 
ಇ-ಣಉಯಂ೦ಂಜ ಬಲಲ ೨ಟು9೦ಜ 


೦೦- ೧ಇಯಂಜ ಬಣಲ ಟಜ 
(೯7೫ಉ೦ಜ ಐಣಣ ೨ಯಂಂಜ 


೨- ಇಂಂ೦ಜ ಐಣಣ ಉಣ 
ಹಿ-ಣಉ೦ಜ ಬಣಣ ೨ಚಾಂಂಜ 


೧- ಇಉಂಜ ಬಣಣ Uy 


ox |ಇ-ಣಂ೦ಜ ಜಐಣಣ ತಟು9೦ಜ 


ನ ಸಾಹಿತ್ಯ 


ಪು 


ಶಿವಾಗಮಗಳು ಮತ್ತು ವಚ 


೧೧೬ 


~~ ಇದ್ಯಾ me ಮಾ cc Tn Cas me ಹೊಟಟ ead fe ad la a ಅತ್ರ a a naa 


೧೧೫೮ ೧೦. Jee 
ಜ್‌ ಶಚ[ 


೫8% ೧೦೧೫೧೪ ೮ ॥0 


ಜಂ 3 Io 


w 


"ಐಲಗಲಣಲ 1% 
೨ ತಯ ಂಲಲಂಣಂ Ce 


ಇ. ಛಂ 
ಟಂ ಐಣಗಿಂ೮ 


ಇಡೀ ಇಂ ೧ 


೧ಡಟೀಂಕಂಇಂಬ 
೧೧೧೮6೧೪೧೧೫ ೯6ಐಂಣ "ಐ 


೧೮ಊಟಂಣ 
ಉಣ ೧೦೨೦ಐ೦೦೧ಆ ಥೆ 


{ox 300 ಐಣಾ | 0ಔೋಂಗಿಲ ಓಣ (೯-ಣಂಊಂಜ) 
೨೦೧೦೮೫೦೧೦೫ [೧000 FR ೧೫೦% ಉಗ ಣಗ 
€60ಟಣ 3% : ೧02005 ನೆಂ 6ಎ | ಬಂ ಎಂಡಿಐಇ 2 


CBU CCS 
€೦೮೩೮೧4೧೦೬೫೯6ಐಂಣ "ಐ 


೧೮೩೬೦೫ 
ಉಣ ಎ೧೦ ೨% 


‘ox ತಂದಿ eee] ಇನಿಣಂಡಿಲಿ ಓಣ (ಲ-ಇಂ೦ಜ) 
30೧೦೮೫6೫೦೫ |೧೦೦೦ 8 ಲಔಾಲೀಬಜೀಣಂಣ ರಬ 
ಸ್ಯಾ pe ಸ ಣಾ ಲ er 

೧೮೭೬೧ 96 : COLRC ಛು ಎಎ WEEK 00K 0 


೧೮೫೦೫೮ eR | ೧೧೮೫೦೧೪ 0೦೧೦೦9 1] ನೆಕೊಂಣ ಟಂ 


೧೧೩ 


ತ್ಯ 


ಶಿವಾಗಮಗಳು ಮತ್ತು ವಚನ ಸಾಹಿ 


ನೀಲು ಭಾಗಾ 
ಸಿಟಉಾಟೀಬಣ ಣಿ 
ದ್ಯಾಟ್‌ CLUE 


'ಹಿಇಐಣ೧ಣ ಎಂಬ 

ಬಂ ಚಾ ೮೬೫ 3 
ಐಂ೧೧೦ - ಹಂಜ ಲಿಂ 
ಇ€೦೦ಟ೦ಛ ಇಂ ne 
೦ಊಣಿಣ RPL ROU 


ೀಬಂಜ೧ '€ "ಇ ೦೫ a ಎಂ ರಲ 


ಇಂಡಿ 
ಅಂಜು ಜ-ಐಂಂಂ 
EOE OCD: COTE 


60060 


೧೦೧೬೦೮೫೮ ೧೧೨3೭೮8 ೦೧೮೫೫ ( 


ಬ ಯಿ ಗಾಂ 


ಎಂಎ 206೧ 


ಲ್‌ ಬಣಣ 


೮೯ 


೨ 


2೩೫0೦0೫4 2೮ NN 


ಎಂಟ ಐಐ೦ಜ6ಂಂಂಾ 
yee ಭಂಟ 
ಇಂ೦ pಅಿೀuo್ರ oun 2% 
ಇಂಂಂಯಣ ಇಎಂಐ ೮ 
೧೧೩೫೦೫ 


ಇಂದ 'ಇ'೧ಣ ॥62 
೧೧೩೧೦೧೦೫ ಬಲಯ 


೧೮೮೮೧೮೮೬ ಐಂ ೧೧೧೧೧ 
೨ಬಿ ಂಈuoy Coun 3 

ಬಲಲ 
ದಹ ಬಂ ಬಧಾಣ "ಬಣ 


ನ ಸಾಹಿತ್ಯ 


ಎವಿ 


ಶಿವಾಗಮಗಳು ಮತ್ತು ವಚ 


೧೧೮ 


ಟ್‌ ್ಕ್ಯ್‌್‌್ಪೈ್‌ ಾ(ಾ್‌', ಈ. 


a a a ಹೃ ್ಸ ac OO i ad a ad 
a ಟಾಹೊಹಸಲ ಲ ಟಲ್‌ ೫; 


ಜೆ ms | "ಚರ್ಚಾ 
bo ಜ್‌ ಕ್‌ ್ಮ್‌್ಮ್ಪಶಳ೪ ಜ್ರ ಚ್‌ ಸಚ್‌ ತತ್‌ ಚಾಚಾ Se ್‌್‌್‌್‌್‌ a a hee ಚ್‌. ಆ ಾ hl 1 ಹವ ಎಕೆ ಇಹ ಯುತ 


೧೮೫೦೧ ಕುಲ Teo 
'ಬೀಂಂಣಾಲಭೆಔಂಯಲ 


exe ep 
೫೧೦೩೧೪ ಣಟಬಜಂಂ 
ಎಣಣ ako 


ಐಂಣ೧ಂಲಿ ಬಂ ಗಿಟಂಛ 


೮0೦ seer ovo 


೮ ೮ 


QCCLOC "ಇಲಿ "ಇಲಿ CO 


೨೪೨೧ ವಟ್ಟಂ೫೧೩ 


೦7೨೦ 'ಐ'ಂ'e ಇಂಣ ಐಂಂಬಎ ಊಂ 
| ೧೦೫ Neen 
"ಓಗಿ ಇಣಣ ಲಂ 

೧೮೬೬೦೧ 
೯೦೧೪೧೦ Bnew woe 


ಇಇ3೨0೦ ಐಟಂ '& ಐಂ 


ಇ೨೪೮೫೧೪ ಇ Bee eo 


ಡಿಣಣ "ಇ ಔಂ 
“0೦೧೪೧ ೦೮ 


BUG ೧೦೫೦೧೪ 3% 
ಓಜ ಐ೦ಣಂಐಜ 


0೨0 


೧38೧ foe 
380 foe 
(೧೨ @ @ 

ನರಗ ಐಗ್ಲಾಂಆ 


೨೪೨೦ USE ಎಂಡಿ ೌಣ್ಯಣ Hom 


೦೨೦ ಎಂಬಿ ಆಣ ಐಂ 


ಇಇ೨೦ ೧೫" ಐಎಂ ಇಂಣ ಅಂ 


೧೮೫೬೦೫ 
ಇಂಂಟ೦ಂಇಣ ೧ಜಯಣಇಂಲ 3 


acco poste (ಲ;೦೧೫೫ 
"ಅಣ್ಣ ರಾಣ 


೧೫೩೧ ಇಂಂಾಜ ೧೧೧೦೨೧೫೧ 


ಇತರ) 


ಎಂ) ೮ ಜಂ 
'ಇಇ೦ಉ ೧೩೨ಐಐ 


ಸಲಿ 


48೨೦ 


| 
| 


೧೧೯ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಬಂತಾ ೨4 
೧೭೧ಓಂಟ ನಾಲಂ ಬರಯ "ಜು 

ಗಿ.೦೦ಟ೫ ೧ಡಯಾಲ 
೧೮ 3೦೫೦೫೦೧೦ 86 


೨2೦ 
ರಾರ ಣಟಣಣಣ 
೧೮೧೦೫೧೫೧% 


ಅಐಂಂಂಇಆ ॥62 


ಕಂಜ ಬಬಿೊಲಜ 
ಬ%೧೦ಸR- -ಬಂಂಜಣ 
ಉಣಿಂ ಬಾಲಂ ಲಯ ಔಣ 
' ಟೀಂ ಟಣ ೧೫ರ 
೧೮ 2೦ಊಂ೫೦೧ಂ 13% 


ಭದ್ರಂ ೧೮೫ 
ಐಂಂಕಿಲಣ "8೦ 


ಬಂ '೦೧ ಇಲ 


Lor colby 
ಣೌಂಲಯ ಡ್ಯ - ಓಂ 
೧೮೮೨೩೦೪ ದಿಲಾ SWE 
ಬಣ AUOOUR ೧೩ರ 
೧೦ 30ಉಊಂ%0ಬೀಣ ಇ 


ಬಿಂಬ 


ಂಂಉಇಂo "ಬೌ 


ಜಾಂ 
ಲ 

ಇಂ೦ಕಿ೧ಇ 

ಎಂಬರು ಯ 


ಇಂಲಾ೧ಟಂ೫ ಜಿಡಿ ೧೧% ' ಇ 800 


"ಅಂ ಇ ಬಂದಿ ಐ ಆಣ 


ಶಿ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೨೦ 


i a ಶಾ dda ತ್ಮ ತಾತ ತಾ ತ್‌ ಸ್ಟ್ರಾ mad de 


(ಲ, pe 
೦೫ ಬಬಾಲಿಲಜ 


ಗಾಂ ;-ಟಂಂ೧೫9 
ಣಂ [5ಶುಲಜಯ ಸಜಣಯ "ಎಣ 
ಗಿಂ ಟಇ ೧೩ುಾಉಜ ೧೫೮ 
2೦ಉ%ಊಂಂಬಇ 23 


tor coor 

feo oe R-uocor® 
೧೧೦೪ 5 ಶುರಖಯ ಸಬ He 
Autos ಲ ೧೮ 
೦೫೦೧ 3 


tox copys 

ಇಗ್ಗಂರೀಉ%- ೦6೧% 
ಧೀಂ [5ೌುಲಜಂಟ ಸಬಣಯ Re 
ನಿಬಂಂಉಟಣ ೧೫೮% ೧೨೮ 
ಊಂ 2 | 

tor coo pk 
ಇಗ್ಗಾಂತರೀಣ%-ಓ೦೬೦ಔ 
೧ಣೀ೧ಓ೦೪ [5ಶುಲಉಂಾ -ಲಣಯ Re 
ಗಿಟಂ೦ಕಟಣ Rey ೧೮ 
2೦ಉಊಂಡಂಬಂ 3% 


ಇಲಡಿಊ೦೬ VOLO 


ಇಐಲಂಡಥಿಂ Fa eo 


SESE ಇ NN 


OR CE ಓಟ ಟಧ ವಿಯ 


ಊಟಎಇಣ೦ಣ ಅಗ 
auc 


೧೫೦೧೫ ೦ 


ಔನ ಬಂ 
Cece ಊಟಂಉಟೀಯ 


ಂpe Ravuodiee 


೧೨೧ 


ಬ 


ಸಾಹಿತ್ಯ 


ಎವಿ 


ಶಿವಾಗಮಗಳು ಮತ್ತು ವಚನ 


ಔಂಜ ಉಗಿ 
ಇಗ್ಲಾಂರೀಉ%-ಂ4೧೫8 
೧ೀ೧ಹಿಂಟ ನನಲಲ ಜಯ KS 
ನಿಗಂಂಲಟಣ ೧ಔಂಲ ೧೨೮ 
3೦ಉಊ೦%೦ಬ೧ಂ 3% 

ಓಜ eos 

feo ee -vocoe® 
೧ಂಂಧಿಂ೪ ನಲಲ 3ಟಿಯ ಹಣ 
ಡಿಬಂಂಲಟಣ ಲಔಾಂಲ ೧೨೮ 
೦೦ನೇ 36 


ಲಾ 


ಎಂ೦ಟಯಾಣ "ಳಾ ಹಟ ೫೮ 


pouew ೦೮ ‘R ID 


Roy ಇಇಯಿಶಿಐಜ 

feo He R-uoeonH 
ದಂಂಾಧಿಂ ನನಲ ಬರಯ HR 
aucun ರೌಲ್‌ ೧೫೮ 
ಸ೦ಯರೊಂನಿ 3 

Ror eon 

feo er R-uocoerH 
eho cee ಬಯ ಇ 
ಇಂ ಯಟಣ ೧% ಲ 
ಯಂ 3% 


ಇಯಂ Speco ॥ಐ [cause ಊಂ ೫೦೮ 


೦೦೫ ಇಂಇ 
ಐಟಂ 


ವಾ 


ಎಂಐ ಇಇ "೬ ಈ 


್ರ ವಚನ ಸಾಹಿತ್ಯ 


ಶಿವಾಗಮಗಳು ಮತು ವ 


೧೨೨ 


ಜ೦ಜ ಅಬೀಜ 

ಜಢ೧೦0ಬ- ೦೬೧೫೫ 
ಣಂ ನಿಲ ಸಬಟಣಯಯ “ಇ 
ಡಿಟೀ೧ಟಣ ೧೩೬೮೪ ೧೫೮ 


೨೦ಉಊಂಂಣಂ | 


Kor cops 

eo uoeon 

ಣೀಣಾಖಂ 5ಶುರಭಂ ತಟಣಯ ' 
ಗಿಟ೦೦ಗಬಟಣ ೧೫೮% ೧೫೮ 
2೨೦ಉ%ಊಂಂಐಂಾ 8ಣಂ೧೫೫೧) '೦೮ಆ `ಆ 
Kor copy 

feo ಂ%-ಓ೦೬೧೦೫% 

ದಂ ನನಿಲಬಲಾತಆಜಂ ಬಣ 
ಗಿಟಂ೦ಕಟಇ ೧ಡಾಂಾಲ ೧೮ 


20ಊಊಂಂ೧ಂ 21 


Lox ews 

ceo Boa R-voeonR 
ಖಂ 5 ನುಲಖಂ ಸಬಣಯ Rn 
ಗಟ ಟಣ ೧ಔಾಲ ನಂ 


20% 3 


'ಲಂಣ 8೩% ಸಂ 
೧ಾಢಐಂಣ ೦೧ 'ಇ ೧೫೦೩೮೦ 300೮ 


೧೧೧೧೨೮ 


ಥಿಇಂಂಣಗಿಣ ರ 


೫ 'ದೀ೧ಣಅಣ ೮೮೦ ೩೫೨೦೧ Ce "908% 


ಇರಿದ £0000 Tew 
೧೫೦೧೫ ೨೦6೧೧ 


BURN 88 3ರೀಜ ಲಾಜಾ 
© 
ಲಂ ರಂ ಚಂಬಾ £೦ಔಲಳ 


೧೨೩ 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


Fox ಲಲಿ 
೧೦% ೦೧೫/೫ 
ಧೀಂ ಮಿಲಿಯಾ ೨ಿಚಬಂಯ Ke 

UU ಗಡಾ ೧೫೮ 
2೦ಉಊಂಣಂಐಂ್‌ 3% 


೧೮೫೮೦೫೬ 2೦ 


Hox ಉದುರಿ 
£೦ Rog -uoen 
೧೦ ನಲಯ ಟಿಬಿ ಔಣ 
ಹಿಂದಣ ೧%“ ೧೫೮ 
20ಉಂ೧೦೧% 18% 


olor ೦೮ 0a wo | aoe ರೋಂ 


For ಬಭಿೊಲಜ 
ಬಂ -ಬಂಂಜಯ 
೧ಂಂಣಧಿಂಟ ಮಾಲಾ ತಟ ಇಇ 
ಸಿಟೀಯಟಣ ೧%ಾರಜ ೧೮ 
2೦ಉಊ%೦ಬೀಂ್‌ 3% 
Low ಬರಲ 
ಬಢ೧೦% ಬಂಗ 
೧ಬಿ ನಮಲ ಸಜಜ Ke 
AUOOUR ರರಿಂಾಲಜ ೧೫೮ 
ಊಂ 8 


ಇಂಾಿಐಣಣ RU 


Bown ಓಂ CRT 


2 


ಸಾಹಿತ, 


ಎವಿ 


ಶಿವಾಗಮಗಳು ಮತ್ತು ವಚನ 


೧೨೪ 


ಈ ೧ 
“೦೫ ಅಬಭಾಲಿಲಜ 


feo He R-vocor® 


' ೧ೀಹಂಟಿ cee ಜಯ ಬಣ 


ಗಿಟೀ೦ಕಟಣ ೧೫ ೧೮ 
2೦ಉಊಂಡಂಬಂ 3% 

Ror eco 

ಇಗ್ಗಾಂರಿಉಾಢ- ೦೦೧ 
೧೧೫೦೪ ನನಲಲ ಸಜಣಯ ``. 
ನಿಟಂಲಟಣ ೧೫ಣಾಲಜ ೧೮ 
2೦ಉಊಂಡಿಂಬಂ ೫% 

Rox cod os 

seo De -uocoeB 
ದಂ ನನಲಲ 3ಟಬಂಜ Ne 
ಗಿರೀ ಕಿಟಣ ಲಡೌಾಲy ೧೮ 
2೦ಉಊಂಡಿಂಬಂ ೫% 


tor copys 
Rococo ® 
ದಂ ಶಲಯ 3ಬ He 
ಗಟ ಿಟಇ ೧ರುಂಲಲಜ ೧೮ 
2೦ಉಊಂ%ಂಬಂ 3% 


೧೪೧% ಇಂ೧ಜಣ ॥ಐ 


೧೧೨೦೦೦6೫೦೧ 
aera CUNT leo 


dae 


ಕಂ B® leo 


ಇಂಗಕೊಗು Tee 
3% ಗಾಂ 


ಎಂಔ೦ಜ ಜಂ ಕೇ 
ಊಂ ಗದಾಂ 


೧೯ 
ಉಂಟ ಜ್‌? 


CO 3CCORCRON 
WW 
CAUSE 


೧೨೫ 


 ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


9) (2 
೪೦೫ ಐಬಿ 


ಬೊಂ೦%ಸR-ಬಂeಂ 2೫ 
ಣ೧೫ಕಂಟ ನಿಲಯ ತಿಂ ಬಂ 
ನಿಟಂಂಲಟಣ ರಾಂಾಲ ೧೨೮ 
2೦ಉಂಣಂಬಐಂಾ 38% 


ಇಬು ೦೦೨೦೫ 
ನಾ ಅಂ 


ಜೌಜ೧0070%೧% ೦೮ ND 


Bow ಆಜಿಿಲಜ 
ಬೊಂ೦% ೦೬೧೫೧ 
ಣೀ೧ಹಿಂಟ ಕಾರಲಜಯಾ 3ಲಣಯ ಔಣ 
ಡಿಟಂಂಕಲಟಣ ಲಾಲ ೧೨೮ 
ು೦%೫೦%೦೫೦ ಇ 3% 
ಕಂಜ ಅಜಧಿಲಲಜ 
ಬೊಂ೦R- ಬಂಗ 
೧೮೧೫೫೦ ನೀಲಾ ತಟ "ಇ 
ಗಿಂ ಇ ರಣುಯಿಲ ೧೨೮ 


) 


ಣ್ಯ 
ಇಂಗ 
ಲಾಲ ಧಲಲಜಬಇ 


Kepcides 
ಜ೨೦೨೮%ಜ ಇಂಂಂಜ( ೦ 


೧ಂು೧ಉ) "೦೮ ಜಲ ॥2 


ಸ 


ಬೊಂಡ MOCO ಮ 
೧೧೫ಓಿಂಓ ನಮಲ ಸಲಜಯ ಇ 

ಗಟ ಟಣ ೧ಡುಯಾಲಜ ೧೨0 
ಶಂಗಂ 3 


೮೬೫ ಊಟ೮॥ 
ಐಗೊರಾಲ 3೫ಲಣಣಜಣ 


vu coy Ne 


ಸಾಹಿತ್ಯ 


ಹ 


ಶಿವಾಗಮಗಳು ಮತ್ತು ವಚನ 


೧೨೬ 


ಜಯೊ ಸಹ ತು. ಸಹಯ ಪರಿ ತತ ae ಸೊಂತ ಚಯ ಸಹ A ee ಮಿಯ ಪಟಟವ 


tox eos senor 8-೦೧೫ 
ಹ g he ೧ 
(€(ಟಂಟ ES ರ್‌ ೧% 
ಡಿಟಿ ಆಅಟಇ HOOK ೧೨೮ COSCCOCERCCG 


ಜಂ 3] Beocegor weir eo | 89a Bauccuecte 


Koy copy 

feo ice R-vocae/® 
Reed ceVECS3UCY HR ೧UAT RE NN pe Tew 
ನಟಂಲಟಣ ಲಔಿಛಾಲ ೧೦೮ ೦೧೨೦೧೦೦೫6೫೪ 


೦೫೦೫೦೫5 Rl ಆಂ8೦ಊಣಂ೧ಣಆ % ಇ ಥಿಐ೨ಉಓಿ ಆದ 


toy cop 
RoR -HocorR 
ದಂ ನನಿಲಣಲ್ದಾ -ಲಣಯ ಇ ಜ್‌ 
ಡಿಟಂ೦ಕೆಟಣ ಡಾ ೧೮ ಎಣಣ ಶೌ 
೦ಉಊ೫೦೪ ೨ ಕ್‌ ತಂಬಿ ಅಗ 


Kor copy 
feo de G-uocorR 
ಣೀ೧೨ಓಂಟ eve sures Ho 
Aucoun ರಾಯಲ್‌ ೧೮ ೧೨೧೫ ge len 
೦ಜದಂಔಿಂe R| Ose ೦೧ ಇ ಇಗ್ಲಾಂಆ ಧರಂ 


HDL 


ತ್ತು ವಚನ ಸಾಹಿತ್ಯ 


ತಾವ 


| ಶಿವಾಗಮಗಳು ಮ 


೧೮೫% ೧೧೬೦೪ 


ಮಾ ದು UW 
೧28 8 ೧ಟಇ 


wen ೪ಂಜ ಊಉಧುರಿಐಜ 
ಇಗ್ಲಿಂರಿಉ% ಭಂಗಿ 


ಕ ೧೮೫% ಧೀಂಣಾಭಿಲ 
೧೩೫೦೧ 8 ೧ಟಇ 


ಖೀರು 
ಖಣ ೦೫೦೧ 6ಜಂಜ 
೧೦ ಎಲಾನಿಲದಿಲಳ 

ಔಂ೧೦ಐಣ ೧೧೩೮೧ 


(೧೧೫ 
೪೮೫೦ ಇಇಂ) ಇ ಹ 5 ರ 
ಯಜಜಾಲಾಢಣಿ ಮೀಣ ಬಂಂಬಿಂ ಐ 


Roy eoಬಾಕಿಲಜ 

ಯಿಯ ಭಣ ಔಂ್ರರ ಐದಿಂದಿಲಜಖ 
ಬಜಾಲಧಲಗಮಿಇ ಲಲ ನಿಟ 
ಬ ಟ್‌ ಸ 


ಆ ' CE 
ಇಂಥ ॥ಐ ಯಂಲಯಾ 
[ಆ] ಲ 
CEUEOLOYGg OTROKCE 


ಇಂದ ॥ೀಐ ೧0೦೫೦೫6೧೫%8೦%೬೦೧% 


;ದ೧ನೀಟ೦ಟ ೫ ೧6೫6೫೦೫ 

ಸಾಂ ಓಂಟ 

ಎಐಉ ಥೀಂ ॥ಐ | ಬಐಂಬಓಣ ೧೮೨೮ರ 

ಎ ರಿದಂ cow 3 Reh 
೮6೫ (ಐಂಣಇಐಂ) 

೧೧೧೪ 38 ಜಂ 


ಎಣಣ ೨ಬಿ ಆರಂ 


ಆ ಪ ‘Qe ID ಲಔ ಉಡಿ 


೧೨೮ 


NEE NN ES ಶ್‌ ಸ್ನ 


59೨೦ 


00೨೮ 


60೦ 


೦ Ppa 

Ke, 5 
೧೮೫೦೧ "Kor ಐರಿುಉಣಂಜ ಊಂ 
ಮೀಣ ಐಣಂಂ%ಓಣ "ಬಣಣ ೫% 
೦ಡಿ 


2೧೧ ೧೨೦೮8 
ಬಂಗ ಬ್‌ 


ಯೂ ಧಿಂ 
Roce 3 oun 


ಅಬಲಾ 

(ಸ ಷಸ pr 
(ಉಲಕಿಲಜ ಇಂ 2ೋ 
sores ಎಲಗಿಇ ಟ೦ಂ೧೫% 


(ys 
ಣಾ 
ಷಾ 
C2 


ತೆ ಗ 
ಇಲಗ 


Rn "೧೮೯೫೫೦೪ 
೧೩೫೯6೧೧೪ R NOUN 


ovucepen Row 
(3 ಜೌ ಚಾ 
ಇಉಮೀಲಿಲಜ ಅ'ಇಂಲೀಣ 2% 


೧೮೬೬೦ ಐ “೧೧% 


ಐ೦ಜ ಎಂ ೫ : ೧೩೦0 


ಗ ಅಜಾ ಅನಾ 


ecg ocd coeur 


"೧೫೦೦೦೧ 'ಇ`೦ಆ 
ಓಂ (9) 
ನೊಂದ ಐಂೀಣಣ 2೧೧೦ 


೧೮೪೧6೧ ಔ 


3೧೦೫ ೧೦ಥನಿಂಣ 
ಲಂ ಐ “ಣು 


ಜನ 
COREY "RR ee 


ಮೇ NE ಚು ತುತೂ ಎ..ಚ್‌ಕಟಕು ಪಟಟ ಪಪಟಕೂಟ ಟೆ ಪೂತ ಮ 


: ೩ಐಂ೦ಜ | ಐನ ೧೦೧೦೪೫ 


ಇನಿ 'ಯ "ರ 


00 


೨8೧ ೦ 
BUTERA 
ಥಿಣ೨ಉಹಿ ಆಂ 


2% Co 


CAUSES 
೧೫೮೮೦೪ 3 ೧೧ Ens 
22೮2 
೦೫೮೫ yoke 


ಏಂ ಉಣ 
೫ 'ಜಅಆ ॥00 


೧೩೦೫ ಇಐ೦ಇ ೧ 


600 


0೦೦ 


ದ” 


Woy #8 won ಉಡ: ಐದ 
“೧೮೩೦೫ “eg GCE 

UY ೧ ದ 

೧೮೬೧ ARR : ಉಂಡ 


೧೨ 


0೧೬% ಐಎಂ | 
೧ಔಂಏಟ೦೧೦% eeu 3 


ಛು = 
tox ಊಉಧಾರಾಂಜ ಔಂಡ 
ಎಣ ಬಂಂ%ಿಎ 'ಆ'ಣ'ಇ 2% ಓಣ 


೧೮೧೦೧ "ಎಂಾ೧ಇ೦೫ಂ% 


exo coe ಇಂ 


೧೫೦% "ಐಂ 
೧೫೧ ¢ ow 


3೮ ಆಂ ೬೧ ೫% 
Rhee ois Boa ny core 
೧ನ ಂಜ ಬಧಿಕಿಲಜ 
ಉಂ ರಿ : 08609 
ಐಲಾಂಂಣ "ಎಂಬಾ ಬಔಜಂಜ 
eu 26 : ೧೩೩೦೦೫ 


ಡೈ 


ಶಿವಾಗಮಗಳು ಮತ್ತು ವಚನ ಸಾಹಿ 


"ಉಣ ೫ Ne 


20೧೦೧ ` 


ಅಜಜ ಆ'ಣ'ಣ 26 ಐ 
ಜಣ "ಆಇ ಐಂ 

ಲೀಯ೦ಜ 
yopoces ‘poonಔಊoಜ 
೧೩೪೮೦೫೪ ಊಂ 


ನಲಂ ಇ Re ೫% 


ಣು '೦೮ ೧ 


CISC ೦೮ IO 


2a ಓಜ 


ಣುಂಲಂ% 'ಇ ೪9೫. 


ಬಿಲ ಆದರ ಅಂಬ 
೧೮೩೫೦6೧೦೧೦೫ 


BUN ೧ಜ9೮ ೪ 
ug ಟಂ eR 


sere ಗೊಂಡ 


ype ope ಈ 
೧೧೦೧ ೧೨೦58 ೧೫೯೧೫೩ 


ಟರ ಜಟ ಐ 
ಬಜ್‌ 
೧೫೦೧೫ ಆಟ SEDC 


ನಔಣಂಜ ಗೌರಾ 


೪೦೬೦ ಆಂ 


ಶಿವಾಗಮಗಳು 


೧೩೦ 


UANoNG ಎನದಜೆಔಜಂಜ 


೧ಔಾಂಲ"ಎ 3 


CELUI LONG EOC 
೧೫೮೮೧ 3 


RCN 


aU 
(6% ೫೧೪೦೫ ೧೮೫೮) 
ಇಓ ಣಃ 


೧೫೮ ೫೧ 
6೦೫೫೬ 200 


CAUSED 
೦೧೦೫೩ 'ಉಜ ಇ | 


Guar Ro 
CRW NER URC 


Eox eodaegox ಧಾಂ | 
ವೀಣ ಐಂಂಬೂ "ಆಣ 35 ಓಐ 


Sur 'ಆ'ಣ'ಇ 2% leo 


"ಹದ ೧8೧ ೧% : eee] ಬಜ '೦೮ : Coen BUERE SUNT 


Rox ಯಉಂಜ Fee | 
ವೀಣ ಬಂಂರಿಎ 'ಇ'ಣ'ಇ 86 ಓಐ 


Rox eeರಾngos ಫೋ 
ವೀಣ ಇಂಬ "ಉಣ 26 ಐ 


`ದ೮ಡಿಟ೦ಣ ಬಂಗ ಲಂಯಲಣ 


‘eer ಉಟಂಣ( 


ಇಂಡಿ ೨% 
ಇಗಾ೧ು೮ ಣಿಟಯಟೂಣ( 


ಇಲಿ ಊಟಣಿಜಂಜ 20% 


ಅಜ ‘een 2ರ ಓಣ 


Jar ‘wen FR ಐ 


೨೪೮೮ 1 ೧೧ '$ 


೧೦೫೮ ೧೦೩ ಗಾಂ 


ಇಂ ಜೌ ಜಂ ದಳ | cece ೦೮ len ಚಂ £೦ಕಔಲಳ 


ಐಂಂ'ಬಎ ಉಂಇ 


ಬಣ ನಔ Hones ed FR] %%0067300% '೦೮ le ೧೩೦೨೪೦೧ 


೧೩೧ 


ು 


ಶಿವಾಗಮಗಳು ಮತ್ತು ವಚನ ಸಾಹಿತ 


೧೧೫ "ಇಂಬಿಲಂಡಿಐಂತ್ಕ 8೬ (ಲಂಬ್‌ೌಲಲ) 4 
ಊಔೊಂ೧ಂಲಣ : ಇ ೧೨೫% ಇ ಬಂಲಲಯಂ 
ಇ ಬಿಲಡಿಟ೦( (gee | 
ear ೪%ಂಜಾಇಜ) ೧೧ರ 


eos ೧೦೧೫ ೧೮೫%  : ಈ | ೧೦೧೮೫೮ "ಇ '೦ಜ '೦ಜ oiox ‘ನಂಜ ಜಣ 


€ 2 ಷ್ಠಾ 
ಜ೦ಜ ಆಅಲೀಲ೦ಜ ಆಂ 
ಎಣ ಐಇಂ%ಣ "ಆಣ 3% ಐ 


ಎಇಂಣ ೫ 

(208೫ 

೧೮೮೩೦೫ eu) 
Wp 

€೧೩೦ಖ೫೨೧೮೧ COUR 


ಣಃ RNR 


you “ಉಂಲ ೧೬೦ೂ ಉಂಟ ನಾಗಿಣಿ 
೧ ೦೦೧ಜ ಾಲೀಣo್ರ © : ಇ 


ಇ ೫ ಇ 


ಬೌಂೂಣಜಣ ಐಲಾಂಂಣ ಏಂ 
ಬಔಂಜ ೧ಜಿ ಇ 


€ 
೧೧೪೮೫ “ಹಂಜ 
ಡ್ಯ 


ಔಟ ಗಾಂ 


೧೧ '೦೮ 'ಜಲಿ C0 


sue ೧೫ರ 
ಲಾ RR | 


edhe SRoರಿe ೫% 


೨೮ಟಂಇಣಂ ೧೮೫೪೦೬ 
‘oka ಐಎಂ Rom 


೧೮೫೦೧ ನಔಂಜ 
ನಂಬಿಂಜಬಂ ಅ'ಇ೧೧೮ 


ಲ ೨ಬಿ ಅೌಂಆ 


ಇಂ೦ಊ೦ಛ೧ Rac 
ಎರಡ ಐಬಿ 

ಇಾಲ ೧೧೧೮ 
ಬಂಣ4 £೦ಿಂಳ 


ಬಲಂ yoy eo 


CUETO 
"0೮ NN :೦0೧8ಐೂ೦ಜ 


ಶಿವಾಗಮಗಳು ಮತ್ತು ವಚ 


ವ ಸಾಹಿತ್ಯ 


ದಿ 


NE 4 ಎಂಟು. ಸೂ ಸಾಕ ಕಟಟ ಜಃ ~~ 


೧6೦೮೫೫ ೦೦% 

5೪೮೮೩೧೫ 36 ಐಂ : 
“೧೮೩೬೦೫ 
೧೧೦೦೧೮ 1೧ಇಂಡ ceofy : ಈ 
(ಆಣ ಲೀಣ೧ಂಬಿ "ಇ೦೧%೧೮%೮ 
೧೧೨3೧2 ಣುಣ ಬಂಬೂ ಐ 


"೧೮೫೮೫೮ 
೧೮೫% %ಂ 
೧೩೨ಣ೫ಜ೧"6%೦೧೧೧೧೫೫ 
ಎ ಧಂ ಲಾಲ : 
೧೦೧%೧೮%ಂ೪ ೧೮೫% ಟಂ 
“ಜ€ ೧೦೮ “€೦೧%೧೮%೮ 
ox ಐಂಣಜಉಊಂಜ 


೧೮೧೮೦೫೦೧೧೮. AVON ೧೫೫ 


ತಂದಿ ೧ಬೀಟಂಟ ಉ೭ಟಇ : ಈ 


{ox ಥಕ ee 26 


se ಜ್ರ್ಟ್ರ್‌್‌್‌ೈ ೈ ್‌ ೂ da ಸಯಡ ಇಡು ಸ್ಟ ಹಟುಟ ಲ ಫ್‌ a a de aa a Tae du 


aUweaeoce 

೧೧೮. ೫೧೪ %ಂ 8೮೦೫ 
೧೩೦೧6೧೨೦ 

ಲೀಯ 000 '% ॥ಐ 
೧೮೦ ',ಜಅ '೦೮ :೦ಜ 
“ಜಂಟಔಾಲಯಟಂಣ ಇ೮ಂಜ 
೧೩೪೦೫ಕಜಟಂಛ೦೧೦% 3% 
೧೧೧00೦೦೧ ಇಂಧ 
ಬೌಲಣಬಔಊ:೦೫ 


ಜನಂ 'R ॥ಐ 


ಇಂಂ೧ಂ ಓಂಣಣುಊ! ೫ :೦ಜ 


EUG RCOEKG 2008 


‘oA '€ ‘ex len 


೧ರಿಂಣಲಂಬಂಣ'ಢ೧೮ 
ಎಂಬ ಐಂಇ 


ಚಂಜeeon Ber 
(೧೫೫ 

ಐಧಿಲರಂಣ ಇಇಂ)- 
ಐಲ ತಇದಿಗಾಂ 
ನೌ ಅೌ್ಗೌಂರಿಉ$ 


ಣಾಲ ಐ೨3೩ಐ 
sence 


(ಬರೊ) 
coilox cece 


ox ೧ ಗಂ 


ಇಗ್ಗಾಂಛಆ ಉಕ 


Suc a ad ead 


 ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


ಔಂಬಂಂಣ ಎಲಲ ೫% BUN ೧ರ | 
ಬಂಂಹಿಣಂಜ ೦೮ 4:8 ಮಣಂಲಂಜ ೫ | ceva © yoy | RO 
೧೧೬೬ ದಾಲ 
UTERO 
ಐಂಣಲೀಲಿ "ಇ೦೧%೧೮%ಂ | ಲಾಲ್ಬಂಂಣ 3%. - 
ಒಣ "ಮಣ ನಂಬ ಐಲ 80೧ 
೦೦೦೯ ove‘ Bera | ೧೮ ಉಂ ॥ಐ : ox ~3e0 eens | ೧೬೮ 
ಇಇ3೦ Hee Rena covoneer0 FR |eeddae ೦೫೮೫೬೦೦ | ORC 
ow ood 
೧೦೦೯ | ೧೮೩೦೫ "ಎಟಐಂ೦ಇ೮ಆ sees ಉಂಂ | ೨೪೮೫ ಐಂ '೦೮ ॥en : ಆಲಿ ಊಂ | ೦೫೮ 
CBUACORON 
೯೧೨೦ ೦೫೫೮೦೧ ಊಉಂಂಂಂ೧ 3 ೧೦೮೧೧ ೫% ಉ೦೫ೀಜಟುಊಂ | 38೦ 
ಉಂ ೦೧೫೦೮೫೮ | 96360 ಲಂ ಬಣ | 
೦೨೨೦ ೧೨೦೧೩ ೦೧೫% | ಇಂಲಂಜ wanes | 0% ಐಂ Roc | ೧80 
“೧೮೫೦೧ "ಲಯಣಣಣಣ ೦೧೧ | ೪0 ಐಣಗಿಂಆ 
ಕ್ಷ ಜ್‌ 
eens colour RR] evo 'ಇ ಇ :೦ಜ ಐಂ 35 ಲಲ |ಇಡಿಲ 
ಲಡಿಟಂಣ "ನಂಜುಜಧ ೧೪೫೮೦೫೮ ೫88೧0೦೧೫04 | ಬರಲಊಾಲಂಂಬಂಯ ಉಂಇ: 
ಇಂ೦€ ನಔಊಂಜ ಬೀಲಿಂಜಜಂ ಣಂ ೦೮ len ‘ow ಯಿ ಐಂ | ಇಲ 


ಷಾ 


೨೦೧೧೪ ‘wee 602590 BR] ೧೫೮8 "0೮ ೦೧ 


“ಉಇ:೦೫ ಬಲಂ | R80 


ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


೧೩೪ 


16.೨0 


ಡಿ ೨0 


184೨0 


td ಹ್‌ ಅ ೂ್ರೊ a dl ತ್‌ ಆ CP ್‌್ಹ್ಯ್ಯ ಭ್ಯ ಲ್‌ 4 ಇತ್‌ ಆಟ್‌ ತತ ಸ್ಮ ಚಾ ಚಾ ಪತ್‌ಾ, ಚಾಚಾ ಶ್‌ ಸ್‌ ಚ್ಮ ಚ್ಚ ಗೆ ತೃ ಎ ಬಾ ಓತ ಜಪ 
en a ಸ ಲ್‌ ಘ್‌. Sua ಇ Fe g SAF SE is ca 


ಳೆ 
h, 


INJESEUIENNIY 
: 151೧ Muuoyo[eq 
“8([)2೨(( 02101501050] 


EUESEU UISIOSA 


LINdEUqUIBIpPE]A 221US 


"PEMIEBUG 

AYISISAIU[] [010/07] 

5೦101116 BpEUUEY] 30 ೨111115] 

Kox ceegoy Fo 

ಎಣ ಎಂಎ 'ಆ'೫`ಇ ಎರೆ ಓಐ 
oor “Pons ou 


(ಗ 


ಆಂ ಚರ ಮಲಗ : ಔ 

ಂ ಕ 0 

“೦೫ ಬದೀಲಂಜ ಊಂ ಓಣ 
ನಂಬಿ 'ಆ'ಣ'ಇ 2% ಐ 

ಔಷ ಬಜಂಣ £೫ 2೫೧೧ 


೧8 UN 

90160106 ೫0೦೦೫೮ 
BAIBUSEIOSAPEYA ೦೦೦ 
EPIUEIEESEIG 
([]019.11]] 

"A USSSpueN Iq 


AuyedeyqeEsEUIUYEeY ‘A 


೮ | "ಇಗ 


“೧೧೧೧೫೦೦೧ 


€ 
‘ಇ "೦೧% ಬೌಲಲಣಿೂಣ:೦ಜ 


೯೫ 'ಇ ॥00 2 


(10181]2 10485017] 
oy} Jo AydosojAyq 
pue A10]SIH 


eylod 
Lindeyqeuley 291US 
pue 0161/110([50.1ಎ0ಗ್ಮಿ 
30 98811191] 510110೧ 


UISIATESBIIA 
ul 59111090610 


dele dee NE 


೧೩೫ 


| ಶಿವಾಗಮಗಳು ಮತ್ತು ವಚನ ಸಾಹಿತ್ಯ 


INNHHD uesoueD ‘1 Jd 

5111] LAILUIEAISBIOUSV LIS | : UOHE|SUB1], pute 1೦1110] 
“loySueq 4100801 

([೦10೦5೦7[ 11010057] 

200 [೮ ‘Jog Aq 

ಅಜರ eS 


2000830 
21058101] 000010/.106 


೦೫:೫1 /೪೬ಟ) 
BUSOS 201551 


SEUIESEAIBYUS SUL 


ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು ೫೬೦ ೦೧೮ 


